ಸಿದ್ದಗಂಗಾ 


ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ರಥೋತ್ಸವಾಹ್ವಾನ ಪತ್ರಿಕಾ 
- ಶ್ರೀ ಸಿದ್ದಗಂಗಾ ಕ್ಷೇತ್ರಾಧ್ಯಕ್ಷ ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳು 


ವಕುಮಾ 


ಸ್ವಸ್ತಿಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ೧೯೦೪ ಕ್ಕೆ ಸರಿಯಾದ ದುಂದುಭಿ ನಾಮ ಸಂವತ್ಸರ 
ಮಾಘ ಬಹುಳ ೫ ಬುಧವಾರ 22-83 ಸ್ವಸ್ತಿವಾಚನಾದಿಗಳು ಮತ್ತು 

ಧ್ವಜಾರೋಹಣಾದಿ ಕಾರ್ಯಗಳ 
. ೬ ಗುರುವಾರ 3-2- 83 ವೃಷಭವಾಹನ ಮತ್ತು ಸಿಂಹವಾಹ 
. ೭ ಶುಕ್ರವಾರ 4 . 2. 83 ಗಜವಾಹನ ಮತ್ತು ಹುಲಿವಾಹನ | 
- ೮ ಶನಿವಾರ 5 -2 -೯3 ರುದ್ರಾಕ್ಷಿ ಮಂಟಪೋತ್ಸವ, ಅಶ್ವನಾ 
೯ ಭಾನುವಾರ 6 - 2- 83 ಮುತ್ತಿನಪಾಲಕಿ ಉತ್ಸವ ಮತ್ತು 

ನವರಂಗ ಪಾಲಕಿ ಉತ್ಸ 
. ೧೦ ಸೋಮವಾರ 7- 2 - 83 ಬೆಳ್ಳಿ ಸಾಲಕಿ ಉತ್ಸವ 

. .. ೧೧ ಮಂಗಳವಾರ 8 - 2 -83 ಮುತ್ತಿನಹಾಲಕಿ ಉತ್ಸವ 
೨, , ೧೨ ಬುಧವಾರ 9 -2 -83 ಬಿಲ್ವವೃಕ್ಷವಾಹನ ಮತ್ತು ನವಿಲುವಾತ 

- ೧೩ ಗುರುವಾರ 10- 2- 83 ರಾವಣವಾಹನ ಮತ್ತು ನಂದಿವಾಹ 
, ೧೪ ಶುಕ್ರವಾರ 11 - 2 - 83 ಮಹಾಶಿವರಾತ್ರಿ ಪೂಜಾದಿಗಳು , 

ಶೇಷವಾಹನ ಮತ್ತು ಹುತ್ತ ದನಾಹನ 
೨, ೧ ೨೦ ಶನಿವಾರ 12 .2- 83 ರಥೋತ್ಸವ ಮತ್ತು ತೆಪ್ಪೋತ್ಸವ 
ಫಾಲ್ಗುಣ ಶುದ್ದ ೧ ಭಾನುವಾರ 13- 2- 83 ಸಂಚಬ್ರಹೋತ್ಸವ 
ಮತ್ತು ಮಾಮೂಲಿನಂತೆ ಎತ್ತಿನಪರಿಷೆಯ , 8. 2. 83ನೇ ಮಂಗಳವಾರ : ದನಗಳ ಪ್ರದರ್ಶನವ 
ಉತ್ತಮರಾಸುಗಳಿಗೆ ಬಹುಮಾನ ವಿನಿಯೋಗವೂ ನಡೆಯುವಂತೆ ಏರ್ಪಡಿಸಿದೆ. ವ್ಯವಸಾಲ 
ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವೂ ಮತ್ತು ಪ್ರತಿ ದಿವಸ ಸಾಯಂಕಾಲ ಸಾಂಸ್ಕೃತಿ 
ಚಟುವಟಿಕೆಗಳು ನಡೆಯುವಂತೆ ಏರ್ಪಾಟು ಮಾಡಲಾಗಿದೆ. 
ಸರ್ವರೂ ಸಕಾಲದಲ್ಲಿ ಬಂದು ಉತ್ಸವಗಳಲ್ಲಿ ಭಾಗವಹಿಸಿ, ಶ್ರೀ ಸಿದ್ದಲಿಂಗೇಶ್ವರ ಸ್ವಾ 

- ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುತ್ತೇನೆ. 
ಶ್ರೀ ಸಿದ್ದಗಂಗಾ ಕ್ಷೇತ್ರ . 
ತುಮಕೂರು ಜಿಲ್ಲೆ , 

ಶ್ರೀ ಶ್ರೀ ಸ್ವಾಮಿಗಳು 
ತಾ || 15 . 1 . 83 


| ಸಿದ್ದಗಂಗಾ 


dakkihakkakkkkakako | | 
ಸಂಪುಟ - ೧೯ ಸಂಚಿಕೆ - ೧ 

ಜನವರಿ, ೧೯೮೩ 
రాలిగాలుల 
కాలంగా 


ಭವಾಂಬೋಧಿನಾನಂ ಸದಾಶುದ್ದಭಾವಂ 
ಶಿವಂ ಶಾಂತಮೇಕಂ ಪರಿತ್ರಾತಲೋಕಂ | 
ಶಿವಾನಂದಲಿಂಗಂ ಶಿವಾದ್ಯೆತಲಿಂಗಂ 
ಪರಬ್ರಹ್ಮ ಲಿಂಗಂ ಭಜೇಸಿದ್ದಲಿಂಗಂ || 


* 


* 


* 


ತೀವಿಕೂಳ್ಳಿರ್ದ ಸಭೆಯಲ್ಲಿ 
ಈಯಬಲ್ಲರೆ ಎಲ್ಲರೂ ದಾನವ ? 
ಸಾವರೇ ಸಂಗ್ರಾಮಕ್ಕೆ 

- ಹೋದ ಯೋಧರೆಲ್ಲ ? 
ಇರಿಯಬಲ್ಲರೇ ನೂರಕ್ಕೊಬ್ಬ 
ಅರಿಯಬಲ್ಲರೇ ಸಹಸ್ರಕ್ಕೊಬ್ಬ 
ಹುಣಿಸೆಯ ಹೂವೆಲ್ಲ 
ಕಾಯಾಗಬಲ್ಲುದೇ ರಾಮನಾಥಾ ? 


- ದೇವರದಾಸಿಮಯ್ಯ 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


* ಸಂಪಾದಕೀಯ 


* ನವನೀತ 


* ಚಿಂತನ 


* ಕ್ಷೇತ್ರವಾರ್ತೆ 


* ಶುದ್ಧಿ ಸಿದ್ಧಿಗಳ ಕ್ಷೇತ್ರ : ಸಿದ್ದಗಂಗಾ 


00 


ಎನ್ . ರಾಜಶೇಖರಯ್ಯ 11 


* ಮಾನವ ಚರಿತ್ರೆಯ ಸವಾಲು 


- ಶ್ರೀ ಹೊ . ವೆ. ಶೇಷಾದ್ರಿ 15 


* ಗಾದೆ ವೇದಕ್ಕೆ ಸಮಾನ 


ಸಿ. ಕೆ. ಪರಶುರಾಮಯ್ಯ 25 


| + ವೀರಶೈವ ಪ್ರವಚನಕಾರರು - ಗೊ . ರು. ಚನ್ನಬಸಪ್ಪ 31 
+ ಆಯುರ್ವೇದದಲ್ಲಿ ( ಅಡುಸೋಗೆ?” ಗಿಡಮೂಲಿಕೆ -.- ರಾಜವೈದ್ಯ 

ವೈ , ಆರ್‌ . ಪಂಡಿತವಾಸು 35 


* ಹೊಟ್ಟೆಕಿಚ್ಚು 


- ಹೆಚ್ . ಎಸ್ . ಸಿದ್ಧಗಂಗಪ್ಪ 41 
-...ಪ್ರೊ . ವಸಂತ ಕುಷ್ಟಗಿ 45 


* ಕಾವ್ಯವಾಹಿನಿ 
+ ಶಿರಸಿಯ ಸಾಹಿತ್ಯ ಸಮ್ಮೇಲನ | 


ಸಂಪಾದಕರು 45 


* ಮಕರ ಸಂಕ್ರಮಣ 


- ಪ , ಚನ್ನಪ್ಪ ಎರೇಸೀಮೆ 48 


ಶೀವಾಣಿ 


« ತನ್ನ ಬಣ್ಣಿಸಬೇಡ.. 
ಇದೊಂದು ಸರಳ, ಸುಂದರ ತತ್ಯ , ಈ ತತ್ರ ಬಸವ 
ನುಡಿಯ ವೈಶಿಷ್ಟ್ಯ . ಆತ್ಮ ಪ್ರಶಂಸೆ ವ್ಯಕ್ತಿಯ ವ್ಯಕ್ತಿತ್ವ 
ವಿಕಾಸದ ಹಾದಿ ಯ ಲ್ಲಿ ಒಂದು ಮಹಾ ಕಂಟಕ. ಆತ್ಮ 
ಪ್ರಶಂಸೆಗೆ ಒಳಗಾದ ವ್ಯಕ್ತಿ ತನ್ನ ಧೈಯ ಧೋರಣೆಗಳನ್ನು 
ಸರಿಯಾಗಿ ಪಾಲಿಸಲಾರ. ಆದ್ದರಿ೦ ದ ತನ್ನನ್ನು ತಾನೇ 
ಹೊಗಳಿಕೊಳ್ಳಬಾರದು. ಅಂತೆಯೇ ಇತರರ ಹೊಗಳಿಕೆಗೂ 
ಬಾಯಬಿಡಬಾರದು. ಲೋಕದಲ್ಲಿ ಇಂದು ಕೆಲವರಂತೂ 
ಹೊಗಳಿದರೆ ಸಾಕು ಉಬ್ಬಿ ಹೋಗುತ್ತಾರೆ. ಮತ್ತೆ ಕೆಲ 
ವರಿಗದು ಸ್ವಕಾಯ ೯ಸಾಧನೆಯ ಮಾಧ್ಯಮವಾಗಿದೆ. ಆದರೆ 
ನನ್ನ ಶರಣರು ಸದಾ ಜಾಗೃತ ರಾ ಗಿ ಹೊಗಳಿಕೆಯನ್ನು 
ಹೊದ್ದನರಾಗಿದ್ದರು. ಅವರಿಗೆ ಆತ್ಮ ಪ್ರಶಂಸೆಗಿಂತಲೂ ಆತ್ಮ 
ನ ನಿರೀಕ್ಷೆ- ಪರೀಕ್ಷೆಗಳು ಮುಖ್ಯವಾಗಿದ್ದುವು. ಆ ಹೊಗಳಿಕೆ 

ಯನ್ನು ಹೊನ್ನಶೂಲವೆಂದು ಭಾವಿಸಿದ್ದರು. ಇದನ್ನು ಬಸವಣ್ಣ 
ನವರು ( ಹೊಗಳಿದವರೆನ್ನ ಹೊನ್ನ ಶೂಲದಲಿಕ್ಕಿದರೆಂಬೆ ” 
ಎಂದಿದ್ದಾರೆ. 


C< ಸಿದ ಗಂಗಾ '' ಮಾಸ ಪತ್ರಿಕೆ 
ಪ್ರಕಾಶಕರು 
ಹೆಚ್. ಬಿ, ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಸಂಸ೫ ದಕ ಮಂಡಲಿ 


ಪಂ । ಚನ್ನಪ್ಪ ಎರೇಸೀಮೆ 


ಪಿ . ಎನ್ . ಚಂದ್ರಶೇಖರಯ್ಯ 


ಬಸವರಾಜು 
ಜಾಹೀರಾತು ವಿಭಾಗ . 
ಎಂ . ರೇಣುಕಾರಾಧ್ಯ 
ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 
ಮುದ್ರಕರು 


ಲೇಖಕರಲ್ಲಿ ಮನವಿ 
Cಓದ್ದಗಂಗಾ ' ನಾಡಿನ ಜನತೆಗೆ ಜ್ಞಾನ 
ದಾಸೋಹವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ನೀತಿ, ಧರ್ಮ , ದರ್ಶನ , ಇತಿಹಾಸ 
ವೈಚಾರಿಕ, ಚಿಂತನ, ನಗೆಬರೆಹ, ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗುಲಲ್ಲಿ 
ಸ್ಪಷ್ಟವಾಗಿ ಬರೆದಿರಬೇಕು. ಆಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಚೀಟಿಯನ್ನು ಲಗತ್ತಿಸಿರಬೇಕು. 
ಲೇಖನಗಳು ಆ ಕ ಸ್ಮಾತ್ ಕಳೆದು 
ಹೋದರೆ ಸಂಪಾದಕರು ಹೊಣೆಗಾರರಲ್ಲ . 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಈ ಬಗ್ಗೆ ಪತ್ರವ್ಯವಹಾರಕ್ಕೆ ಅವಕಾಶ 
ವಿಲ್ಲ. ಅನುವಾದ, ರೂಪಾಂತರ ಲೇಖನ 
ಗಳಿಗೆ ಮೂಲಕೃತಿಕಾರರ ಅನುಮತಿ 
ಪಡೆದಿರಬೇಕು, ಸ್ತ್ರೀ ಕ ತ ಲೇಖನದ 
ಪ್ರಕಟಣೆಗೆ : ಸಿದ್ದಗಂಗಾ ' ಆಗಿಂದಾಗ್ಗೆ 
ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಕಳುಹಿಸಿಕೊಡಲಾಗುವುದು. ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು , 

ಸಂಪಾದಕರು 
ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ - 572104 

ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ. 


ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

ಚಂದಾ ವಿವರ 


ವಾರ್ಷಿಕ ಚಂದಾ 15 - 00 ರೂ 
ಆಜೀವ ಸದಸ್ಯತ್ವ51 - 00 ರೂ 


ಪ್ರಕಾಶಕರು 
( ಸಿದ್ದಗಂಗಾ' ಮಾಸಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ-572104 

ತುಮಕೂರು ಜಿಲ್ಲೆ , 


సంబందరిలయ 


- ಭಾರತ ಸ್ವಾತಂತಾ ನಂತರದ ಕರ್ನಾಟಕದ ೩೬ ವರ್ಷಗಳ ರಾಜ 
ಕೀಯ ಜೀವನದಲ್ಲಿ ಪ್ರಥಮತಃ ೧೦- ೧- ೮೩ ರಿಂದ ಕಾಂಗ್ರೆಸ್ಸೇತರ ಸರಕಾರ ಬಂದು 
ದೊಂದು ದೊಡ್ಡ ತಿರುವು. ತಾ || ೫ - ೧-೮೩ ರಂದು ನಡೆದ ಸಾರ್ವತ್ರಿಕ ಚುನಾ 
ವಣೆಗಳಲ್ಲಿ ಜನತಾ ಪಕ್ಷ ಎಲ್ಲಾ ಪಕ್ಷಗಳನ್ನು ಹಿಂದೆ ಸರಿಸಿ , ೯೪ ಜನ ವಿಧಾನ 
ಸಭಾ ಸದಸ್ಯತ್ವ ಪಡೆದುದೊಂದು ದೊಡ್ಡ ಸಾಹಸ. ಶ್ರೀಯುರಾದ ರಾಮಕೃಷ್ಣ 
ಹೆಗ್ಗಡೆಯವರು ಪಕ್ಷದ ಮುಖಂಡರಾಗಿ ನೂತನ ಜನತಾ ಸರಕಾರವನ್ನು ಇತರ 
ಪಕ್ಷಗಳ ಸಹಕಾರದೊಡನೆ ರಚಿಸಲು ೧೦ - ೧- ೮೩ ರಂದು ಪ್ರಮಾಣ ವಚನ ಸ್ವೀಕ 
ರಿಸಿದರು. ತಮ್ಮ ಆಡಳಿತದ ರೂಪರೇಖೆಗಳನ್ನು ನೂತನ ಮುಖ್ಯಮಂತ್ರಿಗಳು 
ಅದೇ ರಾತ್ರಿ ಮಾಡಿದ ಆಕಾಶವಾಣಿ ಪ್ರಸಾರ ಭಾಷಣದಲ್ಲಿ ಜನತೆಯ ಮುಂದಿ 
ಟ್ಟಿದ್ದಾರೆ. ಅವರು ತಮ್ಮ ಭಾಷಣದಲ್ಲಿ ರಾಜ್ಯದಲ್ಲಿ ಈಗ ಬೇರೂರಿರುವ ಅನೇಕ 
ಬಗೆಯ ಭ್ರಷ್ಟಾಚಾರಗಳನ್ನು ಕಿತ್ತೊಗೆದು ಸ್ವಚ್ಛ ಆಡಳಿತವನ್ನು ಜನತೆಗೆ ಕೊಡು 
ವುದರ ಮೂಲಕ ಬಡತನ, ಬೆಲೆಗಳ ಏರಿಕೆ, ದಲಿತರ ಸಮಸ್ಯೆ , ರೈತ ಕಾರ್ಮಿಕರ 
ಸಮಸ್ಯೆಗಳಿಗೆ ಕೈಲಾದಮಟ್ಟಿಗೆ ಪರಿಹಾರವೊದಗಿಸುವ ಮಾತಾನಾಡಿದ್ದಾರೆ. ಸತ್ಕಾರ 
ಸಮಾರಂಭಗಳ ಯುಗ ಹೋಗಿ ಸೇವಾತತ್ಪರತೆ , ಸ್ನೇಹ ಸಹಕಾರಗಳ ನೂತನ 
ಯುಗ ಪ್ರಾರಂಭವಾಗಿದೆ ಎಂದಿದ್ದಾರೆ. ಅಧಿಕಾರಿಗಳಿಗೆ ತಮ್ಮ ಮಾ ತಿ ನಿ೦ ದ 
ಪರೋಕ್ಷವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅವರ ಮಾನವೀಯವಾದ ಭಾಷಣ 
ದಲ್ಲಿ ಉದ್ಯೋಷಿಸಿರುವುದನ್ನೆಲ್ಲ ಕಾರರೂಪಕ್ಕೆ ತರುವುದಕ್ಕೆ ಸಮಗ್ರ ಜನತೆಯ 
ಬೆಂಬಲದ ಆವಶ್ಯಕತೆ ಇದೆ. ಕಳೆದ ಹತ್ತಾರು ವರ್ಷಗಳಿಂದ ಆಳಕ್ಕೆ ಬೇರುಬಿಟ್ಟು 
ಹೆಮ್ಮರವಾಗಿ ಬೆಳೆದು ನಿಂತಿರುವ ಭ್ರಷ್ಟಾಚಾರ ವೃಕ್ಷವನ್ನು ಸಮೂಲವಾಗಿ ಕಿತ್ತು 
ಬಿಸಾಡುವುದು ಸುಲಭವಾದ ಕಾಠ್ಯವಲ್ಲದಿದ್ದರೂ ಜನತೆ ಮನಸ್ಸು ಮಾಡಿದರೆ ಅಸಾ 
ಧ್ಯವೇನೂ ಅಲ್ಲ. 


ಪ ' 
ಪ್ರಾಯುಗ ಆರಿಹಾರ , 


ಕಪ್ಪು ಹಣದಿಂದ ಪ್ರಬುದ್ಧವಾಗಿರುವ ಅನೇಕ ವ್ಯಕ್ತಿಗಳೊಡನೆ ಹೋರಾಟ 
ಈ ದಿಸೆಯಲ್ಲಿ ನಿರೀಕ್ಷಿತವೇ ಆಗಿದೆ. ಏಕೆಂದರೆ ಸಾರ್ವಜನಿಕರಲ್ಲಿ ಧನ ಸಂಗ್ರಹ 
ವಾದಂತೆಲ್ಲಾ ಅವರಿಗೂ ಪ್ರಭುತ್ವ ಶಕ್ತಿ ಬರುತ್ತದೆ. ಅವರೂ ತಮ್ಮ ಶಕ್ತಿ ಮೀರಿ 
ಸರಕಾರಕ್ಕೆ ಪ್ರತಿಭಟನೆ ಸಲ್ಲಿಸುವುದುಂಟು. ಸರಕಾರ ಶುದ್ಧಹಸ್ತ , ಶುದ್ಧ ಚಾರಿತ್ರ 

- (48 ನೇ ಪುಟ ನೋಡಿ) 


ಜನವರಿ , 1983 


ನ ನ ನಿ . - 


ಅಕೃತಾತ್ಮಾನನಾಸಾದ್ಯ ರಾಜಾನನುನಯೇ ರತಂ | 
ಸನ್ನದ್ಧಾನಿ ವಿನಶ್ಯಂತಿ ರಾಷ್ಟ್ರಾ ನಗರಾಣಿಚ || 


- ರಾಮಾಯಣ 


ಇಂದ್ರಿಯಗಳನ್ನು ಹಿಡಿತದಲ್ಲಿಡದ , ಕೆಟ್ಟ ನಡತೆಯಲ್ಲಿ ಆಸಕ್ತನಾದ 
ರಾಜನಿದ್ದರೆ, ( ನಾಯಕನಿದ್ದರೆ) ರಾಷ್ಟ್ರಗಳೂ , ನಗರಗಳೂ ಎಷ್ಟೇ ಸಮೃದ್ಧ 
ವಾಗಿದ್ದರೂ ಹಾಳಾಗಿ ಹೋಗುತ್ತವೆ. 


00. 


ರಾಜ್ ಧರ್ಮಿಣಿ ಧರ್ಮಿಷ್ಟಾಃ ಸಾಸೇ ಪಾಪಪರಾಃ ಸದಾ | 
ರಾಜಾನನುನುವರ್ತಂತೇ ಯಥಾ ರಾಜಾ ತಥಾ ಪ್ರಜಾಃ || 

- ಭೋಜಪ್ರಬಂಧ 
ರಾಜನು ಧರ್ಮಿಷ್ಠನಾದರೆ ಪ್ರಜೆಗಳೂ ಧರ್ಮಿಷ್ಠರಾಗುತ್ತಾರೆ. ಅವನು 
ಪಾಪಿಯಾದರೆ ಪ್ರಜೆಗಳೂ ಸದಾ ಪಾಪಿಗಳಾಗುತ್ತಾರೆ. ಪ್ರಜೆಗಳು ರಾಜ 
ನನ್ನು ಅನುಸರಿಸುತ್ತಾರೆ. ರಾಜನಿದ್ದಂತೆ ಪ್ರಜೆಯಲ್ಲವೆ ? 


ದುಷ್ಟಸ್ಯ ದಂಡಃ ಸುಜನಸ್ಯ ಪೂಜಾ 
ನ್ಯಾಯೇನಕೌಶಸ್ಯ ಚ ಸಂಪ್ರವೃದ್ಧಿಃ | 
ಅಪಕ್ಷಪಾತೋsರ್ಥಿಷು ರಾಷ್ಟ್ರರಕ್ಷಾ 
ಪಂಚೈವ ಯಜ್ಞಾಃ ಕಥಿತಾ ನೃಪಾಣಾಮ್ || 


- ಅತಿಸಂಹಿತಾ 


ದುಷ್ಟರನ್ನು ದಂಡನೆಮಾಡುವುದು, ಒಳ್ಳೆಯವರಿಗೆ ಸನ್ಮಾನ ಮಾಡು 
ವುದು, ನ್ಯಾಯವಾದ ರೀತಿಯಲ್ಲಿ ಖಜಾನೆಯನ್ನು ತುಂಬುವುದು, ನ್ಯಾಯ 
ವನ್ನು ಬೇಡಿಬಂದವರಿಗೆ ಪಕ್ಷಪಾತವಿಲ್ಲದೆ ನಿರ್ಣಯ ಕೊಡುವುದು, ರಾಜ್ಯದ 
ರಕ್ಷಣೆ ಮಾಡಿಕೊಳ್ಳುವುದು - ಇವು ಐದೂ ರಾಜನಾದವನಿಗೆ ಯಜ್ಞಗಳಂತೆ 
ಅವಶ್ಯವಾಗಿ ಮಾಡತಕ್ಕವುಗಳು. 


ಸಿದ್ದಗಂಗಾ 


ಚಿ೦ ತ ನ . 


ಸಿದ್ಧಯ್ಯ ಪುರಾಣಿಕ 


ಆದರ್ಶ ಆಡಳಿತಗಾರ 


- ಆಡಳಿತಗಾರರಲ್ಲಿ ಎರಡು ಬಗೆಯೆಂದು ಹೇಳುತ್ತಾರೆ. ಒಂದು ಕೆಲಸ ಕೊಟ್ಟರೆ 
ಅದನ್ನು ಮಾಡಿ ಮುಗಿಸಿ ಇನ್ನೊಂದು ಕೆಲಸವನ್ನು ಕೇಳುವವರು ಒಂದು ಬಗೆ ; 
ಒಂದು ಕೆಲಸವನ್ನು ಕೊಟ್ಟರೆ ಅದರ ಹೊಟ್ಟೆಯೊಳಗಿಂದಲೇ ಹಲವು ಹನ್ನೊಂದು 
ಕೆಲಸ ಸೃಷ್ಟಿಸಿ ಯಾವುದನ್ನೂ ಮಾಡದೆ ಕೈ ಎತ್ತುವವರು ಇನ್ನೊಂದು ಬಗೆ, ಸಾರ್ವ 
ಜನಿಕ ಆಡಳಿತದಲ್ಲಿ ಮೊದಲನೆಯ ವರ್ಗದವರು ಹೆಚ್ಚಿದರೆ ಅದು ಕಾಮಧೇನುವಾಗು 
ಇದೆ ; ಎರಡನೆಯ ವರ್ಗದವರು ಹೆಚ್ಚಿದರೆ ಅದು ಬರಡು ಹಸುವಾಗುತ್ತದೆ. 


* ಯಾವುದೇ ಕೆಲಸವಿರಲಿ , ಅದು ಮಾಡಲೇಬೇಕಾದುದೆಂದು ಅದನ್ನು ವೀಕ್ಷಿಸಿ 
ನರೆ , ಪರೀಕ್ಷಿಸಿದರೆ ಅದನ್ನು ಮಾಡುವ ಮಾರ್ಗತೋರಿಯೇ ತೋರುತ್ತದೆ. ಅದು 
ಅಸಾಧ್ಯ ಕಾರ್ಯಗಳ ಪಟ್ಟಿಗೆ ಸೇರದಿದ್ದಾಗ, ಸಾರ್ವಜನಿಕ ಆಡಳಿತ ಸಾಧ್ಯವಿರುವು 
ರಾತ್ರ ಸಾಧಿಸುವ ಕಲೆ ; ಅಸಾಧ್ಯವಾದುದೇನಲ್ಲ, ಆದರೆ ಸಾಧ್ಯವಿರುವುದೂ ಸಹ 
ರಾಡುವ ಮನಸ್ಸಿಲ್ಲದಿದ್ದರೆ ಅಸಾಧ್ಯವಾಗಿ ಪರಿಣಮಿಸುತ್ತದೆಯೆಂಬುದಕ್ಕೆ ಈ ದೇಶದ 
ಯಾವುದೇ ಕಾರ್ಯಾಲಯ ವೆಗ್ಗಳವಾದ ಉದಾಹರಣೆಗಳನ್ನು ಒದಗಿಸಬಲ್ಲುದು. 


ಮಾಡುವ ಮನಸ್ಸು ಏಕೆ ಅಪರೂಪ ವಸ್ತುವಾಗಿದೆ ಇಲ್ಲಿ ? ಅದಕ್ಕೆ ನಿಖರವಾದ 
ಎಂದೇ ಉತ್ತರವಿರಲಾರದು. ಕೆಲಸ ಮಾಡಿ ಸಂತೋಷಿಸುವವರು ಕೆಲವರಾದರೆ 
ಆಗುವ ಕೆಲಸಕ್ಕೆಲ್ಲ ಕೊಕ್ಕೆ ಹಾಕಿ ಸಂತೋಷಿಸುವವರು ಹಲವರು. ಎರಡನೆಯ 
ವರ್ಗದವರು ವಿಘ್ನ ಸಂತೋಷಿಗಳು. ಇನ್ನೇನು, ಈ ಕೆಲಸಕ್ಕೆ ಮಂಜೂರಿ ಕಟ್ಟಿಟ್ಟ 
ಹಂಟು ಎನ್ನುವ ಹೊತ್ತಿನಲ್ಲಿ, ಈ ಕೆಲಸ ಮುಗಿಯುತ್ತ ಬಂತು, ಎಂದೆನ್ನುವ ಹೊತ್ತಿ 
ಕಲ್ಲಿ ಒಂದು ಅನಿರೀಕ್ಷಿತ ಆಕ್ಷೇಪವೆತ್ತಿ ಅದು ಮಂಜೂರಾಗದಂತೆ ಮಾಡುವುದರಲ್ಲಿ 
ಅದು ಮುಗಿಯದಂತೆ ಮಾಡುವುದರಲ್ಲಿ ಇವರಿಗೆ ಅಪಾರವಾದ ಸಂತೋಷ, ಈ 
ಸಂತೋಷವನ್ನು ಆದಷ್ಟು ದೀರ್ಘಕಾಲದವರೆಗೆ ಅನುಭವಿಸಲೆಂದು ಇವರು ತಮ್ಮ 
ಅಲ್ಲ ಆಕ್ಷೇಪಗಳನ್ನು ಒಮ್ಮೆಗೇ ಎತ್ತುವುದಿಲ್ಲ. ಒಂದು ಸಲಕ್ಕೆ ಒಂದೇ ಆಕ್ಷೇಪ 
ಒತ್ತುವರು ; ಅದಕ್ಕೆ ಉತ್ತರ ಬಂದಾಗ ಇನ್ನೊಂದು ಆಕ್ಷೇಪವೆತ್ತುವರು ; ಅದರ 

(43ನೇ ಪುಟ ನೋಡಿ) 
ಜನವರಿ 1983 


ಕ್ಷೇತ್ರವಾರ್ತೆ 


ಸಂಪಾದಕ 


ದಿನಾಂಕ 9 - 1 - 83 ನೆಯ ಭಾನುವಾರ ಬೆಳಿಗ್ಗೆ 8 ಘಂಟೆಗೆ ಪೂ . 
ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳವರ ಅಮೃತ ಹಸ್ತದಿಂದ ವ್ಯವಸಾ 
ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತ 
ಶಿವರಾತ್ರಿ ಸಂದರ್ಭದಲ್ಲಿ ನಡೆಯುವ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಜಾತ್ರಾ ಅ 
ವಾಗಿ ಏರ್ಪಡಿಸುವ ಈ ವಸ್ತು ಪ್ರದರ್ಶನದ ವಿವಿಧ ಸಮಿತಿಗಳು ಕಾರ್ಯಪ್ರವೃ 
ವಾಗಿವೆ . ಸರ್ವವಿಧ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. 

ಅಂದೇ ಶ್ರೀ ಕ್ಷೇತ್ರದಲ್ಲಿ ಹಳೆಯ ವಿದ್ಯಾರ್ಥಿ ಸಂಘದ ಸರ್ವಸದಸ್ಯರ ಮತ 
ಧಿವೇಶನ ಮಧ್ಯಾಹ್ನ 11 ಘಂಟೆಗೆ ಸಮಾವೇಶಗೊಂಡಿತ್ತು . ಶ್ರೀ ಕ್ಷೇತ್ರದ ಅನೆ 
ಅಭಿಮಾನೀ ಹಳೆಯ ವಿದ್ಯಾರ್ಥಿ ಮಿತ್ರರು ಸಮಾರಂಭದಲ್ಲಿ ಭಾಗವಹಿಸಿದ್ದ 
ಅಧಿವೇಶನದ ಅಧ್ಯಕ್ಷತೆಯನ್ನು ಪೂಜ್ಯ ಸನ್ನಿಧಿಯವರು ಅಲಂಕರಿಸಿದ್ದರು. ಸಭೆ : 
ಶ್ರೀ ವಿದ್ವಾನ್, ಡಿ . ಸಿದ್ದಲಿಂಗಯ್ಯ , ಕೊಂಡಜ್ಜಿ ಬಸಪ್ಪ ಮತ್ತು ಜ ಗ ದಾ೦: 
ವಿಶ್ವೇಶ್ವರಯ್ಯ ಮುಂತಾದವರ ನಿಧನಕ್ಕೆ ಸಂತಾಪ ಸೂಚಕ ನಿರ್ಣಯವ 
ಕೈಗೊಂಡು ಒಂದು ನಿಮಿಷ ಮೌನವನ್ನು ಆಚರಿಸಿತು. ನಂತರ ಸಭೆಯ 
ಸಂಘ ಮತ್ತು ಸಂಘದವತಿಯಿಂದ ನಡೆಯುತ್ತಿರುವ ವಸ್ತು ಪ್ರದರ್ಶನದ 
ಸಿದ್ದಗಂಗಾ ' ಪತ್ರಿಕಾ ಆಡಿಟ್ ಲೆಕ್ಕಪತ್ರವನ್ನು ಪರಿಶೀಲಿಸಲಾಯಿತು. ಸಂವ 
ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಎಂ . ಎನ್ . ಚನ್ನಬಸಪ್ಪನವರು ಸ 
ಸ್ಥಾಪನೆಯಾಗಿ 25 ವರ್ಷಗಳು ಪೂರ್ಣಗೊಂಡವು, ಆ ಕಾರಣ ಸಂಘದ ರ 
ಮಹೋತ್ಸವವನ್ನು ಆಚರಿಸಬೇಕೆನ್ನುವ ಅಭಿಪ್ರಾಯವನ್ನು ಸಭೆ ಅನುಮೋ 
ಸಿತು. ಸನ್ನಿಧಿಯವರು ಅಧೀವೇಶನವನ್ನು ಆಶೀರ್ವದಿಸುತ್ತಾ , ಸಂಘವು ಸ್ಟಾ 
ಯಾದಂದಿನಿಂದಲೂ ರಜತ ಮಹೋತ್ಸವ, ಪಟ್ಟಾಧಿಕಾರ ಮತ್ತು ಸುವರ್ಣಮಹ 
ತೃನ ಮುಂತಾದ ಮಹತ್ತರವಾದ ಮೂರು ಸಮಾರಂಭದ ಹೊಣೆಯನ್ನು ಹೊ 
ಯಶಸ್ವಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸಿದೆ. ಸಂಘದ ಮಹತ್ತರ ಪಾತ್ರ ಸುವ 
ಮಹೋತ್ಸದ ಕಾರ್ಯದಲ್ಲಿಯಂತೂ ಅಮೋಘವಾಗಿತ್ತು . ಆ ಸಮಾರಂಭದ 2 
ಅನೇಕ ವಿದ್ವಾಂಸರಲ್ಲದೆ ರಾಷ್ಟ್ರಪತಿ ಎನ್ , ಸಂಜೀವರೆಡ್ಡಿ ಯವರಿಂದಲೂ ಹೊ 
ಕೆಯ ಮಾತನ್ನು ಕೇಳಿ ಸಂತೋಷವಾಯಿತು. ಆ ಕೀರ್ತಿ ಸಂಘಕ್ಕಿದೆ ಎಂ 
ಪೂಜ್ಯರು ಮುಂದುವರಿದು ಎಲ್ಲಕ್ಕಿಂತ ಮಿಗಿಲಾಗಿ ನೀವೆಲ್ಲರು ಶ್ರೀ ಕ್ಷೇತ್ರದ ವೆ! 

( 47ನೇ ಪುಟ ನೋ | 


ಸಿದ್ಧಗ 


ಶುದ್ದಿ ಸಿದ್ಧಿಗಳ ಕ್ಷೇತ್ರ : ಸಿದ್ದಗಂಗಾ 


- -.. . .. 


... ನಿನ' : ರಾಜಶೇಖರಯ್ಯ , ನಿವೃತ್ತ 
- ಎನ್ . ರಾಜಶೇಖರಯ್ಯ , ನಿವೃತ್ತ ಮುಖ್ಯೋಪಾಧ್ಯಾಯರು, 

ಆರ್ . ಆರ್ . ಪ್ರೌಢಶಾಲೆ, ಅಂಕನಹಳ್ಳಿ ಮಠ. 


ಭರತಖಂಡ ಕರ್ಮಭೂಮಿ . ಜ್ಞಾನ ಮೊದಲು ಇಲ್ಲಿ ಉದಯಿಸಿ ಬೇರೆಡೆಗೆ 
ಪ್ರವಹಿಸಿತು. ಭಾರತ ಧರ್ಮಕ್ಷೇತ್ರಗಳ ನಾಡು, ಋಷಿಮುನಿಗಳ ಹಾಗೂ ಸಾಧು 
ಸಂತರ ಬೀಡು, ಅನುಭಾವಿಗಳ ಗೂಡು. ಪ್ರಾಚೀನ ಕಾಲದಿಂದಲೂ ಈ ದೇಶ, 
ತನ್ನದೇ ಆದ ಸಂಸ್ಕೃತಿ ಸಾಹಿತ್ಯಗಳನ್ನು ರೂಡಿಸಿ ಬೆಳೆಸಿಕೊಂಡು ಬಂದಿದೆ. ಹಲ 
ನಾರು ಭವ್ಯ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಭಾರತೀಯ ಸಂಸ್ಕೃತಿಯೂ ಒಂದು. ಅದು 
ಪ್ರಪಂಚದ ಸಂಸ್ಕೃತಿಗೆ ತನ್ನದೇ ಆದ ವಿಶಿಷ್ಟವಾದ ಕಾಣಿಕೆಯನ್ನು ಸಲ್ಲಿಸಿದೆ. ಇತ್ತೀ 
ಚೆಗೆ ಅಬ್ಬರಿಸಿ ಮೇಲೆರಗಿ ಬಂದ ಪಾಶ್ಚಾತ್ಯ ಸಂಸ್ಕೃತಿಯ ಸಾರವನ್ನು ಹೀರಿ ತನ್ನದಾಗಿ 
ಮೈಗೂಡಿಸಿಕೊಂಡುದು ಭಾರತೀಯ ಸಂಸ್ಕೃತಿಯ ಸಿಂಧು ವೈಶಾಲ್ಯಕ್ಕೆ ಸಾಕ್ಷಿ. 

ಹಿಂದಿನಿಂದಲೂ ಭರತಖಂಡದ ಉದ್ದಗಲಕ್ಕೂ ಧರ್ಮಕ್ಷೇತ್ರಗಳು ಕಂಗೊಳಿಸು 
ಇವೆ. ಇವುಗಳಲ್ಲಿ ಹಲವು ಪ್ರಾಚೀನವಾದವು, ಮತ್ತೆ ಕೆಲವು ಆಧುನಿಕ ಭಾರತೀಯ 
ಸಂಸ್ಕೃತಿಯ ಸಂದೇಶವನ್ನೊಯ್ಯಲು, ಉದಯಿಸಿದವು. ಪ್ರಾಚೀನವೇ ಆಗಲಿ , ಆರ್ವಾ 
ಚೀನವೇ ಆಗಲಿ ಇದು ಅತಿ ಮಹತ್ತರವಾದವು. ಇಂಥವುಗಳಲ್ಲಿ ಪ್ರಾಚೀನವೂ , ತಪೋ 
ನಿಧಿಗಳ ತಾಣವೂ , ಸಂಸ್ಕೃತಿ ಸಾಹಿತ್ಯಗಳ ಸಂಗಮವೂ ಆದ ಧರ್ಮಕ್ಷೇತ್ರಗಳಲ್ಲಿ , 
ಶ್ರೀ ಸಿದ್ದಗಂಗಾ ಕ್ಷೇತ್ರವೂ ಒಂದು. ಅದರ ಉಗಮ ತಲಕಾವೇರಿಯ ಹಾಗೆ , ಅದರ 
ಹರವು, ಮಹತ್ತು ಬೃಹತ್ತು ಅದ್ಭುತವಾದುದು. ಕರ್ಣಾಟಕದ ಜನತೆಗೆ ಸಿದ್ದಗಂಗಾ ” 
ಎನ್ನುವ ಮಾತು ತಾರಕಮಂತ್ರವಿದ್ದ ಹಾಗೆ. ಸಾಮಾನ್ಯ ಜನತೆಯಲ್ಲಿ ಸಿದ್ದಗಂಗೆ?” 
ಎನ್ನುವ ಮಾತು ಎಂದೆಂದಿಗೂ ಅಚ್ಚಳಿಯದೆ ನಿಂತಿದೆ. ಜಾತಿಮತವಿಲ್ಲದೆ ಸರ್ವಜನಾ 
ದರಣೀಯ ಕ್ಷೇತ್ರವಾಗಿದೆ. ಮರ್ತಕ್ಕೆ ಮಹವನ್ನು ತಂದು ತತ್ವ - ಧರ್ಮ-ಸಮಾಜ 
ಸಾಹಿತ್ಯ ಮುಂತಾದ ಕ್ಷೇತ್ರಗಳಲ್ಲಿ ಇದು ಅನುಪಮವಾದ ಕ್ರಾಂತಿಯನ್ನೆಸಗಿದೆ. ಯುವ 
ಜನದಲ್ಲಿ ತಲೆದೋರಿದ ಈ ಕ್ರಾಂತಿಯಿಂದ ಹಲವು ಹೊಸ ಮೌಲ್ಯಗಳು ತಲೆದೋರಿ 
ದವು. ಆಗ ಕರ್ಮ ಕ್ರಿಯೆಯಾಯಿತು, ಧರ್ಮ ದಯೆಯಾಯಿತು. ಸೃಷ್ಟಿ ಸತ್ಯ 
ವಾಯಿತು, ದೃಷ್ಟಿ ಲಿಂಗವಾಯಿತು, ಶಿವಾನುಭಾವ ಎಲ್ಲೆಲ್ಲಿಯೂ ಮೈವೆತ್ತು ಮಂಗಲ 
ವಾಯಿತು. 


- ಈ ಕ್ಷೇತ್ರ ಕರ್ನಾಟಕದ ಜನಮನದಲ್ಲಿ, ಹೀಗೆ ಶಾಶ್ವತ ಪ್ರಭಾವವನ್ನು ಬೀರಲು 
ಕಾರಣಗಳೇನಿರಬಹುದು. ಶ್ರೀ ಕ್ಷೇತ್ರ ಧಾರ್ಮಿಕವಾಗಿ , ಶೈಕ್ಷಣಿಕವಾಗಿ, ಸಾಮಾಜಿಕ 
ಜನವರಿ, 1983 

_ 11 


ವಾಗಿ ಎಲ್ಲರನ್ನೂ ಸೆಳೆದಿದೆ. ಹಳೆಯ ಕೊಳೆತೊಳೆದುಹೋಗಿ, ಹೊಸದೃಷ್ಟಿ, ಉದಯ 
ವಾಗಿದೆ. ಇಲ್ಲಿ ಜ್ಞಾನಾಕಾಂಕ್ಷಿಗಳಿಗೆ ಜ್ಞಾನವಿದೆ, ಧರ್ಮ ಜಿಜ್ಞಾಸುಗಳಿಗೆ ಧರ್ಮ 
ವಿದೆ, ಸಮಾಜ ಪರಿಣತರಿಗೆ ಸಮಾಜ ಸುಧಾರಣೆಯಿದೆ, ಸಾಮಾನ್ಯ ಜನರಿಗೆ ಅವರ 
ಜೀವನವನ್ನು ಪಾವನವನ್ನಾಗಿಸುವ ಶ್ರೀ ಗುರುವಿನ ದರ್ಶನವಿದೆ. ಹೀಗೆ ನಾಡಿನ ಜನ 
ಜೀವನದಲ್ಲಿ ಹಾಸುಹೊಕ್ಕಾಗಿ ಬೆರತು ಅವರ ನೋವುನಲಿವುಗಳನ್ನರಿತು ನಡೆಯುವ 
ಸಂಸ್ಥೆಯಾಗಿದೆ . ಇಲ್ಲಿ ಅನೇಕ ವಿದ್ಯಾ ಸಂಸ್ಥೆಗಳಿರುವುದರಿಂದ , ನಾಡಿನಾದ್ಯಂತ, 
ವಿದ್ಯಾರ್ಥಿಗಳನ್ನಾಕರ್ಷಿಸಿ ಅವರ ಪ್ರತಿಭೆಯನ್ನರಳಿಸುವಲ್ಲಿ ಸಹಾಯವಾಗಿದೆ. ಶ್ರೀ 
ಕ್ಷೇತ್ರದಲ್ಲಿ ತರಬೇತಿ ಹೊಂದಿದ ವಿದ್ಯಾರ್ಥಿಗಳು ನಾಡಿನಾದ್ಯಂತ ಸೇವೆಸಲ್ಲಿಸುತ್ತಿದ್ದಾರೆ. 
ಶ್ರೀ ಕ್ಷೇತ್ರ ವಿರುವುದು ನಾಡಿನ ಒಂದು ಪುಣ್ಯ ವಿಶೇಷ. 


“ ಸಿದ್ದಗಂಗಾ ” ಮಂತ್ರ ಮುಗ್ಧವಾದ ಹೆಸರು. ಅಂತರಾರ್ಥದಲ್ಲಿ ಇದು ಸಿದ್ದಿಯ 
ತೌರ್ಮನೆ. ಕ್ಷೇತ್ರದ ಪರಿಸರವು ಪ್ರಕೃತಿದತ್ತವಾದುದು. ತುಮಕೂರು ನಗರದ ಜನ 
ಸಂದಣಿಯಿಂದ, ಸದ್ದು ಗದ್ದಲಗಳಿಂದ ದೂರ ಸರಿದು ಪ್ರಶಾಂತ ವಾತಾವರಣದಲ್ಲಿ 
ಪ್ರಕೃತಿಯ ಮಡಿಲಲ್ಲಿ ಈ ನಿಸರ್ಗ ರಮಣೀಯತೆ ಎಂಥಹವರನ್ನಾದರು ಮೋಹ 
ಗೊಳಿಸಿ ಆಕರ್ಷಿಸುತ್ತದೆ. ಆಧುನಿಕ ಸೌಕರ್ಯ ಸಂಪರ್ಕಗಳನ್ನು ಹೊಂದಿದೆ, 
ಎಷ್ಟೇ ಆಧುನಿಕವಾದರೂ ಹಿಂದಿನ ಗುರುಕುಲಾಶ್ರಮದ ನೆನಪನ್ನುಂಟುಮಾಡುತ್ತದೆ. 
ಇಂದಿನ ನಾಗರಿಕತೆಯ ನಾಗಿಣಿಯು ಪಣಿ ಎತ್ತಿ ಕುಟುಕುತ್ತಿರುವಾಗ , ಇಂಥಹ 
ಕ್ಷೇತ್ರಗಳ ಆವಶ್ಯಕತೆ ಜನತೆಗೆ ಅತ್ಯಗತ್ಯ . ಇಲ್ಲಿಗೆ ಬರುವ ಭಕ್ತಸಂಕುಲ ನಾನಾ ವಿಧ 
ವಾದದ್ದು . ಜ್ಞಾನದಾಹಿಗಳಾಗಿ, ಧರ್ಮಕ್ಷೇತ್ರ ದರ್ಶನಕ್ಕಾಗಿ, ಮೇಲಾಗಿಶ್ರೀಗುರುವಿನ 
ದರ್ಶನಕ್ಕಾಗಿ ಬಂದವರು ತಮ್ಮ ಆತ್ಮದ ಹಸಿವನ್ನು ನೀಗಿಕೊಂಡು ಹಿಂತಿರುಗುತ್ತಾರೆ. 
ಮೂರರಿಂದ ನಾಲ್ಕು ಸಾವಿರ ಮಂದಿ ವಿದ್ಯಾರ್ಥಿಗಳಿಗೆ ಇದರ ಜೊತೆಗೆ ದಿನನಿತ್ಯ 
ಬರುವ ಸಾವಿರಾರು ಮಂದಿ ಯತ್ರಾರ್ಥಿಗಳಿಗೆ ಅನ್ನ , ವಸತಿ ಸೌಕರ್ಯ ಸಾಮಾನ್ಯರ 
ಊಹೆಗೆ ನಿಲುಕುವಂತಹುದಲ್ಲ . ಒಂದು ಸರ್ಕಾರವು ಮಾಡಬಹುದಾದ ಕೆಲಸವನ್ನು 
ಶ್ರೀಕ್ಷೇತ್ರ ಮಾಡುತ್ತಿದೆ ಎಂದರೆ ಅಚ್ಚರಿಯೇ ಸರಿ ! ಇದು ಹಿಂದಿನ ಕುಲಪತಿಗಳಾದ 
ಭಾರದ್ವಾಜರ ಜ್ಞಾಪಕವನ್ನು ತರುತ್ತದೆ! ಶ್ರೀ ಕ್ಷೇತ್ರದಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿ 
ಗಳು , ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಧಾರ್ಮಿಕವಾಗಿ ವಿಕಾಸ ಹೊಂದು 
ತಾರೆ, ಎಲ್ಲಿದ್ದರೂ ಅಲ್ಲೇ ಸೇವಾಕಾಂಕ್ಷಿಗಳಾಗಿರುತ್ತಾರೆ. 


ಈ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಮಹಾ ತಪಸ್ವಿಗಳೂ , ಶರಣರೂ ಆಗಿ 
ಹೋಗಿದ್ದಾರೆ. ಶ್ರೀಕ್ಷೇತ್ರ ದಿವ್ಯಮೂರ್ತಿ ಎಡೆಯೂರು ಸಿದ್ದಲಿಂಗೇಶ್ವರ ಭವ್ಯದಿವ್ಯ 
ಪರಂಪರೆಯಿಂದ ನಡೆದುಬಂದು, ಅವರ ಅನಂತರ ಹಲವಾರು ಶಿವಶರಣರು ತಪವೆಸ 
ಗಿದ ತಾಣವಾಗಿದೆ. ಇತ್ತೀಚಿನ ಸ್ವಾಮಿಗಳವರಾದ ಶ್ರೀ ಅಡವಿ ಸ್ವಾಮಿಗಳು, 
12 

ಸಿದ್ಧಗಂಗಾ 


ಉದ್ದಾನ ಶಿವಯೋಗಿಗಳು ಮತ್ತು ಸಿದ್ದಗಂಗೆಗೆ ಆಧುನಿಕ ರ ಸ ಲೆ ಸ ನ ವ ೩ ತ್ಯ 
ಡಾ || ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳೆಂದರೆ ಕರ್ಣಾಟಕದ ಜನತೆಗೆ ದೈವಕ್ಕೆ ಸಮಾನ . 
ಉದ್ದಾನ ಶಿವಯೋಗಿಗಳ ವಿಚಾರವಂತೂ ಇಂದಿಗೂ ಜನತೆಯಲ್ಲಿ ಪವಾಡ ಸದೃಶವಾಗಿ 
ಉಳಿದುಬಂದಿದೆ. ಅವರ ನಂತರ ಶ್ರೀಮ. ನಿ. ಪ್ರ . ಸ್ವ . ಶ್ರೀ ಶಿವಕುಮಾರ ಸ್ವಾಮಿಗಳವ 
ರೆಂದರೆ ಕರ್ಣಾಟಕ ಜನಮನದಲ್ಲಿ ಸಜೀವ ದೇವರಿದ್ದಂತೆ. ಅವರ ದರ್ಶನವೆಂದರೆ 
ಮಹಾ ಭಾಗ್ಯವೆಂದು ಜನರಲ್ಲಿ ಅಚ್ಚಳಿಯದ ನಂಬಿಕೆ. ಅವರ ಪಾದ ಸ್ಪರ್ಶವೆಂದರೆ 
ಪಾಪ ಪರಿಹಾರ ಎಂಬ ಭಾವನೆಯಿದೆ. ಅವರ ಕಾಲದಲ್ಲಿ ನಡೆಯುತ್ತಿರುವ ದಾಸೋಹ 
ಸಾಮಾನ್ಯರಿಂದ ಸಾಧ್ಯವಿಲ್ಲದ ಮಾತು. ಅಣ್ಣ ಬಸವಣ್ಣ ಕಲ್ಯಾಣದಲ್ಲಿ ಅನುಭವ 
ಮಂಟಪವನ್ನು ಸ್ಥಾಪಿಸಿ ಜ್ಞಾನದಾಹಿಗಳಿಂದ, ಕಾಯಕ ನಿರತರಾದ ಶಿವಶರಣರ 
ಗೋಷ್ಠಿ ನಡೆಸುತ್ತಿದ್ದರಂತೆ ಡಾ|| ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳವರ ಕಾರ್ಯಬಾಹುಳ್ಯ 
ವನ್ನು ದರ್ಶಿಸಿದವರಿಗೆ ಅನುಭವಮಂಟಪ ಮತ್ತು ಮಹಾಮನೆಯ ದಾಸೋಹದ 
ಜ್ಞಾಪಕ ಬರದಿರದು. ಶ್ರೀ ಶ್ರೀಗಳವರ ದರ್ಶನ ಅನಿರ್ವಚನೀಯವಾದುದು, ಮಾತಿ 
ನಿಂದ ಬಣ್ಣಿಸಲು ಸಾಧ್ಯವಿಲ್ಲ. “ ಯಮೋವಾಚೋ ನಿವರ್ತಂತೇ ಅಪ್ರಾಪ್ಯ ಮನಸಾ 
ಸಹ ' ಎಂಬ ಉಪನಿಷದ್ವಾಕ್ಯ ಜ್ಞಾಪಕಕ್ಕೆ ಬರುತ್ತದೆ. 


ಕಾಡಾಗಿ ಮೇಡಾಗಿ ಇದ್ದ ಒಂದು ಪ್ರದೇಶವನ್ನು ವಿದ್ಯೆಯ ಆಗರವಾಗಿ, ಆಧ್ಯಾ 
ತಿಕದ ತೌರುಮನೆಯಾಗಿ, ಒಂದು ಮಹಾ ಸಂಸ್ಥೆಯಾಗಿ ನಿರ್ಮಾಣ ಮಾಡಿ, ಕಲೆ 
ಶಾಸ್ತ್ರ , ವಿಜ್ಞಾನಗಳಿಗೆ ಕೇಂದ್ರವನ್ನಾಗಿ ಮಾಡಿದ ಪವಾಡ ಶ್ರೀ ಶ್ರೀ ಶಿವಕುಮಾರ 
ಸ್ವಾಮಿಗಳವರಿಗೆ ಸೇರಿದುದು. ಡಾ|| ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳೆಂದರೆ ಕ್ರಿಯಾ 
ಜ್ಞಾನಗಳೇ ಮೈವೆತ್ತಿದಂತೆ. ಅವರ ಭಾಷಣ ಉಪದೇಶಗಳೆಂದರೂ ಅಷ್ಟೇ ಆಳವಾದ 
ರುಚಿಕಟ್ಟಾದವುಗಳು. ಅವರನ್ನು ದರ್ಶಿಸಿದಾಗ ಆಗುವ ಅನುಭವ ಚನ್ನಬಸವಣ್ಣನವರ 
ವಚನವನ್ನು ಜ್ಞಾಪಕಕ್ಕೆ ತರುತ್ತದೆ. 

ಸಮತೆಯೆಂಬ ಕಂಥೆಯ ತೊಟ್ಟು 
ಸುಬುದ್ದಿಯೆಂಬ ಟೊಪ್ಪರವನಿಕ್ಕಿ , 
ವಿಷಯವೆಂಬ ಹಾವುಗೆಯ ಮೆಟ್ಟಿ , 
ತಮಂಧವೆಂಬ ಕುಣಿಯ ಬೀಳದೆ, 
ಮದವೆಂಬ ಚೇಳ ಮೆಟ್ಟದೆ, 
ವೈರಾಗ್ಯವೆಂಬ ಕೊರಡನೆಡಹದೆ, 
( ಭಕ್ತಿ ಭಿಕ್ಷಾಂ ದೇಹಿ' ಎಂದು ಬಸವಣ್ಣ ಕಪ್ಪಡಿಗೆ ಬಂದ 
ಕೂಡಲ ಚನ್ನ ಸಂಗಮ ದೇವಾ || 


ಜನವರಿ, 1983 


13 


- ಶ್ರೀಗಳವರು ದಕ್ಷ ಕ್ರಿಯಾಶಾಲಿಗಳೂ , ವಿದ್ಯಾಭಿಮಾನಿಗಳೂ , ವಿಶ್ವಾಸಪರರೂ , 
ಸರಳ ಜೀವಿಗಳೂ , ಇಂತಹ ಮಹನೀಯರ ಭವ್ಯದಿವ್ಯ ಜೀವನ ಆದರ್ಶವಾದುದು. 
ಸಾಮಾನ್ಯವಾಗಿ ಕೆಲವರು ಭಾವಿಸಿರುವಂತೆ , ಸ್ವಾಮಿಗಳ ಜೀವನವೆಂದರೆ ಸುಖಮಯ 
ಜೀವನವೆಂಬ ಭಾವನೆ. ಶ್ರೀ ಮಠದಲ್ಲೇ ಇದ್ದು ಸ್ವಾಮೀಜಿಯವರ ದಿನಚರಿಯನ್ನು 
ದರ್ಶಿಸಿದವರಿಗೆ ಆಗುವ ಅನುಭವ ಬೇರೆ ತೆರನಾದುದ್ದು . ಬ್ರಾಹೀಮಹೂರ್ತದ 
ಲೈ ದ್ದು ನಿತ್ಯ ಪೂಜಾ ವಿಧಗಳನ್ನು ಮುಗಿಸಿದನಂತರ ನಾಡಿನ ನಾನಾ ಮೂಲೆಯಿಂದ 
ಬಂದಿರುವ ಭಕ್ತರ ಯೋಗಕ್ಷೇಮ ವಿಚಾರಣೆ ಅವರ ಪ್ರಶ್ನೆಗಳಿಗೆ ಉತ್ತರ. ಅನಂತರ 
ತಮ್ಮ ಕಾರ್ಯಾಲಯದಲ್ಲಿ ಕಾಗದ ಪತ್ರಗಳಿಗೆ ಉತ್ತರ. ಮಧ್ಯಾಹ್ನ ಮತ್ತೆ ಪೂಜೆ 
ಸ್ವಲ್ಪ ಕಾಲ ವಿಶ್ರಾಂತಿ. ಅನಂತರ ಶ್ರೀಗಳವರ ಕಾರ್ಯಾಲಯದಲ್ಲಿ ಬಿಡುವಿಲ್ಲದ 
ಕಾರ್ಯ. ರಾತ್ರಿ ಎಂಟು ಗಂಟೆಯ ನಂತರ ಮತ್ತೆ ಪೂಜೆ, ಅನಂತರ ಅಧ್ಯಯನ. 
ಶ್ರೀಗಳವರ ಅಧ್ಯಯನ ನಿರಂತರವಾದುದ್ದು . ಅವರು ಬಹುಶೃತರು. ಕನ್ನಡ, 
ಸಂಸ್ಕೃತ, ಇಂಗ್ಲೀಷ್ ಸಾಹಿತ್ಯದಲ್ಲಿ ಆಳವಾದ ಪಾಂಡಿತ್ಯ ಉಳ್ಳವರು. ನಿಜವಾದ 
ಶರಣ ಜೀವನವನ್ನಿಲ್ಲಿ ಕಾಣಬಹುದು. ವಯಸ್ಸು ಎಪ್ಪತ್ತರ ಗಡಿ ದಾಟಿದ್ದರೂ 
ಅತ್ಯಂತ ಶ್ರದ್ಧಾ ಮತ್ತು ಉತ್ಸಾಹಪೂರಿತ ಹೃದಯ . ಯಾವಾಗಲೂ ಆಚಾರ, 
ಧರ್ಮ ನಡೆನುಡಿ ದೇಶ ಇವುಗಳ ಬಗೆಗೆ ಚಿಂತನೆ. 


- ಶ್ರೀ ಸಿದ್ದಗಂಗೆ ಕರ್ನಾಟಕ ಜನತೆಯ ಆಧ್ಯಾತ್ಮಿಕ ಸಂಪತ್ತು ಈಗಿನ ನವ 
ನಾಗರಿಕತೆಯ ಸೋಂಕಿನ ಗುಂಗಿನಲ್ಲಿ ನಮ್ಮ ಯುವಜನಕ್ಕೆ ದಾರಿದೀಪವಾಗಿದೆ. 
ಶ್ರೀ ಕ್ಷೇತ್ರ ಜಾತಿಮತ ಪಂಥಗಳ ಸೋಂಕಿಲ್ಲದೆ ಎಲ್ಲರಿಗೂ ಆಶ್ರಯ ನೀಡಿ ವಿದ್ಯಾ 
ದಾನ ಮಾಡಿ ಉತ್ತಮ ಜನಾಂಗವನ್ನು ರೂಪಿಸುತ್ತಿರುವುದು ನಾಡಿನ ಭಾಗ್ಯ , ಶ್ರೀ 
ಗಳವರಿಗೆ ನಮ್ಮ ಪ್ರಾಚೀನ ಜ್ಞಾನ ಸಂಪತ್ತಾದ ಸಂಸ್ಕೃತವೆಂದರೆ ಬಹಳ ಸಂತೋಷ. 
ಶ್ರೀ ಕ್ಷೇತ್ರದಲ್ಲಿ ಸಂಸ್ಕೃತ ಮಹಾಪಾಠಶಾಲೆಯನ್ನು ಸ್ಥಾಪಿಸಿ ಅದರ ಬೆಳವಣಿಗೆಗೆ 
ಆದ್ಯ ಗಮನವೀಯುತ್ತಿದ್ದಾರೆ. ಬಹು ಮಂದಿ ವಿದ್ವಜ್ಜನರಿಗೆ ಆಶ್ರಯಧಾತರಾಗಿ 
ಪೋಷಕರಾಗಿದ್ದಾರೆ. ಅವರ ಕರಸಂಜಾತರಾದ ಶ್ರೀಮನಿ/ ಪ್ರ / ಸ್ವ ! ಶ್ರೀ ಶ್ರೀ ಗೌರೀಶಂಕರ 
ಸ್ವಾಮೀಜಿಯವರಿಂದ ಜನತೆ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು 
ಮಾಡದೆ ಬಿಟ್ಟಿರುವುದನ್ನೆಲ್ಲಾ ನಿರೀಕ್ಷಿಸುತ್ತಿದೆ. ಶ್ರೀ ಕ್ಷೇತ್ರ ಇನ್ನೂ ನೂರ್ಮಡಿ, 
ಸಾಸಿರ್ಮಡಿಯಾಗಿ ಬೆಳೆದು, ಅನೇಕ ಶತಸಂವತ್ಸರಗಳು, ನಾಡಿನ ಜ್ಞಾನಜ್ಯೋತಿ 
ಯನ್ನು ಬೆಳಗುವ ನಂದಾದೀಪವಾಗಲೆಂದು ಕರ್ಣಾಟಕ ಜನಪದ, ದಯಾಮಯ 
ನಾದ ಭಗವಂತನನ್ನು ಪ್ರಾರ್ಥಿಸುತ್ತದೆ. 


ಭದ್ರ - ಶುಭಂ ಮಂಗಳಂ 


14 


ಸಿದ್ದಗಂಗಾ 


ಮಾನವ ಚರಿತ್ರೆಯ ಸವಾಲು 

_ ಶ್ರೀ ಹೊ . ವೆ. ಶೇಷಾದ್ರಿ 


ಇತಿಹಾಸದ ಅಧ್ಯಯನ' - A Study of History - ಇದು ಆರ್ನಾಲ್ಡ್ 
ಟಾಯನ್ ಬೀ ಬರೆದ ವಿಶ್ವವಿಖ್ಯಾತ ಗ್ರಂಥ. ಆ ಗ್ರಂಥದ ಆರು ಖಂಡಗಳ ಪ್ರಕಾಶನ 
ಕಾರ್ಯ ಮುಗಿದದ್ದು , 1939ರಲ್ಲಿ . ಅನಂತರ ಅದಕ್ಕೆ ಹಲಕೆಲವು ವಿದ್ಯಮಾನ 
ಗಳನ್ನು ಜೋಡಿಸಿ ಆತ 1946ರವರೆಗೆ ಕತೆಯನ್ನು ತಂದು ನಿಲ್ಲಿಸಿದ. ಅದರ ' ಗ್ರಂಥ 
ಸಂಗ್ರಹ ಮಾಡಿದಾತ ಡಿ . ಸಿ. ಸೋಮರ್‌ವೆಲ್ , ಪ್ರಸ್ತುತ ಲೇಖನಕ್ಕೆ ಆಧಾರವಾಗಿ 
ತೆಗೆದುಕೊಂಡಿರುವುದು ಈ ಗ್ರಂಥಸಾರವನ್ನೇ 


ಮಾನವ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ಹೊಸತೊಂದು ದೃಷ್ಟಿಯನ್ನು 
ನೀಡುವಂತಹ ಮಹಾ ಗ್ರಂಥ ಇದು ಎನ್ನುವುದರಲ್ಲಿ ಸಂದೇಹವಿಲ್ಲ. 


ಆತ್ಮವಿಮರ್ಶೆಗೆ ಪ್ರಚೋದನೆ : ವಿವಿಧ ಮಾನವ ಸಮೂಹಗಳ ಏಳು 
ಬೀಳುಗಳ ಚಿತ್ರಪಟವು ಆ ಪುಟಗಳಲ್ಲಿ ಕಣ್ಣೆದುರಿಗೆ ಹಾದುಹೋಗುವ ಜೊತೆಜೊತೆಗೇ 
ಆ ರೋಮಾಂಚಕಾರಿ ದೃಶ್ಯಗಳೊಳಗಿನ ಕಾರಣ ಪರಿಣಾಮಗಳ ಮರ್ಮವೂ ಮನ 
ಸ್ಪಲ್ಲಿ ಇಳಿಯುತ್ತಾ ಹೋಗುತ್ತದೆ. ಸ್ವಾಭಾವಿಕವಾಗಿಯೇ , ಸಂವೇದನಶೀಲ ಭಾರ 
ತೀಯ ಓದುಗನೊಬ್ಬನ ಮನದಲ್ಲಿ ಇಲ್ಲಿನ ಸಮಾಜಜೀವನದ ಚಿತ್ರಗಳೂ ಜೊತೆ 
ಜೊತೆಗೇ ಮೂಡಿಬರುತ್ತವೆ. ನಿಜ, ಟಾಯನ್‌ಬೀ ಸಮಗ್ರ ಮಾನವ ಜನಾಂಗ 
ವನ್ನು ತನ್ನ ಸಮೀಕ್ಷೆಯ ತೆಕ್ಕೆಯೊಳಗೆ ತಂದುಕೊಂಡಿದ್ದಾನೆ. ಆದರೆ ಅವನ ಅಧ್ಯಯ 
ನವು ಪ್ರಧಾನವಾಗಿ ಯುರೋಪ್ ಖಂಡದ ಜನರನ್ನು ಕುರಿತಾದ ಸಮೀಕ್ಷೆ, ಭಾರತ 
ದಲ್ಲಿನ ಪ್ರಾಚೀನ ಹಿಂದು ಸಮಾಜ ಹಿಂದು ನಾಗರಿಕತೆಗಳ ಕುರಿತಾಗಿ ಅಲ್ಲಲ್ಲಿ ಚರ್ಚೆ 
ಬಂದಿದ್ದರೂ ಅದು ಕೇವಲ ಸ್ಕೂಲರೂಪವಾಗಿ ಮಾತ್ರ . ಅಷ್ಟೇ ಅಲ್ಲದೆ , ಈಚೆಗೆ 
ಇಲ್ಲಿನ ಭೂಗರ್ಭ ಶಾಸ್ತ್ರಜ್ಞರು, ಪ್ರಾಚ್ಯ ವಸ್ತು ವಿಶಾರದರು ಹೊರತೆಗೆದಿರುವ 
ಪ್ರಾಚೀನ ವೈಭವದ ತಥ್ಯಗಳು ಆ ಗ್ರಂಥ ಬರೆದಾಗ ಅಷ್ಟಾಗಿ ಬೆಳಕು ಕಂಡಿರಲಿಲ್ಲ. 
ಲ್ಯಾಟಿನ್ , ಗ್ರೀಕ್ ಮುಂತಾದ ಪ್ರಾಚೀನ ಸಾಹಿತ್ಯಗಳ ನಿಕಟವಾದ ಪರಿಚಯ 
ಟಾಯನ್‌ಬೀಗೆ ಇದ್ದಂತೆ ಭಾರತದ ಪುರಾತನ ಸಾಹಿತ್ಯ ಇಲ್ಲಿನ ಲಿಪಿ - ಭಾಷೆಗಳ ಪರಿ 
ಚಯವೂ ಆತನಿಗೆ ಇದ್ದಂತೆ ತೋರುವುದಿಲ್ಲ. ಪದೇಪದೇ ಗ್ರೀಕ್ , ಯಹೂದಿ, 
ಈಸಾಯಿ ಪುರಾಣದ ಕತೆಗಳು ಅದರಲ್ಲಿ ಎದ್ದು ತೋರುವಂತೆ ವೇದ, ರಾಮಾಯಣ 
ಮಹಾಭಾರತಗಳು, ಬೌದ್ದ ಜೈನ ವೈದಿಕ ಪುರಾಣಗಳು, ಇವುಗಳ ಉಲ್ಲೇಖ ಕಂಡು 
ಜನವರಿ , 1983 

15 


ಬರುವುದಿಲ್ಲ. ಆದರೆ ಟಾಯನ್‌ಬೀ ಮಾನವ ಸಮಾಜಗಳ ನಿರ್ಮಿತಿ , ಉನ್ನತಿ, 
ಅವನತಿಗಳ ಕುರಿತಾಗಿ ಮಂಡಿಸಿರುವ ಮೌಲಿಕ ಮೀಮಾಂಸೆಯನ್ನು ನಮ್ಮ ಸಮಾ 
ಜಕ್ಕೂ ಅನ್ವಯಿಸಿ ಆತ್ಮವಿಮರ್ಶೆಮಾಡಿಕೊಳ್ಳಬೇಕೆಂಬ ಪ್ರಚೋದನೆಯನ್ನು ಮಾತ್ರ 
ಆ ಗ್ರಂಥ ಅವಶ್ಯ ನೀಡುತ್ತದೆ. 

ಮಾನವ ನಾಗರಿಕತೆಯು ವಿಕಸನಗೊಳ್ಳುವ ರೀತಿ ಯಾವುದು ಎನ್ನುವ ಕುರಿ 
ತಾಗಿ 11 , 12ನೆಯ ಅಧ್ಯಾಯಗಳಲ್ಲಿ ಟಾಯನ್‌ಬೀ ಮುಂದಿಟ್ಟಿರುವ ವಿಚಾರಸರಣಿ 
ಯೊಂದಿಗೆ ನಮ್ಮ ಸಮಾಜದ ವಿಶಿಷ್ಟ ಪದ್ಧತಿಗಳನ್ನು ತಾಳೆ ಹಾಕಿ ನೋಡಿದಾಗ 
ಏನಾದರೂ ಬೋಧಪ್ರದ ಅಂಶಗಳು ಹೊರಬೀಳುತ್ತವೆಯೇ ? ಈ ಪ್ರಶ್ನೆಯನ್ನು 
ಪರಿಶೀಲಿಸುವುದು ನಮಗೆ ತುಂಬ ಉದ್ಯೋದಕ . 

- ಬಾಯನ್ ಬೀ ಗುರುತಿಸಿರುವ ಒಟ್ಟು ಮಾನವ ನಾಗರಿಕತೆಗಳ ಸಂಖ್ಯೆ 26 . 
ಆ ಪೈಕಿ 16 ಈಗಾಗಲೇ ಪೂರ್ತಿ ಅಸ್ತಂಗತವಾಗಿವೆ . ಉಳಿದ 10ರ ಪೈಕಿ ಸಹ 9 
ಬಹುಶಃ ಪಾಶ್ಚಾತ್ಯ ನಾಗರಿಕತೆಯೊಂದನ್ನುಳಿದು ಎಲ್ಲವೂ ಈಗಾಗಲೇ ಮುರಿದು 
ಬಿದ್ದಿವೆ- ಎನ್ನುತ್ತಾನೆ ಟಾರ್ಯ ಬಿ . 
6 ಆರ್ನಾಲ್ಡ್ ಟಾಯನ್‌ಬೀಯಂತಹ ಮಹಾ ವಿದ್ವಾಂಸನ ಈ ಮೇಲಿನ ವಿಶ್ಲೇ 
ಷಣೆಯನ್ನು ಓದಿದಾಗ ಭಾರತದ ಮಕ್ಕಳಾದ ನಮ್ಮ ಮನಸ್ಸಿಗೆ ಧಕ್ಕೆ ತಟ್ಟುವುದು 
ಸ್ವಾಭಾವಿಕ. ಏಕೆಂದರೆ ನಮ್ಮ ಹಿಂದು ಸಮಾಜ , ಹಿಂದು ನಾಗರಿಕತೆಗಳನ್ನು ಸಹ 
ಅವನು “ ಭಗ್ನಗೊಂಡಿರುವ , ಅಳಿಗಾಲದ ಹಾದಿ ಹಿಡಿದಿರುವ, 9 ನಾಗರಿಕತೆಗಳಲ್ಲಿ 
ಒಂದು” ಎಂದು ಪರಿಗಣಿಸಿದ್ದಾನೆ. ( ಸದ್ಯ ಈಗಾಗಲೇ ಗತಿಸಿಹೋದ 19ರ ಸಾಲಿಗೆ 
ಸೇರಿಸಿಲ್ಲವಲ್ಲ ಎಂಬುದೇ ನಮ್ಮ ಪುಣ್ಯ !) ಭಗ್ನಗೊಳ್ಳುವುದು, ಅಳಿಗಾಲದ ಹಾದಿ 
ಹಿಡಿಯುವುದು , ಎಂದರೆ ತನ್ನ ಸ್ವಂತಿಕೆಯನ್ನು ಕಳೆದುಕೊಳ್ಳುವುದು ಎಂದರ್ಥ. 
ಇಂದು ಹಿಂದು ಸಮಾಜವನ್ನು ಒಳಗೊಂಡಂತೆ ನಾಗರಿಕತೆಗಳು ಪಾಶ್ಚಾತ್ಯ ನಾಗರಿ 
ಕತೆಯ ಪಡಿಯಚ್ಚುಗಳಾಗಿ ರೂಪುಗೊಳ್ಳುತ್ತಿವೆ, ತನ್ನ ಸ್ವತಂತ್ರ ಅಸ್ಮಿತೆಗಳನ್ನು 
ಅವು ಕಳೆದುಕೊಳ್ಳತ್ತಿವೆ ಎನ್ನುವುದು ಟಾರ್ಯಬೀಯ ಹೇಳಿಕೆ. ಇಂದಿನ ವೈಜ್ಞಾನಿಕ , 
ತಾಂತ್ರಿಕ ನಾಗರಿಕತೆಯ ಪಾಶ್ಚಾತ್ಯರ ಕೊಡುಗೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಅದರ 
ಅಷ್ಟ ಬಾಹುವಿನ ಅಪ್ಪುಗೆಯಲ್ಲಿ ಇಡೀ ವಿಶ್ವವೆಲ್ಲ ಸಿಲುಕಿದೆ ಎನ್ನುವ ಮಾತೂ ನಿಜವೇ . 

ಇನ್ನು , ( ಉಳಿದುಕೊಂಡಿರುವ ಪಾಶ್ಚಾತ್ಯ ನಾಗರಿಕತೆ ' ಯ ಭವಿತವ್ಯವಾದರೂ 
ಹೇಗಿದೆ ? ಈ ಬಗ್ಗೆ ಟಾಯನ್‌ಬೀ ವಿಚಾರದ ಧಾಟಿ ಹೀಗಿದೆ: “18 ನೆಯ ಶತ 
ಮಾನದಲ್ಲಿ ಐರೋಪ್ಯ ನಾಗರಿಕತೆಯು ಉದ್ದೀಪನಗೊಂಡಾಗ ಅದರಲ್ಲಿ ತೋರಿಬಂದ 
ಆಧ್ಯಾತ್ಮಿಕ ದಾರಿದ್ರದ ಕಹಿಫಲವಾಗಿ ನಮ್ಮ ಪಾಶ್ಚಾತ್ಯ ಜಗತ್ತು ಎರಡನೆಯ 


16 


ಸಿದ್ದಗಂಗಾ 


( 1939 - 45 ) ಭೀಷಣ ಸಮರ ತಾಂಡವದಲ್ಲಿ ಸಿಕ್ಕಿ ಬೀಳುವಂತಾಗಿದೆ. ಇದರ 
ಪರಿಣಾಮ ಏನಾದೀತೆಂದು ಹೇಳುವ ಸ್ಥಿತಿಯಲ್ಲಿ ನಾವಿಲ್ಲ. ತೀವ್ರವಾಗಿ ಬೆಳೆಯು 
ತಿರುವ ಇಂದಿನ ಅನಾಹುತ ಸರಣಿಯನ್ನು ಕಾಣುವಾಗ ನಮ್ಮ ಭವಿಷ್ಯದ ಬಗೆಗೆ 
ಕರಾಳ ಶಂಕೆಗಳು ಮನಸ್ಸನ್ನು ಆವರಿಸುತ್ತವೆ. ಇಂದಿನ ಬಿಕ್ಕಟ್ಟಿನ ವಿಷಗಳಿಗೆಯ 
ನಮ್ಮ ಶ್ರದ್ಧೆ, ನಿರೀಕ್ಷಣೆಗಳ ಬುಡವನ್ನೆ ಅಲ್ಲಾಡಿಸುತ್ತಿದೆ. ನಮ್ಮನ್ನು ಉಳಿಸಬಲ್ಲ 
ಆಧ್ಯಾತ್ಮಿಕ ಗುಣಸಂಪತ್ತನ್ನು ಅ ತ ಧಿ ಕ ನಾ ಗಿ ಸಮೃದ್ಧಗೊಳಿಸಿಕೊಳ್ಳಬೇಕಾದ 
ಸಮಯ ಇದೀಗ ಬಂದಿದೆ. ನಾವು ಎದುರಿಸಬೇಕಾದ ಗಂಭೀರವಾದ ಸವಾಲು ಇದು . 
ನಾವು ಈ ಸವಾಲಿಗೆ ಯಾವ ರೀತಿಯಲ್ಲಿ ಪ್ರತ್ಯುತ್ತರ ನೀಡುತ್ತೇವೆ ಎನ್ನುವುದರ 
ಮೇಲೆ ನಮ್ಮ ಭವಿತವ್ಯ ನಿಂತಿದೆ. ವಿನೀತಭಾವದಿಂದ, ಪಶ್ಚಾತ್ತಾಪದಗ್ಗ ಹೃದಯ 
ದಿಂದ ಭಗವಂತನನ್ನು ಪ್ರಾರ್ಥಿಸಿದಲ್ಲಿ ಈ ಹಿಂದೆ ನಮ್ಮ ಸಮಾಜವನ್ನು ಕಾಪಾಡಿದಂತೆ 
ಈ ಸಲವೂ ಅವನು ನಮ್ಮನ್ನು ಪಾರು ಮಾಡಿಯಾನೆಂದು ಹಾರೈಸುವಾ.... ” 


ಈ ಸಂದರ್ಭದಲ್ಲಿ ನಮ್ಮ ಹಿಂದು ಜನಾಂಗದ ಎದುರಲ್ಲಿ ಕೆಲವೊಂದು ಪ್ರಶ್ನೆಗಳು 
ಉದ್ಭವಿಸದೆ ಇರಲಾರವು. ಪಾಶ್ಚಾತ್ಯ ಸಮಾಜದ ಈ ಕರಾಳ ಭಾಗ್ಯದೊಂದಿಗೆ 
ನಮ್ಮ ಸಮಾಜದ ಭವಿತವ್ಯವೂ ಗಟ್ಟಿಯಾಗಿ ಅಂಟಿ ಹೋಗಿದೆಯೇ ? ನಮ್ಮ 
ಜನಾಂಗದ ಸ್ವಂತಿಕೆಯ ಚೈತನ್ಯ ಇಷ್ಟೊಂದು ಪೂರ್ತಿಯಾಗಿ ಉದುಗಿಹೋಗಿದೆಯೆ ? 
ಆಂತರಿಕವಿಟದ ದವಡೆಯಲ್ಲಿ ಸಿಲುಕಿರುವ ಮಾನವ ಸಮಾಜಕ್ಕೆ ಹಿಂದು 
ಜೀವನದರ್ಶನವು ಆತ್ರೋದ್ದಾರದ ಹಾದಿ ತೋರಬಲ್ಲದು ಎಂದು ಉದ್ಯೋಷಿಸಿದ 
ಸ್ವಾಮಿ ವಿವೇಕಾನಂದ , ಯೋಗಿ ಅರವಿಂದರಂತಹ ಭಾರತದ ಮಹಾ ದಾರ್ಶನಿಕರ 
ಮಾತು ಕೇವಲ ಪೊಳ್ಳು ಬಡಾಯಿಯಾಗಿ ಉಳಿದಿದೆಯೇ ? 


ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮುನ್ನ ಬಾಯನ್ ಬೀಯ ಸಮಾಜ 
ವಿಕಾಸದ ಕುರಿತಾದ ಸಿದ್ಧಾಂತ ಏನು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. 
ಸೃಜನಶೀಲತೆಯ ವ್ಯಕ್ತಿ : ಪರಿವರ್ತನೆಯ ಮೂಲಶಕ್ತಿ : ಟಾಯನ್ ಬೀಯ 
ಗ್ರಂಥದ 11ನೆಯ ಅಧ್ಯಾಯದಲ್ಲಿ ಈ ವಿಷಯ ಬರುತ್ತದೆ. ಅದರ ಶೀರ್ಷಿಕೆ - ಬೆಳ 
ವಣಿಗೆಯ ಮೀಮಾಂಸೆ ” ಅದರಲ್ಲಿ 1ನೇ ಭಾಗ 'ಸಮಾಜ ಮತ್ತು ವ್ಯಕ್ತಿ . ಅದರ 
ಸಾರಾಂಶ ಇಷ್ಟು : ಸಮಾಜ ಎಂದರೆ ವ್ಯಕ್ತಿಗಳ ನಡುವಣ ಪರಸ್ಪರ ಸಂಬಂಧಗಳ 
ವ್ಯವಸ್ಥೆ ; ಮಾನವ ಜೀವಿಗಳು ಇತರೆ ಮಾನವ ಜೀವಿಗಳೊಂದಿಗೆ ಹೊಂದಿಕೊಂಡು 
ವ್ಯವಹರಿಸದೆ ಹೋದಲ್ಲಿ ಅವರು ಮಾನವರಾಗಿ ಉಳಿಯಲಾರರು. ಸಮಾಜ ಎಂದರೆ 
ಅನೇಕ ಮಾನವಜೀವಿಗಳಿಗೆ ಮೀಸಲಾಗಿರುವ ಒಂದು ವಿಶಿಷ್ಟ ಕ್ರಿಯಾಕ್ಷೇತ್ರ , ಆದರೆ 
ಕ್ರಿಯೆಯ ಉಗಮ ಇರುವುದು ವ್ಯಕ್ತಿಗಳಲ್ಲಿ, ಎಲ್ಲ ರೀತಿಯ ಬೆಳವಣಿಗೆಗೂ ಸೃಜನ 
ಶೀಲ ವ್ಯಕ್ತಿಗಳ, ಅಥವಾ ಅಲ್ಪ ಸಂಖ್ಯೆಯಲ್ಲಿರುವ ಅಂತಹ ವ್ಯಕ್ತಿಗಳ ಸಮೂಹಗಳೇ , 
ಡಿಸೆಂಬರ್ , 1982 


ತಾಯಿ ಬೇರು. ಅಂತಹವರ ಕಾರ್ಯಕ್ಕೆ ಎರಡು ಮುಖ . ಒಂದು : ತಮ್ಮ 
ಸ್ಫೂರ್ತಿಯ ಚಿಲುಮೆ ಅಥವಾ ನವಸಂಶೋಧನೆಗಳನ್ನು ಅವರು ಸ್ವತಃ ಕಂಡುಕೊ 
ಳ್ಳುವುದು . ಎರಡು : ತಾವು ಕಂಡುಕೊಂಡ ಆ ಹೊಸ ಜೀವನ ವಿ ಧಾ ನ ಕೈ 
ತಕ್ಕಂತೆ ತಮ್ಮ ತಾಯಿ ಸಮಾಜವನ್ನೂ ಪರಿವರ್ತಿಸುವುದು. ಈ ಬಗೆಯ ಸಾಮಾ 
ಜಿಕ ಪರಿವರ್ತನೆ ಎರಡು ರೀತಿಯಲ್ಲಿ ಬರಬಹುದು. ಒಂದು : ಸೃಜನಾತ್ಮಕ ವ್ಯಕ್ತಿ 
ಗಳ ಪರಿವರ್ತನೆಗೆ ಕಾರಣವಾದ ಅವರ ಪ್ರತ್ಯಕ್ಷ ಅನುಭವವೇ ಸರ್ವಸಾಮಾನ್ಯ 
ರಿಗೂ ಬರುವುದರಿಂದ, ಎರಡು : ಆ ಅನುಭವದ ಹೊರ ಪದ್ದತಿಗಳನ್ನು ಅನುಕರಿ 
ಸುವುದರಿಂದ, ವ್ಯಾವಹಾರಿಕವಾಗಿ ನೋಡಿದಲ್ಲಿ, ಮಾನವ ಜನಾಂಗದ ಒಂದು 
ಸಣ್ಣ ಅಲ್ಪಸಂಖ್ಯಾತ ಸಮೂಹವನ್ನು ಬಿಟ್ಟಲ್ಲಿ ಉಳಿದೆಲ್ಲರಿಗೂ ಈ ಎರಡನೆಯ 
ಮಾರ್ಗವೊಂದೇ ತೆರದಿರುವುದು. ಅ ನು ಕ ರ ಣೆ ಒಂದು ಸುಲಭ ದ ಹಾದಿ. 
ಸಾಮಾನ್ಯ ಶ್ರೇಣಿಯವರು ಒಬ್ಬೊಟ್ಟಾಗಿ ತಮ್ಮ ನಾಯಕರನ್ನು ಅನುಸರಿಸಬಹು 
ದಾದ ಹಾದಿ ಇದೊಂದೇ . ಒಂದು ಸಮಾ ಜಕ್ಕೆ ಬಾಹ್ಯ ಕಾರಣಗಳಿಂದಾಗಲಿ 
(ಉದಾ : ಭೌಗೋಲಿಕ ಸನ್ನಿವೇಶ, ಪರಕೀಯ ಜನಾಂಗಗಳ ಆಕ್ರಮಣ) ಆಂತರಿಕ 
ಕಾರಣಗಳಿಂದಾಗಲಿ (ಉದಾ : ಸಾಮಾಜಿಕ ಮೌಲ್ಯಗಳಲ್ಲಿ , ವ್ಯವಸ್ಥೆಗಳಲ್ಲಿ ಆಗುವ 
ಅಧಃಪತನ ) ಸವಾಲುಗಳು ಬಂದೆರಗಿದಾಗ ಆ ಸವಾಲುಗಳಿಗೆ ಅದು ಯಾವ ರೀತಿ 
ಯಲ್ಲಿ ಪ್ರತ್ಯುತ್ತರ ನೀಡುತ್ತದೆ ಎನ್ನುವುದರ ಮೇಲೆ ಆ ಸಮಾಜದ ಅಳಿವೂ 
ಉಳಿವೂ ನಿಂತಿದೆ. ಈ ರೀತಿ ಸವಾಲುಗಳನ್ನು ಎದುರಿಸುವ ಕಸುವು ಅದಕ್ಕೆ 
ತನ್ನಲ್ಲಿನ ಸೃಜನಶೀಲ ವ್ಯಕ್ತಿಗಳಿಂದ ಲಭಿಸುತ್ತದೆ. ಅಂತಹ ವ್ಯಕ್ತಿಗಳ , ವ್ಯಕ್ತಿ 
ಸಮೂಹಗಳ ಸೃಜನಶೀಲತೆ ಅರಳುವುದು ನಿವೃತ್ತಿ ” ( Withdrawal) ಮತ್ತು 
CCಪ್ರವೃತ್ತಿ ” ( Return ) ಪ್ರಕ್ರಿಯೆಯಿಂದ. 


( ನಿವೃತ್ತಿ ” ಎಂದರೆ ಸ್ವತಃ ತಾನು ಬೆಳಕನ್ನು ಕಂಡುಕೊಳ್ಳಲು ವ್ಯಕ್ತಿಯು 
ನಡೆಸುವ ಏಕಾಂತ ಸಾಧನೆ . ಬುದ್ದನು ಅರಮನೆಯ ಸುಖ ಭೂ ಗ ಗ ಳಿಂ ದ 
ನಿವೃತ್ತನಾಗಿ ಕಾಡಿನಲ್ಲಿ ತಪೋನಿರತನಾದ ರೀತಿ, ಅದು. ಅನಂತರ ತಾನು ಕಂಡು 
ಕೊಂಡ ಬೆಳಕನ್ನು ಜಗತ್ತಿಗೆ ಬೋಧಿಸಲು ಹೊರಬಿದ್ದಾಗ, ಬುದ್ದನಾದಾಗ, ಅದು 
CC ಪ್ರವೃತ್ತಿ ”, ಗ್ರಂಥದಲ್ಲಿನ ಉದಾಹರಣೆಗೆ ಪೋಷಕವಾಗಿ ಇನ್ನೂ ಕೆಲವು ದೃಷ್ಟಾಂ 
ತಗಳನ್ನು ಇಲ್ಲಿ ನಾವು ಕಣ್ಮುಂದೆ ತಂದುಕೊಳ್ಳಬಹುದು. ಒಂದು ಕಂಬಿಳಿಹುಳು 
ಕೋಶಾವಸ್ಥೆಯಲ್ಲಿದಾಗ ಅದು ನಿವೃತ್ತಿಯ ಸ್ಥಿತಿ. ಚಿಟ್ಟೆಯಾಗಿ ಹೊರಜಗತ್ತಿ 
ತಿನಲ್ಲಿ ತನ್ನ ಸೌಂದರ್ಯದೊಂದಿಗೆ ಹಾರಿ ಬಂದಾಗ ಅದು ( ಪ್ರವೃತ್ತಿ ”, ಬ್ಯಾಟ 
ರಿಯನ್ನು ಛಾರ್ಜ್ ಮಾಡಲುಇಟ್ಟಿದ್ದಾಗ ಅದು ನಿವೃತ್ತಿ ” , ಅದರಲ್ಲಿನ ವಿದ್ಯುತ್ 
ಶಕ್ತಿ ಕಡಿಮೆ ಆದಾಗ ಮತ್ತೆ ಅದನ್ನು ಛಾರ್ಜಿಂಗಿಗೆ - ( ನಿವೃತ್ತಿಗೆ ಹಾಕಬೇಕು. 


18 


ಸಿದ್ದಗಂಗಾ 


ಸೃಜನಶೀಲ ವ್ಯಕ್ತಿಗಳ ಸೃಜನಶಕ್ತಿಯು ನಿಂತ ನೀರಾಗದೆ ಸದಾ ಮುಂದೆ 
ಹರಿಯುತ್ತಾ ತನ್ನೊಂದಿಗೆ ಸಮಾಜವನ್ನು ಮುಂದು ಮುಂದಕ್ಕೆ ನಡೆಸುತ್ತಾ ಹೋಗ 
ಬೇಕಾದರೆ ಈ ರೀತಿಯ ನಿವೃತ್ತಿ ” CC ಪ್ರವೃತ್ತಿ ” ಗಳ ಪ್ರಕ್ರಿಯೆ ಅನಿವಾರ್ಯ, 
ಎನ್ನುತ್ತಾನೆ ಟಾಯನ್‌ಬೀ . 
ಸಿದ್ದತೆಯ ಅವಧಿ 

ಈ ನಿಟ್ಟಿನಲ್ಲಿ ಪ್ರಾಚೀನ ಹಿಂದು ಚಿಂತನೆ ಯಾವ ರೀತಿ ಹ ರಿ ದಿ ದೆ ? 
ಎಂಬುದನ್ನು ನಾವೀಗ ಗಮನಿಸಬೇಕಾಗಿದೆ. ಓರ್ವ ಹಿಂದು ವ್ಯಕ್ತಿಯು ಜನಿಸಿದ 
ನಂತರ ಅವನ ಜೀವನವಿಕಾಸಕ್ಕೆ ಅದು ಒಂದು ವಿಶಿಷ್ಟ ಕ್ರಮವನ್ನು ರೂಪಿಸಿದೆ. 
ಬಾಲ್ಯದಲ್ಲಿ ಅವನಿಗೆ ಬ್ರಹ್ಮಚರ್ಯದ ವ್ರತ. ಅದೊಂದು ಬಗೆಯ ( ನಿವೃತ್ತಿ 
ಸ್ವಯಂ ಸಿದ್ಧತೆಯ ಅವಧಿ. ( ಸಂಸಾರ ಸಾಗರ' ದಲ್ಲಿ ಧುಮುಕುವ ಮುನ್ನ ಅದ 
ರಲ್ಲಿ ತನ್ನ ಪಾತ್ರವನ್ನು ಪ್ರಭಾವಿಯಾಗಿ ನಿರ್ವಹಿಸಲು ಅಗತ್ಯವಾದ ಶಿಕ್ಷಣ ಪಡೆ 
ಯುವ ಅವಧಿ ಅದು. ಬದುಕಿನಲ್ಲಿ ತನ್ನ ಗೊತ್ತುಗುರಿಗಳನ್ನು ಕಂಡುಕೊಳ್ಳುವಂ 
ತಹ , ತನ್ನ ಬದುಕಿನ ಆಕೃತಿಯನ್ನು ರೂಪಿಸಿಕೊಳ್ಳುವಂತಹ ಅವಧಿ. ತಾನು 
ತುಳಿಯಬೇಕಾದ ಹಾದಿಯಲ್ಲಿನ ಅಡಚಣೆಗಳನ್ನು ನಿವಾರಿಸಿಕೊಂಡು ಮು ನೃ ಡೆ ಗೆ 
ಅವಶ್ಯ ಎನಿಸುವಂತಹ ನೀತಿ ನಿಷ್ಠೆ ಗಳನ್ನು ಮೈಗೂಡಿಸಿಕೊಳ್ಳುವ ಸಾಧನೆಯ ಅವ 
ಕಾಶ, ಜೀವನದ ಪರಮಗುರಿ ಎಂದರೆ ಬ್ರಹ್ಮತ್ವದ ಸಿದ್ದಿ , ಅದೇ ಪರಮ ಆನಂ 
- ದದ ಸ್ಥಿತಿ, ಚಿರಂತನ ಸೌಖ್ಯದ ನೆಲೆ. ಆ ಗುರಿಯ ದೀಕ್ಷೆ ತೊಡುವ ಪರ್ವ 
ಅದು. ಎಂದೇ ಅದಕ್ಕೆ ಬ್ರಹ್ಮಚರ್ಯ ಎನ್ನುವ ಹೆಸರು. ಮಾನವ ಜೀವನದ 
ಬ್ಯಾಟರಿ'ಗೆ ಮೂಲಭೂತ ಮಾನವೀಯ ಮೌಲ್ಯಗಳ ನಿಷ್ಠೆಗಳಿಂದ ( ಛಾರ್ಜ್? 
ಮಾಡಿಸುವ ( ನಿವೃತ್ತಿಯ ಸ್ಥಿತಿ. 
ಅಭಿವ್ಯಕ್ತಿಯ ಅವಧಿ 


ಮುಂದಿನದು ಗೃಹಸ್ಥಾಶ್ರಮ . ( ಪ್ರವೃತ್ತಿ ' ಯ ಹಂತ. ಗೃಹಸ್ಥನಾದವನು 
- ಸ್ವಂತದ , ಸಂಸಾರದ ಸುಖ -ಸಂತೋಷಗಳನ್ನು ಸವಿಯುವುದಷ್ಟೆ ಅಲ , ಸುತ್ತಮುತ್ತ 
ಸಮಾಜದ ಕುರಿತಾಗಿಯು ಅವನು ಕಾಳಜಿ ವಹಿಸುವನು. ಪರೋಪಕಾರ, ಸಹ 
ಕಾರ, ಸೇವೆ, ವಿದ್ಯಾದಾನಗಳಂತಹ ಹಲವು ರೀತಿಗಳಿಂದ ಆ ಸಾಮಾಜಿಕ ಜವಾ 
ಬ್ದಾರಿಯನ್ನು ನಿರ್ವಹಿಸುವನು. ಸಮಾಜದ ಆಗುಹೋಗುಗಳಲ್ಲಿ ಪೂರ್ತಿಯಾಗಿ 
ಬೆರತು ಅದನ್ನು ಸುಖಿಯಾಗಿ, ಸಮೃದ್ಧವಾಗಿ , ಸುಸಂಸ್ಕೃತವಾಗಿ ಮಾಡಲು ತನ್ನ 
ಶಕ್ತಿ , ಗುಣಸಂಪತ್ತುಗಳನ್ನು ಸವೆಸುವನು. ತನ್ನ ಸ್ವಂತದ ಸುಖ ಸಂತೋಷಗ 
ಇನ್ನು ಅನುಭವಿಸುವ ಜೊತೆಗೆ ಸಾಮಾಜಿಕ ಕರ್ತವ್ಯದ ಗುಣವನ್ನೂ ಅವನು ತೀರಿ 
ಸುವನು. ವ್ಯಕ್ತಿ ಜೀವನದ ನಡುಹಗಲಿನ ಕಾಲ ಇದು. ಗೃಹಸ್ಥಾಶ್ರಮ . ಈ 
ಜನವರಿ , 1983 


19 


00 


ಮಾತು ಪುರಷನಿಗೆ ಅನ್ವಯಿಸುವಷ್ಟೆ ಸೀಗೂ ಅನ್ವಯಿಸುತ್ತದೆ. ಬಹುಶಃ ಇನ್ನು 
ಒಂದು ತೂಕ ಹೆಚ್ಚಾಗಿಯೇ . ಎಂದೇ , ಧನ್ನೊಗೃಹಸ್ಥಾಶ್ರಮ '' ಎಂದಿದ್ದಾರೆ, 
ಹಿಂದು ಶಾಸ್ತ್ರಕಾರರು. 

ಮುಂದಿನ ಸಿದ್ದತೆ : ಅಲ್ಲಿಂದಾಚೆಗೆ ವ್ಯಕ್ತಿಯು ಮುಂದಿನ ತನ್ನ ಪಾತ್ರಕ್ಕೆ 
ಸಿದ್ಧತೆ ನಡೆಸುವನು. ಅ ದ ಕ್ಲಾ ಗಿ ಮತ್ತೆ “ ನಿವೃತ್ತಿ ”, ಅದೇ ವಾನಪ್ರಸ್ತ .. 
( ಪಾನಪ್ರಸ್ಥ ಎಂದರೆ ಹಿಂದಿನ ಕಾಲದಲ್ಲಿ ಕಾಡಿಗೆ ತೆರಳುವುದು ಎನ್ನು ವ ಅರ್ಥ 
ಇತ್ತು . ಆದರೆ ಇಂದಿಗೂ ಶಬ್ದಶಃ ಅದೇ ರೀತಿ ಅರ್ಥಮಾಡಿಕೊಳ್ಳುವ ಅಗತ್ಯ 
ವೇನೂ ಇಲ್ಲ. ಒಳಗಿನ ಉದ್ದೇಶ, ಭಾವ ಉಳಿಸಿಕೊಂಡರೆ ಸಾಕು.) ಸಂಸಾರದ 
ಸುಖಭೋಗಗಳನ್ನೆಲ್ಲ ಸವಿದು , ಆ ಘಟ್ಟದಲ್ಲಿ ಸಾಧಿಸಬೇಕಾದ ಜೀವನು - ವಿಕಾಸ 
ವನ್ನು ಸಾಧಿಸಿದ ನಂತರದ ಘಟ್ಟ ಇದು. ಐಹಿಕ ಸುಖಭೋಗಗಳ ಸೆಳವನ್ನು 
ತಗ್ಗಿಸಿಕೊಂಡು ಅದಕ್ಕಿಂತ ಗಾಢವಾದ ಆಧ್ಯಾತ್ಮಿಕ ಸುಖವನ್ನು ಕಂಡುಕೊಳ್ಳಲು 
ಯತ್ನಿಸುವ ಹಂತ ಇದು. ತನ್ನ ಮೂಲ ಆತ್ಮ ಚಿಂತನದ ನೆಲೆಯಲ್ಲಿ ನಿಂತು ಜಗ 
ತಿನಲ್ಲಿ ಮುಕ್ತವಾಗಿ ವಿವರಿಸಲು ಬೇಕಾದ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳಲು ಮಾಡಿ 
ಕೊಳ್ಳುವ ತಯಾರಿಯ ಹಂತ. ತನ್ನ ಜೀವನದ ಪರಮೋಚ್ಛ ಸಿ ದಿ ಗೆ ಬೇಕಾ| 
ಗುವ ಆತ್ಮಶಕ್ತಿಯನ್ನು ಕೂಡಿಸಿಕೊಳ್ಳುವ ಸಾಧನಾ ಹಂತ. ತನ್ನ ಪೂರ್ಣ ವಿಕ 
ಸಿತ ಸ್ಥಿತಿಯಲ್ಲಿ ರೆಕ್ಕೆ ಬಿಚ್ಚಿ ಜಗದಾಕಾಶದಲ್ಲಿ ಹಾರಾಡುವುದಕ್ಕೆ ಮು೦ ಚಿ ನ 
ಕೋಶಾವಸ್ಥೆ . ತನ್ನ ಆತ್ಮದ ಬ್ಯಾಟರಿಯನ್ನು ಛಾರ್ಜ್ ಮಾಡಿಕೊಳ್ಳುವ ಸ್ಥಿತಿ. 

ವಿಕಾಸದ ಕೊನೆಯ ಹಂತ: ಮುಂದಿನ ಮತ್ತು ಕೊನೆಯ ಹಂತವೇ ಸಂನ್ಯಾಸ. 
ಮನುಷ್ಯನ ವ್ಯಕ್ತಿತ್ವವು ಪೂರ್ಣವಾಗಿ ಅರಳಿ ತನ್ನ ಸುತ್ತೆಲ್ಲ ಸೌರಭ ಬಿ ರು ವ 
ಮುಕ್ತಸ್ಥಿತಿ, ಪ್ರವೃತ್ತಿಯ ಪೂರ್ಣವೈಭವದ ಅವಸ್ಥೆ ಹಿಂದಿನ ವಾನಪ್ರಸ್ಪದ 
ಹಂತದಲ್ಲಿ ಸಿದ್ದಿಸಿಕೊಂಡ ಶಕ್ತಿಯನ್ನು ಜಗತ್ತಿನಲ್ಲಿ ಅಭಿವ್ಯಕ್ತಗೊಳಿಸುವ ಸ್ಥಿತಿ. 
ಛಾರ್ಜ್ ಆದ ಬ್ಯಾಟರಿಯಿಂದ ಸುತ್ತೆಲ್ಲ ಪ್ರಕಾಶವನ್ನು ಚೆಲ್ಲುವ ಪ್ರಭಾವಪೂರ್ಣ 
ಪಾತ್ರ . ಈಗ ಅವನ ಬದುಕು ಸಕಲ ಜೀವಸ್ಸಷ್ಟಿಯ ಹಿತಕ್ಕಾಗಿಯೇ ಮುಡುಪು 
ದಯೆ , ಅಹಿಂಸೆ ಪರೋಪಕಾರಗಳ ಮೂರ್ತಿವೆತ್ತೆ ರೂಪ ಅವನು. ಸ ಮಾ ಜ 
ದಿಂದ ಅತ್ಯಲ್ಪವನ್ನು ಮಾತ್ರ ಸ್ವೀಕರಿಸಿ ಅದಕ್ಕೆ ತನ್ನ ಸರ್ವಸ್ವವನ್ನು ಅರ್ಪಿಸುವ 
ತ್ಯಾಗ ಸಮರ್ಪಣೆಗಳ ಉಜ್ವಲ ಪ್ರತೀಕ. ಆತ್ಮನೋ ಮೋಕ್ಷಾರ್ಥಂ ಜಗದ್ದಿ 
ತಾಯ ಚ'' -.- ಇದು ಸಂನ್ಯಾಸಿಯ ಪರಮೋಚ್ಛ ಸಿದ್ದಿ , ಹಿಂದು ಜೀವನ ದರ್ಶ 
ನದ ಐಹಿಕ- ಪಾರಮಾರ್ಥಿಕ ಸಿದ್ಧಿಗಳ ಸುಂದರ ಸಮನ್ವಯ ಇದು. ಆತ್ಮನೋ । 
ಮೋಕ್ಷಾರ್ಥಂ- ಇದು ನಿವೃತ್ತಿ ” ಯ ಮುಖ . ಜ ಗ ದ್ವಿ ತಾ ಯ ಚ , ಇದು 
ಈ ಪ್ರವೃತ್ತಿಯ ?” ಮುಖ. ಮಾನವ ಜೀವನದ ಎರಡು ವಿಭಿನ್ನ ಮುಖಗಳು ಇವು, 
ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾವ ಒಂದು ಮುಖ ಸವೆದು ಹೋದರು 

ಸಿದ್ದಗಂಗಾ 


ಅದಕ್ಕೆ ಬೆಲೆ ಇಲ್ಲ. ( ನಿವೃತ್ತಿ”, ಪ್ರವೃತ್ತಿ ' ಗಳೆರಡೂ ಮೇಳವಿಸಿ, ವ್ಯಕ್ತಿತ್ವ 
ಅರಳಿದಾಗಲೇ ಅದು ಪರಿಪೂರ್ಣ, ಸಮಾಜಕ್ಕೂ ಸ್ಫೂರ್ತಿದಾಯಕ, ಶಕ್ತಿದಾಯಕ. 
ಇದು ಪ್ರತಿಯೊಬ್ಬ ಮಾನವನಿಗೆ ಒಂದು ದರ್ಶನ ಹಾಕಿಕೊಟ್ಟಿರುವ ಜೀವನದ 
ವಿಕಾಸ ಕ್ರಮ . 

ಸಾಮಾನ್ಯರಿಗೂ ತೆರೆದಿಟ್ಟ ಬಾಗಿಲು : ಅರ್ನಾಲ್ಡ್ ಬಾಯನ್ ಬೀ ಹೇಳಿ 
ರುವ ವಿಕಾಸ ಕ್ರಮದ ತತ್ವವೂ ಇದೇ : ನಿವೃತ್ತಿ - ಪ್ರವೃತಿ- ನಿವೃತ್ತಿ - ಪ್ರವೃತ್ತಿ , ಸಮಾಜ 
ದಲ್ಲಿನ ಕೆಲವು ಸೃಜನಶೀಲ ವ್ಯಕ್ತಿಗಳಿಗೆ, ಚಿಕ್ಕ ವ್ಯಕ್ತಿ ಸಮೂಹಗಳಿಗೆ ಮಾತ್ರ ಈ 
ಬಗೆಯ ವಿಕಾಸಕ್ರಮ ಸಾಧ್ಯ . ಉಳಿದೆಲ್ಲ ಜನಸಾಮಾನ್ಯರೂ ಕೇವಲ ಅವರ ಅನು 
ಕರಣೆ ಮಾತ್ರ ಮಾಡಬಲ್ಲರು - ಎಂದಿದ್ದಾನೆ ಟಾಯನ್‌ಬೀ . ಆದರೆ ಮೇಲಿನ ಹಿಂದೂ 
ಜೀವನ ಪರಂಪರೆಯಲ್ಲಿ ಸರ್ವಸಾಮಾನ್ಯ ವ್ಯಕ್ತಿಗಳೂ ಸಹ ತಂತಮ್ಮ ಶಕ್ರನುಸಾರ 
ಜೀವನದ ವಿಕಾಸಕ್ರಮದಲ್ಲಿ ಪಾಲುಗೊಳ್ಳಬಲ್ಲರು. ಸಮಾಜಕ್ಕೆ ಮೇಲ್ಪಂಕ್ತಿ ಹಾಕುವ 
ಸೃಜನಶೀಲರನ್ನು ಅವರು ಯಾಂತ್ರಿಕವಾಗಿ ಅನುಕರಣೆ ಮಾಡುವದಷ್ಟೇ ಅಲ್ಲ, ತಮ್ಮ 
ಆತ್ಮ ವಿಕಾಸಕ್ಕೆ ಪ್ರಯತ್ನದ ಬಾಗಿಲನ್ನೂ ಅವರಿಗೆ ಹಿಂದು ದರ್ಶನ ತೆರೆದಿಟ್ಟಿದೆ. 


ವಿಕಾಸಕ್ಕೆ ಇರುವ ವಿಘ್ನಗಳು : ಗ್ರಂಥದ ೧೬ನೆಯ ಅ ಧ್ಯಾ ಯ ದಲ್ಲಿ 
ಸಮಾಜಗಳ ಬೆಳವಣಿಗೆಯ ಪ್ರಕ್ರಿಯೆಗೆ ವಿಘ್ನಗಳು ಯಾವ ರೀತಿ ಒದಗುವುದೆಂಬು 
ದನ್ನು ಸ್ವಯಂ ನಿರ್ಣಯದ ಪರಾಭವ' ಎನ್ನುವ ಶೀರ್ಷಿಕೆಯಲ್ಲಿ ವಾಯನ್ ಬೀ 
ಪ್ರಭಾವಿಯಾಗಿ ವರ್ಣಿಸಿದ್ದಾನೆ. ಅದರ ಸಾರ ಇಷ್ಟು : 

ಸೃಜನಶೀಲವಲ್ಲದ ಬಹುಸಂಖ್ಯಾತ ಸಮೂಹವು ಸೃಜನಶೀಲ ನಾಯಕರ 
ನೇತೃತ್ವವನ್ನು ಅನುಸರಿಸಲು ಭೌತಿಕ ಅನುಕರಣೆಯೊಂದೇ ಇರುವ ದಾರಿ. ಇದು 
ಒಂದು ಬಗೆಯ ವ್ಯಾಯಾಮ ಡ್ರಿಲ್ ) ಇದ್ದಂತೆ. ಸೃಜನಶೀಲರ ಆ ಮಹತ್ತರವಾದ 
ಸ್ವಯಂಸ್ಫೂರ್ತವಾದ ಮೂಲವಿಚಾರಗಳ ಯಾಂತ್ರಿಕವಾದ ಬಾಹ್ಯಾನುಕರಣೆ ಅದು . 
ಪ್ರಗತಿಯ ಈ ಅನಿವಾರ್ಯವಾದ ' ಸುಲಭದ ಹಾದಿಯಲ್ಲಿ ಅಪಾಯಗಳಿರುವುದು 
ಸುಸ್ಪಷ್ಟ . ತಮ್ಮ ಅನುಯಾಯಿಗಳ ಯಾಂತ್ರಿಕತೆಗೇ ನಾಯಕರೂ ತುತ್ತಾಗಬಹುದು. 
ಇದರ ಪರಿಣಾಮವಾಗಿ ನಾಗರಿಕತೆ ನಿಂತಲ್ಲೇ ನಿಲ್ಲುತ್ತದೆ. ಅಥವಾ ನಾಯಕರು 
ತಾಳ್ಮೆಗೆಟ್ಟು ಚಾವಟಿಯನ್ನು ಕೈಗೆತ್ತಿಕೊಳ್ಳಬಹುದು. ಆಗ ಸೃಜನಶೀಲ ಅಲ್ಪ 
ಸಂಖ್ಯಾತರು ದಮನಶೀಲ ಅಲ್ಪ ಸಂಖ್ಯಾತರಾಗುವರು ಅವರ ಶಿಷ್ಯರು' ಒಲ್ಲದ 
ಮನಸ್ಸಿಗರಾಗಿ, ಸಿಡಿದುನಿಂತ ಶ್ರಮಜೀವಿ' ಗಳಾಗುತ್ತಾರೆ. ಇದು ಸಂಭವಿಸಿದಾಗ 
ಸಮಾಜವು ಭಗ್ನಗೊಳ್ಳವ ಹಾದಿ ಹಿಡಿಯುತ್ತೆದೆ. ತನ್ನ ಮುನ್ನಡೆಯ ಹಾದಿಯನ್ನು 
ಗೊತ್ತುಪಡಿಸಿಕೊಳ್ಳಲು ಬೇಕಾದ ಸ್ವಯಂನಿರ್ಣಯದ ಸಾಮರ್ಥವನ್ನು ಕಳೆದು 
ಕೊಳ್ಳುತ್ತದೆ. 


ಜನವರಿ , 1983 


ಸಾಮಾನ್ಯನೂ ಅಸಾಮಾನ್ಯನಾಗಬಲ್ಲ : ಬಹುಸಂಖ್ಯಾತ ಜನಸಮೂ 
ಹಕ್ಕೆ ನಾಯಕರ ಕುರುಡು ಅನುಕರಣೆ ಮಾಡುವುದು ಬಿಟ್ಟು ಬೇರೆ ಗತಿಯಿಲ್ಲ, 
ಎನ್ನುವಮೂಲ ಸಿದ್ಧಾಂತವನ್ನು ಹಿಂದುದರ್ಶನ ನಿರಾಕರಿಸುತ್ತದೆ. ಸಮಾಜದಲ್ಲಿನ 
ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಸ್ವಯಂಪ್ರಜ್ಞೆ ಸೃಜನಶೀಲತೆಗಳ ಅಭಿವ್ಯಕ್ತಿಗಳಲ್ಲಿ ಹೆಚ್ಚು 
ಕಡಿಮೆ ಇರಬಹುದು. ಆದರೆ ಸಕಲ ಮಾನವರಲ್ಲಿಯೂ ಆತ್ಮನ ಚೈತನ್ಯ ಇದ್ದೇ 
ಇದೆ. “ ನರ ಕರನೀ ಕರೇತೋ ನಾರಾಯಣ ಬನ್ ಜಾಯ್ '- ಮಾನವನು ಸಾಧನೆ 
ನಡೆಸಿದಲ್ಲಿ ದೇವನಾಗಬಲ್ಲ - ಇದು ನಮ್ಮ ಮೂಲ ನಂಬಿಕೆ, ಮಾನವ ಮೂಲತಃ 
ಪಾಪದಕೂಸು, ಯೇಸು ಒಬ್ಬನೇ ದೇವರ ಪುತ್ರ ' ಎನ್ನುವ ಕೆಸ್ತ ನಂಬಿಕೆ ನಮಗೆ 
ಮಾನ್ಯವಿಲ್ಲ. ಸಕಲ ಮಾನವರೂ ದೇವರ ಪುತ್ರರೇ , ಅವರು ಅದನ್ನು ಕಂಡುಕೊಳ್ಳಲು 
ಅವಕಾಶ ಒದಗಿಸಿಕೊಡಬೇಕು ಅಷ್ಟೆ . ಮಾನವ ತನ್ನಲ್ಲಿರುವ ದಿವ್ಯತೆಯನ್ನು ಅಭಿ 
ವ್ಯಕ್ತಗೊಳಿಸುವುದೇ ನಿಜವಾದ ಧರ್ಮ, ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು . 

ಆತ್ಮದ ಅರಿವೇ ಮೂಲಪ್ರೇರಣೆ : ಇನ್ನು ಸೃಜನಶೀಲ ವ್ಯಕ್ತಿಗಳು ತಮ್ಮ 
ಸ್ವಪ್ರತಿಭೆ ಕಳೆದುಕೊಂಡಾಗ ಜನಸಾಮಾನ್ಯರ ಮೇಲೆ ಅವರು ದಮನಚಕ್ರ ಹರಿಸು 
ವಂತಾಗುವರು ಎನ್ನುವ ಮಾತು . ಸೃಜನಶೀಲತೆಯ ಗುಣ ಕೆಲವು ವ್ಯಕ್ತಿಗಳಲ್ಲಿ, 
ಅಲ್ಪಸಂಖ್ಯಾತ ವ್ಯಕ್ತಿ ಸಮೂಹಗಳಲ್ಲಿ , ಹೇಗೆ, ಏಕೆ ವ್ಯಕ್ತಗೊಳ್ಳುತ್ತದೆ ? ಇದರ 
ವಿಶ್ಲೇಷಣೆ ಟಾಯನ್ ಬೀ ಗ್ರಂಥದಲ್ಲಿ ಕಂಡುಬರುವುದಿಲ್ಲ. ಹಿಂದು ದರ್ಶನದಲ್ಲಿ 
ಇದಕ್ಕೆ ವಿವರಣೆ ಇದೆ. 

ಪ್ರತಿಯೊಂದು ಜೀವಿಯಲ್ಲಿಯೂ ಆತ್ಮದ ದಿವ್ಯತೆ ಇದೆ. ಆ ದಿವ್ಯತೆಯ 
ಅರಿವೂ ಮಾನವನಲ್ಲಿ ಮೂಡಬಲ್ಲುದು. ಅವನು ಆ ಅರಿವನ್ನು ತನ್ನೊಳಗೆ ಎಷ್ಟೆಷ್ಟು 
ತೀವ್ರಗೊಳಿಸಿಕೊಳ್ಳವನೋ ಅಷ್ಟಷ್ಟೂ ಅವನಲ್ಲಿನ ಸುಪ್ತ ದಿವ್ಯತೆ ವ್ಯಕ್ತಗೊಳಿಸುತ್ತದೆ. 
ಅವನ ಸೃಜನಶೀಲ ಪ್ರತಿಭೆ ಅರಳುತ್ತದೆ. ಈ ರೀತಿ ಯಾವ ಮಾನವನು ನಿರಂತರ 
ವಾಗಿ ತನ್ನ ಆತ್ಮಸಾಧನೆಯಲ್ಲಿ ತೊಡಗಿರುವನೋ ಅವನಲ್ಲಿನ ಸೃಜನ ಚೇತನವೂ 
ನಿರಂತರವಾಗಿ ಪ್ರಕಾಶಕ್ಕೆ ಬರತ್ತಾ ಹೋಗುತ್ತದೆ. ಆದ್ದರಿಂದ ' ಆತ್ಮ ನೋ 
ಮೋಕ್ಷಾರ್ಥಂ' ಎನ್ನುವ ಗುರಿಯುಳ್ಳ ಜೀವನು ಎಂದಿಗೂ ಸ್ವಪ್ರತಿಭೆ ಕಳೆದುಕೊಳ್ಳ 
ಲಾರ . ಯಾಂತ್ರಿಕಜೀವಿ ಆಗಲಾರ . ಜನರ ಮೇಲೆ ತನ್ನ ವರ್ಚಸ್ಸನ್ನು ಉಳಿಸಿ 
ಕೊಳ್ಳಲು ದಬ್ಬಾಳಿಕೆಯ ಹಾದಿ ಹಿಡಿಯಲಾರ. 

ದನನ ಪ್ರವೃತ್ತಿಗೆ ಮದ್ದು : ಇನ್ನೊಂದು ಕಾರಣಕ್ಕಾಗಿಯೂ ಅಂತಹ 
ವ್ಯಕ್ತಿಯಲ್ಲಿ ದಮನಕಾರಿ ಪ್ರವೃತ್ತಿ ಬೆಳೆಯಲಾರದು. ಆತ್ಮದ ಅರಿವು ಜಾಗೃತವಾ 
ಗಿರುವ ಮನುಷ್ಯ ಇತರರಲ್ಲಿಯೂ ಅದೇ ಆತ್ಮದ ದರ್ಶನ ಮಾಡುವನು . ( ಆತ್ಮವತ್ 
ಸರ್ವ ಭೂತೇಷು', ' ಸರ್ವಭೂತಹಿತೇ ರತಃ?- ಎಲ್ಲ ಜೀವಿಗಳನ್ನೂ ತನ್ನಂತೆಯೇ 


22 


ಸಿದ್ದಗಂಗಾ 


ಕಾಣುವುದು, ಎಲ್ಲ ಜೀವಿಗಳ ಹಿತಸಾಧನೆಯಲ್ಲಿ ತನ್ಮಯವಾಗುವುದು, ಅಂತಹವನ 
ಸ್ವಭಾವ ಆಗುತ್ತದೆ. “ ಸರ್ವೆsಪಿ ಸುಖಿನಸ್ಸಂತು ಸರ್ವೆ ಸಂತು ನಿರಾಮಯಾ…? 
ಇದೇ ಅವನ ನಿತ್ಯದ ಪ್ರಾರ್ಥನೆಯಾಗುತ್ತದೆ. ಏಕೆಂದರೆ ಆತ್ಮದ ಸ್ವರೂಪವೇ ಅದು. 
ಅದು ಸರ್ವಾಂತರ್ಯಾಮಿ . ಎಲ್ಲ ಜೀವಿಗಳಲ್ಲಿ ಅಡಗಿರುವ ಆತ್ಮನೂ ಒಬ್ಬನೇ . 
( ಅವನಿಗೆ ಪರಮಾತ್ಮನೆಂದೂ ಕರೆಯುವರು) ಸರ್ವ ಜೀವರಲ್ಲಿಯೂ ತನ್ನ ಆತ್ಮದ 
ಬಿಂಬವನ್ನೆ ಕಾಣುವಂತಹವನು ಇತರರ ಮೇಲೆ ದಬ್ಬಾಳಿಕೆಯನ್ನು ನಡೆಸುವ ಮನೋ 
ಧರ್ಮವನ್ನು ಹೇಗೆ ತಾನೆ ಬೆಳೆಸಿಕೊಂಡಾನು ? 


ದಮನಕಾರೀ ವರ್ಗವೇ ಇಲ್ಲದ ಮೇಲೆ ಸಮಾಜದಲ್ಲಿ ತಿಕ್ಕಾಟ ಏರ್ಪಡದು. 
ಸಮಾಜವು ಆಂತರಿಕ ವಿಸ್ತೋಟಕ್ಕೆ ತುತ್ತಾಗದು. ಅವನತಿಯ ಹಾದಿಯನ್ನು 
ಹಿಡಿಯದು. 


ಆಧ್ಯಾತ್ಮಿಕ ಕೊರತೆ ನೀಗಿಸಲು : ಇಂದು ( ಏಕಮಾತ್ರ ಪ್ರಗತಿಶೀಲ 
ಸಮಾಜ' ವಾಗಿ ಉಳಿದಿರುವ ಪಾಶ್ಚಾತ್ಯ ಜನ ಸಮುದಾಯವು ಆಧ್ಯಾತ್ಮಿಕ ಗುಣದಲ್ಲಿ 
ಊನಗೊಂಡಿರುವುದರಿಂದ ಮಾನವನ ಬದುಕೇ ಘೋರಅಪಾಯಕ್ಕೆ ಗುರಿಯಾಗಿದೆ 
ಎನ್ನುವುದು ಟಾಯನ್‌ಬೀ ಹೇಳಿಕೆ , ಅತಿರೇಕದ ಐಹಿಕ ಸುಖಭೋಗಗಳಲ್ಲಿ 
ಮುಳುಗಿಹೋಗಿ ಕೇವಲ ಆರ್ಥಿಕ ಮಾನವ' ನಷ್ಟೆ ಆಗಿರುವ ಪಾಶ್ಚಾತ್ಯ ವ್ಯಕ್ತಿಗೆ 
“ ಸಮಗ್ರ ಮಾನವನ ದರ್ಶನ ಮಾಡಿಸಿದಾಗಲೇ ಅವನ ಈ ಆಧ್ಯಾತ್ಮಿಕ ಕೊರತೆ 
ಯನ್ನು ನೀಗಿಸಲು ಸಾಧ್ಯ . ಧರ್ಮ, ಅರ್ಥ, ಕಾಮ , ಮೋಕ್ಷಗಳ ಚತುರ್ವಿಧ 
ಪುರುಷಾರ್ಥಗಳನ್ನು ಬೋಧಿಸುವ ಈ ಸಮಗ್ರ ಮಾನವ ದೃಷ್ಟಿ ಹಿಂದುದರ್ಶನದಲ್ಲದೆ, 
ಅರ್ಥ, ಕಾಮಗಳನ್ನು ಉಪಭೋಗಿಸುವಾಗಲೂ ಅದಕ್ಕಿಂತ ಮಿಗಿಲಾದ ಸುಖ 
ಒಂದಿದೆ, ತಾನು ಹೋಗಿ ಮುಟ್ಟಬೇಕಾದ ಅಂತಿಮ ಗುರಿ ಒಂದಿದೆ, ಎನ್ನುವುದರ 
ಪ್ರಖರವಾದ ಅರಿವಿದ್ದಾಗ ಮಾನವನು ಇಂದಿನ ಸುಖಭೋಗಗಳಲ್ಲಿ ಮುಳುಗಿಹೋಗದೆ 
ಅದರಿಂದ ಬರಬರುತ್ತಾ ನಿವೃತ್ತನಾಗಲೂ ಬಯಸುತ್ತಾನೆ. ಗೃಹಸ್ಥನಾಗಿದ್ದಾಗಲೂ 
ಅರ್ಥ ಕಾಮಗಳ ವಿಷಯದಲ್ಲಿ ಸಂಯಮ ತೋರುತ್ತಾನೆ. ವಾನಪ್ರಸ್ಥ , ಸಂನ್ಯಾಸ 
ಗಳತ್ತ ಮುನ್ನಡೆಯಲು ಅವನು ಸಮರ್ಥನಾಗುತ್ತಾನೆ. 


ಚತುರ್ವಿಧ ಪುರುಷಾರ್ಥಗಳ ಸಮಗ್ರ ಮಾನವ ದೃಷ್ಟಿ ಅದನ್ನು ಸಾಧಿಸುವ 
ನಾಲ್ಕು ಆಶ್ರಮಗಳ ಜೀವನ ವಿಕಾಸ ಕ್ರಮ - ಇದನ್ನು ಅಳವಡಿಸಿಕೊಂಡ ಮಾನವನು 
ಐಹಿಕ ಸುಖದೊಂದಿಗೆ ಆತ್ಮದ ಪರಮ ಸುಖವನ್ನೂ ಕಾಣಬಲ್ಲ; ಐಹಿಕ ಸುಖ 
ಭೋಗವೇ ಸರ್ವಸ್ವ ಎನಿಸಿದಾಗ ಉದ್ಭವಿಸುವ- ಇಂದಿನ ಪಾಶ್ಚಾತ್ಯ ನಾಗರಿಕತೆಗೆ 
ತಟ್ಟಿ ರುವ ಗಂಡಾಂತರಕಾರಿ ಸಮಸ್ಯೆಗಳಿಂದ ಪಾರಾಗಬಲ್ಲ. 


ಜನವರಿ , 1983 


23 


ಈ ಅಂತಶ್ಯಕ್ತಿ ನನ್ನಲ್ಲಿದೆಯೇ ? : ಆದರೆ ಇಂಥ ಜೀವನದಾಯಿ 
ಯಾದ ದರ್ಶನವನ್ನೂ ಮನುಕುಲಕ್ಕೆ ನೀಡುವ ಚೈತನ್ಯ ನಮ್ಮಲ್ಲಿದೆಯೇ ? ಇಂದು 
ಮಾನವ ಜೀವನದ ಸಮುದ್ರ ಮಂಥನದಲ್ಲಿ ಭೋಗಮಯ ನಾಗರಿಕತೆಯ ಹಾಲಾ 
ಹಲ ಹೊರಬಿದ್ದಿದೆ. ಅದನ್ನು ನಿಗ್ರಹಿಸಿ ತನ್ನ ಜೀವನ ದರ್ಶನದ ಅಮೃತವನ್ನು 
ಮಾನವ ಜನಾಂಗಕ್ಕೆ ಊಡಿಸುವ ಸಾಮರ್ಥ್ಯವನ್ನು ನಮ್ಮ ಜನಾಂಗ ಹೊಂದಿ 
ದೆಯೇ ? ಅದಕ್ಕಾಗಿ ತನ್ನ ಚಿರಂತನ ಮೌಲ್ಯಗಳನ್ನು ಆಧುನಿಕ ಪರಿಸರಕ್ಕೆ ತಕ್ಕಂತೆ 
ಅಳವಡಿಸಿಕೊಂಡು ಒಂದು ಮಾದರಿ ಮಾನವ ಸಮಾಜವಾಗಿ ಅದು ರೂಪುಗೊಂಡು 
ಎದ್ದು ನಿಲ್ಲಬಲ್ಲುದೇ ? ಅಥವಾ ಬಾಯನ್ ಬೀ ತೀರ್ಮಾನಿಸಿರುವಂತೆ “ ಮೃ ತಪ್ರಾಯ 
ವಾದ ಸಮಾಜ ” ವಾಗಿಯೇ ನಮ್ಮ ಜನಾಂಗವೂ ಮುಂದುವರಿದು, ಪಾಶ್ಚಾತ್ಯ 
ಹಾಲಾಹಲದಲ್ಲಿ ಅದೂ ಸುಟ್ಟು ಭಸ್ಮ ಆಗಲಿದೆಯೇ ? 

ಕಾಲದ ಪ್ರಜ್ಞೆ , ಮೌಲ್ಯನಿಷ್ಠೆ , ಪೌರುಷ , ಪ್ರೌವೃತ್ತಿಗಳುಳ್ಳಂತಹ ಭಾರ 
ತದ ಪುತ್ರರು ಉತ್ತರಿಸಬೇಕಾದ ಸವಾಲು ಇದು. 

[ಕೃಪೆ ಧರ್ಮಶ್ರೀ ] 


ಪರಮಾತ್ಮನ ಪಥದಲ್ಲಿ ಪ್ರತಿದಿನವೂ 
ಒಂದೊಂದು ಹೆಜ್ಜೆ ಮುಂದೆ ಮುಂದೆ 
ಹೋಗುವ ಕೆಲಸ ಮಾಡಿದರೆ ಅದು ನಿಜವಾದ ಜೀವನ, 

ಅಂತಹ ವ್ಯಕ್ತಿಯೇ ನಿಜವಾದ ವ್ಯಕ್ತಿ . 


ಮನುಷ್ಯ ಸದಾ ತನ್ನನ್ನು ತಾನು ವಿಮರ್ಶಿಸಿಕೊಳ್ಳುತ್ತಿರಬೇಕು. 
ಯಾವಾಗ ಮನುಷ್ಯ ತನ್ನನ್ನು ತಾನೇ ಸುಧಾರಿಸಿಕೊಳ್ಳುವನೋ 
ಆಗ ಮಾತ್ರ ತಾನು ಯೋಗ್ಯನಾಗಿ ಬಾಳಿ ಜಗತ್ತಿನಲ್ಲಿ ಪ್ರೇಮದ ಬಾಳನ್ನು 
ಬಾಳುವುದು ಸಾಧ್ಯವಾಗುವುದು. 


ಶಾಸನಗಳು ಪ್ರಜೆಗಳ ಬದುಕಿಗೆ ರಕ್ಷಣೆಯ ಬೇಲಿಯಾಗಬೇಕೇ ಹೊರತು, 
ಭಕ್ಷಣೆಯ ಮಾಳಿಗೆಯಾಗಬಾರದು. 


ಶ್ರೀ ಶಿವಕುಮಾರನಾಣಿ 


ಸಿದ್ದಗಂಗಾ 


' ಗಾದೆ ವೇದಕ್ಕೆ ಸಮಾನ? 


- ಸಿ . ಕೆ. ಪರಶುರಾಮುಯ್ಯ 


ಮಾನವ ಜೀವನದರೀತಿನೀತಿಗಳನ್ನು ಸ್ವಾರಸ್ಯವಾಗಿ, ಸಂಕ್ಷಿಪ್ತವಾಗಿ, 
ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ತಿಳಿಯಾಗಿ - ಗಡುಸಾಗಿ , ಮೃದುವಾಗಿ ಮೊನ 
ಚಾಗಿ, ಮಧುರವಾಗಿ..ಒರಟಾಗಿ , ಹಲವು ಹನ್ನೊಂದು ನಿಟ್ಟಿನಲ್ಲಿ ಆಯಾ 
ಸಂದರ್ಭಕ್ಕೆ ನೂರಕ್ಕೆ ನೂರರಷ್ಟು ಅನ್ವಯವಾಗುವಂತೆ ಪುಟ್ಟ ಪುಟ್ಟ ವಾಕ್ಯ 
ಗಳಲ್ಲಿ ಪಡಿಮೂಡಿಸುವ ಗಾದೆಗಳ ಅರ್ಥ ಅಪಾರ, ಆಯ್ದ ಗಾದೆ – ಳ ಪರಿ 
ತಯವನ್ನು ಈ ಲೇಖನದೊಂದಿಗೆ ಆರಂಭಿಸಲಾಗಿದೆ. 


ನಿತ್ಯ ವ್ಯವಹಾರದಲ್ಲಿ ಬಳಸುವ ಭಾಷೆಯ ಜೊತೆಯಲ್ಲೇ ಹುಟ್ಟಿ ಬೆಳೆದು 
ಬಂದಿರುವ ಒಂದು ಪ್ರಕಾರ ' ಗಾದೆ'. ಒಂದೇ ಒಂದು ಪಂಕ್ತಿಯ ಈ ಉಕ್ತಿಯಲ್ಲಿ 
ತುಂಬಿರುವ ಅರ್ಥ ಅಪಾರ. ಲೋಕಾನುಭವ ಹೆಪ್ಪುಗಟ್ಟಿದಂತಿರುವ ಈ ಉಕ್ಕಿ 
ಗಳನ್ನು ನಮ್ಮ ಜನ ನಿರಾಯಾಸವಾಗಿ ಸಂದರ್ಭಕ್ಕೆ ಅತ್ಯಂತ ಸೂಕ್ಷ್ಮವಾಗಿ ಹೊಂ 
ದಿಕೆಯಾಗುವಂತೆ ಬಳಸುವುದನ್ನು ನೋಡಿದಾಗ ಅತ್ಯಾಶ್ಚರ್ಯವಾಗುತ್ತದೆ. 

ಓದು- ಬರಹ ಬಾರದ ಆದರೆ ಜೀವನದ ಸಾಂದ್ರ ಅನುಭವವುಳ್ಳ ನನ್ನ 
ಗ್ರಾಮಾಂತರ ಪ್ರದೇಶದ ಜನರ ಮಾತಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಹಾಸುಹೊಕ್ಕಾಗಿ 
- ಹೆಣೆದುಕೊಂಡು ಬಂದಿರುವ ಈ ಅಪರೂಪದ ನುಡಿಗಟ್ಟುಗಳನ್ನು ಪ್ರತ್ಯೇಕವಾಗಿ 
ಕೇಳುವುದಕ್ಕಿಂತ ಅವರ ಮಾತುಗಾರಿಕೆಯೊಂದಿಗೇ ಕೇಳಿದಾಗ ಅವುಗಳ ಸಹಜ 
ಚೆಲುವು ಸುರಿಸುತ್ತದೆ. 


ಯಾವುದೇ ಮಾತನ್ನಾಡುವಾಗಲೂ ಸಾಮಾನ್ಯವಾಗಿ “ ಅದೆನೋ ಗಾದೆ 
ಹೇಳ್ತಾರಲ್ಲ ' ಎನ್ನುವುದನ್ನು ನಾವು ಗುರುತಿಸಬಹುದು. ಈ ಗಾದೆ ಮಾತುಗಳನ್ನು 
ಆ ಜನ ಪ್ರಯಾಸಪಟ್ಟು ಯೋಚಿಸಿ , ಸಂದರ್ಭಕ್ಕೆ ಹೊಂದಿಸಿ ಹೇಳಬೇಕೆಂದು 
ಆಲೋಚಿಸಿರುವುದಿಲ್ಲ. ಅಪೂರ್ವ ಅರ್ಥ ತುಂಬದ ಈ ಪುಟ್ಟ ಪುಟ್ಟ ವಾಕ್ಯಗಳು 
ಅವರಿಗರಿವಿಲ್ಲದಂತೆಯೇ ಅವರ ಮಾತಿನಲ್ಲಿ ಸೇರಿಬರುತ್ತವೆ. ಸಂದರ್ಭದ ಅಭಿಪ್ರಾ 
ಜನವರಿ , 1983 


25 


ಯವನ್ನು ಹೆಚ್ಚು ಸಮರ್ಥಿಸುತ್ತವೆ, ಸ್ಪಷ್ಟಪಡಿಸುತ್ತವೆ, ವಿವರಿಸುತ್ತವೆ. ಒಬ್ಬನ 
ಹೇಳುತ್ತಿದ್ದ ಒಂದು ಅಭಿಪ್ರಾಯ , ಸಲಹೆ , ಸೂಚನೆ, ನಿರ್ದೇಶನ, ನೀತಿ, ತಿಳ 
ವಳಿಕೆ ಕೇಳುವವನಿಗೆ ಹಿಡಿಸದೆ ಅದನ್ನು ಒಪ್ಪಿಕೊಳ್ಳಲು ಅವನೇ ಇನ್ನೂ ಹಿಂದ 
ಮುಂದು ನೋಡುತ್ತಿದ್ದಾಗ ಹೇಳುವವನ ಮಾತಿನ ಆಶಯ . ಆಂತರ್ಯವನ್ನು ದೃa 
ಪಡಿಸಿ ಒಪ್ಪಿಕೊಳ್ಳಲು ಪ್ರೇರೇಪಿಸುವಂತಹ ರೀತಿಯಲ್ಲಿ ಒಂದು ಮಾತು ಗಾರಿ 
ಯಾಗಿ ಹೊರಬರುತ್ತದೆ. ಹಾಗೆ ಬಂದ ಮಾತು ಅವನು ಅದುವರೆಗೆ ವಿವರಿಸಿರ 
ಅಭಿಪ್ರಾಯಕ್ಕೆ ದೃಢೀಕರಣ ಮುದ್ರೆಯನ್ನೊತ್ತುತ್ತದೆ. ಎಷ್ಟೋ ಮಾತುಗಳಿಂ 
ಮನದಟ್ಟಾಗದಿದ್ದ ಅಂಶವನ್ನು ಈ ಒಂದೆರಡು ನುಡಿಯ ಚಿಕ್ಕ ವಾಕ್ಯ ಹೋಲಿಕೆ 
ಯೊಂದಿಗೆ ಸಮಂಜಸವಾಗಿ ತರ್ಕಬದ್ಧವಾಗಿ ಮನದಟ್ಟು ಮಾಡುತ್ತದೆ. ಸುತ್ತ 
ಸೇರಿದ್ದ ಹತ್ತು ಜನರೂ ಈ ಮಾತು ಸರಿ! ಎನ್ನುವಂತಹ ಒಪ್ಪಿಗೆ ಸೂಚಿಸಲ 
ಹಾದಿ ಮಾಡುತ್ತದೆ. 

- ಇಂತಹ ಅಪೂರ್ವ ಅಭಿಪ್ರಾಯಸೂಚಕ, ನೀತಿ ನಿರ್ದೆಶಕ ವಾಕ್ಯಗಳ 
ಜನಮನದಲ್ಲಿ ಯಾವಾಗ ಹೇಗೆ ಹುಟ್ಟಿ ಬೆಳಕಿಗೆ ಬಂದುವು ಎಂಬುದನ್ನು ವಿವರಿಸ 
ವುದು ಕಷ್ಟ . ಬಹುಶಃ ಮನುಷ್ಯನು ಆಲೋಚನಾಪೂರ್ವಕವಾಗಿ ಮಾತನಾಡು 
ವುದನ್ನು ಕಲಿತ ಘಟ್ಟದಿಂದಲೇ ಈ ಉಕ್ಕಿಬಂಧವೂ ಅವನ ಮಾತುಗಾರಿಕೆಯಲ್ಲಿ 
ಸೇರ್ಪಡೆಯಾಗಿದೆ . ಸುತ್ತಮುತ್ತಣ ವ್ಯವಹಾರದೊಂದಿಗೆ ಅವನು ಬೆಳೆದಂತೆ 
ಅನುಭವದ ಆಳದಿಂದ ಅವನ ಅಭಿವ್ಯಕ್ತಿ ಮೊನಚಾದಂತೆ ಅವನ ಮಾತು ಹೊ 
ಪಾಯಿತು. ಹಾಗೆ ಭಾಷೆಯ ಬಳಕೆಯಲ್ಲಿ ಪರಿಣತಿಯನ್ನು ಸಾಧಿಸುತ್ತ ಮುಂದು 
ವರಿದ ಅವನಿಗೆ ಚಮತ್ಕಾರಯುತವಾಗಿ ಮಾತನಾಡುವ ಕಲೆ ಸಿದ್ಧಿಸಿತು. ಜೊತೆಗೆ 
ಸುತ್ತಣ ಹತ್ತೆಂಟು ಘಟನೆ, ವಿಚಾರಗಳನ್ನು ತರ್ಕಬದ್ಧವಾಗಿ ತೂಗಿ ನೋಡುವ 
ಹೋಲಿಸಿ ವಿಮರ್ಶಿಸುವ ಶಕ್ತಿಯನ್ನು ರೂಢಿಸಿಕೊಂಡ ಪರಿಣಾಮವಾಗಿ ಆಯಾ 
ಸಂದರ್ಭ ಸನ್ನಿವೇಶಗಳಿಗೆ ಹೊಂದಿಕೊಂಡಂತೆ ಮಾತುಗಳು ಹೊರಬರತೊಡಗಿದವು 
ಎಂದು ಹೇಳಬಹುದು. ಹಾಗೆ ಬಂದ ಮಾತುಗಳು ಆಯಾ ಭಾಷೆಗಳ ಶ್ರೀಮಂ 
ತಿಕೆಯನ್ನು ಹೆಚ್ಚಿಸಿವೆ . ಒಂದು ಸಂದರ್ಭದ ಅಭಿಪ್ರಾಯವನ್ನು ಹೋಲಿಕೆಯೊಂ 
ದಿಗೆ ವಿಮರ್ಶಿಸಿ ವಿಚಾರಪೂರ್ಣವಾಗಿ ಮೂಡಿಬಂದ ಈ ಮಾತು ಸಹಜವಾಗಿಯೇ 
ಸೌಂದರ್ಯದಿಂದ ಕೂಡಿರುತ್ತದೆ. ಹೊಳಪಿನಿಂದ ಶೋಭಿಸುತ್ತದೆ. 


- ಗಾದೆಗಳ ಅಂತರಂಗದ ಮತ್ತೊಂದು ವೈಶಿಷ್ಟ್ಯವೆಂದರೆ ಕಿರಿದರಲಿ ಹಿರಿದರ್ಥ 
ವನ್ನು ಅಡಗಿಸಿಕೊಂಡಿರುವುದು . ಸಂಕ್ಷಿಪ್ತತೆ ಅದರ ಪ್ರಮುಖ ಲಕ್ಷಣ. ' ವಾಚಾ 
ರ್ಥವನ್ನು ಮೀರಿದ ಮತ್ತೊಂದು ಅರ್ಥವನ್ನು ಧ್ವನಿಸುವುದು ಅದರ ಗುಟ್ಟು . ಜನ 
ಮನದಲ್ಲಿ ನೆಲೆಯಾಗಿ ನಿಲ್ಲಲು ಅನುಕೂಲವಾಗುವಂತಹ ಪ್ರಾಸವನ್ನು ಮೈಗೂಡಿ 

- ಸಿದ್ದಗಂಗಾ 


26 


ಕೊಂಡಿರುವುದು ಅದರ ಮಹತ್ವ . ಹೀಗಾಗಿ ಈ ಅಭಿವ್ಯಕ್ತಿ ಪ್ರಾಕಾರ ಸಂಸ್ಕೃತಿ, 
ಪರಂಪರೆ, ಇತಿಹಾಸ, ತತ್ವ , ದರ್ಶನ ಮುಂತಾದ ಮಹತ್ವದ ಅಂಶಗಳನ್ನು ಕುರಿತ 
ಬಂಧವಾಗಿರುವುದರ ಜೊತೆಗೆ ಮಾನವ ಜೀವನದ ರೀತಿ-ನೀತಿಗಳನ್ನು ವಾಚ್ಯವಾಗಿ 
ಸೂಚ್ಯವಾಗಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ, ತಿಳಿಯಾಗಿ - ಗಡುಸಾಗಿ, ಮೃದುವಾಗಿ 
ಮೊನಚಾಗಿ , ಮಧುರವಾಗಿ - ಒರಟಾಗಿ - - ಹಲವು ಹನ್ನೊಂದು ನಿಟ್ಟಿನಲ್ಲಿ ಆಯಾ 
ಸಂದರ್ಭಕ್ಕೆ ನೂರಕ್ಕೆ ನೂರರಷ್ಟು ಅನ್ವಯವಾಗುವಂತೆ ಪುಟ್ಟ ನುಡಿಗಟ್ಟುಗಳಲ್ಲಿ ಹಿಡಿ 
ದಿಟ್ಟಿರುವ ಒಂದು ಪರಿಣಾಮಕಾರಿಯಾದ ಪ್ರಾಕಾರವಾಗಿದೆ. ಆದ್ದರಿಂದಲೇ “ ಗಾದೆ 
ವೇದಕ್ಕೆ ಸಮಾನ ” ಎಂಬ ಬಹುದೊಡ್ಡ ಮನ್ನಣೆ ಈ ಮಾತಿಗೆ ದೊರೆತಿದೆ. 


ಜನಮನವನ್ನು ತಿದ್ದಿ , ಎಚ್ಚರಿಸಿ, ನಿರ್ದೇಶಿಸುವ ಮುಖ್ಯ ಗುರಿ ಹೊಂದಿರುವ 
ಈ ವಾಕ್ಯಬಂಧ ಹಾಸ್ಯ , ವ್ಯಂಗ್ಯ , ವಿಡಂಬನೆಯಿಂದ ತೀರ ನೇರ ಮಾತುಗಳಲ್ಲಿ ಬರು 
ವಾಗ ಶೀಲ- ಅಶ್ಲೀಲ, ವಾಚ್ಯ - ಅವಾಚ್ಯ ಎಂಬ ಕಲ್ಪನೆಯೂ ಇಲ್ಲದೆ ಹೊರಬರುತ್ತವೆ. 
ಸ ಹ ಜ ವಾ ದ ಅಭಿವ್ಯಕ್ತಿ ಸತ್ಯವಾದ ಅಭಿವ್ಯಕ್ತಿಯಾಗಿ ಸಾರ್ಥಕವಾದ ಮತ್ತು 
ಸುಂದರವಾದ ಅಭಿವ್ಯಕ್ತಿಯಾಗಿರುವುದರಿಂದ ಅದು ಒಳಗೊಂಡಿರುವ ಸತ್ಯ ಇಲ್ಲಿ 
ಮುಖ್ಯವಾಗುತ್ತದೆ. 


ನಮ್ಮ ಜನಮನದಲ್ಲಿ ತಲೆತಲಾಂತರಗಳಿಂದ ನೆಲೆಯೂರಿ ಕಾಲಕಾಲಕ್ಕೆ ಆಯಾ 
ಸನ್ನಿವೇಶ, ಸಂದರ್ಭಗಳನ್ನು ಮೈಗೂಡಿಸಿಕೊಂಡು ವೈವಿಧ್ಯಪೂರ್ಣವಾಗಿ ಬೆಳೆದು 
ಬರುತ್ತಿರುವ ಗಾದೆಗಳ ಅಂತರಂಗವನ್ನು ಅರಿಯುವ ಪ್ರಯತ್ನ ಈ ಲೇಖನದ 
ಉದ್ದೇಶ. ಕನ್ನಡ ಭಾಷೆಯಲ್ಲಿ ಜನ ಜೀವನದಲ್ಲಿ ಹಾಸುಹೊಕ್ಕಾಗಿ ಹೆಣೆದುಕೊಂಡಿ 
ರುವ ಈ ಗಾದೆಗಳಲ್ಲಿ ಕೆಲ - ಕೆಲವನ್ನು ಕುರಿತು ಇಲ್ಲಿ ವಿಚಾರ ಮಾಡಲಾಗಿದೆ. 
ಅಟ್ಟಕ್ಕೆ ಹಾರದ ಬಡ್ಡಿ ಬೆಟ್ಟಕ್ಕೆ ಹಾರಾಳೆ : 

* ಮನುಷ್ಯ ತನ್ನ ಯೋಗ್ಯತೆಯನ್ನರಿತು ಮಾತನಾಡಬೇಕು. ಅವನ ಶಕ್ತಿಗೆ 
ಮೀರಿದ ಕೆಲಸವನ್ನು ಮಾಡುತ್ತೇನೆ ಎಂಬ ಮಾತು ಅರ್ಥವಿಲ್ಲದ್ದು . ಹಾಗೆ ತನ್ನ 
ಸಾಮಥ ಮೀರಿ ಮಾತನಾಡುವ ವ್ಯಕ್ತಿಯನ್ನು ಕುರಿತು ಹೇಳುವ ಈ ಗಾದೆ ಅದು 
ಬರೀ ಬಡಾಯಿ ಎಂಬುದನ್ನು ಉಪಮೆಯೊಂದಿಗೆ ಸ್ಪಷ್ಟಪಡಿಸುತ್ತದೆ. 
ಅಟ್ಟದಿಂದ ಬಿದ್ದವನ ದಡಿಯಿಂದ ಚಚ್ಚಿದರು : 


ಒಬ್ಬ ವ್ಯಕ್ತಿ ಜೀವನದಲ್ಲಿ ಕಷ್ಟಕ್ಕೆ ಸಿಕ್ಕಿದಾಗ, ಸಂದಿಗ್ಧ ಪರಿಸ್ಥಿತಿಗೆ ಒಳಗಾ 
ದಾಗ ಸುತ್ತಣ ಜನ ಅವನನ್ನು ಅನುಕಂಪದಿಂದ ನೋಡಿ ನೆರವಾಗಬೇಕು. ಇದು 
ಮಾನವೀಯ ದೃಷ್ಟಿ , ಅದು ಬಿಟ್ಟು ಅವನಿಗಿರುವ ಕಷ್ಟದ ಜೊತೆಗೆ ಮತ್ತಷ್ಟು 
ಜನವರಿ, 1983 


ಕೋಟಲೆಗಳನ್ನು ಕೊಟ್ಟಾಗ ಅವನ ಜೀವನ ದುರ್ಭರವಾಗುತ್ತದೆ. ಮೊದಲೇ 
ಅಟ್ಟದಿಂದ ಬಿದ್ದು ಜರ್ಜರಿತನಾಗಿದ್ದಾನೆ; ಅವನನ್ನು ದಡಿ ತೆಗೆದುಕೊಂಡು ಚಚಿ 
ದರೆ ಏನಾಗಬಹದು ? ಈ ಹೋಲಿಕೆ ಸಂದರ್ಭವನ್ನು ಪರಿಣಾಮಕಾರಿಯಾಗಿ 
" ಚಿತ್ರಿಸುತ್ತದೆ. 

ಇದೇ ಅಂಶವನ್ನು ಚಿತ್ರಿಸುವ ಮತ್ತೊಂದು ಗಾದೆ, ಗಾಯದ ಮೇಲೆ ಬರೆ 
ಎಳೆದಂತೆ ' ಎಂಬುದು. ಗಾಯ ವಾಸಿಯಾಗುವಂತಹ ಔಷಧಿ ಹಾಕಿ ಉಪಚಾರ 
ಮಾಡಬೇಕೇ ಹೊರತು ಮತ್ತಷ್ಟು ವ್ರಣವಾಗುವಂತೆ ಬರೆ ಹಾಕಬಾರದು. ಕಷ್ಟ 
ಪರಿಹಾರವಾಗುವಂತಹ ಸಹಾಯ ಮಾಡಿ ಸಾಂತ್ವನಗೊಳಿಸಬೇಕೇ ಹೊರತು, 
ಇನ್ನಷ್ಟು ಕಷ್ಟ ಕೊಟ್ಟು ದುರಂತಕ್ಕೆ ಎಡೆ ಕೊಡಬಾರದು. 
ಅತ್ತೂ ಕರೆದು ಔತಣಕ್ಕೆ ಹೇಳಿಸಿಕೊಂಡಂತೆ : 

* ಔತಣಕ್ಕೆ ಆಹ್ವಾನ ಇದ್ದಾಗ ಮಾತ್ರ ಬೆಲೆ. ಅದು ಸಾಮಾಜಿಕ ಗೌರವದ 
ಮಾತು . ಔತಣಕ್ಕೆ ಆಹ್ವಾನಿಸುವ ವ್ಯಕ್ತಿ ಯಾರನ್ನು ಕರೆಯಬೇಕು, ಯಾವರೀತಿ 
ಅವರನ್ನು ಆಹ್ವಾನಿಸಬೇಕು ಎಂಬುದನ್ನು ತುಂಬ ಗಂಭೀರವಾಗಿ ಚಿಂತಿಸಿ ನಿರ್ಧರಿಸು 
ತ್ತಾನೆ. ಎಷ್ಟೋ ವೇಳೆ ಕೆಲವು ವ್ಯಕ್ತಿಗಳನ್ನು ಊಟಕ್ಕೆ ಕರೆಯಬೇಕಾದಾಗ ಅವರು 
ಒಪ್ಪಿ ಬರುವುದೇ ದೊಡ್ಡ ಮಾತು. ಪರಿಸ್ಥಿತಿ ಹೀಗಿರುವಾಗ ನನ್ನನ್ನೂ ಔತಣಕ್ಕೆ 
ಕರೆಯಿರಿ, ಎಂದು ಹೇಳುವುದಾಗಲಿ , ಕರೆಯವವರಿಗೆ ಇಷ್ಟವಿಲ್ಲದಿದ್ದರೂ ಅವರನ್ನು 
ಒತ್ತಾಯಿಸಿ ಬೇಡಿ ಕರೆಸಿಕೊಳ್ಳುವ ಪ್ರಯತ್ನ ಮಾಡುವುದು ಎಂತಹ ಅವಮಾನಕರ 
ಸಂಗತಿ. ಇದು ವ್ಯಕ್ತಿತ್ವವನ್ನೇ ಮಾರಿಕೊಂಡಂತೆ. ಮಾನ ಅಭಿಮಾನ ಬಿಟ್ಟು 
ಇಂತಹ ಸ್ಥಿತಿಗೆ ಇಳಿಯುವ ವ್ಯಕ್ತಿ ಗೌರವವನ್ನು ಗಾಳಿಗೆ ತೂರಿಕೊಂಡಂತೆ ಎಂಬು 
ದನ್ನು ಈ ಗಾದೆ ತುಂಬ ಅರ್ಥವತ್ತಾಗಿ ಧ್ವನಿಸುತ್ತದೆ. ಇದೇ ಅಂಶವನ್ನು ಪ್ರತಿ 
ಬಿಂಬಿಸುವ ಮತ್ತೊಂದು ಗಾದೆ , “ ಅಗುಳಿಗೆ ಹೋದ ಮಾನ ಆನೆ ಕೊಟ್ಟರೂ 
ಬರದು ”. 
ಅತ್ತೆಗೆ ಒಂದು ಕಾಲ, ಸೊಸೆಗೆ ಒಂದು ಕಾಲ : 

ಇದೊಂದು ಬಹು ಪ್ರಖ್ಯಾತವಾದ ಗಾದೆ. ಜೀವನ ಚಕ್ರದಲಾಗುವ ಬದ 
ಲಾವಣೆಯನ್ನು ಸೂಚಿಸುವ ಮಾತು. ಮನುಷ್ಯ ತನಗೆ ಅಧಿಕಾರ ಅ ನ ಕಾಶ 
ಸಿಕ್ಕದ ಸಂದರ್ಭದಲ್ಲಿ ವಿವೇಕದಿಂದ ನಡೆಯಬೇಕು. ವಿವೇಚನೆಯಿಂದ ದೂರವಾಗ 
ಬಾರದು . ಏಕೆಂದರೆ ಯಾವುದೇ ವ್ಯಕ್ತಿಯ ಜಿ ವ ನ ದ ಲ್ಲಿ ಅಧಿಕಾರ- ಅಂತಸ್ತು 
ಐಶ್ವರ ಇವು ಶಾಶ್ವತವಲ್ಲ. ಕಾ ಲ ಚ ಕ ದ ಲ್ಲಿ ಏರುಪೇರಾಗುವುದು ಪ್ರಕೃತಿಯ 
ನಿಯಮ ಮೇಲೆ ಏರಿದ ತೆರೆ ಕೆಳಕ್ಕೆ ಬರಲೇ ಬೇಕು. ಈ ತತ್ವವನ್ನು ಅತ್ತೆ ಸೊಸೆ 


* 28 


ಸಿದ್ದಗಂಗಾ 


ಯರ ಉ ಪ ಮ ಯ ಮೂಲಕ ಚಿತ್ರಿಸುವ ಈ ಗಾದೆಯ ಅರ್ಥ ವಿವರಿಸಿದಷ್ಟು 
ಹಿಗ್ಗುವ ಗುಣದಿಂದ ಕೂಡಿದೆ. 


ಅಪ್ಪಂತ ಹುಡುಗಿ ಆಗಬೇಕು, ಇಪ್ಪತ್ತೈದುರೂಪಾಯಿ ತೆಶ ಆ7ಣಿಕೆ : 


ಈ ಲೋಕ ವ್ಯವಹಾರದಲ್ಲಿ ಮನುಷ್ಯ ಸಾಮಾನ್ಯವಾಗಿ ಕಡಿಮೆ ವೆಚ್ಚದಲ್ಲಿ ಅಧಿಕ 
ಅನುಕೂಲ ಪಡೆಯಲು ಹಾತೊರೆಯುತ್ತಾನೆ. ಇದು ಮಾನವ ಸಹಜವಾದ ಗುಣ 
ಅಥವಾ ಒಂದು ರೀತಿಯ ದೌರ್ಬಲ್ಯವೆಂದರೂ ತಪ್ಪಲ್ಲ. ಪ್ರತಿ ವಹಿವಾಟಿನಲ್ಲಿ ಈ 
ಆಸೆ ಸರ್ವಸಾಮಾನ್ಯವಾಗಿ ಕಾಣುತ್ತದೆ. ಪೂರ್ವಕಾಲದಲ್ಲಿ ಹೆಣ್ಣನ್ನು ತಂದುಕೊಳ್ಳು 
ನವರು ಹೆಣ್ಣಿನ ತಂದೆಗೆ ಅವರವರ ಅಂತಸ್ತುಗಳಿಗೆ ಅನುಗುಣವಾಗಿ ಇಂತಿಷ್ಟು ಹಣ 
ವನ್ನು ಕೊಡಬೇಕಾಗಿತ್ತು . ಈ ಹಣಕ್ಕೆ ತೆರ' ಎಂದು ಕರೆಯುತ್ತಿದ್ದರು. ಹುಡುಗಿ 
ಲಕ್ಷಣವಾಗಿ ಹರೆಯ ಮೀರದವಳಾಗಿದ್ದು , ಒಳ್ಳೆಯ ಮನೆತನಕ್ಕೆ ಸೇರಿದ್ದರೆ ಆ ಹೆಣ್ಣಿಗೆ 
ಹೆಚ್ಚು ತೆರ ಕೊಡಬೇಕಾಗಿತ್ತು . ಒಳ್ಳೆಯ ಮನತನದ ಸುಂದರ ಹೆಣ್ಣು ಬೇಕು, 
ತೆರದ ಹಣವೂ ಕಡಿಮೆ ಇರಬೇಕು ಎಂದರೆ ಅದು ಸಾಧ್ಯವಿಲ್ಲದ ಮಾತು. ತೀರ 
ವ್ಯವಹಾರಿಕವಾಗಿ ನಡೆದುಕೊಂಡು ಸ್ವಲ್ಪ ಖರ್ಚಿನಲ್ಲಿ ಅತಿ ಲಾಭವನ್ನು ಬಯಸುವ 
ವ್ಯಕ್ತಿಯ ಮನೋಧರ್ಮವನ್ನು ಪ್ರತಿಬಿಂಬಿಸುವ ಈ ಗಾದೆ ನಮ್ಮವರ ಹಿಂದಿನ ಒಂದು 
ಸಂಪ್ರದಾಯವನ್ನು ಪರಿಚಯ ಮಾಡಿಕೊಡುತ್ತದೆ. 


ಅಮ್ಮನನರು ಪಟ್ಟಕ್ಕೆ ಬರುವ ಹೊತ್ತಿಗೆ ಅಯ್ಯನವರು ಚಟ್ಟಕ್ಕೆ : 

ಮದುವೆ ಮಾಡುವಾಗ ಹೆಣ್ಣು - ಗಂಡುಗಳ ವಯಸ್ಸಿನ ಅಂತರ ಅತಿಯಾಗಬಾ 
ರದು. ವ್ಯಕ್ತಿಯ ಜೀವನದಲ್ಲಿ ಯೌವನವೆಂಬುದು ಬೇಗ ಬಾಡುವಂತಹ ಅವಧಿ. 
ಈ ಹಂತದಲ್ಲಿ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡು ಬಾಳಿ ಜೀವನದ ಸುಖ 
ಸೌಭಾಗ್ಯಗಳನ್ನು ಮನಸಾರೆ ಅನುಭವಿಸಿದಾಗ ಮುಪ್ಪಿನ ಮಾಗಿದ ಜೀವನ ಶಾಂತಿ 
ಯಿಂದ ಸಾರ್ಥಕವಾಗಿ ಕೊನೆಗೊಳ್ಳುತ್ತದೆ. ಆದ್ದರಿಂದ ತೀರ ಚಿಕ್ಕ ವಯಸ್ಸಿನ 
ಹೆಣ್ಣನ್ನು ಎಡಪ್ರಾಯದ ಗಂಡಿಗೆ ಮದುವೆ ಮಾಡಬಾರದು. ಒಬ್ಬರನ್ನೊಬ್ಬರು 
ಅರ್ಥಮಾಡಿಕೊಳ್ಳಲಾಗದ ಈ ಬಾಳು ದುರಂತವಾಗುತ್ತದೆ. ಲೋಕದ ಟೀಕೆಗೆ ಗುರಿ 
- ಯಾಗುತ್ತದೆ, ಹಾಸ್ಯಾಸ್ಪದವಾಗುತ್ತದೆ. ಏರುಪೇರಿನ ಈ ಸಂಬಂಧ ಮಾಡಿದಾಗ 
ಹೆಣ್ಣು ತನ್ನ ಯೌವನದ ಪೂರ್ಣ ಸ್ಥಿತಿಯನ್ನು ಮುಟ್ಟುವ ಹೊತ್ತಿಗೆ ಗಂಡು ಮೌನ 
ನದ ಅಂತಿಮ ಘಟ್ಟವನ್ನು ದಾಟಿರುತ್ತಾನೆ. ಈ ಸ್ಥಿತಿಯನ್ನು ಪಟ್ಟಿ ಮತ್ತು ಚಟ್ಟ ? 
ಎಂಬ ತೀರ ವಿರುದ್ಧವಾದ ಅರ್ಥದ ಪದಗಳನ್ನು ಬಳಸಿ ಮೂಡಿರುವ ಗಾದೆ ಹಣದಾಸೆ 
ಗಾಗಿ ಮುದುಕನಿಗೆ ಚಿಕ್ಕ ಪ್ರಾಯದ ಹೆಣ್ಣನ್ನು ಧಾರೆ ಎರೆಯುವ ಕಠಿಣ ಮನಸ್ಸಿನ 
ವ್ಯಕ್ತಿಗಳಿಗೆ ಎಚ್ಚರಿಕೆಯ ಛಡಿ ಏಟಿನಂತಿದೆ. 
ಜನವರಿ 1983 


ಗಾಗಿ ಮುದುಕನಿಗೆ ವಾದ ಅರ್ಥದ ಪದಗಳನ್ನುಕೃತಿಯನ್ನು ಪಟ್ಟಿ ಮತ್ತು 


29 


D 
. 


ಆರೆಕಲ್ಲು ನೆನೆ ಹಾಕಿದಂತೆ : ಯಾವ ಕೆಲಸವನ್ನು ಮಾಡಬೇಕು ಅದ 
ಎಷ್ಟರಮಟ್ಟಿಗೆ ಸಾಧ್ಯ ; ಅದರಿಂದ ಸಾರ್ಥಕಫಲ ಸಿಗುವುದೇ ? ವೃಥಾಶ್ರಮವಷ್ಟೆ 
ಫಲವೆ ? ಈ ಒಂದೊಂದನ್ನೂ ಯೋಚಿಸಿ ಕೆಲಸಕ್ಕೆ ಕೈ ಹಾಕಬೇಕು ಎಂಬ ವಿವೇ 
ವನ್ನು ಒಳಗೊಂಡಿರುವ ಈ ಗಾದೆ, ಕಾರ ಅರೆಯುವ ಕಲ್ಲನ್ನು ಎಷ್ಟು ಕಾಲ ನೀರಿನ 
ನೆನೆಹಾಕಿದರೂ ಅದು ಮೃದುವಾಗಲಾರದು ಎಂಬ ಸಾಮತಿಯನ್ನು ಹೇಳುತ್ತದೆ 
- ಅರೆಗೆಲಸವನ್ನು ಅರಸನಿಗೂ ತೋರಿಸಬೇಡ : ಒಂದು ವೃತ್ತಿಪ 
ಕೆಲಸ ಹೇಗೆ ಕೊನೆಗೊಳ್ಳಬೇಕು, ವಿವಿಧ ಹಂತಗಳಲ್ಲಿ ಅನುಸರಿಸಬೇಕಾದ ಕ್ರಮ 
ಳಾವುವು, ಅದನ್ನು ಪೂರೈಸುವಾಗ ತಲೆದೋರುವ ಸಮಸ್ಯೆಗಳನ್ನು ಹೇಗೆ ಪರಿಹರಿ . 
ಕೊಳ್ಳಬೇಕೆಂಬುದನ್ನು ಆ ವೃತ್ತಿಯಲ್ಲಿ ಅನುಭವವಿರುವ ಪರಿಣತನು ಮಾತ್ರ ಅರಿತ 
ಕೊಳ್ಳಬಲ್ಲ. ಅದನ್ನು ಮಧ್ಯದಲ್ಲಿ ಅವರಿವರಿಗೆ ತೋರಿಸಬಾರದು. ಅದರಿಂ 
ನೂರೆಂಟು ಸಲಹೆಗಳು ಬಂದು ಅನೇಕ ಸಂದರ್ಭಗಳಲ್ಲಿ ಕೆಲಸ ಕೆಡುವ ಸಂಭವವ 
ಹೆಚ್ಚು . ಆದ್ದರಿಂದಲೇ ಅರ್ಧ ಕೆಲಸವನ್ನು ಅರಸನಿಗೂ ತೋರಿಸಬಾರದೆಂ 
ಅನುಭವದ ನುಡಿ ಬಂದಿರುವುದು . 

ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ? ಸಾಕ್ಷಾತ್ತಾಗಿ ಕಣ್ಣಿಗೆ ಕಾಣುವ ಸತ್ಯಕ್ಕೆ 
ಬೇರೆ ವಿವರಣೆ ಬೇಕಾಗಿಲ್ಲ. ಸತ್ಯವನ್ನು ಮರೆಮಾಚಿ ಹೇಳಲು ಹೊರಡುವ ಪ್ರಯತ 
ಹಾಸ್ಯಾಸ್ಪದವಾಗಿ ತೋರುತ್ತದೆ. ಎಂತಹ ಮೂರ್ಖನೂ ಅಂತಹ ವಿವರಣೆಯನ 
ಒಪ್ಪಲಾರ . ಆದ್ದರಿಂದ ಸ್ಪಟಿಕ ಶುಭ್ರವಾದ ಅಂಶವನ್ನು ಮುಚ್ಚಿಡುವುದಾಗಲಿ ಅಥವ 
ಅದಕ್ಕೆ ಬೇರೆ ಅರ್ಥ ಕೊಡಲು ಹೋಗುವುದಾಗಲಿ ಅಸಾಧ್ಯ . ಅಂಗೈ ಮೇಲಿರು 
ಗಾಯವನ್ನು ತನ್ನ ಕಣ್ಣಿನಿಂದಲೇ ನೋಡಿಕೊಳ್ಳಲು ಸಾಧ್ಯವಾಗಿರುವಾಗ ಅದಕ 
ಕನ್ನಡಿಯ ನೆರವೇಕೆ? ಎನ್ನುವುದು ಈ ಗಾದೆಯ ಪ್ರಶ್ನೆ . 


* ಈ ದ್ವಂದ್ವಕ್ಕೆ ಉಪಾಯವೆಂತು ? 
“ ನಾವು ಬದುಕಿ ಬಾಳುವ ಜಗತ್ತು ದ್ವಂದ್ವಯುಕ್ತವಾದುದು. ಇದ 
ಸಾಪೇಕ್ಷ ನಿರಪೇಕ್ಷವಲ್ಲ ಎಂಬುದು ಗಳಿಗೆ ಗಳಿಗೆಗೂ ಅನುಭವಕ್ಕೆ ಬರುತ್ತದೆ 
ಆದರೂ ಇದನ್ನೇ ಅಂತಿಮವೆಂದು ನಾವು ಸ್ವೀಕರಿಸುವುದಿಲ್ಲ . ದ್ವಂದ್ವಗಳ ವಿರೋರ 
ಕಮ್ಮಿಯಾಗಲು ಶ್ರಮಿಸುತ್ತೇವೆ. ಸುಖ ಬೇಕು, ದುಃಖ ಬೇಡ: ನಲಿವು ಬೇಕು 
ನೋವುಬೇಡ. ಆದರೆ ಇವು ಒಂದರ ಬೆನ್ನಿನಲ್ಲಿ ಇನ್ನೊಂದು ಇವೆ, ತಪ್ಪಿದ್ದಲ್ಲ 
ಹಾಗಾದರೆ ಇದಕ್ಕೆ ಉಪಾಯವೇನು ? 

( ಜನಪದ ಕೃಪೆ 


30 


ಸಿದ್ಧಗಂಗೆ 


ವೀರಶೈವ ಪ್ರವಚನಕಾರರು * 

ಗೊ . ರು . ಚನ್ನಬಸಪ್ಪ 


ಯಾವುದೇ ಒಂದು ಸಮಾಜದ ಧರ್ಮತತ್ತ್ವ , ನೀತಿಸಂಹಿತೆ, ಆಚಾರ 
ವಿಚಾರಗಳ ಪ್ರಚಾರಕ್ಕೆ ಅನುಭವಗೋಷ್ಠಿಗಳು , ತತ್ಸದ್ದರ್ಮತತ್ವ ಪ್ರತಿಪಾದಕ 
ಪುರಾಣ ಮತ್ತು ಸಾಹಿತ್ಯ ಕೃತಿಗಳ ಪಠಣ , ಕೀರ್ತನೆ , ತತಭೂಯಿಷ್ಠ ಹಾಡುಗಳ 
ವಾಚನಗಳೇ ಮೊದಲಾದವು ಉತ್ತಮ ಸಾಧನಗಳು. ಈ ಸಾಧನೆಗಳ ಮೂಲಕ 
ಸಾಮಾನ್ಯ ಜನಜೀವನದಲ್ಲಿ ನೀತಿಕ್ರಿಯಾಚಾರ, ಸಮಯನಿಷ್ಠೆ , ಧರ್ಮತ ಪಾಲನೆ 
ಗಳನ್ನು ಕುದು ರಿ ಸ ಲು ಎಲ್ಲ ಧರ್ಮದವರೂ ಹೆಣಗಿದುದು, ಹೆಣಗುತ್ತಿರುವುದು 
ಕಂಡುಬರುತ್ತದೆ. 


ವೀರಶೈವ ಧರ್ಮತತ್ತ್ವಗಳ ಸ್ವರೂಪವನ್ನು ಪ್ರಚಾರ ಮಾ ಡ ಲು ಬಹು 
ಪ್ರಾಚೀನ ಕಾಲದಿಂದಲೂ ಅನೇಕ ಶಿವಾನುಭಾವ ಪ್ರಚಾರಕರು , ಪುರಾಣ ಪ್ರವಚನ 
ಪಟುಗಳು , ಗಮಕಿಗಳು, ವಾದಿಗಳು , ವಾಗ್ರಿಗಳು, ವ್ಯಾಖ್ಯಾನಕಾರರು , ಕೀರ್ತನ 
( ಕಥಾಕಾಲಕ್ಷೇಪ) ಕಾರರು, ಕಂಡುಬರುತ್ತಾರೆ. ಆ ಬಗೆಗೆ ಒಂದು ಸ್ಕೂಲಸಮೀಕ್ಷೆ 
ಮಾಡುವುದೇ ಪ್ರಕೃತ ಲೇಖನದ ಮುಖ್ಯೋದ್ದೇಶ. 


ಬಸವಾದಿ ಪ್ರಮಥರ ಇತಿಹಾಸ ಪ್ರಸಿದ್ಧ ಧಾರ್ಮಿಕ, ಸಾಮಾಜಿಕ ಕ್ರಾಂತಿಯ 
ನಂತರ ಅವರ ನೂತನ ವಿಚಾರಧಾರೆಯನ್ನು ಭಾರತಾದ್ಯಂತ ಪ್ರಚಾರ ಮಾಡತಕ್ಕ 
ಒಂದು ಸುವ್ಯವಸ್ಥಿತ ಏರ್ಪಾಡು ಆಗ ಇತ್ತೆಂದು ಪ್ರಾಚೀನ ವೀರಶೈವ ಸಾಹಿತ್ಯಗ್ರಂಥ 
ಗಳಿಂದ ನಮಗೆ ಅನೇಕ ಆಧಾರಗಳು ಲಭ್ಯವಾಗುತ್ತವೆ. ೧೨ನೆಯ ಶತಮಾನದ 
ಮತ್ತು ಅನಂತರದ ಶರಣ ಶರಣೆಯರಲ್ಲಿ ಅನೇಕರು ಪುರಾಣ , ಕೀರ್ತನೆ , ಗಾಯನ, 
ವೇಷಧಾರಣೆ, ಶಿವಾನುಭವ ಗೋಷ್ಠಿಗಳ ಮಾಧ್ಯಮದ ಮೂಲಕ ತನ್ನ ತಮ್ಮ 
ಪಾಲಿನ ಧರ್ಮಸಂಸ್ಕೃತಿಯ ಪ್ರಚಾರ ಮಾಡಿದ್ದಾರೆ. ಈ ರೀತಿಯ ಪ್ರಚಾರಮಾಡಿದ 


* ) ಈ ಲೇಖನ ತಯಾರಿಸಲು ಪಂಡಿತ ಚನ್ನಪ್ಪ ಎರೇಸೀಮೆಯವರ ಸಲಹೆ, ಸಹಕಾರ , ಸಂಗ್ರಹ 

ಗಳನ್ನು ಕೃತಜ್ಞತೆಯಿಂದ ಸ್ವೀಕರಿಸಿದ್ದೇನೆ. 
ii ) ಈ ಲೇಖನದಲ್ಲಿ ಬಂದಿರುವ ವ್ಯಕ್ತಿಗಳ ಬಗೆಗೆ ಕಾಲಮಾನದ ಆದ್ಯತೆ ಕ್ರಮವನ್ನಾಗಲಿ ಅಥವಾ 

ಹೆಸರುಗಳ ಅಕ್ಷರಾನುಕ್ರಮಣಿಕೆಯ ಕ್ರಮವನ್ನಾಗಲಿ ಅನುಸರಿಸಿಲ್ಲ. ವಿವರಗಳು ದೊರಕಿದಂತೆಲ್ಲ 

ಸಂಗ್ರಹಿಸಿ ಬರೆಯಲಾಗಿದೆ. 
ಜನವರಿ , 1983 

31 


ಶಿವಶರಣರಲ್ಲಿ ಮುಖ್ಯವಾಗಿ ಭದ್ರಗಾಯಕ, ಚಾರವ , ಇಂಡಿಯಶಾಂತಯ್ಯ , ನಿಂಬಾ 
ಣದ ಗಣೇಶ್ವರ , ಅಲ್ಲಯ್ಯ , ಕೇಶಿರಾಜ, ನಿರ್ಲಜ್ಜ ಶಾಂತಯ್ಯ , ಸುಜ್ಞಾನಿದೇವ, 
ಶ್ರೀಪತಿ ಪಂಡಿತ , ವೇಮನಾರಾಧ್ಯ , ತಾಳಿಕೋಟೆಯ ಶಿವದೇವ, ಎಡೆಮಠದ ನಾಗಿ 
ದೇವ, ವೀರದೇವಮ್ಮ , ವಿಮಳಾದೇವಿ ಇವರೇ ಮೊದಲಾದವರ ಹೆಸರನ್ನು ಹೇಳಬಹು 
ದಾಗಿದೆ. ಇವರೆಲ್ಲ ಒಂದಿಲ್ಲೊಂದು ರೀತಿಯಲ್ಲಿ ಪ್ರವಚನ, ಸಂಗೀತ, ಪುರಾಣ 
ಪ್ರವಚನಗಳ ಮೂಲಕ ಬಸವಾದಿ ಪ್ರಮಥರ ತತ್ತ್ವಗಳನ್ನು ಕರ್ನಾಟಕಾಂದ್ರಾದಿ 
ದೇಶಗಳಲ್ಲಿ ಪ್ರಚಾರಮಾಡಿದ್ದಾರೆ. ಬಹುರೂಪಿ ಚೌಡಯ್ಯನಂಥ ವೇಷಧಾರಿ ಕಲಾ 
ವಿದ ವೇಷಗಳನ್ನು ಹಾಕಿ ಹಾಡಿ , ಕುಣಿದು ಶಿವಾನುಭವ ತತ್ಯ ಪ್ರಚಾರ ಮಾಡಿ 
ದದು ಕಂಡುಬರುವುದು . ಬಸವಣ್ಣನವರ ಕಾಲದಲ್ಲಿ ಅವರ ಅಮೂಲ್ಯವಾದ ವಚ 
ನಗಳನ್ನು ಭಾರತಾದ್ಯಂತ ಪ್ರಚಾರ ಮಾಡುವ ಪ್ರಚಾರಕರಿದ್ದರೆಂಬ ಬಗೆಗೆ ನಮಗೆ 
ಹರಿಹರನ ಬಸವರಾಜದೇವರ ರಗಳೆ ಸುಳುವು ಕೊಡುತ್ತದೆ. ಉದಾಹರಣೆಗೆ : 
ಓರ್ವ ಮಾಹೇಶ್ವರನು ಕಳಿಂಗ ದೇಶಕ್ಕೆ ಹೋಗಿ ಬಸವಣ್ಣನವರ ವಚನ ಹಾಡಿದ 
ನಂತರ ವಚನಾರ್ಥವನ್ನು ಗ್ರಹಿಸಿದ ಮಹಾದೇವಿಸೆಟ್ಟಿಯೆಂಬುವನು ಬಸವಣ್ಣನವ 
ರನ್ನು ಪರೀಕ್ಷಿಸಲು ಕಲ್ಯಾಣಕ್ಕೆ ಬಂದಂತೆ ಬಸವರಾಜದೇವರ ರಗಳೆ ಉಲ್ಲೇಖಿಸಿರು 
ಇದೆ. ಕಲ್ಯಾಣ ಮೊದಲಾದ ಪ್ರಸಿದ್ಧ ನ ಗ ರ ಗ ಳಲ್ಲಿ ಮಠಮಾನ್ಯಗಳನ್ನಾಶ್ರ 
ಯಿಸಿ ಶಿವಾನುಭವ ಗೋಷ್ಠಿಗಳು ಏರ್ಪಟ್ಟು ಅಲ್ಲಿ ಅನುಭಾವಿಗಳಾದ ಪ್ರವಚನಕಾ 
ರರ ಪ್ರವಚನ ನಡೆಯುತ್ತಿತ್ತು. ಅನೇಕ ಜಂಗಮಮೂರ್ತಿಗಳು ದೇಶದ ನಾನಾ 
ಮೂಲೆಗಳನ್ನು ತಿರುಗುತ್ತ ಪ್ರಚಾರ ಕಾವ್ಯಗಳನ್ನು ವಿವಿಧ ರೀತಿಯ ಕಲೆಯಿಂದ 
ಪ್ರಚಾರಮಾಡುತ್ತಿದ್ದರು. (ತಭೂಯಿಷ್ಟವಾದ ಪದಪದ್ಯಗಳು , ಮಂತ್ರಗೋಪ್ಯ 
ಪದಮಂತ್ರ ಗೋಪ್ಯ ಮೊ ದ ಲಾ ದ ಸಾಹಿತ್ಯ ಸೃಷ್ಟಿಯಾದುದೂ ಕೂಡ ಹೀಗೆ 
ಪ್ರಚಾರಕ್ಕೆ ಮುಖ್ಯ ಸಾಧನವಾಗಲಿ ಎಂದೇ ಇರಬಹುದು.) ಇದನ್ನು ಪರಿಣಾಮಕಾ 
ರಿಯಾಗಿ ಪ್ರವಚನ ಮಾಡಿ ಜ ನ ತೆ ಯಲ್ಲಿ ಜ್ಞಾನಪ್ರಕಾಶವನ್ನುಂಟುಮಾಡಬಹು 
ದೆಂದು ಅಂದಿನ ಶರಣರು ಕಂಡುಕೊಂಡಿರಬಹುದು. ಈ ದೃಷ್ಟಿಯಿಂದಲೇ ನಿಜ 
ಗುಣರ ಕೈವಲ್ಯ ಪದ್ಧತಿ, ಮುಪ್ಪಿನಷಡಕ್ಷರಿ, ಸರ್ಪಭೂಷಣರ ಕೃತಿಗಳೇ ಮೊದ 
ಲಾದುವನ್ನು ಸಮಾಲೋಚಿಸಬಹುದು. 

ಇದೇ ರೀತಿಯಲ್ಲಿ ಪ್ರಖ್ಯಾತ ಕವಿಗಳ ಕಾವ್ಯಗಳೂ ಗಮಕಿಗಳಿಂದ ಮತ್ತು 
ಪುರಾಣ ಪ್ರವಚನ ಪಟುಗಳಿಂದ ಪರಿಣಾಮಕಾರಿಯಾಗಿ ಪ್ರಚಾರಗೊಳ್ಳುತ್ತಿದ್ದವು. 
1) ಡಾ , ಫ , ಗು . ಹಳಕಟ್ಟಿ : ಶಿವಶರಣರ ಚರಿತ್ರೆಗಳು ಭಾ , ೨, ಫು, ಪೀಠಿಕೆ ೧ ರಿಂದ ೭೯ 

ನೋಡಿ ಮತ್ತು ಶಿವಶರಣೆಯರ ಚರಿತ್ರೆ ಪೀಠಿಕಾ ಪ್ರಕರಣ ನೋಡಿ. 
2) ಬ. ರಾ . ದೇ . ರಗಳೆ ಸ್ಥಲ : ೧೨ ಸಾಲು ೧ ರಿಂದ ೩೬ ರವರೆಗೆ ನೋಡಿ, ಟಿ, ಎಸ್. 
, ವೆಂಕಣ್ಣಯ್ಯ ಸಂ . ಪ್ರಥಮ ಮುದ್ರಣ) 
32 

ಸಿದ್ದಗಂಗಾ 


ಹರಿಹರ ರಾಘವಾಂಕರಂಥ ಕ್ರಾಂತಿಕಾರಕ ಕವಿಗಳ ಕಾವ್ಯಗಳನ್ನು ಪ್ರವಚನಕಾರರು 
ದೇಶಾಂತರಗಳಲ್ಲಿ ಪ್ರಚಾರ ಮಾಡುತ್ತಿದ್ದುದು ಸಮಕಾಲೀನ ಸಾಹಿತ್ಯದಿಂದ ವೇದ್ಯ 
ವಾಗುವ ಅಂಶ. ಹರಿಹರ ಮಹಾಕವಿಯ ನಂಬಿಯಣ್ಣನ ರಗಳೆಯ ಸ್ವಾರಸ್ಯವನ್ನು 
ತಮಿಳುನಾಡಿನ ತಿರುನಾಲೂರಿನ ತ್ಯಾಗರಾಯನಸೇವೆಯ ನಾಗವಾಸದ ಮೇಳದೊ 
ಡತಿ ಮಾದೇವಿ ಕೇಳಿ, ಅದನ್ನು ಬರೆದ ಹರಿ ಹ ರ ನ ಮೇಲೆ ಮೋಹಗೊಂಡು 
ಹಂಪೆಗೆ ಬಂದುಬಿಟ್ಟಳಂತೆ. ಸ್ವತಃ ರಾಘವಾಂಕನೇ ತನ್ನ ಮೀಸಲುಗವಿತೆಯಿಂದ 
ವೀರೇಶಚರಿತೆಯನ್ನು ಓರಂಗಲ್ಲಿನ ಕಾಕತೀಯ ಅರಸು ಪ್ರತಾಪರುದ್ರನ ಸಭೆಯಲ್ಲಿ 
ಗಮಕ ವಾಚನಮಾಡಿ( ಓದಿ) , ಎಲ್ಲರನ್ನೂ ಮೆಚ್ಚಿಸಿದ ವಿಷಯ ಸಾಹಿತ್ಯ ಕ್ಷೇತ್ರದಲ್ಲಿ 
ಅತ್ಯಂತ ಪ್ರಸಿದ್ದವಾದ ಅಂಶಗಳಲ್ಲೊಂದು. ಕೆರೆಯ ಪದ್ಮರಸನ ಮುಂದೆ ರಾಘವಾಂಕನ 
ಸಿದ್ದರಾಮ ಚರಿತ್ರೆಯನ್ನು ವಿರೂಪಾಕ್ಷನೆಂಬ ಗಮಕಿಯು ( ಇನಿರಸದ ಸೊಬಗಿನ 
ಸೋನೆಗರೆವಂತೆ' ವಾಚನಮಾಡಿ ಪದ್ಮರಸನನ್ನು ಮೆಚ್ಚಿಸಿದನೆಂದು ತಿಳಿದುಬರುವುದು.4 
ಸ್ವತಃ ರಾಘವಾಂಕನೇ ಓರ್ವ ಉತ್ತಮ ಪ್ರವಚನಕಾರನೆಂದು ತಿಳಿಯಲು ವಿಪುಲ 
ಆಧಾರಗಳು ಸಿಗುತ್ತವೆ. 


ಇಂಥ ಶಿವಾನುಭವ ಪ್ರವಚನಕಾರರ , ಕೀರ್ತನೆ ಪುರಾಣಕಾರರ ಸಮೂಹ 
ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಕ್ರಾಂತಿಯ ನಂತರವೂ ನಮಗೆ ವಿಪುಲ ಸಂಖ್ಯೆ 
ಯಲ್ಲಿ ಕಾಣಸಿಗುತ್ತದೆ. ಕ್ರಿ .ಶ. ಸು . ೧೬ನೆಯ ಶತಮಾನದಲ್ಲಿ ಶೀಲವಂತಾರರ ಶಿಷ್ಯ 
ಹಲಗೆಯಾರನು ಅತ್ಯುತ್ತಮ ಮಟ್ಟದ ಶಿವಾನುಭವ ಪ್ರವಚನಕಾರ. ಇವನ ಪ್ರವ 
ಚನ ವಿಷಯವೇ ವಿಸ್ತಾರಗೊಂಡು ಗುಬ್ಬಿಯ ಮಲ್ಲಣಾರನ ವೀರಶೈವಾಮೃತ ಪುರಾಣ 
ವಾದ ಹಾಗೆ ತಿಳಿದುಬರುವುದು. ಹಲಗೆಯಾರನು ಜ್ಯೋತಿಯನ್ನು ಎಂಬ ಶಿವ 
ಶರಣೆಯ ಮನೆಯಲ್ಲಿ ಕಲ್ಲೇಶ್ವರ, ಸೈಂಧನದ ಶಾಂತದೇವ, ಕಲ್ಯಾಣದ ಮಲ್ಲೇಶ್ವರ, 
ನಂಜಯ್ಯ , ಸಪ್ಪೆಯ ಮಲ್ಲಿಕಾರ್ಜುನವಿಭು, ಸಮಾಧಿ ಸಿದ್ದಮ್ಮ , ಸಪ್ಪೆಯನ್ನು 
ಮುಂತಾದ ವಿವೇಕಿಗಳ ಮಧ್ಯದಲ್ಲಿ ಶಿವಾನುಭವ ಪ್ರವಚನ ಮಾಡುತ್ತಿದ್ದನೆಂದು 
ತಿಳಿದುಬರುವುದು. ಈ ಹಲಗೆಯಾರನು ಘನವಿದ್ವಾಂಸನಾಗಿದ್ದು ಒಂದು ಶೂನ್ಯ 
ಸಂಪಾದನೆಯನ್ನು ಬರೆದಿದ್ದಾನೆ. ಸ್ವತಃ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳೇ 


3) ರಾಘವಾಂಕ ಹರಿತೆ : ಅಧ್ಯಾಯ ೧೪, ಪದ್ಯ ೯೪ ರಿಂದ ೧೦೨ ರವರೆಗೆ ನೋಡಿ. 
- 4) ರಾಘವಾಂಕ ಚರಿತೆ : ಅಧ್ಯಾಯ ೧೬ , ಪದ್ಯ ೮ ರಿಂದ ೨೯ ರವರೆಗೆ ನೋಡಿ, ಇಲ್ಲಿ ವಿರೂ 

ಪಾಕ್ಷನೆ ಜಂಗಮರೂಪ ಧರಿಸಿ ಹೋಗಿ ಗಮಕ ವಾಚನ ಮಾಡಿದನೆಂದು ಹೇಳಿರುವ ಪವಾಡದ 
ಹಿನ್ನೆಲೆ ಕಾವ್ಯದ ಉತ್ಕೃಷ್ಟತೆಯನ್ನು ಹೇಳುವ ಒಂದು ಪರೋಕ್ಷಸಾಧನವೆಂದು ತಿಳಿಯಬೇಕು. 

ಸತ್ಯ ವಿಷಯ : ಓರ್ವ ಉತ್ತಮ ಗಮಕಿಯ ಗಮಕವಾಚನವೆಂದು ಭಾವಿಸಲು ಬರುವಂತಿದೆ. 
5) ಕ. ಕ. ಚ. II ಪು. ೧೪೨, 


ಜನವರಿ 1983 


33 


ಅತ್ಯುಚ್ಚಮಟ್ಟದ ಶಿವಾನುಭವ ಪ್ರವಚನ ಪಟುಗಳು ; ಇವರ ಪರಿಣಾಮಕಾರಿ 
ಶಿವಾನುಭವ ಪ್ರವಚನದ ಮೂಲಕ ೧೫ - ೧೬ನೆಯ ಶತಮಾನದ ವೀರಶೈವ ಧಾರ್ಮಿಕ 
ರಂಗ ಜಾಜ್ವಲ್ಯಮಾನವಾಗಿ ಬೆಳಗಿತೆನ್ನಬಹುದು. ಇವರು ಪ್ರವಚನ ಕಾಲದಲ್ಲಿ 
ಅಪ್ಪಣೆಕೊಡಿಸಿದ ವಿವಿಧ ವಿಷಯಗಳೇ ಬೇರೆಯವರಿಂದ ಸಂಗ್ರಹಿಸಲ್ಪಟ್ಟು “ ತೋಂಟದ 
ಸಿದ್ಧಲಿಂಗೇಶ್ವರರ ವಚನಗಳು ' ಎಂದು ಈಗ ನಾವು ಕರೆಯುವ ವಚನಗಳಾಗಿವೆಯೆಂದು 
ಊಹಿಸಲು ಸಾಧ್ಯವಿದೆ. ಹೀಗೆ ಎಂದಿನಿಂದಲೂ ಈ ಸಮಾಜದಲ್ಲಿ ಕವಿ , ಗಮಕಿ, 
ಪುರಾಣಕಾರ , ಶಿವಾನುಭವ ಪ್ರವಚನಕಾರ , ಕೀರ್ತನಕಾರ , ಮೊದಲಾದವರಿಂದ 
ಆದ ಅನುಪಮ ಧಾರ್ಮಿಕ ಸಾಮಾಜಿಕ ಸೇವೆ ಅವಿಸ್ಮರಣೀಯ . ಭೀಮಕವಿಯು 
ಪಾಲ್ಕುರಿಕೆಸೋಮನಾಥರ ಬಸವಪುರಾಣವನ್ನು ಕನ್ನಡಿಸಿ ಕನ್ನಡಿಗರ ಕೈಗಿತ್ತ ಮೇಲೆ, 
ಬಸವಪುರಾಣ ಪ್ರವಚನಕ್ರಾಂತಿ ಅತ್ಯದ್ಭುತ ರೀತಿಯಲ್ಲಿ ಈ ಸಮಾಜದಲ್ಲಿ ಆದಹಾಗೆ 
ಕಂಡುಬರುತ್ತದೆ. ಆ ಪುರಾಣ ಪ್ರವಚನ ಮತ್ತು ಶ್ರವಣಗಳೆರಡೂ ಪುಣ್ಯಪ್ರದವೆಂಬ 
ಭಾವನೆ ವೀರಶೈವರಲ್ಲಿ ಬೆಳೆದುಬಂದುದೇ ಒಂದು ಇತಿಹಾಸವಾಗಿದೆ. ಈ ಪುರಾಣದ 
ಪ್ರವಚನ ಮಾಡುವವರಿಗೆ ಅದರಲ್ಲಿ ಅಂತರ್ಗತವಾಗಿರುವ ದೃಷ್ಟಾಂತ ಕಥೆಗಳು ಪೂರ್ವ 
ಕಥೆಗಳ ಬಗೆಗೆ ಅನೇಕ ಗ್ರಂಥಗಳು ಹುಟ್ಟಲು ಕಾರಣವಾಗಿದೆ.7 ವೀರಶೈವಾಮೃತ 
ಮಹಾಪುರಾಣ, ಭಾವಚಿಂತಾರ ಗ್ರಂಥಕರ್ತನಾದ ಗುಬ್ಬಿಯ ಮಲ್ಲಣಾರ್ ( ಕ್ರಿ . ಶ. 
.. ೧೫೧೩ ) ಬಸವಪುರಾಣ ಪ್ರವಚನಕಾರರಲ್ಲಿ ಅದ್ವಿತೀಯನೆಂದು ಕೀರ್ತಿತನಾಗಿದ್ದಾನೆ. 
ಶಿವಗಂಗೆಯ ಮೇಲಣಗವಿಯ ಸಿಂಹಾಸನಾಧೀಶ ಶಾಂತನಂಜೇಶ್ವರನ ಶಿಷ್ಯನಾದ 
ಈತನನ್ನು ಜನರು ಕರ್ನಾಟಕ ಸಂಸ್ಕೋತೋಭಯ ಕವಿತ್ವಂಗಳಂ ಪೂರ್ಣಲಕ್ಷಣ 
ಚಮತ್ಕಾರದಿಂದ ಮಾತ್ರ ನಿರ್ಣಯಕೆ ನೀನೆ ಯಗ್ನಳವಲಾ ; ಬಸವ ಸೌರಾಣ 
ದರ್ಥವಂ 
ಪೇಡೆಆರ್ಣನ ಪ್ರಾಂತದ ಭೂಮಿಯೊಳು ಹೆಸರಾಗಿರ್ದೆ: 
ಎಂದು ಹೊಗಳುತ್ತಿದ್ದರಂತೆ. ಗುಬ್ಬಿಗೆ ' ಗುಬ್ಬಿ ' ಎಂದು ಹೆಸರು ಬರಲು ಈ ಬಸವ 


6) ಚನ್ನವೀರಸಂಗಮದೇವ ಕೃತ ' ಷಟಸ್ಥಲವಲ್ಲಭ' ಅಧ್ಯಾಯ ೬ . ಪದ್ಯ ೨೧- ೨೨ ನೋಡಿ. 
7) ಉತ್ತರ ದೇಶದ ಬಸವಲಿಂಗದೇವ (ಕ್ರಿ .ಶ. ೧೭೦೦) ಬಸವೇಶ್ವರ ಪುರಾಣದ ಕಥಾಸಾಗರ. ಇಪ 

ರಲ್ಲಿ ೪೬೪ ಕಥೆಗಳು ಸಮಾವೇಶಗೊಂಡಿವೆ. ' ಬಸವೇಶ್ವರ ಪುರಾಣದ ಕಥೆಗಳನ್ನು ಭಕ್ತ ಮಹೇಶ್ 
ರರು ಸುಲಭದಲ್ಲಿ ತಿಳಿವಂತೆ ಕಲ್ಪಿತ ಕಥೆಗಳಲ್ಲದೆ ಸಕಲ ಶಿವಪುರಾಣ ಸಮ್ಮತವಾಗಿ ಕಥಾಸಾಗ 
ವೆಂಬ ಹೆಸರಿಟ್ಟು ಬಸವಾದಿ ಪ್ರಮಥರ ಕರುಣದಿಂ ಮಾಡಿದೆವು' ಎಂದು ಕವಿ ಹೇಳಿಕೊಂಡಿ 
ದ್ದಾನೆ. (ಕ , ಕ, ಚ, II ಫು, ೨೭೨ - ೭೩ ) ಭೈರವೇಶ್ವರ ಕಾವ್ಯದ ಕಥಾಸಾರ , ಭೈರವೇಶ್ವ 
ಕಾವ್ಯದ ಕಥಾಸೂತ್ರರತ್ನಾಕರ - ಮುಂತಾದ ಕಾವ್ಯಗಳೂ ಕೂಡ ಪುರಾಣ ಪ್ರವಚನ, ಕೀರ್ತ 

ಕಾರರೇ ಮೊದಲಾದವರಿಗೆ ಅನುಕೂಲ್ಯ ಒದಗಿಸುವ ಕೃತಿಗಳೆಂದೇ ತಿಳಿಯಬೇಕು. 
8) ಕ, ಕ, ಚ, II ಪು. ೧೩೮ - ೧೩೯ . 

( ಮುಂದುವರಿಯುತ್ತದೆ 


34 


ಸಿದ್ಧಗಂಗೆ 


ಆಯುರ್ವೇದದಲ್ಲಿ ಆಡುಸೋಗೆ ಗಿಡಮೂಲಿಕೆ 

--- ರಾಜವೈದ್ಯ ವೈ . ಆರ್ , ಪಂಡಿತವಾಸು 
ಸಸ್ಪ ತ್ರೆ, ( ( 

ಗಂಗರು M . R C .I. M . A . ಆರ್ . ಎಂ . ಪಿ . 
ಸಂಧS .೧೧ ( 

ದಿ ದೆ , ವಂಕವಂತೆ 

ಬಂದSದಿದವ 
ಕಾದ ಮೂಲಿಕೆಗಳಲ್ಲಿ “ ವೈದ್ಯಮಾತಾ ವನಸ್ಪತಿ' ಎಂಬ ಮೂಲಿ 
ಕೆಯೂ ಒಂದಾಗಿದೆ. ಇದನ್ನು ಕನ್ನಡದಲ್ಲಿ ಆಡುಸೋಗೆ' ಎಂದೂ , ಸಂಸ್ಕೃತ 
ದಲ್ಲಿ “ ನಾಸಿಕಾ” ಎಂದೂ , ಮಲಯಾಳದಲ್ಲಿ ( ಆಡಾತೊಡ್ಡ” ದ ಎಂದೂ ಕರೆಯು 
ತ್ತಾರೆ. ಅನುವಂಶಿಕ ಆಯುರ್ವೇದ ವೈದ್ಯರು “ ವೈದ್ಯಮಾತಾ” ಎಂದೂ ಕರೆ 
ಯುವ ವಾಡಿಕೆ ಇರುತ್ತದೆ. 


- ಆಡುಸೋಗೆಯು ಸುಮಾರಾಗಿ ಒಂದು ಆಳು ಪ್ರಮಾಣಕ್ಕಿಂತ ಸ್ವಲ್ಪ ಹೆಚ್ಚು 
ಎತ್ತರವಾಗಿ ಮಣ್ಣು ಉಬ್ಬಿಕೊಂಡು ಬೆಳೆಯುವ ಸ್ಥಳಗಳಲ್ಲಿ ಸ್ನೇಚ್ಛೆಯಾಗಿ ಬೆಳೆ 
- ಯುತ್ತದೆ . ಕೆಲವು ಪಾರ್ಕ್‌ಗಳಲ್ಲೂ ಬೆಳೆಸುತ್ತಾರೆ. ಕೇರಳ, ತಮಿಳುನಾಡು 

ಮತ್ತು ಬಂಗಾಳ ದೇಶಗಳ ಹಲವು ಪ್ರದೇಶಗಳಲ್ಲಿ ಹೇರಳವಾಗಿ ಬೆಳೆದು ನಿಂತಿರುತ್ತೆ . 
| ಇದರ ಎಲೆಗಳು ಮಾವಿನ ಎಲೆಗಳಂತೆ ಉದ್ದವಾಗಿ ಅಗಲ ಚಿಕ್ಕದಾಗಿ ಇರುತ್ತವೆ. 
ಇದರ ಹೂವುಮಲ್ಲಿಗೆ ಹೂವಿನ ಆಕಾರದಲ್ಲಿ ಸುಮಾರು ಎರಡು ಅಂಗುಲ ಉದ್ದ ನಾ 
ಗಿರುತ್ತದೆ. ಇದರ ದಳಗಳು ಹಸಿರಾಗಿದ್ದು ಬಗ್ಗದೆ ನಿಂತಿರುತ್ತವೆ. ಪರಿಮಳ ಇರು 
ವುದಿಲ್ಲ. ಇದರ ಎಲೆಯನ್ನು ಸ್ವಲ್ಪ ಬಾಯಲ್ಲಿ ಅಗಿದು ನೋಡಿದರೆ ಸುಮಾರಾಗಿ 
ಕಹಿ ಕಂಡುಬರುತ್ತದೆ. ಅಂತಹ 

ಒಂದು ವರ್ಷ 


5 . ಇದೇ ವಾತ ಪಿತ್ತ , ಪ್ರಕೋಪ, ಸಂಬಂಧವಾದ ವಿಕಾರಕಳು , ರಕ್ತದೋಷ, 
ಶ್ವಾಸಕೋಶ( ಗರಲು ) ಕೆಮ್ಮು , ಭಯಂಕರ ಸ್ವರೂಪದ ಎಲ್ಲಾ ವಿಧವಾದ ಜ್ವರ 
ಗಳು , ವಾಂತಿ, ಕುಷ್ಟ ಮತ್ತು ಕ್ಷಯ , ನೀರಿನಂತಹ ಭೇದಿ ಹೊಟ್ಟೆ ನುಲಿದು ಆಗುವ 
ಭೇದಿ, ತ್ರಿದೋಷ ವಿಕಾರಗಳು, ಬಾವು ಮತ್ತು ಕೀಲುಗಳ ಹಿಡಿತ ಮುಂತಾದ ರೋಗ 
ಗಳನ್ನೆಲ್ಲಾ ಗುಣಪಡಿಸುತ್ತದೆ. ಇದು ಅತಿ ಮುಖ್ಯವಾಗಿ ಹೊಂದಿರುವ ಗುಣಗಳೇ 
ನೆಂದರೆ ಕ್ರಿಮಿಗಳನ್ನು ಕೊಲ್ಲುವುದರಲ್ಲಿ ಬೇವಿನ ಮರಕ್ಕೆ ಸಮಾನವಾಗಿಯ ಮೂತ್ರ 
ದೋಷವನ್ನು ನಿವಾರಿಸುವ ಆನೆ ನೆಗ್ಗಿಲುಗಿಡದ ಸಹೋದರನಾಗಿಯೂ , ಸೊಂಟ 
ಹಾಗೂ ನರಗಳ ದೌರ್ಬಲ್ಯವನ್ನು ನಿವಾರಿಸುವುದರಲ್ಲಿ ನುಗ್ಗೆ ಮರದ ಜೈಷ್ಣನಾಗಿಯೂ 
ಕೆಟ್ಟ ವಾಸನೆಗಳನ್ನು ನಿವಾರಿಸುವ ರಾಮಗುಳ್ಳಗಿಡದ ಸಮಾನವಾಗಿಯೂ ಇದೆಯೆಂಬು 
ದಾಗಿ ಅನುವಂಶಿಕ ಆಯುರ್ವೇದ ವೈದ್ಯರ ಅಭಿಪ್ರಾಯವಾಗಿದೆ . 

ಜ . 6. 
ಜನವರಿ , 1983 

35 


ಈ ಇದನ್ನು ಉಪಯೋಗಿಸುವ ವಿಧಾನ ಮತ್ತು ಇದರಿಂದ ಗುಣವಾಗುವರೋಗ 
ಗಳ ವಿವರಗಳನ್ನು ಈ ಮುಂದೆ ಬರೆಯಲಾಗಿದೆ. 


. . ಎಳಸಾಗಿರುವ ಆಡುಸೋಗೆ ಎಲೆಗಳನ್ನು ತಂದು ನೀರು ಹಾಕದೆ ಕುಟ್ಟಿ ರಸ 
ವನ್ನು ಹಿಂಡಿಕೊಂಡು ಈ ರಸವನ್ನು ೩ರಿಂದ ೫ತೊಟ್ಟು ಮಕ್ಕಳಿಗೂ ೫ರಿಂದ ೧೦ 
ತೊಟ್ಟು ಹುಡುಗರಿಗೂ , ದೊಡ್ಡವರಿಗೆ ೧೦ರಿಂದ ೧೫ ತೊಟ್ಟುಗಳೂ ಈ ಪ್ರಮಾಣ 
ದಲ್ಲಿ ಶುದ್ಧವಾದ ಜೇನುಬೆರಸಿ ದಿನವೊಂದಕ್ಕೆ ೩ವೇಳೆ ಕೊಟ್ಟರೆ ರಕ್ತವಾಂತಿ , ವಿಪ 
ರೀತ ಕೆಮ್ಮು , ಕಫ ಕಟ್ಟಿಕೊಂಡು ಬಳಲುವಿಕೆ, ಸರಿಯಾಗಿ ಶ್ವಾಸ ಆಡದಿರುವಿಕೆ, 
ಕಮುವಾಗ ಕಫದ ಸಮೇತ ರಕ್ತ ಬೀಳುವಿಕೆ ಮುಂತಾದ ರೋಗಗಳಿಂದ ನರಳುವವ 
ರಿಗೆ ಒಂದು ವರಪ್ರಸಾದವಾಗಿ ಗುಣಪಡಿಸುತ್ತದೆ. 


* ಈ ರಸದಿಂದಲೇ ಆಮಶಂಕೆ ಭೇದಿ, ಶೀತಭೇದಿ, ರಕ್ತಮಯವಾಗಿಯೇ 
ಹೋಗುವ ಭೇದಿ ಮುಂತಾದುವುಗಳಿಗೆ ದಿನವೊಂದಕ್ಕೆ ೨ವೇಳೆ ಎಮ್ಮೆಯ ಹಾಲಿನಲ್ಲಿ 
೧೫ರಿಂದ ೨೫ತೊಟ್ಟು ಈ ರಸದಿಂದ ಕಲಸಿ ಕೊಟ್ಟರೆ ಮೇಲ್ಕಂಡ ಭೇದಿಗಳು ಗುಣ 
ವಾಗುತ್ತವೆ. ಆದರೆ ಮಕ್ಕಳಿಗೆ ಮತ್ತು ಹುಡುಗರಿಗೆ ಔಷಧದ ಪ್ರಮಾಣವನ್ನು ಕಡಿ 
ಮೆಯಾಗಿ ಉಪಯೋಗಿಸಬೇಕು. 

ಆಡುಸೋಗೆಯ ಎಲೆಯ ಕಷಾಯವನ್ನು ಮಾಡಿ ಕುಡಿಯುವುದರಿಂದ ವಿಶೇಷ 
ವಾಗಿ ಕಫವು ಬರುತ್ತಿರುವ ಕೆಮ್ಮುಲಿನವರಿಗೆ ತುಂಬಾ ಗುಣಕಾರಿಯಾಗಿರುತ್ತದೆ. 
16 ಇದರ ಎಲೆಯನ್ನು ನೀರಿನಲ್ಲಿ ಕುದಿಸಿ ಇದರ ಹಬೆಯ ಶಾಖವನ್ನು ಕಾಪಡ 
ಕೊಡುವುದರಿಂದ ಕೀಲುಗಳ ನೋವು, ಹಿಡಿತ ಮತ್ತು ಊತ ಸಹ ಗುಣವಾಗುತ್ತದೆ. 


ತಳಿ ಇದರ ಬೇರನ್ನು ಚೆನ್ನಾಗಿ ಒಣಗಿಸಿ ಕುಟ್ಟಿ ಚೂರ್ಣ ಮಾಡಿ 2ಗುಂಜಿ ತೂಕ 
(ದೊಡ್ಡವರಿಗೆ ದಿನವೊಂದಕ್ಕೆ 3ವೇಳೆ ಉಪಯೋಗಿಸಿದರೆ ಮಲೇರಿಯಾ ನಿರ್ಮೂಲ 
ನಾಗುತ್ತದೆ. ಮಕ್ಕಳಿಗೆ- ಹುಡುಗರಿಗೆ ಪ್ರಮಾಣ ಕಮ್ಮಿ ಇರಬೇಕು. ಅGCOU 
ಇದ ಇದರ ಬೇರನ್ನು ಅರೆದು ಹಿಂಡಿದ ರಸವನ್ನು 3 ಚಮಚದಷ್ಟು ಪ್ರಸವ ವೇದನೆ 
ಯಿಂದ ನರಳುವ ಸಹೋದರಿಯರಿಗೆ ಕೊಡಲು 15 ನಿಮಿಷಗಳೊಳಗಾಗಿ ಪ್ರಸವ 
ವಾಗುತ್ತದೆ. ಹೊಟ್ಟೆಯಲ್ಲಿ ಕೂಸು ಅಡ್ಡ ಬಿದ್ದಿದ್ದರೂ ಸಹಾ ಹೆದರಬೇಕಾಗಿಲ್ಲ. 
ಆ ಸಮಯದಲ್ಲಿ ಈ ರಸವು ಸಂಜೀವನದಂತೆ ಕೆಲಸ ಮಾಡಿ ಕಷ್ಟವನ್ನು ನಿವಾರಿಸುತ್ತದೆ. 
US C ನನ್ನ ಅನುಭವದಲ್ಲಿ ಜರುಗಿದ ಒಂದು ವಿಷಯವನ್ನು ಇಲ್ಲಿ ಹೇಳಲು ಆಶಿಸು 
ತೇನೆ. ಸುಮಾರು 20 ವರ್ಷಗಳ ಹಿಂದೆ “ಮದನ ಕಾಮೇಶ್ವರಿ ” ಲೇಹ್ಯವನ್ನು 


ತಿಳಿಸಿದ್ದಗಂಗಾ 


ತಯಾರಿಸಬೇಕೆಂದು , ಇಂದೂರು ಮಾಜಿ ಮಹಾರಾಜ ಶ್ರೀ ತುಕೋಜಿರಾವ್ 
ಹೊಂwರ್‌ರವರ ಆಹ್ವಾನದ ಮೇಲೆಹೋಗಿದ್ದೆ . ನಾನು ಹೋದಕೆಲವು ದಿನಗಳಲ್ಲಿ 
ಅರಮನೆಯ ಕೆಲಸದ ಸಹೋದರಿ ಯೊಬ್ಬಳಿಗೆ ಹೆರಿಗೆ ಸಮಯವಾಯಿತು. 2 ದಿನ 
ಗಳಿಂದಲೂ ಸಹಿಸಲಾರದಷ್ಟು ಬಾಧೆ ಉಂಟಾಯಿತು. ಅಲ್ಲಿನ ಆಸ್ಪತ್ರೆಯಲ್ಲಿ ಮಗು 
ಅಡ್ಡ ಬಿದ್ದಿದೆ, ಶಸ್ತ್ರ ಚಿಕಿತ್ಸೆಯಾಗಬೇಕು ಎಂದು ವೈದ್ಯರು ಹೇಳಿದರು . ಈ ವಿಷಯ 
ವನ್ನು ಮಹಾರಾಜರ ಗಮನಕ್ಕೆ ತಂದಾಗ ನನ್ನನ್ನು ಕರೆಸಿ ವಿಷಯವನ್ನೆಲ್ಲ ಹೇಳಿ 
ಇದಕ್ಕೆ ನಿಮ್ಮಲ್ಲಿ ಏನಾದರೂ ಚಿಕಿತ್ಸೆ ಇದೆಯೇ ಎಂದು ಕೇಳಿದರು . ಆಕೆಯನ್ನು 
ಮನೆಗೆ ಕರೆತಂದರೆ ಸುಖವಾಗಿ ಪ್ರಸವವಾಗುವ ಔಷಧಿಯನ್ನು ಕೊಡುತ್ತೇನೆ ಎಂದು 
ಹೇಳಿದೆ. ನನ್ನ ಮೇಲೆ ನಂಬಿಕೆ ಇಟ್ಟು, ಸ್ಥಳೀಯ ಆಸ್ಪತ್ರೆಯಿಂದ ತುಂಬಿದ ಗರ್ಭಿಣಿ 
ಯನ್ನು ಮನೆಗೆ ಕರೆತಂದರು. ಅರಮನೆಯ ಮುಂಭಾಗದಲ್ಲಿಯೇ ಬೆಳೆದು ನಿಂತಿದ್ದ 
ಆಡುಸೋಗೆ, ಬೇರನ್ನು ತಂದು ಕುಟ್ಟಿ ರಸವನ್ನು ಹಿಂಡಿ ಸುಮಾರು 2 ಚಮಚ 
ದಷ್ಟನ್ನು ಕುಡಿಸಿದೆ. ರಸ ಕುಡಿದ 20 ನಿಮಿಷದೊಳಗಾಗಿ ಪರಮಾತ್ಮನ ದಯ 
ದಿಂದ ಆಕೆಗೆ ಗಂಡುಮಗು ಜನನವಾಯಿತು. ಎಲ್ಲರಿಗೂ ತುಂಬ ಆಶ್ಚರ್ಯವಾ 
ಯಿತು. ಈ ಪ್ರಯೋಗವನ್ನು ಅಲ್ಲಿಯ ವೈದ್ಯರಿಗೂ ಹೇಳಿದೆ. ಆ ಮಗು ನಾನು 
ಕರಣದಲ್ಲಿ ಮೈಸೂರು ಪಂಡಿತ್‌ಜಿ ” ಎಂದು ಹೇಳಿ 101 ರೂಪಾಯಿ ಬಹು 
ಮಾನ ಕೊಟ್ಟು ರಾಜರು ಗೌರವಿಸಿದರು. ( ಇದೆಲ್ಲಾ ನನ್ನ ಗುರುಗಳ ಆಶೀರ್ವಾದ ). 


ಈ ಆಡುಸೋಗೆಯ ಒಂದು ಹಿಡಿ ಎಲೆಗಳನ್ನು ಕುಟ್ಟಿ ಎರಡು ಲೋಟ ನೀರಿನಲ್ಲಿ 
ಹಾಕಿ ಮಣ್ಣಿನ ಪಾತ್ರೆಯಲ್ಲಿ ಕಾಯಿಸಿ ಒಂದು ಲೋಟದಷ್ಟಕ್ಕೆ ಭಟ್ಟಿ ಇಳಿಸಿ 
ಅದಕ್ಕೆ ಎರಡು ಚಮಚ ಜೇನು ಹಾಕಿ ಬೆಳಿಗ್ಗೆ ಅರ್ಧ ಲೋಟ, ಸಾಯಂಕಾಲ 
ಅರ್ಧಲೋಟ 40 ದಿವಸಗಳು ಕುಡಿಯುತ್ತಾ ಬಂದರೆ ಅಸ್ತಮಾಕಯ - ಶ್ವಾಸಕಾಸ 
ರಕ್ತಕಾಸ- ಛಳಿಜ್ವರ-ಶೀತಸಂಬಂಧವಾದ ನೋವುಗಳು, ಸರ್ವ ಮೂಳೆಗಳ ನೋವು 
ಮುಂತಾದುವುಗಳ ಹುಟ್ಟಿ ಅಡಗಿ ಹೋಗುತ್ತವೆ, 

ಇದರ ಎಲೆ, ಬೇವಿನ ಎಲೆ ಸಮಭಾಗ ಹಾಕಿ ನೀರಿನಲ್ಲಿ ಬೇಯಿಸಿ ಕಿಬ್ಬೊ 
ಟೈಗೆ ಶಾಖ ಕೊಡುವುದರಿಂದ ಮತ್ತು ಆಡುಸೋಗೆಸೊಪ್ಪಿನ ರಸ ಮಾತ್ರ 5 ಗ್ರಾಂ 
- ನಷ್ಟು ಇದಕ್ಕೆ ಅಷ್ಟೇ ಜೇನುತುಪ್ಪ ಬೆರಸಿ ಹೊಟ್ಟೆಗೆ ತೆಗೆದುಕೊಂಡರೆ ಮೂತ್ರಪಿಂಡ 
ಅಥವಾ ಮೂತ್ರಾಶಯದ ನೋವು ತೀವ್ರಗತಿಯಿಂದ ಗುಣವಾಗುತ್ತದೆ. 
ಇ63 

ಆಡುಸೋಗೆಗೆ ತುಂಬಾ ಮಿತ್ರಮೂಲಿಕೆಗಳಿವೆ . ಇವುಗಳು ಇದರ ಜೊತೆ 
ಸೇರವುದರಿಂದ ನಾನಾ ಬಗೆಯ ವ್ಯಾಧಿಗಳು ಹರವಾಗುತ್ತವೆ. 
* ಕಂದ ಆಡುಸೋಗೆ ಎಲೆ 100ಗ್ರಾಂ, ಇದರ ಬೇರು 25ಗ್ರಾಂ, ಈ ಎರಡನ್ನೂ 

ಚೆನ್ನಾಗಿ ಒಣಗಿಸಿ ಕುಟ್ಟ ವಸ್ತಗಾಲಿ ಮಾಡಿ ಒಂದು ಗಾಜಿನ ಸೀಸೆಯಲ್ಲಿಟ್ಟು 
ಜನವರಿ , 1983 


37 


ಕೊಂಡು 10 ಭತ್ತದ ಕಾಳಿನ ತೂಕ ಈ ಚೂರ್ಣವನ್ನು ದಿನವೊಂದಕ್ಕೆ ಎರಡು 
ವೇಳೆ ಬಿಸಿನೀರಿನಲ್ಲಿ ಬಿಡದೆ ಕೆಲವು ದಿವಸಗಳು ತೆಗೆದುಕೊಂಡರೆ ನರಗಳ ಎಳೆತ , 
ಶ್ವಾಸಕಾಸ , ಸನ್ನಿ , ಜ್ವರ, ಸೆಳೆತ , ಕೆಮ್ಮು , ಚಳಿಜ್ವರ ಮತ್ತು ಆರಂಭ ಕ್ಷಯ , 
ಶರೀರದ ಅಂಗಾಂಗಗಳ ನೋವು ಇವೆಲ್ಲವೂ ಶಾಂತವಾಗುತ್ತವೆ. 


ಆಡುಸೋಗೆ ಎಲೆ ಎರಡು ಕೈ ಹಿಡಿ ತಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ 
ಎರಡುಲೋಟ ನೀರುಹಾಕಿ ಕಾಯಿಸಿ ಅರ್ಧಕ್ಕೆ ಇಳಿಸಿಕೊಂಡು ಬೆಳಿಗ್ಗೆ ಸಾಯಂ 
ಕಾಲ ಕುಡಿಯುತ್ತಾ ಬಂದರೆ ಆರಂಭ ಕುಷ್ಠ ಹುಳುಕಡ್ಡಿ ಕರಪಾಣಿ-ಮೇಹಪಡೆ- ಬಿಕ್ಕ 
ಆಕೆ - ವಾಂತಿ-ಹೊಟ್ಟೆನೋವು ಮುಂತಾದುವುಗಳು ನಿವಾರಣೆಯಾಗುತ್ತವೆ. 

- ಆಡುಸೋಗೆಎಲೆಯ ರಸ ೧ಸೇರು, ಅರ್ಧಸೇರು ಸಕ್ಕರೆ, ೧೦೦ಗ್ರಾಂ ಹಸುವಿನ 
ತುಪ್ಪ ಇವುಗಳನ್ನು ಕೂಡಿಸಿ ಒಲೆಯ ಮೇಲಿಟ್ಟು ಸಣ್ಣ ಉರಿಯಿಂದ ( ಮಂದಾಗ್ನಿ ) 
ಕಾಯಿಸಿ ಒಂದು ಹದಕ್ಕೆ ಬಂದಮೇಲೆ ಕೆಳಕ್ಕೆ ಇಳಿಸಿ ತಣ್ಣಗಾದಮೇಲೆ ೧೦೦ಗ್ರಾಂ 
ಹಿಪ್ಪಲಿಯ ಚೂರ್ಣವನ್ನು ಹಾಕಿ ಚೆನ್ನಾಗಿ ಕಲೆಸಿ ಬೇರೆ ಪಾತ್ರೆಗಾಗಲಿ ಅಥವಾ 
ಸೀಸೆಯಲ್ಲಾಗಲೀ ಹಾಕಿ ಇಟ್ಟುಕೊಳ್ಳಬೇಕು. ಇದನ್ನು ಕೆಮ್ಮು ದಮ್ಮು ರೋಗಿ 
ಗಳಿಗೂ , ಮೂಗು, ಬಾಯಿ ಮತ್ತು ಆಸನದಿಂದ ರಕ್ತ ಬೀಳುತ್ತಿರುವವರಿಗೂ , ಕ್ಷಯ 
ರೋಗ ಮತ್ತು ಹೃದ್ರೋಗಿಗಳಿಗೂ ಅಮೃತ ಸಮಾನವಾದ ದಿವೌಷಧವಾಗಿರುತ್ತದೆ. 
ದೊಡ್ಡವರಿಗೆ ದಿನವೊಂದಕ್ಕೆ ೩ವೇಳೆ ಒಂದೊಂದು ಚಮಚದಂತೆಯೂ , ಮಕ್ಕಳಿಗೆ 
ಹುಡುಗರಿಗೆ ಪ್ರಮಾಣ ಕಡಿಮೆಮಾಡಿ ಕೊಡಬೇಕು. 

- ನೈವ್ಯಮಾತಾ ಷರಬತ್ತು : ಆಡುಸೋಗೆ ಚಿಗುರು ಎಲೆಗಳು 50ಗ್ರಾಂ ತಂದು 
ಚೆನ್ನಾಗಿ ಒರೆಸಿ ಚಾಕುವಿನಿಂದ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿಟ್ಟುಕೊಳ್ಳ 
ಬೇಕು. ಅನಂತರ ಅಕ್ಕಲಕರೆ 5ಗ್ರಾಂ, ಅತಿ ಮಧುರ 10 ಗ್ರಾಂ , ಮೆಣಸು , 
ಹಿಪ್ಪಲಿ, ಶುಂಠಿ ಈ ಮೂರೂ 23 , 28 ಗ್ರಾಂ , ಲವಂಗದ ಹೂರಗ್ರಾಂ, ಏಲಕ್ಕಿ 
5ಗ್ರಾಂ ಇವುಗಳನ್ನು ತಂದು ಒಂದು ದಿನ ಬಿಸಿಲಿನಲ್ಲಿ ಒಣಗಿಸಿ ಬೇರೆ ಬೇರೆ ಕುಟ್ಟಿ 
ಚೂರ್ಣಿಸಿ ಅನಂತರ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಇಟ್ಟುಕೊಳ್ಳಬೇಕು. ಮೇಲ್ಕಂಡ 
ಮೊದಲೆ ಸಿದ್ದ ಮಾಡಿಟ್ಟು ಕೊಂಡಿರುವ ಆಡುಸೋಗೆಎಲೆಯ ಚೂರುಗಳನ್ನು ಒಂದು 
ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರಿಯಬೇಕು. ಹೀಗೆ 
ಹುರಿಯುವಾಗ ಸುವಾಸನೆ ಬಂದ ಕೂಡಲೇ ಮೇಲ್ಕಂಡ ಸಾಮಾನುಗಳ ಚೂರ್ಣ 
ವನ್ನು ಹಾಕಿ ಚೆನ್ನಾಗಿ ತಿರುವಬೇಕು. ಸುಮಾರಾಗಿ ತಿರುವಿ ನಂತರ 1 ಸೇರಿನಷ್ಟು 
ನೀರನ್ನು ಹಾಕಿ ಕಲಸಿ ಒಂದುಕುದಿ ಬಂದಮೇಲೆ ಕೆ . ಜಿ . ಸಕ್ಕರೆ ಹಾಕಿ ಚೆನ್ನಾಗಿ 
ಕಲಸಿ, ಕುದಿಸಿ ಸುಮಾರಾಗಿ ಮಂದವಾದಮೇಲೆ ಕೆಳಕ್ಕೆ ಇಳಿಸಿ ಇಡಬೇಕು. ಆರಿದ | 
ಮೇಲೆಶೋಧಿಸಿ ಒಂದು ಸೀಸೆಯಲ್ಲಿ ಇಟ್ಟು ಕೊಳ್ಳಬೇಕು. ಕin .. 


38 


- ಸಿದ್ದಗಂಗಾ 


ಈ ಷರಬತ್ತನ್ನು ಉಪಯೋಗಿಸುವ ವಿಧಾನ: ಈ ಷರಬತ್ತು 2 ಚಮಚ 4 
ಚಮಚ ಬಿಸಿನೀರಿನಲ್ಲಿ ಹಾಕಿ ದಿನವೊಂದಕ್ಕೆ ಎರಡು ವೇಳೆ ಕುಡಿಯಲು ಉಪಯೋ 
ಗಿಸಬೇಕು. ಆದರೆ ಮಕ್ಕಳಿಗೆ ಹುಡುಗರಿಗೆ ಅಳತೆಯ ಔಷಧದ ಪ್ರಮಾಣ ಕಡಿಮೆ 
ಮಾಡಿ ವಯೋಧರ್ಮವನ್ನು ನೋಡಿಕೊಂಡು ಕೊಡಬೇಕು. 

ಆಗಾಗ್ಗೆ ನೆಗಡಿಯಾಗಿ ಸೀನುಗಳು ಬರುವುದು , ವಿಪರೀತವಾದ ಕೆಮ್ಮಿನಿಂದ 
ಬಾಧೆ ಪಡುವವರು ಮತ್ತು ಶೀತಸಂಬಂಧವಾದ ಜ್ವರವುಳ್ಳವರು ಈ ಷರಬತ್ತನ್ನು 
ಬಿಸಿನೀರಿನಿಂದ ತೆಗೆದುಕೊಳ್ಳಲು ಗುಣವಾಗುವುದು. 

ಕಾಸರೋಗ-ಕಯ - ಛಳಿ ಕಫ ಕೆಮ್ಮು ಇವುಗಳಿಂದ ಬಾಧೆಪಡುವವರು ಮತ್ತು 
ಎದೆ ಮತ್ತು ಸಕ್ಕೆಗಳಲ್ಲಿ ಸೂಜಿಯಿಂದ ಚುಚ್ಚಿದಹಾಗೆ ಉಂಟಾಗುವ ನೋವು 
ನೀರು ಸೇರಿದ್ದು ನೋವುಂಟಾಗುವಿಕೆ ಮತ್ತು ಹಳೆಯ ಅಸ್ತಮಾ ಮುಂತಾದುವುಗಳಿಗೆ 
ಪ್ರತಿದಿನ 3ವೇಳೆ ಸೇವಿಸುತ್ತಾ ಬಂದರೆ ಮೇಲ್ಕಂಡ ರೋಗಗಳೆಲ್ಲಾ ಗುಣವಾಗುತ್ತವೆ. 

ಗಂಟಲು ನೋವು, ಗಂಟಲು ಎಳೆತ , ಮಾತನಾಡುವಾಗ ಗಂಟಲಿನಿಂದ 
ಶಬ್ದವೇ ಬಾರದಿರುವಿಕೆ , ಇವುಗಳಿಗೆ ಈ “ ವೈದ್ಯಮಾತಾ ಷರಬತ್ತು ” ಒಳ್ಳೆಯ ಫಲ 
ಪ್ರದವಾದುದಾಗಿದೆ, ಮತ್ತು ಸಂಗೀತಗಾರರಿಗೂ ಸಹ ಶಾರೀರಕ್ಕೆ ತುಂಬ ಪ್ರಯೋ 
ಜನಕರವಾಗಿ ಸುಮಧುರವಾದ ಧ್ವನಿಯನ್ನು ಉಂಟುಮಾಡುತ್ತದೆ. 

ಲಕ್ವ , ಚಿಕ್ಕಮಕ್ಕಳ ವಾತಸಂಬಂಧವಾದ ರೋಗಗಳು, ಕಾಲು ಮತ್ತು ಮೊಣ 
ಕಾಲು ನೋವು, ಮತ್ತು ಸೊಂಟದ ತಳಭಾಗದ ಪಾರ್ಶ್ವವಾಯು ಇವುಗಳ ಬಾಧೆಯನ್ನು 
ಪರಿಹರಿಸುವುದರಲ್ಲಿ ಬಹಳ ಉತ್ತಮವಾದ ಪರಿಣಾಮವುತೋರಿಬಂದಿರುತ್ತದೆ. 

ನ್ಯೂಮೋನಿಯಾ, ಮತ್ತು ರಕ್ತ ಸಂಬಂಧವಾದ ಅಸ್ತಮಾ-ಕ್ಷಯ ಮುಂತಾದ 
ರೋಗಗಳನ್ನೂ ಸಹ ತುಂಬಾ ಆಶ್ಚರ್ಯಕರವಾಗಿ ಗುಣಪಡಿಸುವುದರಿಂದ ಈ ಆಡು 
ಸೋಗೆಗೆ “ ವೈ ಮಾತಾ ವನಸ್ಪತಿ ' ಎಂಬುದಾಗಿ ಅನುವಂಶಿಕ ಆಯುರ್ವೇದ 
ವೈದ್ಯರು ಹೊಗಳುತ್ತಿದ್ದಾರೆ. 

ಆಡುಸೋಗೆಎಲೆ 1 ಸೇರು, 8 ಸೇರು ನೀರಿನೊಂದಿಗೆ ಕುದಿಸಿ 2 ಸೇರು ಭಟ್ಟ 
ಇಳಿಯುವಂತೆ ಕಾಯಿಸಿಶೋಧಿಸಿ ಇದಕ್ಕೆ 4 ಸೇರು ಬೆಲ್ಲ ಹಾಕಿ 50 ಗ್ರಾಂ ಧಾತಕೀ 
ಕುಸುಮ ಮತ್ತು ದಾಲ್ಪಿನ್ನಿ ಏಲಕ್ಕಿ , ಲವಂಗಪತ್ರೆ , ನಾಗಕೇಸರಿ , ಬಾಲಮೆಣಸು , 
ಶುಂಠಿ , ಹಿಪ್ಪಲಿ, ಮೆಣಸು ತುಂಗೆಗಡ್ಡೆ ಪ್ರತಿಯೊಂದೂ 5 ಗ್ರಾಂ ಪ್ರಕಾರ ಚೂರ್ಣಿಸಿ 
ಕಷಾಯದಲ್ಲಿ ಹಾಕಬೇಕು. ನಂತರ ಒಂದು ಮಣ್ಣಿನ ಭಾಂಡದಲ್ಲಿ ಕಷಾಯವನ್ನು 
ಹಾಕಿ ಮೇಲೆ ಕೆಮ್ಮಣ್ಣು ಬಟ್ಟೆ ಸುತ್ತಿ ಬಾಯಿ ಭದ್ರವಾಗಿ ಕಟ್ಟಿ 15 ದಿನಗಳವರೆಗೆ 
ಭೂಮಿಯಲ್ಲಿ ಹೂತಿದ್ದು 16ನೇ ದಿನ ತೆಗೆದು ಶೋಧಿಸಿಕೊಂಡು ಒಂದು ಗಾಜಿನ 
ಸೀಸೆಯಲ್ಲಿ ಇರಿಸಬೇಕು. ಊಟವಾದ ನಂತರ 10ರಿಂದ 15ಗ್ರಾಂ ವರೆಗೆ ಇದಕ್ಕೆ 
ಸ್ವಲ್ಪ ಬಿಸಿನೀರನ್ನು ಬೆರಸಿಯಾದರೂ ಅಥವಾ ಹಾಗೆಯೇ ಆದರೂ ಕುಡಿಯಬೇಕು. 
ಜನವರಿ , 1983 

39 


hc 


ಇದರಿಂದ ಪಾಂಡುರೋಗ- ಜಲೋದರ ಕಯಕನುಗಳಿಗೆ ಉತ್ತಮವಾದ ಔಷಧಿ 
ಯಾಗಿ ಈ ಎಲ್ಲಾ ರೋಗಗಳನ್ನೂ ಗುಣಪಡಿಸುತ್ತದೆ. ಪ್ರಬಲವಾದರೋಗವಾಗಿದ್ದರೆ 
ನೀರನ್ನು ಸೇರಿಸದೆ ಊಟಕ್ಕೆ ಮೊದಲು, ಮಧ್ಯಾಹ್ನ ಮತ್ತು ರಾತ್ರಿ ಸೇವಿಸಬೇಕು. 

ಮಳೆ, ಛಳಿಗಾಲಗಳಲ್ಲಿ ಅಸ್ತಮ , ಉಬ್ಬಸ ರೋಗದವರುಗಳಿಗೆ ಎದೆಯಲ್ಲಿ ವಿಸ 
ರೀತ ಕಫವು ಶೇಖರವಾಗಿರುತ್ತದೆ. ಅಂಥಹವರು ಉಸಿರಾಡುವುದಕ್ಕೂ ಸಹ ಬಹಳ 
ಬಾಧೆ ಪಡುತ್ತಿರುತ್ತಾರೆ. ಅಂಥಹವರಿಗೆ ತಕ್ಷಣ ಶಾಂತವಾಗಬೇಕಾದರೆ ಆಡುಸೋಗೆ 
ಎಲೆಯನ್ನು ತಂದು ಚೆನ್ನಾಗಿ ಒಣಗಿಸಿ ಕುಟ್ಟಿ ಧೂಳುಮಾಡಿ ಇಟ್ಟು ಕೊಂಡು ಇದ್ದು 
ಮೇಲ್ಕಂಡ ತೊಂದರೆ ಕಂಡುಬಂದ ಕೂಡಲೇ ಸ್ವಲ್ಪ ಈ ಧೂಳನ್ನು ಗುಡುಗುಡಿ 
ಸೇದುವ ಕೊಳವಿಗೆ ಹಾಕಿ ಅಥವಾ ಉನ್ನತಿ ಎಲೆಯಲ್ಲಾದರೂ ಬೀಡಿಕಟ್ಟದ ಹಾಗೆ 
ಸುತ್ತಿ ಅದರಲ್ಲಿಯಾದರೂ ಈ ಪುಡಿ ಹಾಕಿ ಕಟ್ಟಿ ಸೇದಿದರೆ ಆ ಕೂಡಲೇ ಯಾವ 
ತಡೆಯೂ ಇಲ್ಲದೆ ಕಫ ಹೊರಗೆ ಬಂದು ಉಸಿರಾಟವು ಸುಗಮವಾಗಿ ನಡೆಯುತ್ತದೆ. 
ಇದನ್ನು ಸ್ವತಃ ಉಪಯೋಗಿಸಿ ನೋಡಿದಾಗ ಅದರ ಮಹತ್ವ ಮನದಟ್ಟಾಗುತ್ತದೆ. 

ಮಕ್ಕಳ ನಾಯಿಕೆಮ್ಮಿಗೆ: - 50ಗ್ರಾಂ ಆಡುಸೋಗೆಎಲೆಯ ರಸಕ್ಕೆ 50 ಗ್ರಾಂ 
ನೀರನ್ನು ಬೆರಸಿ 5 ಹಲಕು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ 50ಗ್ರಾಂ ಕಲ್ಲುಸಕ್ಕರೆ ಪುಡಿ 
ಯನ್ನು ಹಾಕಿ , ಪಾಕ ಬರುವವರೆಗೆ ಕುದಿಸಿ ಆರಿದ ಮೇಲೆ ಒಂದು ಸೀಸೆಯಲ್ಲಿ ಇಟ್ಟು 
ಕೊಳ್ಳಬೇಕು. ನಂತರ ಬೇಕಾದಾಗ ನಾಯಿಕೆಮ್ಮು ಇರುವ ಮಕ್ಕಳಿಗೆ 5 ತೊಟ್ಟ 
ನಿಂದ 15 ತೊಟ್ಟಿನವರೆಗೂ ವಯೋಧರ್ಮವನ್ನು ನೋಡಿ ದಿನವೊಂದಕ್ಕೆ 3 ವೇಳೆ 
ಔಷಧಿ ಕೊಡಬೇಕು. ಇದರಿಂದ ನಾಯಿಕೆಮು ಬಹು ಜಾಗ್ರತೆಯಾಗಿ ಗುಣವಾ 
ಗುತ್ತದೆ. ನಿಸ್ಸಂದೇಹವಾಗಿ ಈ ಕೆಮ್ಮಿಗೆಕೊಡಬಹುದಾಗಿದೆ. 

ಈ ಆಡುಸೋಗೆಯು ಅಸ್ತಮ ( ಉಬ್ಬ ಸದ) ಉತ್ಪತ್ತಿಗೆಮೂಲ ಕಾರಣವಾದ 
ವಾತ ಕಫ ಮತ್ತು ಪ್ರದೋಷಾದಿಗಳಿಗೆ ಅತಿ ತೀವ್ರ ಗತಿಯಿಂದ ಗುಣಪಡಿಸುವುದಾ 
ಗಿರುತ್ತದೆ. 

ಈ ಔಷಧಿಯನ್ನು ಸೇವಿಸುವಾಗ ಎಣ್ಣೆಯಲ್ಲಿ ಕರಿದ ತಿಂಡಿಗಳು- ಮೊಸರು 
ಉದ್ದು .ಕಡಲೆಬೇಳೆ-ಸಿಹಿ ತಿಂಡಿಗಳು ಮತ್ತು ಮಸಾಲೆ ಸಾಮಾನುಗಳನ್ನು ಸರ್ವಥಾ 
ಉಪಯೋಗಿಸಲೇಬಾರದು . ಉಷ್ಣ ಪ್ರಕೃತಿಯವರು , ಕಫವಿಲ್ಲದೆ ಒಣ ಕೆಮ್ಮು 
ಉಬ್ಬಸಗಳಿಂದ ಬಳಲುತ್ತಿರುವವರು ಒಳ್ಳೆಯ ಹಾಲು ತುಪ್ಪ ಅನುಪಾನದೊಡನೆ 
ಸೇವಿಸಬೇಕು. 

ಆದ್ದರಿಂದ ಈ ಆಡುಸೋಗೆಯ ಮಹತ್ವವನ್ನು ಆಯುರ್ವೇದೀಯ ಅನುವಂಶಿಕ 
ವೈದ್ಯರುಗಳು ಅರಿತು ಅದರ ಉತ್ಕೃಷ್ಟವಾದ ಪ್ರಯೋಜನವನ್ನು ಜನಸಮುದಾಯಕ್ಕೆ 
ಹಂಚಿ ಅನೇಕ ವಿಧವಾದ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಪಡೆದಿರು 
ತಾರೆ. 

ಸಿದ್ದಗಂಗಾ 


40 


“ ಹೊಟ್ಟೆ ಕಿಚ್ಚು ” 

ಎಚ್ . ಎಸ್ . ಸಿದ್ಧಗಂಗಪ್ಪ ಎಂ . ಎ, 


ಸಮಜದಲ್ಲಿ ಹೊಟ್ಟೆ ಕಿಚ್ಚು ಪಡದೆ ಇರುವವರು ತುಂಬಾ ವಿರಳ. ಆದಿಮಾನ 
ವನಿಂದ ಹಿಡಿದು ಇಂದಿನವರೆಗೂ ತಲೆತಲಾಂತರದಿಂದ ರಕ್ತಗತವಾಗಿ ಹರಿದು ಬಂದಿ 
ರುವ ಈ ಗುಣ ಎಷ್ಟು ಜನ ನಿರಪರಾಧಿಗಳನ್ನು ಸಂಕಷ್ಟಗಳಿಗೆ ಗುರಿಮಾಡಿದೆಯೋ ; 
ದ್ವೇಷ, ಅಸೂಯೆ' ಮತ್ಸರ ಇವುಗಳ ವಿಷ ವರ್ತುಲದಲ್ಲಿ ಸುತ್ತುತ್ತಿರುವ ವ್ಯಕ್ತಿಗಳೇ 
ತುಂಬಿರುವಾಗ ಇವುಗಳ ವಕ್ರದೃಷ್ಟಿಗೆ ಸಿಲುಕದ ಜನರು ನಿಜಕ್ಕೂ ಆದರ್ಶ ವ್ಯಕ್ತಿ . 
- ಆಂಥವರ ಜೀವನ ಇತರರಿಗೆ ಮಾರ್ಗದರ್ಶಿ. 
- ಕಿಚ್ಚು ಯಾವಾಗಲೂ ಅಪಾಯಕಾರಿ. ಒಂದು ರೀತಿಯಲ್ಲಿ ಹಾಲಿಟ್ಟು ವಿಷದ 
ಸರ್ಪವನ್ನು ಸಾಕಿದಂತೆ. ಸ್ವಲ್ಪ ಎಚ್ಚರ ತಪ್ಪಿದರೂ ಸಾಕು ಅದರಿಂದ ಅಪಾಯ 
ಕಟ್ಟಿಟ್ಟ ಬುತ್ತಿ . ಅಂತೆಯೆ ಕಿಚ್ಚು ಸಹ ಅದು ತನ್ನ ವ್ಯಾಪ್ತಿಗೆ ಬರುವ ಸಮಸ್ತ ವಸ್ತು 
ವನ್ನು ದಹಿಸುತ್ತದೆ. ಆ ಸಮಯದಲ್ಲಿ ಅದಕ್ಕೆ ಯಾವುದನ್ನು ಸುಡಬೇಕು, ಯಾವು 
ದನ್ನು ಬಿಡಬೇಕು ಎಂಬುದರ ಔಚಿತ್ಯ ಪ್ರಜ್ಞೆ ಇರುವುದಿಲ್ಲ, ಅದು ಕ್ಷಣ ಮಾತ್ರದಲ್ಲಿ 
ಎಲ್ಲವನ್ನು ಸುಟ್ಟು ನಿರ್ನಾಮ ಮಾಡುತ್ತದೆ. ಆದರೆ ಈ ಕಿಚ್ಚನ್ನು ಜನೋಪ 
ಯಾಗಕ್ಕಾಗಿಯೂ ಬಳಸಿಕೊಳ್ಳಬಹುದು. ವಿನಾಶಕ್ಕೂ ಬಳಸಿಕೊಳ್ಳಬಹುದು. 

ಆದರೆ ವ್ಯಕ್ತಿಯ ಒಳಗೆ ಸದಾ ಗುಪ್ತಗಾಮಿಯಾಗಿ ಉರಿಯುತ್ತಿರುವ ಒಡಲಾ 
ಗ್ನಿಯನ್ನು ಆರಿಸುವುದು ಕಷ್ಟ . ಹೊರನೋಟಕ್ಕೆ ಗೋಚರಿಸದ ಹೊಟ್ಟೆ ಯಾಳಗಿನ 
ಕಿಚ್ಚು ಯಾವಾಗ, ಯಾರ ಮೇಲೆ ತನ್ನ ಕಿಚ್ಚಿನ ಪ್ರಖರತೆ ಹಾಗೂ ಭೀಕರತೆಯ ಪರಿ 
ಣಾಮವನ್ನುಂಟು ಮಾಡುತ್ತದೆಯಾ ಗೊತ್ತಾಗುವುದಿಲ್ಲ. ಯಾರ ಒಡಲಲ್ಲಿ ಕಿಚ್ಚು 
ಹತ್ತಿರುತ್ತದೆಯೋ ಅವರೇ ಪ್ರಯತ್ನ ಪಟ್ಟರೆ ಆರಿಸಬಹುದು. ಆದರೆ ಅದು ಹೊಗೆ 
ಯಾಡುವ ಮುನ್ನವೇ ನಂದಿಸಿದರೆ ಮುಂದೆ ಒದಗಬಹುದಾದ ಅನಾಹುತಗಳನ್ನು ತಪ್ಪಿ 
ಸಬಹುದು. 


- ಒಬ್ಬ ವ್ಯಕ್ತಿ ಮತೊಬ್ಬ ವ್ಯಕ್ತಿಯ ಮೇಲೆ ಹೊಟ್ಟೆ ಕಿಚ್ಚು ಪಡುವುದಕ್ಕೆ ಇಂತ 
ಹದೇ ಕಾರಣ ಎನ್ನುವಂತಿಲ್ಲ. ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಯನ್ನು 
ಕಂಡು ಸಹಿಸಲಾರದೆ, ಅವನೇರಿದ ಎತ್ತರಕ್ಕೆ ತಾನೇರಲಾರದೆ , ಅವರ ಬಗ್ಗೆ ಹೊಟ್ಟೆ 
ಕಿಚ್ಚು ಪಡುವವರಿಗೆ ಸಮಾಜದಲ್ಲಿ ಕೊರತೆಯಿಲ್ಲ. ಅವರನ್ನು ಹುಡುಕಿಕೊಂಡು 
ಎಲ್ಲ ಹೋಗಬೇಕಾಗಿಲ್ಲ . ನಮ್ಮ ಸುತ್ತ ಮುತ್ತ ನಾಯಿ ಕೊಡೆಗಳಂತೆ ವ್ಯಾಪಿಸಿ 
ದ್ದಾರೆ. ಒಬ್ಬ ವ್ಯಕ್ತಿಯ ಮೇಲೆ ಇರುವ ಹೊಟ್ಟೆ ಕಿಚ್ಚನ್ನು ಪ್ರತ್ಯೇಕವಾಗಿ, ಪರೋ 
ಕ್ಷವಾಗಿ ಕಾರುತ್ತಾರೆ. ಕೈಲಾಗದವನು ಮೈ ಪರಚಿಕೊಂಡಂತೆ , ತನ್ನಲ್ಲಿ ಕುದಿಯುತ್ತಿ 
ಜನವರಿ , 1983 


- 41 


ರುವ ಅಸುಯೆ , ದ್ವೇಷವನ್ನು ಮಾತಿನ ಮೂಲಕ ಹೊರಗೆಡಹುತ್ತಾರೆ. ಇದರಿಂರ 
ತಾತ್ಕಾಲಿಕವಾಗಿ ಅವರಿಗೆ ಸಂತೋಷವಾದರು ಅದೇ ಸಂತೋಷ ಕ್ರಮೇಣ ಅವರಿ 
ಮಾರಕವಾಗುತ್ತದೆ. ಎಂಬುದು ಗೊತ್ತಾಗುವುದಿಲ್ಲ. 


ತನ್ನ ಸಹದ್ಯೋಗಿಯೊಬ್ಬ ಒಳ್ಳೆಯ ನಡತೆಯಿಂದ ಎಲ್ಲರ ಪ್ರೀತಿಗೆ ಪಾತ್ರನ 
ದರೆ ಪಕ್ಕದ ಮನೆಯವರು ಒಳ್ಳೆ ಬಟ್ಟೆ ಹಾಕಿದರೆ, ವಸ್ತುಗಳನ್ನು ಕೊಂಡು ತಂದ 
ಅವರು ತಮ್ಮ ಪರಿಶ್ರಮದಿಂದ ಶ್ರೀಮಂತರಾದರೆ, ಅವರನ್ನು ನೋಡಿ ಅವರ ಬಗೆ 
ಕೆಂಡಕಾರುವುದು , ಹೀಯಾಳಿಸುವುದು , ಇಲ್ಲದ ಸಲ್ಲದ ಅರಾಪಗಳನ್ನು ಹೊರಿಸು 
ವುದು , ಇತ್ಯಾದಿಗಳಿಗೆ ದಿನದ ಬಹುತೇಕ ವೇಳೆಯನ್ನು ಮೀಸಲಾಗಿಡುತ್ತಾರೆ. ಇಂತ 
ವರನ್ನು ಕಂಡೇ ಇರಬೇಕು, ಡಿ. ವಿ. ಜಿ. ಅವರು ಒಂದು ಕಡೆ 

ಅವರೆಷ್ಟು ಧನವಂತರೆ ಇವರೆಷ್ಟು ಬಲವಂತರೆ 
ಅವರೆಷ್ಟು ಯಶವಂತರೆ ಎನುವ ಕರುಬಿನಲಿ 
ಭವಿಕ ನಿನಗೆ ಹುದಾ ಮರೆತು ನೀಂ ಕೊರಗುವುದು 

ಶಿವನಿಗೆ ಕೃತಜ್ಞತೆಯೆ , ಮಂಕುತಿಮ್ಮ - ಎಂದಿದ್ದಾರೆ. 
ಹೊಟ್ಟೆಯೊಳಗಿನ ಕಿಚ್ಚು ಬೇರೆಯವರನ್ನು ಸುಡುವುದಕ್ಕಿಂತ ಹೆಚ್ಚಾ 
ತನ್ನನ್ನೇ ಸುಡುತ್ತದೆ. ಬೇರೆಯವರಿಗೆ ಅದರ ತೀಕತೆ ಮುಟ್ಟುವ ಮುನ್ನವೇ ತನ್ನ 
ರುವ ಶಾಂತಿ , ನೆಮ್ಮದಿ, ಸಂತೋಷಎಲ್ಲವನ್ನು ದಹಿಸಿ ಹಾಳುಕೊಂಪೆಯನ್ನಾಗಿ ಮಾ 
ಇದರಿಂದ ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿ ಮಾನಸಿಕ ಹಾಗೂ ದೈಹಿಕ ದೌರ್ಬಲ್ಯ 
ತುತ್ತಾಗುತ್ತಾನೆ. ತನ್ನ ಚಿಂತೆಯೇ ಹಾಸಿ ಹೊದಿಯುವಷ್ಟಿರುವಾಗ ಸದಾ, ಸ 
ಚಿಂತೆಯಲ್ಲಿಯೇ ಕಾಲವನ್ನು ವ್ಯರ್ಥ ಮಾಡುತ್ತಾ ತೊಳಲಾಡುತ್ತಾರೆ. ಇದರಿಂ 
ಅವರ ಬದುಕು ಹದಗೆಡುತ್ತದೆ. ಭವಿಷ್ಯ ಕರಾಳತೆಯ ವಶವಾಗುತ್ತದೆ. ಅಶಾಂತಿಯ 
ಬಿರುಗಾಳಿ ಬೀಸುತ್ತದೆ. ಎಲ್ಲಾ ದೃಷ್ಟಿಯಿಂದ ಅವರು ಕುಬ್ಬರಾಗುತ್ತಾರೆ. ಹೊಟ್ಟೆ 
ಕಿಚ್ಚಿನ ಬಗ್ಗೆ ಡಿ. ವಿ. ಜಿ. ಅವರು ತಮ್ಮ ಮಂಕುತಿಮ್ಮನಕಗ್ಗ ದಲ್ಲಿ, 

ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೂ ವಿಧಿ 
ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೊಳೆ 
ಹೊಟ್ಟೆ ತುಂಬಿದತೋಳ ಮಲಗೀತು ನೀಂ ಪೆರರ 

ದಿಟ್ಟಿಸುತ ಕರುಬುವೆಯೋ - ಮಂಕುತಿಮ್ಮ 
ಬೇರೂಬ್ಬರ ಪ್ರಗತಿಯನ್ನು ಕಂಡು ಕರುಬುವುದನ್ನು ಬಿಟ್ಟು ಅವರ ಬಗೆ 
ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಅವರ ಸಂತೋಷದಲ್ಲಿ ತಾವು ಭಾಗವಹಿಸಿ ಅವರೇರಿತ 
ಎತ್ತರಕ್ಕೆ ತಾವು ಬೆಳೆಯಲು ಪ್ರಯತ್ನಿಸಿದರೆ ಬದುಕು ಬಂಗಾರವಾದೀತು. ಮ 
ಮನ ನಂದನವನವಾದೀತು. 


42 


ಸಿದ್ದಗಂಗ 


( 9ನೇ ಪುಟದಿಂದ) 
ಮೇಲೆ ಇನ್ನೊಂದು , ಮತ್ತೊಂದು , ಮಗುದೊಂದು ; ಹೀಗೆ ತಿಂಗಳುಗಟ್ಟಲೆ ಆಗಾಗ 
ಕೆಲಸಕ್ಕೆ ಅಡೆತಡೆಗಳನ್ನು ಹುಟ್ಟಿಸಿ ಹಿಗ್ಗುವರು ; ಎಷ್ಟು ದೀರ್ಘಕಾಲ ಕೆಲಸಕ್ಕೆ ತಡೆ 
ಹಾಕಿದರೆಂಬುದರ ಮೇಲೆ ಇವರ ಹಿರಿಮೆ , ಗರಿಮೆಗಳ ಅವಲಂಬನ ; 

ಇವರೇಕೆ ಹೀಗೆ ಮಾಡುತ್ತಾರೆ ? ಇವರೆಲ್ಲರೂ ಸಿನಿಕರಾಗಿರಲಾರರು ; ಸ್ವಭಾ 
ವತಃ ದುಷ್ಟ ಬುದ್ದಿಗಳಾಗಿರಲಾರರು ; ಪರಪೀಡನವೇ ಪುಣ್ಯ , ಪರೋಪಕಾರವೇ ಪಾಪ 
ವೆಂಬ ವಿಪರೀತಮತಿಯವರಾಗಿರಲಾರರು ; ಅವರು ಮಾಡುವ ತಪ್ಪೆಂದರೆ ಅವರು 
ತಮ್ಮ ಮುಂದಿರುವ ಕಾಗದ ಬರಿ ಕಾಗದವೆಂದು ಭಾವಿಸುತ್ತಾರೆ ; ಅವರ ಬಳಿ ಬರುವ 
ಪ್ರತಿಯೊಂದು ಕಾಗದದ ಹಿಂದೆ ಒಬ್ಬ ಮಾನವನೋ , ಹಲವು ಮಾನವರೋ ಇರು 
ತ್ತಾರೆಂಬುದನ್ನು ಮರೆಯುತ್ತಾರೆ. ಅವರಲ್ಲಿ ಬಹುಸಂಖ್ಯಾತರು ಬಡವರು, ಬಾಯಿ 
ಇಲ್ಲದವರು, ಶೋಷಿತರು, ವಂಚಿತರು , ಉಳ್ಳವರ ತುಳಿತಕ್ಕೆ ಒಳಗಾದವರು ! ಅವರ 
ಮುಖ ಆ ಕಾಗದದಲ್ಲಿ ಕಾಣದಿರಬಹುದು ; ಆದರೆ ಅವರು ಚಡಪಡಿಸುವುದು ; ನೀರನ 
ಮೊರೆ, ನಮ್ಮ ನಿರೀಕ್ಷೆಗಳು ಸ್ವಲ್ಪವಾದರೂ ಹೃದಯವಂತಿಕೆಯಿರುವವರಿಗೆ ತಿಳಿಯ 
ದಿರಲಾರವು. ಈ ಹೃದಯವಂತಿಕೆ ಹೆಚ್ಚಿದಷ್ಟೂ ಕೆಲಸ ಕೆಡಿಸಿ ಹಿಗ್ಗು ವುದು ಹೋಗಿ 
ಕೆಲಸ ಮಾಡಿ ಹಿಗ್ಗುವುದು ಹೆಚ್ಚು ಇದೆ. 

ಈ ಎಲ್ಲ ಹಿಗ್ಗು ಗಳಲ್ಲಿ ಹಿರಿದಾದ ಹಿಗ್ಗು ಹಿಡಿದ ಕೆಲಸವನ್ನು ಮಾಡಿ ಮುಗಿಸಿದಾಗ , 
ದೊರೆಯುವ ಹಿಗ್ಗು . ಆ ಹಿಗ್ಗಿ ನಿಂದ ತಿಳಿದೋ ತಿಳಿಯದೆಯೇ ವಂಚಿತರಾಗುವವರ 
ಬಗ್ಗೆ ಕನಿಕರವೆನಿಸುತ್ತದೆ. ಹಿಡಿದ ಕೆಲಸ ಪೂರ್ಣವಾಗದಿದ್ದರೂ ಅದನ್ನು ಮಾಡಲು 
ಶಕ್ಯವಿರುವ ಎಲ್ಲ ಯತ್ನಗಳನ್ನೂ ಮಾಡಿದೆನೆಂಬ ತೃಪ್ತಿಯಿದ್ದರೆ ಸಾಕು. ಅದೂ 
ಆನಂದದ ಬುಗ್ಗೆ ಯಾಗುತ್ತದೆ. ಇಂಥ ಹಿಗ್ಗು , ಇಂಥ ತೃಪ್ತಿಗಳನ್ನು ಪಡೆಯುವ ಅವ 
ಕಾಶಗಳು ಸಾರ್ವಜನಿಕ ಆಡಳಿತದಲ್ಲಿರುವವರೆಗೆ ಪ್ರತಿನಿತ್ಯ ಲಭಿಸುತ್ತವೆ. ಆ ಅವ 
ಕಾಶಗಳನ್ನು ಕಳೆದುಕೊಳ್ಳದೆ ಅವುಗಳನ್ನು ಉಪಯೋಗಿಸಿಕೊಂಡು ಕೆಲಸ ಕೆಡಿಸಿ 
ಅಲ್ಲ, ಕೆಲಸ ಮಾಡಿ ಸುಖಿಸುವ ಸದ್ಭುದ್ದಿ ಸಾರ್ವಜನಿಕ ಆಡಳಿತದಲ್ಲಿ ಮಾತ್ರವಲ್ಲ, 
ಎಲ್ಲೆಡೆಗಳಲ್ಲಿಯು ಬೆಳೆಯಲೆಂದು ಹಾರೈಸೋಣ. 


ಶರಣನ ಚರಣದಲಿಲ್ಲ ನಡೆ ಪರುಷ 
ಶರಣನ ಕರದಲ್ಲಿ ಹಸ್ತ ಪರುಷ 
ಶರಣನ ಜಿಹೈಯಲ್ಲಿ ನುಡಿ ಪರುಷ 
ಶರಣನ ನೇತ್ರದಲ್ಲಿ ನೋಟ ಪರುಷ 
ನಮ್ಮ ಅಖಂಡೇಶ್ವರನ ಶರಣನ ಮನದಲ್ಲಿ 
ಭಾವ ಪರುಷವಿರ್ಪುದು ನೋಡಿಕೋ - 


ಜನವರಿ , 1983 


or|܀ܬܸܬ̣ܐܲܬܼܨܲܙܕ 


ܕܙ|+++++ 


ܐܸܬܼܙܝ||o'"|ܕܙ|ܬ̣ܬ̣ܬ̣| 


ಕಾವ್ಯ ನಾ ಹಿ ನಿ 

- ( ಗ ಣ ರಾ " ) 
ಗಣರಾಜ್ಯಕೆ ಜಯನೆನ್ನೋಣ ಗಣರಾಜ್ಯವ ಕಾಯೋಣ 
ಬನ್ನಿರಿ ಗೆಳೆಯರೆ ಗಣರಾಜ್ಯ ಕೆ ಜಯವೆನ್ನೋಣಗಣರಾಜ್ಯವಕಾಯೋಣ!! 
ಭಾರತೀಯ ಪ್ರಜಾರಾಜ್ಯೋತ್ಸವದ ವಾರ್ಷಿಕೋತ್ಸವದ ವಾರ್ಷಿಕೋತ್ಸವ 
ಭಾರತಾಂಬೆಯು ಪೂರ್ಣ ಸ್ವಾತಂತ್ರ್ಯ ಪಡೆದ ಹಬ್ಬದ ರಥೋತ್ಸವ 
ವರುಷ ವರುಷಕೂ ಹೆಚ್ಚು ಹೆಚ್ಚಿಗೆ ತಿಳಿದ ಪ್ರಜೆಗಳ ವೈಭವ 
ಭಾರತದ ಅಂಚು ಅಂಚಿಗೂ ತೇರನೆಳೆಯುವ ತಾಯ ಕಾಣುವ ಉತ್ಸವ 
ಬನ್ನಿರಿ ಗೆಳೆಯರೆ ಗಣರಾಜ್ಯ ಕೆ .ಜಯನೆನ್ನೋಣ ಗಣರಾಜ್ಯವ ಕಾಯೋಣ|| 
ವರ್ಷವರ್ಷಕೂ ಅದೇ ತೇರಿನ ಗಾಲಿಗಳು ಇದೆ ನೆಲದಲ್ಲಿ 
ಹೊಸ ಹುರುಪನೆ ಹೊತ್ತು ಉರುಳುತ್ತಿವೆ ನೋಡು ಸಂಭ್ರಮದಲ್ಲಿ 
ಪಾದಗಟ್ಟೆ ಯ ಮುಟ್ಟಿ ಮತ್ತೆ ಸಾಗುತ್ತಿದೆ ಮತ್ತೆ ತಾನೇ ನಡೆದ ದಾರಿಯಲ್ಲಿ 
ಆ ಉದ್ದ ಈ ಉದ್ದ ತಿದ್ದು ತಿನ ಹಿಂದೆ ನಡೆದು ಮುಗ್ಗರಿಸಿದ ತೆಗ್ಗು ತೆವರನಲ್ಲಿ 
ಬನ್ನಿರಿ ಗೆಳೆಯರೇ ಗಣರಾಜ್ಯ ಕೆ. ಜಯವೆನ್ನೋಣ ಗಣರಾಜ್ಯವ ಕಾಯೋಣ 
ಇಂದಿಗೆ ನಾಲ್ಕು ದಶಕಗಳ ಮೇಲೆ ಒಂಬೊತ್ತು ವರ್ಷಗಳ ಹಿಂದೆ 
ಆಸೇತು ಹಿಮಾಚಲ ಪೂರ್ಣಸ್ವಾತಂತ್ರ್ಯದಘೋಷಣೆಯು ಕೇಳಿ ಬಂದ 

- ಸವಿನೆನವು 
ಈಗೆರಡು ದಶಕಗಳ ಮೇಲೆ ಒ೦ಬತ್ತು ವರ್ಷಗಳ ಹಿಂದೆ ಮನಸ್ಸಿದ್ದಲ್ಲಿ 

ಮಹದೇವ| 
ಆಯಿತಾ ಕನಸಿಗೆ ನನಸು ಇಂದೆ, ಗಣರಾಜ್ಯೋದಯದಿಂದೆ 
ಬನ್ನಿರಿ ಗೆಳೆಯರೇ ಗಣರಾಜ್ಯ ಕೆ. ಜಯನೆನ್ನೋಣ ಗಣರಾಜ್ಯವ ಕಾಯೋಣ|| 
ನನ್ನಯ ಬದುಕಿನ ಗಡಿಗಿಗೆ ನನ್ನದೆ ಸುಣ್ಣವ ಬಣ್ಣವ ಹೂಸಿ 
ನಮ್ಮ ನೆಲದ ಗರಿ ತೋರಣವನೆ ಕಟ್ಟಿ ಅದರೊಳು ನಮ್ಮ ಜೀವನವನೆ ತುಂಬಿ 
ನುಡಿಯಲು ಕಲಿತೆವು ನಡೆಯಲು ಕಲಿತೆವು ಹೊಸ ಜೀವನ ಸಂಧಾನ 
ಸಾರುತ್ತಿದೆ ನ್ಯಾಯನೀತಿ- ಸಮಾನತೆ- ಸೌಹಾರ್ದಗಳ ಬುಡಕಟ್ಟಿನ ಸಂವಿಧಾನ 
ಬನ್ನಿರಿ ಗೆಳೆಯರೆ ಗಣರಾಜ್ಯಕೆ ಜಯವೆನ್ನೋಣಗಣರಾಜ್ಯವ ಕಾಯೋಣ| | 
ಈ ನಡೆಯ ಉಲಿಯಲಿ ಕೇಳುತ್ತಿದೆ ಜನಗಣಮನ ಅಧಿನಾಯಕ 

- ಘೋಷ 
ಮೋಹನ ಜವಾಹರ ವಲ್ಲಭ ಭೀಮರ ಕರ್ತವ್ಯ ಪಾಲನೆಯ ಮಂತ್ರ ಘೋಷ| 
ಅರವಿಂದಘೋಷರ ವಿವೇಕಾನಂದರ ಬಂಕಿಮಚಂದರ ತತ್ತ್ವದ ಅದ್ಭುತ 

ಕಲಶ 
ಸಂತರ ಸೇಂಟರ ವಲಿಗಳ ಫಕೀರರ ಅಂತಃಸತ್ವದ ಶಾಶ್ವತ ಹರುಷ 
ಬನ್ನಿರಿ ಗೆಳೆಯರೆ ಗಣರಾಜ್ಯ ಕೆ- ಜಯವೆನ್ನೋಣೆಗಣರಾಜ್ಯವ ಕಾಯೋಣೆ, 

ವಸಂತ ಕುಷ್ಟಗಿ 


++-!++++++++++ 


++++ 


|.|.||.܀r'-+-+ܣܛܝܕܼܟܼܬܼܝܼܬܼܠܼܝܐܸܬܼܙ+ 


.||.||.| 


ತಿರಸಿಯ ಸಾಹಿತ್ಯ ಸಮ್ಮೇಲನ | 


ಸಂಪಾದಕರು 


ಕಾರವಾರ ಜಿಲ್ಲೆಯ ಪ್ರಸಿದ್ದ ವ್ಯಾಪಾರಕೇಂದ್ರವಾದ ಶಿರಸಿಯಲ್ಲಿ ೧೯೮೨ನೇ 
ಡಿಸೆಂಬರ್ ೨೩ , ೨೪, ೨೫ನೆಯ ದಿನಾಂಕಗಳಲ್ಲಿ ೫೫ನೇ ಅಖಿಲ ಭಾರತ ಕನ್ನಡ 
ಸಾಹಿತ್ಯ ಸಮ್ಮೇಲನ ಕನ್ನಡನಾಡಿನ ಸುಪ್ರಸಿದ್ಧ ಸಾಹಿತಿ ಗೊರೂರು ರಾಮಸ್ವಾಮ 
ಯ್ಯಂಗಾರ್ ಅವರ ಘನ ಅಧ್ಯಕ್ಷತೆಯಲ್ಲಿ ನೆರವೇರಿತು. 


- ಶಿರಸಿ ಕರ್ನಾಟಕದ ಮಲೆನಾಡಿನ ನಯನಮನೋಹರ ಪ್ರಕೃತಿ ಸೌಂದಯ್ಯದ 
ಮಧ್ಯದಲ್ಲಿ ರಾರಾಜಿಸುವ ಪ್ರಸಿದ್ದ ವ್ಯಾಪಾರಕೇಂದ್ರ , ಪುರಾಣ ಇತಿಹಾಸ ಪ್ರಸಿದ್ದ 
ವಾದ ಅನೇಕ ಹಳೆಯ ನಗರಗಳು ತೀರ್ಥಕ್ಷೇತ್ರಗಳ ನಿಕಟವರ್ತಿಯಾದ ನಗರ. 
ತಾತೂರ್ತಿಕವಾಗಿ ಈ ನಗರಕ್ಕೆ ' ಪಂಪಕವಿ ಮಹಾನಗರ'ವೆಂದು ಹೆಸರಿಟ್ಟುದು ಒಂದು 
ವೈಶಿಷ್ಟ್ಯಪೂರ್ಣವಾಗಿತ್ತು . ಕಾರಣ : ಇಲ್ಲಿಗೆ ಕೇವಲ ೧೩ ಮೈಲುಗಳ ದೂರದಲ್ಲಿ 
ಕದಂಬರ ಪ್ರಸಿದ್ದ ರಾಜಧಾನಿಯೂ , ಅಲ್ಲಮಾದಿ ಪ್ರಸಿದ್ದ ಶಿವಶರಣರ ಆಡುಂಬೊ 
ಲವೂ ಆದ ಬನವಾಸಿ ನಗರವಿದೆ. ಪಂಪ ಮಹಾಕವಿಯ ಕಾವ್ಯ ಜೀವನಕ್ಕೆ ಸ್ಪೂರ್ತಿ 
ಯಿ ಸ್ಥಾನ ಇದೇ ಬನವಾಸಿ. .... ಆರಂಕುಶವಿಟ್ರೊಡಂ ನೆನೆವುದೆನ್ನ ಮನಂ 
ಬನವಾಸಿದೇಶಮಂ' ಎಂದು ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಬನವಾಸಿ ನಾಡನ್ನು 
ಹಾಡಿ ಹರಸಿದ್ದಾನೆ. ಇಂಥ ಬನವಾಸಿ ನಾಡಿನ ಇಂದಿನ ಪ್ರಸಿದ್ದ ಪಟ್ಟಣವಾದ ಶಿರಸಿಗೆ 
ಸಮ್ಮೇಲನ ನಡೆಯುವಷ್ಟು ಕಾಲವಾದರೂ ' ಪಂಪಕವಿ ಮಹಾನಗರ' ಎಂದು 
ಕರೆದುದು ಅಭಿಮಾನದ ಸಂಗತಿ. 


- ಶಿರಸಿಯ ಪರಿಸರ : ಶಿರಸಿಯಿಂದ ಪೂರ್ವಕ್ಕೆ ಕೆಲವೇ ಮೈಲುಗಳ ಅಂತರ 
ದಲ್ಲಿ ಕದಂಬರ ಇನ್ನೊಂದು ಶಾಖೆಯ ವಿರಾಟನಗರಿಯೆಂದು ಕರೆಯಿಸಿಕೊಳ್ಳುವ ಹಾನ 
ಗಲ್ಲು ಇದೆ. ಉತ್ತರಕ್ಕೆ ೯ - ೧೦ ಮೈಲುಗಳ ಅಂತರದಲ್ಲಿ ಇತಿಹಾಸ ಪ್ರಸಿದ್ದ ಸ್ವಾದಿ 
ಇದೆ. ಪಶ್ಚಿಮದಲ್ಲಿ ಸುಮಾರು ೪೮ ಮೈಲುಗಳ ಅಂತರದಲ್ಲಿ ಪ್ರಸಿದ್ಧ ಜ್ಯೋತಿರ್ಲಿಂಗ 
ಸ್ಥಾನವಾದ ಪ್ರಾಚೀನಗೋಕರ್ಣ ಕ್ಷೇತ್ರವಿದೆ. ದಕ್ಷಿಣಕ್ಕೆ ಕೇವಲ ೨೪ ಮೈಲುಗಳ 
ಅಂತರದಲ್ಲಿ ಪ್ರಸಿದ್ದ ವ್ಯಾಪಾರೀಕೇಂದ್ರವಾದ ಸಿದ್ದಾಪುರವಿದೆ. ಅಲ್ಲದೆ ಆಗ್ನೆಯ 
ದಿಕ್ಕಿನಲ್ಲಿ ಕೆಲವಾರು ಮೈಲುಗಳಲ್ಲಿ ಇತಿಹಾಸ ಪ್ರಸಿದ್ದವಾದ ಕದಂಬರ ಮೂಲ ರಾಜ 
ನಾನಿ ತಾಳಗುಂದವಿದೆ. ಅದರ ಸಮೀಪದಲ್ಲಿಯೇ ಬಳ್ಳಿಗಾವಿಯಂಥ ಪ್ರಸಿದ್ದ 
ಪ್ರಾಚೀನ ನಗರವಿದೆ. ಇತಿಹಾಸ ಪ್ರಸಿದ್ದ ಕುಪ್ಪತ್ತೂರುಪೂರ್ವ ದಿಕ್ಕಿನಲ್ಲಿ ಕೆಲವೇ 
ಜನವರಿ , 1983 | 


45 


ಮೈಲುಗಳ ಅಂತರದಲ್ಲಿದೆ. ೧೨ನೇ ಶತಮಾನದಲ್ಲಿ ಶಿವಶರಣರಿಗೆ ಆಶ್ರಯ ಕೊಟ್ಟಿದ್ದ 
ಘೋರಾರಣ್ಯ ಮಧ್ಯದ (ಉಳವಿ' ಉತ್ತರಕ್ಕೆ ನೂರಾರು ಮೈಲುಗಳ ಅಂತರದಲ್ಲಿದೆ. 
ಪಶ್ಚಿಮ ಭಾಗದಲ್ಲಿ ಸಮುದ್ರದಂಡೆಯ ವ್ಯಾಪಾರಕೇಂದ್ರಗಳಾಗಿರುವ ಕುಮಟಾ,, 
ಹೊನ್ನಾವರಗಳಿವೆ. ಇಂಥ ಮಹತ್ವ ಪೂರ್ಣ ಪರಿಸರ ಮಧ್ಯದ ಶಿರಸಿಯಲ್ಲಿ ಅಚ್ಚು 
ಕಟ್ಟಾಗಿ ಸಾಹಿತ್ಯ ಸಮ್ಮೇಲನವನ್ನು ಗಾಂಧಿಯುಗದ ವೃದ್ದ ವಿಚಾರವಾದಿ ಸಾಹಿತಿ 
ಯಾದ ಗೊರೂರು ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಸಿದ ಕೀರ್ತಿ ನಾಗರಿಕ 
ರಿಗೆ ಸಲ್ಲಬೇಕು. 


| ಸಾಂಪ್ರದಾಯಕವಾಗಿ ಅನೇಕಗೋಷ್ಠಿಗಳನ್ನು ನೆರವೇರಿಸುವುದು , ನಿರ್ಣಯ 
ಗಳನ್ನು ಮಾಡುವುದು , ವಿವಿಧ ಪ್ರಬಂಧ ಮಂಡನೆ ಇವೆಲ್ಲ ಮಾಮೂಲಿ ಕೆಲಸಕಾರ 
ಗಳು, ಮೂರು ದಿನದುದ್ದಕ್ಕೂ ಜರಗಿದುವೆಂದು ಹೇಳಬೇಕಾಗಿಲ್ಲ . ಮುಖ್ಯವಾಗಿ 
ಅಧ್ಯಕ್ಷ ಭಾಷಣ ಮಾತ್ರ ಎಲ್ಲರ ಗಮನ ಸೆಳೆದ ಒಂದು ಪ್ರಮುಖ ಅಂಶವೆಂಬುದನ್ನು 
ಮರೆಯುವಂತಿಲ್ಲ. ಸಮ್ಮೇಲನದ ವಿವಿಧ ಗೋಷ್ಠಿಗಳಿಗೆ ಆಹ್ವಾನಿಸಲ್ಪಟ್ಟ ಸಾಹಿತಿ 
ಗಳಲ್ಲಿ ಅಧಿಕ ಪಾಲು ಕಿರಿಯರಿಗೆ ಮೀಸಲಾಗಿದ್ದು ಅನೇಕ ಗಣ್ಯ ಸಾಹಿತಿಗಳಿಗೆ ಸ್ಥಾನ 
ವಿಲ್ಲದ ಕೊರತೆ ಈ ಸಮ್ಮೇಲನದ ವೈಶಿಷ್ಟ್ಯಗಳಲ್ಲೊಂದಾಗಿತ್ತು . 


ಅಧ್ಯಕ್ಷ ಭಾಷಣ : ಎಂಬತ್ತು ಶರದೃತುಗಳ ಗಡಿಯಲ್ಲಿನ ವೃದ್ಧ ಗೊರೂ 
ರವರು ತಮ್ಮ ಜೀವನದುದ್ದಕ್ಕೂ ಅಂಟಿಬಂದ ತಿಳಿಹಾಸ್ಯದ ಹೊನಲಿನೊಡನೆ ಹರಿದು 
ಬಂದ ಅವರ ದೀರ್ಘ ಅಧ್ಯಕ್ಷ ಭಾಷಣವನ್ನು ಕನ್ನಡನಾಡು - ನುಡಿ- ಜೀವನ - ರಾಜ 
ಕೀಯ ವಿಷಯಗಳೆಲ್ಲದರ ಬಗೆಗೆ ಪರಿಸರದ ಎಲ್ಲ ವಿಷಯಗಳ ಕಡೆಗೂ ದೃಷ್ಟಿ ಬೀರಿ 
ವಿವಾದಗಳಿಗೆ ಸ್ಥಾನವಿಲ್ಲದಂತೆ ಅನುಭವದಾಳದಿಂದ ಹೊಮ್ಮಿದ ಬಿಚ್ಚು ಮಾತುಗಳ 
ಚುಚ್ಚು ನುಡಿಗಳಿಂದ ಉದ್ಯೋಷಿಸಿ ಕಿಕ್ಕಿರಿದು ಸೇರಿದ ಜನಮನವನ್ನೆಲ್ಲ ಗೆದ್ದರೆಂದು 
ಹೇಳಬಹುದು. ಮುಖ್ಯವಾಗಿ ಅವರ ಭಾಷಣದಲ್ಲಿ ದೀನರು, ದಲಿತರು, ದುರ್ಬಲರು 
ಗಳ ಆತ್ಮತೇಜಸ್ಸನ್ನು ಹೆಚ್ಚುಗೊಳಿಸಬಲ್ಲ ಸಾಹಿತ್ಯ ನಿರ್ಮಿತಿಯತ್ತ ಸಾಹಿತಿಗಳು 
ಶ್ರಮಿಸಬೇಕು. ನಮ್ಮ ಸಹೋದರರೇ ಆಗಿರುವ, ನಮ್ಮ ಮಣ್ಣಿನಿಂದಲೇ ನಮ್ಮ 
ಜೊತೆಗೇ ಮೂಡಿಬಂದಿರುವ ಹರಿಜನ - ಗಿರಿಜನ - ದುರ್ಬಲವರ್ಗ -ಶೋಷಿತವರ್ಗ 
ದಲಿತವರ್ಗ ಇನ್ನಿತರ ಮುಂದುವರಿದ ವರ್ಗದ ನಡುವಿನ ವಿವಿಧ ಅಂತರಗಳು ಮಾಯ 
ನಾಗಬೇಕು. ಈ ಅಂತರ ನೀಗಲೆಂದೇ ಗಾಂಧಿಯವರು ಜೀವನದುದ್ದಕ್ಕೂ ಹೆಣಗಿ 
ದರು . ಈ ಅಂತರ ಹೋಗಲಾಡಿಸುವ ನಿಟ್ಟಿನಲ್ಲಿ ಸಾಹಿತ್ಯ ಸೃಷ್ಟಿಯಾಗಬೇಕು. 
ನೂರಕ್ಕೆ ಎಪ್ಪತ್ತರಷ್ಟು ನಿರಕ್ಷರಕುಕ್ಷಿಗಳಾಗಿರುವ ಅವರನ್ನೆಲ್ಲ ಸಾಕ್ಷರರನ್ನಾಗಿ ಮಾಡುವ 
ಹೊಣೆ ಎಲ್ಲ ವಿದ್ಯಾವಂತರದು. ಸ್ವರಾಜ್ಯ ಸ್ಥಾಪನೆಯಾಗಿ ೩೫ ವರ್ಷ ಕಳೆಯಿತು 
ಆದರೂ ಈ ನಿಟ್ಟಿನಲ್ಲಿ ಆದ ಕೆಲಸ ತೀರ ಕಡಿಮೆ . ಕೋಟಿಕೋಟ ಸಂಖ್ಯೆಯ ಈ 

ಸಿದ್ಧಗಂಗಾ 


D 


CONO 


46 


ನಿರಕ್ಷಕರ ದುಡಿಮೆಯ ಫಲ ಇಂದಿನ ವಿದ್ಯಾವಂತರೆನ್ನಿಸಿದವರ ಮೇಲೆಗೆ ಕಾರಣ 
ಒಡೆಯರಾದ ಅವರ ಋಣತೀರಿಸಬೇಡವೇ ? ಎಂದು ಎಚ್ಚರಿಸಿದರು. ಮುಖ್ಯವಾಗಿ 
ಇವರ ಭಾಷಣ ಆಡಂಬರರಹಿತವಾಗಿ ಅನುಭವದ ಆಳದಿಂದ ಹೊರಬಂದು ನೇರವಾಗಿ 
ಸಭಿಕರನ್ನು ಸೆರೆಹಿಡಿಯುತ್ತಿತ್ತು . 

ಇಂಗ್ಲೀಷ್ ವ್ಯಾಮೋಹ ಇಂದಿನ ಪೀಳಿಗೆಯಿಂದ ಮಾಯವಾಗಬೇಕೆಂಬ ಕಳ 
ಕಳಿಯ ಮನವಿಮಾಡಿ, ಮಾತೃಭಾಷಾ ಸ್ಥಾನಮಾನದ ವಿಶ್ಲೇಷಣೆಯನ್ನು ವಿವೇಕ 
ಪೂರ್ಣವಾಗಿ ಮಾಡಿ ಚೂಟಿಯಂಥ ತಮ್ಮ ಮಾತಿನೇಟಿನಿಂದ ಜನತೆಯನ್ನೆಚ್ಚರಿಸಿ 
ದರು. ಇಂದಿನ ವಿಶ್ವದ ವಿಪನ್ಯಾವಸ್ಥೆಯಲ್ಲಿ ಅಹಿಂಸಾಮಾರ್ಗದ ಮಹತ್ತು ಬೃಹತ್ತು 
ಗಳ ವಿಶ್ಲೇಷಣೆ ಮಾಡುತ್ತ ಗಾಂಧೀವಾದದ ಮೇಲೆಯನ್ನು ಎತ್ತಿಹಿಡಿದರು. ಲೋಕ 
ನನ್ನು ಬದುಕಿಸಬಲ್ಲ ಸಾಹಿತ್ಯ ಸೃಷ್ಟಿಯ ಬಗೆಗೆ ಒತ್ತಿ ಹೇಳಿದ ಅಧ್ಯಕ್ಷರು , ಮಕ್ಕಳ 
ಸಾಹಿತ್ಯದ ಇತಿಮಿತಿ, ಶಾಲೆಗಳ ದುಃಸ್ಥಿತಿ, ಶಿಕ್ಷಣದ ಅವನತಿ, ಪತ್ರಕರ್ತರ ಕರ್ತವ್ಯ , 
ಅಭಿವ್ಯಕ್ತಿ ಸ್ವಾತಂತ್ರ ಬಿಹಾರದ ಪತ್ರಿಕಾ ವಿಧೇಯಕದ ಖಂಡನೆ , ಕನ್ನಡಿಗರಿಗೆ 
ಕನ್ನಡಕ್ಕೆ ಅಪಮಾನ ತರುವ ದೂರದರ್ಶನ ರೀತಿನೀತಿ ಖಂಡನೆ, ವಿಶ್ವ ಕನ್ನಡ ಸಾಹಿತ್ಯ 
ಸಮ್ಮೇಲನದ ವಿಶ್ಲೇಷಣೆ, ಸಾಹಿತ್ಯ ಪರಿಷತ್ತಿನ ಕುಂದುಕೊರತೆ ಹೀಗೆ ಹಲವು 
ಹನ್ನೊಂದು ಮುಖಗಳಲ್ಲಿ ಅನುಭವಪೂರ್ಣವಾಗಿ ಮೂಡಿಬಂದ ಭಾಷಣ ಶ್ರೀಸಾಮಾ 
ನ್ಯನ ಬಳಿಗೆ ಸಾಹಿತ್ಯ ರಥವನ್ನು ಕೊಂಡೊಯ್ಯುವ ಅಗತ್ಯದ ನಿರ್ದೆಶನವಾಗಿತ್ತೆಂದರೆ 


(10ನೇ ಪುಟದಿಂದ) 
ಟ್ಟಿರುವ ಪ್ರೀತಿ ವಿಶ್ವಾಸ, ಅಭಿಮಾನ ಶ್ರದ್ದಾ ಸಂಪತ್ತಿನ ಭಾಗ್ಯ ಬೇರೊಂದು ಸಂಸ್ಥೆಗಿಲ್ಲ 
ವೆಂಬುದು ಆತ್ಮ ಸಂತೋಷ ಬಂದ ಆ ಮಾತನ್ನು ಎಲ್ಲರೂ ಗಮನದಲ್ಲಿಡಬೇಕು. ನೀವು 
ಗಳೆಲ್ಲರೂ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗದಲ್ಲಿದ್ದೀರಿ. ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ 
ಪ್ರಾಮಾಣಿಕವಾಗಿ ಸತ್ಯ ಶುದ್ಧವಾಗಿ , ಸೇವಾ ಮನೋಭಾವದಿಂದ ಕಾರ್ಯ ನಿರ್ವ 
ಹಿಸಿದರೆ ಅದು ಕ್ಷೇತ್ರಕ್ಕೆ ನಿಮ್ಮಿಂದ ಮಹರ್ತಿಯನ್ನು ತಂದಂತಾಗುತ್ತದೆ ನೀವೆಲ್ಲರು 
ದೇಶದ ಆಸ್ತಿಯಾಗಬೇಕು. ಇಂದು ಕಾಣುವ ದೇಶದಲ್ಲಿ ನೈತಿಕ ಅಧಃಪತನ , 
ಆರ್ಥಿಕ ಅವ್ಯವಸ್ಥೆ , ಸಮಾಜದ ಸುಸ್ಥಿತ , ಮತ್ತು ಭಾರತೀಯರ ಉಜ್ಜಲ ಧಾರ್ಮಿಕ 
ಪರಂಪರೆಯನ್ನು ಕಾಪಾಡಿಕೊಂಡು ಬರುವುದರಲ್ಲಿ ಶ್ರಮವಹಿಸಬೇಕು. ಆತ್ಮಕಲ್ಯಾ 
ಣದ ಜೊತೆಗೆ ದೇಶಕಲ್ಯಾಣವು ನಿಮ್ಮ ಗುರಿಯಾಗಿರಲಿ ಕರ್ತವ್ಯ ಪ್ರಜ್ಞೆಯಲ್ಲಿ ಜಾಗೃತ 
ವಾಗಿರಲಿ ಆ ವಿಧವಾದ ಸದ್ಭುದ್ಧಿಯನ್ನು ಕ್ಷೇತ್ರಾಧಿಪತಿಯಾದ ಶ್ರೀ ಸಿದ್ಧಲಿಂಗೇಶ್ವರರು 
ಅನುಗ್ರಹಿಸಲೆಂದು ಆಶೀರ್ವದಿಸಿದರು . ಸಭೆಗೆ ಅನೇಕ ಮಠಗಳ ಮಠಾಧಿಪತಿಗಳೂ 
ಆಗಮಿಸಿದ್ದರು. ಈ ಸಭೆಯ ವಿಶೇಷವೆಂದರೆ ಶ್ರೀಕ್ಷೇತ್ರದ ಸಾಕ್ಷ್ಯ ಚಿತ್ರದ ಅಂಗವಾಗಿ 
ಮಹಾಧಿವೇಶನದ ಚಿತ್ರೀಕರಣವು ಶ್ರೀ ಗೊ . ರು . ಚನ್ನಬಸಪ್ಪನವರ ನಿರ್ದೆಶನದಲ್ಲಿ 
ನಡೆಯಿತು. ಸಭೆಯು ಮಂಗಳದೊಡನೆ ಮುಕ್ತಾಯವಾಯಿತು. 
ಜನವರಿ, 1983 


) . 


7 ನೇ ಪುಟದಿಂದ 
ದಿಂದ ಮುಂದುವರಿದು ಕಾರಮಾಡಿದರೆ ಜನತೆಯೂ ತನ್ನ ಬೆಂಬಲವನ್ನು ಕೊಟ್ಟೆ 
ಕೊಡುತ್ತದೆ. ಸರಕಾರ ಅವೈಜ್ಞಾನಿಕವಾದ ಜಾತಿ ಮತಗಳ ಆಧಾರದ ಮೇಲೆ 
ಮುಖ ನೋಡಿ ಮಣೆ ಹಾಕದೆ ಸಮಗ್ರ ಜನತೆಯ ಆಶೋತ್ತರಗಳನ್ನು ಈಡೇರಿ 
ಸುವ ರಾಜಮಾರ್ಗದಲ್ಲಿ ನಡೆಯಬೇಕು. ಬಡತನವೆಂಬುದು ಎಲ್ಲ ಮತಕೋಟಿಗ 
ಇಲ್ಲೂ ಇದೆ. ಅದನ್ನು ಗುರುತಿಸಿ ಯೋಜನಾಬದ್ದವಾಗಿ ಅದರ ನಿವಾರಣೆಗೆ ಯತ್ನಿ 
ಸಬೇಕಲ್ಲದೆ ಜಾತಿ ಆಧಾರದ ಮೇಲಲ್ಲ. ಜಾತಿ ಆಧಾರದ ಮೇಲೆ ಕಾವ್ಯ ಪ್ರವೃತ್ತ 
ರಾದರೆ ಘರ್ಷಣೆ ಮತ್ತೂ ತಪ್ಪಿದ್ದ ಅಲ್ಲ. ಇದನ್ನೆಲ್ಲ ಲಕ್ಷದಲ್ಲಿಟ್ಟು ನೂ ತನ 
ಜನತಾ ಸರಕಾರ ತನಗೆ ಸಿಕ್ಕ ಈ ಸುವರ್ಣಾವಕಾಶವನ್ನು ಅರ್ಥಪೂರ್ಣವಾಗಿ ಬಳ 
ಸಿಕೊಂಡರೆ ಅದು ರಾಷ್ಟ್ರಕ್ಕೆ ಮಾದರಿಯಾದೀತು. ಬೆಲೆ ಏರಿಕೆ ತಡೆಗಟ್ಟುವ 
ಭರದಲ್ಲಿ ರೈಶರಿಗೆ ಅನ್ಯಾಯವಾಗದಂತೆ ವರ್ತಿಸುವುದೂ ಮುಖ್ಯವಾಗಿದೆ. ರಾಜ್ಯದ 
ಬಹು ದೊಡ್ಡ ವೃತ್ತಿಯಲ್ಲಿ ನಿರತರಾಗಿರುವ ರೈತ ವರ್ಗಕ್ಕೆ ಆಗಿರುವ ಅನ್ಯಾಯ 
ಎಲ್ಲ ಅನ್ಯಾಯಕ್ಕೂ ಹೆಚ್ಚಿನದು. ಅವರು ನಿಜವಾಗಿಯೂ ನೆಲಕಚ್ಚಿ ಹೋಗಿ 
ದ್ದಾರೆ. ಆ ಸಮಸ್ಯೆ ಬಿಡುಸುವಲ್ಲಿ ಸರಕಾರದ ಅಗ್ನಿ ಪರೀಕ್ಷೆ ಅಡಗಿದೆ. ರಾಜ್ಯದ 
ಈ ಎಲ್ಲ ಸಮಸ್ಯೆಗಳ ಪರಿಹಾರ ಕಾ ರ ದಲ್ಲಿ ನೂತನ ಸರಕಾರಕ್ಕೆ ಶಕ್ತಿಯನ್ನು 
ಈ ಶ್ವ ರ ನು ಕೊಡಲೆಂದು ಹಾರೈಸಿ, ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ ಹೆಗ್ಗಡೆ 
ಮತ್ತು ಅವರ ಇನ್ನಿತರ ಮಂತ್ರಿ ಮಹೋದಯರಿಗೂ ಹಾರ್ದಿಕ ಸ್ವಾತವನ್ನು 
ಬಯಸುತ್ತೇವೆ. 
- ಶ್ರೀ ಕ್ಷೇತ್ರದಲ್ಲಿ ೮-೧- ೮೨ ರಂದು ಹಳೆಯ ವಿದ್ಯಾರ್ಥಿಗಳ ಸಂಘದ ಸರ್ವ ಸರ್ವ 
ಸದಸ್ಯರ ಸಭೆ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳವರ 
ದಿವ್ಯ ಸನ್ನಿಧಿಯಲ್ಲಿ ನಡೆದು ಮಹತ್ತರ ನಿರ್ಣಯಗಳನ್ನು ಕೈಕೊಂಡಿದೆ. ದಯ 
ವಿಟ್ಟು ಸಂಘದ ಸದಸ್ಯರೆಲ್ಲರ ಮಾತೃ ಸಂಸ್ಥೆಗೆ ತಮ್ಮ ಶಕ್ತಾನುಸಾರ ಸೇವೆ ಸಲ್ಲಿಸಿ 
ಕೃತಾರ್ಥತೆ ಪಡೆಯಬೇಕೆಂದು ಹಾರೈಸುತ್ತೇವೆ. 


ಪುಸ್ತಕ ಭಂಡಾರ 
“ ದೇಶ ನೋಡಿ, ಇಲ್ಲವೇ ಕೋಶಓದಿ '' ಎಂಬುದೊಂದು ಗಾದೆ. ಪ್ರವಾ 
ಸದಿಂದ ಲೋಕಾನುಭವ ಉಂಟಾದರೂ ಎಲ್ಲರಿಗೂ ನಿಲುಕದ ವಿಷಯ . 
ಆದರೆ ಇದ್ದಲ್ಲಿಯೇ ಜಗತ್ತಿನ ಆಗು -ಹೋಗುಗಳು ಹಾಗೂ ವಿವಿಧ ವಿಷಯ 
ಜ್ಞಾನ ಪುಸ್ತಕ ಓದುವುದರಿಂದ ಸಿಕ್ಕುತ್ತದೆ. ಆದ್ದರಿಂದ ವಿವಿಧ ರೀತಿಯ 
ಪುಸ್ತಕಗಳನ್ನೊದುವುದು ಒಂದು ಹವ್ಯಾಸವಾಗಿ ಬೆಳೆದು ಬರಬೇಕು. 


48 . 


ಸಿದ್ದಗಂಗಾ 


Of೨೨ ವಾದ ೮೮೨ ರತಿ 


ಮ ಕ ರ 


ಸ ೦ ಕ ಮ 


ಣ . 


೦೧೨ ) 
ಎಲ್ಲ ಅನುಭವ ..ಪಡಿತ ಚನ್ನಪ್ಪ ಎರೇಸೀನು 


ಹಬ್ಬಗಳ ವೈಶಿಷ್ಟ 


ಭಾರತೀಯ ಸಂಸ್ಕೃತಿಯಲ್ಲಿ ಬಹು ಪ್ರಾಚೀನ ಕಾಲದಿಂದ ಆಚರಿಸುತ್ತ 
ಬಂದಿರುವ ಹಬ್ಬಗಳೆಲ್ಲವುಗಳ ಹಿಂದೆ ಒಂದು ವಿಶೇಷ ಅರ್ಥವಿದೆ. ಕಾಲಮಾನ, 
ಋತುಮಾನ , ಉದ್ಯೋಗ, ವ್ಯವಸಾಯ , ದೇವತೆಗಳು , ಪಿತೃಗಳು, ಇತಿಹಾಸ ಪುರಾ 
ಸೂಕ್ತ ಪ್ರಸಿದ್ದ ಮಹಾಪುರುಷರೇ ಮುಂತಾದವರ ಹೆಸರಿನಲ್ಲಿ ಆಚರಿಸುವ ಈ ಹಬ್ಬ 
ಗಳ ಬಗೆಗೆ ಅವುಗಳನ್ನು ಹೇಗೆ ಆಚರಿಸಬೇಕೆಂಬ ಬಗೆಗೆ ವಿಪುಲ ಸಾಹಿತ್ಯ ರಾಶಿಯೂ 
ಇದೆ. ಕಾಲಕಾಲಕ್ಕೆ ಬೆಳೆದು ಬಂದ ಈ ಸಾಹಿತ್ಯ ರಾಶಿಯಲ್ಲಿ ಅದೆಷ್ಟೋ ಅವೈಜ್ಞಾ 
ನಿಕ ಮೂಢಕಲ್ಪನೆಗಳು ತಲೆದೋರಿರಬಹುದು. ಆದರೆ ಸಮಸ್ತ ಹಿಂದೂ ಜನಾಂಗದ 
ಸಾಮಾಜಿಕ ಶಾಂತಿ , ಧಾರ್ಮಿಕ ಶುದ್ದಿ , ಸಾಂಸ್ಕೃತಿಕ ಅಭಿವೃದ್ಧಿ , ಭಾವೈಕ್ಯ ಕಲ್ಪನೆ 
ಮೊದಲಾದ ಹಿನ್ನೆಲೆಗಳ ಕಾರಣದಿಂದ ತತ್ತ್ವಬದ್ದವಾಗಿ ಒಪ್ಪಬಹುದಾದ ಅಭಿಪ್ರಾಯ 
ಗಳನ್ನು ಆಚರಿಸುವಲ್ಲಿ ಹಿಂದೂ ಸಂಸ್ಕೃತಿಯ ಪರಮೋಚ್ಚ ವಿಚಾರಧಾರೆಯ ಅಂಶ 
ಗಳು ಗೋಚರವಾಗುತ್ತವೆ. ... 


'ಉತ್ತರಾಯಣಪುಣರೆಯುವ ಒಂದು ಮಾವ ಒಂದು ವಿಶಿಶ್ನ ಸಂಪಾ 


* ಮಕರ ಸಂಕ್ರಮಣ ಕೇವಲ ಸಂಪ್ರದಾಯ ಶರಣ್ಯದ ಒಂದು ಹಬ್ಬವಲ್ಲ; 
ಪ್ರಾಚೀನ ಹಿಂದೂ ಸಂಸ್ಕೃತಿಯಲ್ಲಿ ಮರ್ತ್ಯಾಮರ್ತ್ಯಗಳಿಗೆ ಸಂಬಂಧ ಕಲ್ಪಿಸಿರುವ 
ಭಾವೈಕ್ಯವನ್ನು ಸಾಧಿಸುವ ಭೂಗೋಳ ಖಗೋಳ ಸಿದ್ಧಾಂತದ ಸಮನ್ವಯ ಸಾಧನೆ , 
ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ನವೀನಗೊಳಿಸುವ , ಆಮೋದಪ್ರಮೋದಗಳಿಗೆ ಎಡೆ 
ಗುಡುವ, ಆಹಾರ ವಿಹಾರಗಳಲ್ಲಿ ಬದಲಾವಣೆಯನ್ನುಂಟು ಮಾಡುವ ಮುಖ್ಯವಾಗಿ 
ಪ್ರಕೃತಿಯಲ್ಲಾಗುವ ಪರಿವರ್ತನೆಯೊಡನೆ ಹೊಂದಿಕೊಳ್ಳುವ ಒಂದು ವಿಶಿಶ್ವ ಸಂಪ್ರಾ 
ದಾಯವನ್ನಾಚರಿಸಿ ಮೈಮರೆಯುವ ಒಂದು ದೊಡ್ಡ ಹಬ್ಬ . ಈ ಹಬ್ಬವನನ್ನು 
(ಉತ್ತರಾಯಣ ಪುಣ್ಯಕಾಲ' ವೆಂದೂ ಕರೆಯಲಾಗುತ್ತದೆ. ಸನಾತನ ಭಾರತೀಯ 
ಸಂಸ್ಕೃತಿಯೊಡನೆ ಜನಮನವನ್ನು ಒಂದುಗೂಡಿಸುವ ಒಂದು ಪ್ರಮುಖ ಹಬ್ಬ ಅದಾ 
ಗಿದೆಯೆಂದು ಹೇಳಬಹುದು. 
ಸಂಕ್ರಮಣ 
S 

S 

Dಲ-೧೨ - 6 ( ವ 
ಸಂಕ್ರಮಣ, ಸಂಕ್ರಾಂತಿ - ಈ ಮಾತುಗಳಿಗೆ ಬೇರೆ ಬೇರೆ ಅರ್ಥಗಳುಂಟು ಜ್ಯೋತಿ 
ಶ್ಯಾಸ್ತ್ರದಲ್ಲಿ ಗುರುತಿಸಿರುವ ಹನ್ನೆರಡು ರಾಶಿಗಳಲ್ಲಿ ಒಂದಾದ ಮಕರ ರಾಶಿ' ಯನ್ನು 
- ಸೂರೈನು ಪ್ರವೇಶಿಸುವುದೇ ಮಕರ ಸಂಕ್ರಾಂತಿಯೆನಿಸಿದೆ. ಈ ರಾಶಿಯ ಪ್ರವೇಶದ 
ನಂತರ ಸೂರ ಚಲನೆ ಉತ್ತರಕ್ಕೆ ಸರಿಯುತ್ತ ಹೋಗುವುದು. ನಿಜವಾದ ಅರ್ಥದಲ್ಲಿ 
ಜನವರಿ, 1983 


49 


ಸೂರನೇ ಚಲಿಸುತ್ತಾನೆಂದೇನೂ ಅಲ್ಲ. ಸೂರ ಚಲಿಸುವ ವಸ್ತುವೇ ಅಲ್ಲ. 
ಸೂರಿನ ಸುತ್ತಲೂ ಭೂಮಿಯು ತನ್ನ ಅಕ್ಷಕ್ಕೆ ಇಪ್ಪತ್ತು ಮೂರುವರೆ ಅಂಶದಕೋನ 
ದಲ್ಲಿ ವಾಲಿಕೊಂಡು ತನ್ನ ಸುತ್ತನ್ನು ಸುತ್ತುತ್ತಲೇ ೩೬೫ ದಿನಗಳಲ್ಲಿ ಸೂಯ್ಯನನ್ನು 
ಸುತ್ತುವ ಆಶ್ರಕರ ಈ ಖಗೋಳ ಚಮತ್ಕಾರದ ಸಿದ್ದಾಂತದ ಕಾರಣವೇ ಸೂಯ್ಯನು 
ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸುತ್ತಾನೆಂದು ಭಾವಿಸಿರುವ ಭಾವನೆ 
ಕಾರಣ ಭೂಮಿಯ ಮೇಲಿನ ಜೀವರಾಶಿಗೆ ಸೂರ ಸಂಚರಿಸುವಂತೆ ಭಾಸವಾಗುತ್ತದೆ 
ಸೂರನ ಈ ಸಂಚಾರದ ಉತ್ತರದ ಪರಮಾವಧಿ ಗಡಿ ಕರ್ಕಾಟಕ ರಾಶಿಯಾದರೆ 
ದಕ್ಷಿಣ ದ ಮ ರ ಮಾ ನ ಧಿ ಯೆ ಮ ಕ ರ ರಾ ಶಿ ಭೂ ಮ ಧ ರೇಖೆಯಿಂದ 
23² ಡಿ ಗ್ರಿ ಯಲ್ಲಿ ಉ ತ ರ ಕೈ ಕರ್ಕಾಟಕ ವೃತ್ತವು ದಕ್ಷಿಣ ಕ್ಕೆ 
23 ಡಿಗ್ರಿಯಲ್ಲಿ ಮಕರ ವೃತವೂ ಇವೆ . ಇದೇ ಸೂರ ಸಂಚಾರದ ಪರಮಾವಧಿ 
ಗಡಿಗಳು. ಈ ಮಕರ ರಾಶಿಯ ಪ್ರವೇಶದ ನಂತರವೇ ಸೂರನ ಉತ್ತರದ ಕಡೆಯ 
ಚಲನ ಪ್ರಾರಂಭವಾಗುವುದು, ಆದುದರಿಂದಲೇ ಇದು ಉತ್ತರಾಯಣವೆನಿಸಿದೆ. ಈ 
(ಉತ್ತರಾಯಣ' ದ ಸಂಧಿ ಕಾಲವನ್ನು ಪುಣ್ಯ ಕಾಲವೆಂದು ಪ್ರಾಚೀನ ಭಾರತೀಯರು 
ಗುರುತಿಸಿ ಆ ಸಮಯದಲ್ಲಿ ಪವಿತ್ರ ಭಾವನೆಯಿಂದ ಅನೇಕ ಧಾರ್ಮಿಕ ವಿಧಿ ವಿಧಾನ 
ಗಳನ್ನು ಆಚರಿಸುವುದರ ಮೂಲಕ ಕೃತಾರ್ಥತೆಯ ಭಾವನೆ ಪಡೆಯುತ್ತಾರೆ. ಈ 
ಪುಣ್ಯಕಾಲವು ಸೂರನು ಮಕರರಾಶಿಯಲ್ಲಿ ಪ್ರವೇಶಿಸಿದ ಸಮಯದಿಂದ ಸುಮಾರು 
ಎಂಟು ತಾಸುಗಳವರೆಗೆ ಇರುತ್ತದೆಂದು ಭಾವಿಸಲಾಗಿದೆ. ಈ ಸಮಯದಲ್ಲಿ ಅನೇಕ 
ಧಾರ್ಮಿಕ ವಿಧಿ ವಿಧಾನಗಳನ್ನು ಜನ ಆಚರಿಸುತ್ತ ಬಂದಿದ್ದಾರೆ. ದಾನ ಧರ್ಮ 
ಮಾಡಿದ್ದಾರೆ. ಮಾಡುತ್ತಲೂ ಇದ್ದಾರೆ. 
1. ಗೀತೆಯಲ್ಲಿ ಉತ್ತರಾಯಣ ಪಾವಿತ್ರದ ಬಗೆಗೆ : 
19 ರ ಅಗ್ನಿ ಜ್ಯೋತಿರಹಃ ಶುಕ್ಷಣಾಸಾ ಉತ್ತರಾಯಣಂ | 

ತತ್ರ ಪ್ರಯಾತಾ ಗಚ್ಛಂತಿ ಬ್ರಹ್ಮಬ್ರಹ್ಮವಿದೋಜನಾಃ||( ಗೀ . 8. 24 ) 
ಎಂದು ಹೇಳಲಾಗಿದೆ. ಆದಿತ್ಯ ದೇವನು ಮಕರರಾಶಿಯಿಂದ ಉತ್ತರಕ್ಕೆ ಸಂಚರಿಸುವ 
ಶುಕ್ಲವರ್ಣದ ಆರು ತಿಂಗಳುಗಳಲ್ಲಿ ಮೃತರಾದ ಬ್ರಹ್ಮಜ್ಞರ ದವರು ಅಗ್ನಿ , ಜ್ಯೋತಿ, 
ಅಹಸ್ , ಶುಕ್ಕ ಮೊದಲಾದ ಅಭಿಮಾನಿ ದೇವತೆಗಳ ದ್ವಾರಬ್ರಹ್ಮನಲ್ಲಿ ಐಕ್ಯಗೊಳ್ಳು 
ತಾರೆಂಬ ನಂಬಿಕೆ ಬಹಳ ಪ್ರಾಚೀನಕಾಲದ್ದು . ಮಹಾಭಾರತ ಕಾಲಕ್ಕೂ ಹಿಂದೆ 
ಹಿಂದೆ ಸರಿಯುವಂಥದ್ದು . ಅಂತೆಯೇ ಭೀಷ್ಕರು ಕುರುಕ್ಷೇತ್ರ ರಣರಂಗದಲ್ಲಿ ಬಾಣಗಳ 
ಹಾಸಿಗೆಯ ಮೇಲೆ ಮಲಗಿಯೇ ತನ್ನ ಜೀವವನ್ನು ಹಿಡಿದಿಟ್ಟು ಕೊಂಡು ಉತ್ತರಾ 
ಯಣ ಪುಣ್ಯಕಾಲಕ್ಕಾಗಿ ಕಾಯ್ದರೆಂದು ಮಹಾಭಾರತದಲ್ಲಿ ಉಕ್ತವಾಗಿದೆ. 
6 . ಪಶ್ಯಧ್ವಮುಪ ಧಾನಂ ಪಾಂಡವೇನಾಭಿ ಸಂಧಿತಂ | 
- ಶಯೇಯಮಸ್ಕಾಂ ಶಯಾಯಾಂ ಯಾವದಾ ವರ್ತನಂ ರಃ || 7 


50 


ಸಿದ್ದಗಂಗಾ 


ಕಾಂತಾಂ 
ತವತವ 
|| 


ಯೇತದಾಧಾರಯಿಷ್ಯಂತಿ ತೇಜಪ್ರೇಕ್ಷಂತಿಮಾ ನೃಪಾಃ || 
ದಿಶಂವೈಶ್ರವಣಾ ಕ್ರಾಂತಾಂ ಯದಾಗಂತಾ ದಿವಾಕರಃ || 
ನೂನಂ ಸತ್ಯಾಶ್ರಯುಕೇನ ರಥೇನೋತ್ತಮ ತೇಜಸಾ | 
ರಕ್ಷೇಹಂ ವೈಮನು ಪ್ರಾಣಾನ್ ಸುಹೃದಃ ಸುಪ್ರಿಯಾನಿನ || 

( ಭೀಷ್ಮಪ. ೪ - ೧೨೦ ; ೫೧ - ೫೨ - ೫೩ ) 
- ಸೂರು ದಕ್ಷಿಣಾಯಣದಿಂದ ಉತ್ತರಕ್ಕೆ ಆವರ್ತನಗೊಳ್ಳುವವರೆಗೆ ಈ ಬಾಣಗಳ | 
ಹಾಸಿಗೆಯ ಮೇಲೆಯೇ ಮಲಗಿರುತ್ತೇನೆ. ಉತ್ತರ ದಿಕ್ಕಿಗೆ ಯಾವಾಗಸೂರ್ಯನು 
ಅಭಿಮುಖನಾಗುವನೋ ಅಲ್ಲಿಯವರೆಗೆ ಎಲ್ಲ ನೃಪರೂ ನನ್ನನ್ನು ನೋಡಲಿ. ಸಪ್ತಾ 
ಶ್ವಯುಕ್ತ ರಥದಲ್ಲಿ ನೂತನ ತೇಜಸ್ಸಿನಿಂದ ಸರದೇವನು ಉತ್ತರಾಭಿಮುಖವಾಗು ? 
ನವರೆಗೆ ನನ್ನ ಪ್ರಾಣಗಳನ್ನು ಪ್ರೀತಿಪಾತ್ರರಾದ ಸ್ನೇಹಿತರನ್ನು ರಕ್ಷಿಸುವಂತೆಶ್ಚಿರಸುತ್ತೇನೆ 
ಎನ್ನುತ್ತಾನೆ ಭೀಷ್ಮ , 


ವೇದದಲ್ಲಿ ಸೂರಸ್ತೋತ್ರ : 

ಈ ಎಲ್ಲ ಕಾರಣಗಳಿಂದ ಮಕರ ಸಂಕ್ರಮಣದ ಅಧಿದೇವತೆಯೇ ಆಗುತ್ತಾನೆ. 
ಸೂಯ್ಯಾರಾಧನೆ ಈ ಹಬ್ಬದ ಪ್ರಮುಖ ವೈಶಿಷ್ಟ , ಸೂಯ್ಯಾರಾಧನೆ ಭಾರತೀಯರಲ್ಲಿ 
ಬಹು ಪ್ರಾಚೀನ ಕಾಲದಿಂದಲೂ ಬಂದ ಒಂದು ಮುಖ್ಯ ಸಂಪ್ರದಾಯ . ಸೂರತ್ 
ನನ್ನು ಪರಬ್ರಹ್ಮನಉಪಾಸನೆ ಮಾಡುವ ' ಸೌರಮತ ಪ್ರಾಚೀನ ಭಾರತೀಯರ 
ಷಣ್ಮತಗಳಲ್ಲಿ ಒಂದೆನಿಸಿದೆ. ವೇದವು ಸೃದ್ಧಿಯಲ್ಲಿ ಅಗ್ನಿ , ಅಂತರಿಕ್ಷದಲ್ಲಿ ವಿದ್ಯುತ್ 
ದೈಃ ಸ್ಥಾನದಲ್ಲಿ ಸೂರೆ ಹೀಗೆಮೂರುಸ್ಥಾನಗಳಿಗೆ ದೇವತೆಗಳ ಹಂಚಿಕೆ ಮಾಡಿದೆ. 
ಓಂ ತತ್ಸವಿತುರ್ವರೇಣಿಯಂ.. .” ಎಂದು ಪ್ರಾರಂಭವಾಗುವ ಪ್ರಸಿದ್ಧ ಗಾಯತ್ರಿ 
ಮಂತ್ರವು ಸವಿತೃ ಸಂಬಂಧವಾದದ್ದು . ಸವಿತೃವೆಂದರೆ ಸೂರ , ಅಷ್ಟಾದಶ ಪುರಾಣ 
ಗಳಲ್ಲಿ ಅನೇಕ ಕಡೆ ಸೂರನ ಆರಾಧನೆಯ ವರ್ಣನೆ ಬರುತ್ತದೆ. ಋಗೈದದ ಅನೇಕ 
ಋಕ್ಕುಗಳು ಸೂರಪರವಾಗಿದೆ. 

ಚಿತ್ರಂ ದೇವಾನಾಮುದಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯಾಗೋಃ | 
ಅಪ್ರಾದ್ಯಾನಾ ಪೃಥಿವೀ ಅಂತರಿಕ್ಷ ಸೂರ ಆತ್ಮಾ ಜಗತಸ್ತಸ್ಥುಷಶ್ಚ | 

* ( ಖ ೧- ೧೧೫ - ೧) 
ಸೂಯ್ಯೋ ದೇವೀಮುಷಸಂರೋಚಮಾನಾಂ ಮರೊನಯೇಷಾ ಮಬ್ಬೇತಿ 

ಪಶ್ಚಾತ್ 1 # 
ಯತಾ ನರೋ ದೇವಯಂತೋ ಯುಗಾನಿ ವಿತವ್ವ ತೇ ಪ್ರತಿ ಭದ್ರಾಯ | 

ಭದ್ರಮ್|| ( ಋ . ೧- ೧೧೫ - ೨ ) ; 
ಜನವರಿ , 1983 


51 ? 


2 


ಭದ್ರಾ ಅಶ್ವಾ ಹರಿತಃಸೂಸ್ಯ ಚಿತ್ರಾ ಏತದ್ವಾ ಅನುವಾದ್ಯಾಸಃ | 
ನಮಸ್ಯಂತೋ ದಿನ ಆ ಸೃಷ್ಣಮಸ್ತುಃ ಪರಿದ್ಯಾವಾ ಪೃಥಿವೀಯ ಸದ್ಯಃ || 

( ಋ . ೧-೧೧೫ -೩) 
ಇತ್ಯಾದಿ ಅನೇಕ ಮಂತ್ರಗಳನ್ನು ಉದಾಹರಿಸಬಹುದು. ಆಶ್ಚರ್ಯಕರ ಸ್ವರೂಪದ, 
ಮಿತ್ರ , ವರುಣ, ಅಗ್ನಿಗಳಿಗೆ ಕಣ್ಣಿನಂತಿರುವ, ಜಗತ್ಪಕಾಶಕ ಸೂರಮಂಡಲ ಹುಟ್ಟಿ 
ದ್ಯಾವಾ ಪೃಥಿವೀ ಅಂತರಿಕ್ಷಗಳನ್ನು ತುಂಬಿದೆ. ಈ ಜ್ಯೋತಿಮಂಡಲ ಮಧ್ಯದ 
ಸೂಯ್ಯನು ಚರಾಚರ ಜಗತ್ತಿಗೆಲ್ಲ ಆತ್ಮಸ್ವರೂಪನಾಗಿದ್ದಾನೆ. ಉಷಸ್ಸಿನ ಉದಯ 
ನಾದೊಡನೆ ಯಾಗ ಕರ್ತೃಗಳು ಸೂಹ್ಯಾದಿಗಳನ್ನು ಯಾಗಗಳಿಂದ ಪೂಜಿಸಲಿಚ್ಛೆಯು 
ಇವರಾಗಿ ಅಯಾಯ ಕಾಲದ ಕರ್ಮಗಳನ್ನು ಆಚರಿಸುತ್ತಾರೆ. ಸುಂದರ ಸ್ತ್ರೀ 
ಯನ್ನು ಹಿಂಬಾಲಿಸುವ ಪುರುಷನಂತೆ ಸೂರ ಕಾಂತಿಯುತಉಷಸ್ಸನ್ನು ಹಿಂಬಾಲಿ 
ಸುವನು. ಇಂಥ ' ಮಂಗಳಕರ ಸೂಯ್ಯನನ್ನು ನಮ್ಮ ಕಲ್ಯಾಣಕ್ಕೆ ಭಜಿಸೋಣ. 
ಸೂಾಶ್ವಗಳು ಮಂಗಳಕರವಾದವುಗಳು. ಅಲೌಕಿಕ ಅವಯವ, ವೇಗವಾಗಿ ಸಂಚ 
ರಿಸುವ ಶಕ್ತಿಯುಳ್ಳ ಅವು ನಮ್ಮ ಪ್ರಶಂಸೆಗೆ ಮುಖ್ಯ ವಿಷಯಗಳಾಗಿವೆ. ಇಂಥ ಅಶ್ವ 
ಗಳು ನಮ್ಮಿಂದ ಪೂಜೆಗೊಂಡು ಆಕಾಶದ ಮೇಲ್ಬಾಗದಲ್ಲಿ ಸಂಚರಿಸುತ್ತಾ ಇವೆ. 
ಸ್ವಲ್ಪ ಕಾಲದಲ್ಲಿ ಇವು ಭೂಮಿ ಮತ್ತು ಅಂತರಿಕ್ಷಗಳನ್ನು ಸಂಚರಿಸಬಲ್ಲವು”. ಇಷ್ಟು 
ಇಲ್ಲಿನ ಮಂತ್ರಗಳ ಅರ್ಥ. 


ಸೂರ್ಯನಿಗೆ ವಿಭೂತಿತ್ವ : 

- ಹೀಗೆ ಸೂರ ಅತ್ಯಂತ ಪುರಾತನವಾದ ಭಾರತೀಯ ಅನೇಕ ದೇವತೆಗಳಲ್ಲಿ 
ಒಂದು. ವೇದ ಋಷಿಗಳಿಗೆ ಸೂರ್ ಮತ್ತು ಅಗ್ನಿಗಳು ಪ್ರತ್ಯಕ್ಷ ದೇವತೆಗಳೇ , 
ಉಳಿದ ಇಂದ್ರ ಯಮ ವರುಣಾದಿಗಳು ಗೋಚರಗಳೇ ಅಲ್ಲ. ಅಂತೆಯೇ ಪುರಾಣಗಳ 
ಕಾಲಕ್ಕೆ ಸೂ‌ ವಿಭೂತಿರೂಪ ಹೊಂದಿ ಅವನಿಗೊಂದು ಮಾನವಕಲ್ಪಿತ ವಿಲಕ್ಷಣ 
ಶರೀರ, ಹೆಂಡಿರು - ಮಕ್ಕಳು - ಪರಿವಾರದವರೇ ಮೊದಲಾದವರ ಸೃಷ್ಟಿಯೇ ಆಗಿ 
ಹೋಯಿತು. ಅನೇಕ ದೇವಾಲಯಗಳ ನಿರ್ಮಾಣಗೊಂಡವು. ಈಗ ಪಾಕಿಸ್ಥಾನ 
ದಲ್ಲಿ ಸೇರುವೆಗೊಂಡಿರುವ ಮುಲ್ತಾನಿನಲ್ಲಿ ಅತ್ಯಂತ ಪ್ರಾಚೀನ ಸೂರದೇವಾಲಯ 
ವಿತ್ತು . ಆ ನಗರದ ಹೆಸರು 'ಮೂಲಸ್ಥಾನ' ಎಂದು . ಕಾಶ್ಮೀರದ ಶ್ರೀನಗರದ ಬಳಿ 
ಯಲ್ಲಿ ಏಳನೆಯ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟ ಸೂರ ದೇವಾಲಯವಿತ್ತು . ಈ 
ಎರಡೂ ದೇವಾಲಯಗಳು ಪರಕೀಯರ ದಾಳಿಗೆ ತುತ್ತಾಗಿ ನಾಶವಾದವು. ಓರಿಸ್ಸಾದ 
ಪುರಿ ಜಿಲ್ಲೆಯಲ್ಲಿನ ಕೋಣಾರ್ಕ ದೇವಾಲಯವೇ ಇಂದಿಗೂ ತನ್ನ ಜಗತ್ಪಸಿದ್ಧತೆ 
ಯನ್ನು ಉಳಿಸಿಕೊಂಡು ಬಂದು ರಾರಾಜಿಸುವ ಸೂರದೇವಾಲಯವಾಗಿದೆ. ದಕ್ಷಿಣ 
ಭಾರತದಲ್ಲಿ ಉತ್ತಮ ಕಲಾಕೃತಿಯ ಕ ದೇವಾಲಯ ತಂಜಾವೂರು ಜಿಲ್ಲೆಯ 
52 , 

ಸಿದ್ಧಗಂಗಾ 


( ಆಡುದುರೈ ' ಎಂಬಲ್ಲಿದೆ. ಈ ಎರಡೂ ದೇವಾಲಯಗಳು ೧೨ನೆಯ ಶತಮಾನದಿಂದ 
ಈಚಿನವು. 
ಆ ಸೂಯ್ಯಾರಾಧನೆ ಕೇವಲ ಹಿಂದೂ ಸಂಸ್ಕೃತಿಯ ವೈಶಿಷ್ಟ್ಯವೆಂದೇನೂ ಅಲ್ಲ. 
ಪ್ರಾಚೀನ ಜಗತ್ತಿನ ಅನೇಕ ಜನಾಂಗಗಳು ಸೂರಾರಾಧನೆಯನ್ನು ಮಾಡುತ್ತ ಬಂದಿವೆ . 
ಮೆಕ್ಸಿಕೋ , ಜಪಾನ್ , ಪರ್ಷಿಯಾ ಕೊಲ್ಲಿಯ ದೇಶಗಳಲ್ಲಿನ ಜನಾಂಗದಲ್ಲಿ ಸೂಯ್ಯಾ , 
ರಾಧನೆ ಇತ್ತು . ಯಹೂದಿಗಳಲ್ಲಿ ಸೂಯ್ಯಾರಾಧನೆ ವ್ಯಾಪಕವಾಗಿತ್ತು . ಕೋಪರ್ನಿ 
ಕಸನ ಬರವಣಿಗೆಗಳಲ್ಲಿ ನಮ್ಮ ಪುರಾಣಗಳಲ್ಲಿ ವರ್ಣಿತವಾದ ರೀತಿಯಲ್ಲಿಯೇ ವರ್ಣಿಸಿ 
ರುವ ಅನೇಕ ವರ್ಣನೆಗಳು ಬರುತ್ತವೆ. 
ಮಲನು೦ತ್ರವೊಂದೇ : 
- ಹಿಂದೂ ಜನಾಂಗದಲ್ಲಿ ಆಸೇತು ಹಿಮಾಲಯದವರೆಗೆ ಮಕರ ಸಂಕ್ರಮಣದ 
ಆಚರಣೆಯಲ್ಲಿ ಅಲ್ಪ ಸ್ವಲ್ಪ ಭಿನ್ನತೆ ಕಂಡುಬಂದರೂ ಮೂಲಮಂತ್ರವೊಂದೇ . ಇದೊಂದು 
ಸೂರ ಚಲನೆಯ ಪರ್ವಕಾಲದಲ್ಲಿ ಉಂಟಾಗುವ ಋತುಬದಲಾವಣೆಯ ಹಬ್ಬ . 
ಸಾಮಾನ್ಯವಾಗಿ ಪುಷ್ಯಮಾಸದಲ್ಲಿ ಜನವರಿ ೧೩ ಮತ್ತು ೧೪ನೆಯ ತಾರೀಖುಗಳಲ್ಲಿ 
ಈ ಹಬ್ಬ ಬರುತ್ತದೆ. ಕೆಲವು ಕಡೆ ಮೂರು ದಿನಗಳು ವಿಜೃಂಭಣೆಯಿಂದ ಈ ಹಬ್ಬ 
ವನ್ನು ಆಚರಿಸಿದರೆ , ಕರ್ನಾಟಕದಲ್ಲಿ ಒಂದು ದಿನ ಮಾತ್ರ ಈ ಹಬ್ಬವನ್ನು ಆಚರಿಸು 
ವುದು ಪದ್ಧತಿ. ಕೆಲವರು ಸಂಕ್ರಮಣದ ಪುಣ್ಯಕಾಲದಲ್ಲಿ ತೀರ್ಥಾದಿಗಳಿಗೆ, ನದಿ, 
ಸರೋವರ, ಸಂಗಮಸ್ಥಾನಗಳಿಗೆ ಹೋಗಿ ಸ್ನಾನಾದಿಗಳನ್ನು ಮುಗಿಸಿ ತಮ್ಮ ಪಿತೃ 
ಗಳಿಗೆ ತಿಲತರ್ಪಣ ಕೊಡುವುದುಂಟು. ತಮ್ಮ ತಮ್ಮ ಪೂರ್ವಜರನ್ನು ಕೃತಜ್ಞತೆ 
ಯಿಂದ ಸ್ಮರಿಸಿಕೊಳ್ಳಲು ನಮ್ಮ ಸಂಸ್ಕೃತಿ ಕಲ್ಪಿಸಿರುವ ಒಂದು ಸಂದರ್ಭವೆಂದು ಈ 
ವಿಷಯದಲ್ಲಿ ಹೇಳಬಹುದು. ಎಳ್ಳು - ಬೆಲ್ಲಗಳನ್ನು ಬೆರೆಸಿ ಪರಸ್ಪರ ಕೊಳುಕೊಡೆ 
ಯನ್ನಾಚರಿಸಿ ಸ್ನೇಹಸೌಹಾರ್ದಗಳನ್ನು ನವೀಕರಿಸಿಕೊಳ್ಳುವ ಒಂದು ಸಡಗರ ಈ 
ಹಬ್ಬದಲ್ಲಿ ಎದ್ದು ಕಾಣುವ ಇನ್ನೊಂದು ವೈಶಿಷ್ಟ್ಯ . ಕೆಲವೆಡೆ ದನಕರುಗಳನ್ನು ಕಿಚ್ಚು 
ಹಾಯಿಸುವ ಪದ್ಧತಿಯನ್ನು ಆಚರಿಸುವುದುಂಟು . 

ಸಂಕ್ರಾಂತಿಯ ಮರುದಿನ ಬಂಧುಬಾಂಧವರು ಆಸ್ತೇಷ್ಟರು ಒಬ್ಬರ ಮನೆ 
ಗೊಬ್ಬರು ಹೋಗಿಎಳ್ಳು , ಬೆಲ್ಲ , ಕಬ್ಬು , ಎಲಚಿಹಣ್ಣೆಮೊದಲಾದುವನ್ನು ಪರಸ್ಪರ 
ಕೊಳುಕೊಡೆಯನ್ನಾಚರಿಸಿ ತಮ್ಮ ಬಾಂಧವ್ಯದ ಬದುಕನ್ನು ಸಿಹಿಗೊಳಿಸಿಕೊಳ್ಳುತ್ತಾರೆ. 

ಒಟ್ಟಿನಲ್ಲಿ ಸಂಕ್ರಾಂತಿ ಕೇವಲ ಒಂದು ಸಂಪ್ರದಾಯದ ಹಬ್ಬವಾಗಿರದೆ , ಸ್ನೇಹ 
ಸಂಬಂಧವರ್ಧನೆ , ಪೂರ್ವಜರ ಸ್ಮರಣೆ , ಸ್ವರ್ಗನರ್ತಗಳ ಸಂಬಂಧಕಲ್ಪನೆ, ಪ್ರಕೃತಿ 
ಯೊಡನೆ ಸ್ವರಮೇಳಗೊಳ್ಳುವಿಕೆ, ಆಹಾರಬದಲಾವಣೆ , ಆಮೋದ ಪ್ರಮೋದ, 
ಆಚಾರವಿಚಾರಗಳ ಪವಿತ್ರತೆಯನ್ನು ಜನಾಂಗದಲ್ಲಿ ಕುದುರಿಸಲು ಹಿಂದೂ ಸಂಸ್ಕೃತಿ 
ಕಲ್ಪಿಸಿರುವ ಬಹು ಪ್ರಾಚೀನಕಾಲದ ಹಬ್ಬ . ಈ ಹಬ್ಬದ ಮುಖ್ಯ ದೇವತೆ ಸೂಯ್ಯ. 
ಈ ವರ್ಷದ ಮಕರ ಸಂಕ್ರಮಣ ಸರ್ವರಿಗೂ ಸುಖಸಂತೋಷಗಳನ್ನುಂಟುಮಾಡಲಿ 
. 
ಜನವರಿ , 1983 


ಚಿನ ಸ್ವರಮೇಳಗೋರಣೆ, ಸ್ವರ್ಗವರ್ತಕ ಹಬ್ಬವಾಗಿರದೆ, 


53 


೧೯೧೦ ರ ಒಂದು ಸಂಭಾಷಣೆ 

ಎಂ . ಜಿ . ವೆಂಕಟೇಶಯ್ಯ , ಚಾಮರಾಜಪೇಟೆ ಬೆಂಗಳೂರು- 18 , 
ನಾಟಕವನ್ನು ನೋಡುವುದಕ್ಕೆ ಹೋಗುವುದೂ , ದೇವದಾಸಿಯರ ಮನೆಗೆ ಊಟಕ್ಕೆ 
ಹೋಗುವುದೂ ಒಂದೇ ಎಂದು ಶೇಷಶಾಸ್ತ್ರಿಗಳ ಮತ, ಆತನ ಮಿತ್ರ ವಿಶ್ವನಾಥ ಇದರ 
ವಿಚಾರ ಅವರ ಮಾತುಕತೆ ಇವತ್ತಿಗೂ ನನಗೆ ನೆನಪಿದೆ. 
ಶೇಷ : ನೋಡೋದಕ್ಕೆ ಹೋಗಬಾರದು ನಿಷಿದ್ದ ! 
ವಿಶ್ವ : ನೋಡೋದು ಬೇಡ- ಪಾರ್ಟು ಮಾಡಿದರೆ ಹೇಗೆ ? 
ಶೇಷ : ಅಯ್ಯೋ ರಾಮ ! ಏನು ಕಾಲ ಬಂತಪ್ಪ ! ಪಾರ್ಟು ಮಾಡೋದುಪೋಲಿ 

ಪೋಕರಿಗಳ ಕೆಲಸ !! 
ವಿಶ್ವ : ನಾಟಕ ಬರೆದ ಕವಿಗಳು ದೊಡ್ಡವರು . ಶೇಷ : ಇರಬಹುದು 
ವಿಶ್ವ : ಅದೊಂದು ದೊಡ್ಡ ಕಲೆ, 

ಶೇಷ : ಇರಬಹುದು 
ವಿಶ್ವ : ನಟನೆಗೆ ಪ್ರತಿಭೆ ಬೇಕು, ಅಲ್ಲವೆ ? 
ಶೇಷ : ಪ್ರತಿಭೆ ಅಲ್ಲ ! ಪ್ರತಿಮೆ !! ಹುಚ್ಚು ಹುಚ್ಚು !! 
ವಿಶ್ವ : ಎಲ್ಲಿ ಪ್ರತಿಭೆಯಿದೆಯೋ ಅಲ್ಲಿ ಮಹಾದೇವನಿದ್ದಾನೆ ಹಾಗಂತಲೆ ಆ ಪ್ರತಿಭೆ 

ಯನ್ನು ಬೆಳೆಸಬೇಕೆಂದೇ ನಾವು ಬೆಂಗಳೂರು ಯೂನಿಯನ್ ಪ್ರಾರಂಭ 

ಮಾಡಿದ್ದು 
ಶೇಷ : ತಿಕ್ಕಲು ಎಂದೆ, ಸೂಳೆ ಆಡಿಸಿದ ಹಾಗೆ ಕೈ ಕಾಲಾಡಿಸೋದು- ಪ್ರತಿಭೆ ! 

ಪ್ರತಿಭೆ ! ಎಂಬೋದು ಏನಿದೆ ಅದರಲ್ಲಿ. ಗಂಡಸು ಸೀರೆ ಉಟ್ಟಿದ್ದನ್ನು 
ನೋಡಿದರೆ ಪಾಪ ಬರುತ್ತೆ 

ಹಾಗಾದರೆ ಹೆಂಗಸರನ್ನೇ ರಂಗಸ್ಥಳಕ್ಕೆ ಹರ್ಪಿಸಿದರಾಯ್ತು ! 
ಶೇಷ : ಏನೋ ರಾಮ ಕೃಷ್ಣ ! ಅಂತ ಇದ್ದೇವೆ. ಮನೇ ಹೆಂಗಸರನ್ನು ಬೀದೀ 

ಪಾಲು ಮಾಡೋಕೆ ಹುಟ್ಟಿದ್ದೀರಲ್ಲಪ್ಪ ! ಖಂಡಿತ ನಿಮ್ಮಿಂದ ನಮ್ಮ ಕುಲ 

ಗಳೇ ನಾಶವಾಗಿ ಬಿಡುತ್ತೆ ! 
ವಿಶ್ವ : ಅಲ್ಲ, ಶಾಸ್ತ್ರಿಗಳೇ ! ದೊಡೋರುನೋಡೋದು ಬೇಡ ಪಾಪ , ಆರು 

ಏಳು ವರ್ಷದ ಮಕ್ಕಳು ನೋಡಿದರೇನು ? - 
ಶೇಷ : 

ಮುಂಜಿಯಾಗುವವರೆಗೂ ಅದು ಕೂಸು, ಆ ಕೂಸು ತನ್ನ ತಾಯಿಯ 

ಜೊತೆಯಲ್ಲಿ ನಾಟಕ ನೋಡಲಿ, ಪರವಾಯಿಲ್ಲ ! 
ವಿಶ್ವ : ಮುಂಜಿಯಾಗದೇ ಇದ್ದವರು ? ಶೇಷ : ಹೋಗಬಹುದಪ್ಪ ! 

ಮುಂಜಿಯಾದ ಮೇಲೆ?... 
ಶೇಷ : ಅವರು ಹೋಗಲೇಕೂಡದು. ಬ್ರಹ್ಮಚಾರಿಗಳು , ನಾಟಕ , ಸಂಗೀತ, 

ನಾಟ್ಯ , ನೋಡಬಾರದು. ಇದು ವೇದ ಮತ. 
ವಿಶ್ವ : ಅಷ್ಟು ಕಟ್ಟುನಿಟ್ಟಾ . 
54 


ಪ್ರ : 


ವಿಶ್ವ : 


ಸಿದ್ಧಗಂಗಾ . 


* ಮಾನ, ಸದಸ್ಯರುಗಳಿಗೆ 

ಜಾಹೀರಾತುದಾರರಿಗೆ 
- ಆಜೀವ ಸದಸ್ಯರ ಬಳಗಕ್ಕೆ ಮತ್ತು ಪತ್ರಿಕೆಯ ಪುರೋಭಿವೃದ್ಧಿಗಾಗಿ 
ಸತತವಾಗಿ ಶ್ರಮಿಸುತ್ತಿರುವ ಅಭಿಮಾನಿಗಳಿಗೆ , 
ಸಂಕ್ರಾಂತಿಯ ಶುಭಾಶಯಗಳು 

ಪ್ರಕಾಶಕರು 


UUUUUUUUUUUUUUUUUUUUUUU 


ಮಾಡುವಂತಿರಬೇಕು, ಮಾಡದಂತಿರಬೇಕು 
ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. 


-- ಬಸವಣ್ಣ 


ಹೊತ್ತು ಹೊತ್ತಿಗೆ ಎಚ್ಚರವನು ಪಾಲಿಸಿ 
ಮನಕೆ ಕರ್ತುವಾಗಿ ತಾವು ನಿಂದುಕೊಂಡು 
ರಕಣೆಯ ಮಾಡುವ ಗುರುವಿರುತಿರಲು 
ಮನ ಮತ್ತೊಂದನೆಣಿಸುವದೆ ಕೇಳೆಲ ಮರುಳೆ || 


ಲಿಂಗಮ್ಮ 


MUUUUUUUUUUUUUUUUUUUU 


ಮಾನ್ಯ ಓದುಗರಲ್ಲಿ ವಿನಂತಿ 
- 1983 ನೇ ಹೊಸ ವರ್ಷಕ್ಕೆ ನಿನ್ನ ಚಂದಾ ನಂಬರ್ ಗುರು 
ತಿಸಿಕೊಳ್ಳಿ, 

ನಿಳಾಸ ಬದಲಾವಣೆಗೆ ಚಂದಾ ನಂಬರ್ ಸೂಚಿಸಿ ನನೊಡನೆ 
ವ್ಯವಹರಿಸಿ, 

ಪ್ರಕಾಶಕರು , 
ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ - 572104 

ತುಮಕೂರು ಜಿಲ್ಲೆ , 


LICENCED TO POST WITHOUT PRE PAYMENT LICENCE NO . 3 
SIDDAGANGA Monthly 

Reg No. KRN 0 - 9 


* * 


|| ಓಂ | 
ವ್ಯವಸಾಯ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ 

- 1983 
ಶ್ರೀ ಸಿದ್ದಗಂಗಾ ಮಠ, ತುಮಕೂರು ಜಿಲ್ಲೆ . 
* * ಈ ವರ್ಷ ವಸ್ತು ಪ್ರದರ್ಶನವು ಮಹಾಶಿವರಾತ್ರಿ ಜಾತ್ರೆಯ ೬೦ಗ 

ನಾಗಿ ಶ್ರೀ ಸಿದ್ದಗಂಗಾ ಮಠದ ಹಳೆಯ ವಿದ್ಯಾರ್ಥಿ ಸಂಘದ ವತಿ 

ಯಿಂದ ಫೆಬ್ರವರಿ 2ನೇ ತಾರೀಖಿನಿಂದ ಪ್ರಾರಂಭವಾಗಲಿದೆ. 
ಈ * ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳು, ಖಾಸಗಿ ಸಂಘ 

ಸಂಸ್ಥೆಗಳು ಮತ್ತು ಇತರ ಉದ್ದಿಮೆಗಳು ಹಾಗೂ ಗ್ರಾಮ ಕೈಗಾರಿಕೆ 
ಗಳು ಭಾಗವಹಿಸಿದ್ದು ನಗರ ಜನರಿಗಲ್ಲದೆ ಲಕ್ಷಾಂತರ ರೈತಾಪಿ ಜನ 
ರಿಗೆ ಈ ವಸ್ತು ಪ್ರದರ್ಶನವು ಮಾರ್ಗದರ್ಶನವಾಗಿದೆ. 
ಈಗಾಗಲೇ ಕಳೆದ 19 ವರ್ಷಗಳಿಂದ ಕೋಟ್ಯಂತರ ಜನರನ್ನು ಈ 
ವಸ್ತು ಪ್ರದರ್ಶನವು ಆಕರ್ಷಿಸಿರುತ್ತದೆ. 
ಫೆಬ್ರವರಿ 2ರಿಂದ ಪ್ರಾರಂಭವಾಗಲಿರುವ ನಮ್ಮ ವಸ್ತು ಪ್ರದರ್ಶನವು 
5 ಬ್ರವರಿ 16 ರವರೆಗೆ ನಡೆಯಲಿದ್ದು ಪ್ರತಿದಿನ ಸಂಜೆ ವಸ್ತು ಪ್ರದ 
ರ್ಶನದಲ್ಲಿ ನೃತ್ಯ , ಸಂಗೀತ, ನಾಟಕ ಮೊದಲಾದ ಸಾಂಸ್ಕೃತಿಕ 
ಮತ್ತು ಮನರಂಜನಾ ಕಾರ್ಯಕ್ರಮಗಳು ಹಾಗೂ ಉಪಯುಕ್ತ 
ವಿಷ ಯ ಗ ಳ ಚಲನಚಿತ್ರ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿದೆ . 
ಕಾರ್ಯಕ್ರಮಗಳನ್ನು ಕೊಡಲಿಚ್ಛಿಸುವವರು ಸಮಿತಿ ಯ ವ ರ ನ್ನು 
ಸಂಪರ್ಕಿಸಬೇಕಾಗಿ ಕೋರಿದೆ. 
ಮತ್ತೊಂದು ವಿಷಯವೆಂದರೆ ಈ ವರ್ಷ ಜಾತ್ರೆಯೂ ಕೂಡ ಶ್ರೀ 
ಶಿವರಾತ್ರಿಗಿಂತ ಒಂದು ವಾರ ಮುಂಚಿತವಾಗಿ ಪ್ರಾರಂಭವಾಗಲಿದೆ . 
ಮಳಿಗೆಗಳನ್ನು ಕಾಯ್ದಿರಿಸುವವರಿಗೆ ಸದವಕಾಶ. ವ್ಯಾಪಾರಸ್ಥರು 
ಹೆಚ್ಚು ಹೆಚ್ಚಾಗಿ ಬಂದು ಇದರ ಉಪಯೋಗವನ್ನು ಪಡೆಯಬೇಕಾಗಿ 
ನಿನಂತಿ. 

ವಸ್ತು ಪ್ರದರ್ಶನ ಸಮಿತಿ 
ಶ್ರೀ ಸಿದ್ದಗಂಗಾ ಮಠ 


- ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ . 


VoveHERCO 


- 


၈၀၀၀ 


•••• 
1 
වේ 
. 
" 


LAKISSANA 
+ 
| 
# 
11 
, 
# 
1 
BRA 

1941 


3 


• 
SEA 


| 
11 


1••••• 


*, 


1 


TV 


XBR KAKEXKIANKRKRA 

ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು 
ಮಾಡಿ ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 
ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಸ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 
ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೇ , ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 
ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವು 
ದರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾಬೂನುಗಳನ್ನು ಇ೦ದೇ ಉಪಯೋಗಿಸಿರಿ 


* ಕಸೂರಿ 
* 
ಬಾರ್ ಸೋಪ್ 


* ಕಸ್ತೂರಿ 
* 
ನೀಲಂ ಬಾರ್ ಸೋಪ್ 


ತಯಾರಕರು : 


ರಾಮಕೃಷ್ಣ ಆಯಲ್ ಮಿಲ್ , ತುಮಕೂರು. 


ಸಿದ್ದಗಂಗಾ 


| shokkoskಂಜೇಷಿಯೊಂkಷಿಂkakakokke 
ಸಂಪುಟ ೧೯ 

ಸಂಚಿಕೆ - ೨ 
ಸಂಚಿಕೆ - ೨ 

ಫೆಬ್ರವರಿ, ೧೯೮೩ 
దాల రాంరాంగణాంకాలంల 


ಭವಾಂಬೋಧಿನಾನಂ ಸದಾಶುದ್ಧ ಭಾನಂ 
ಶಿವಂ ಶಾಂತಮೇಕಂ ಪರಿತ್ರಾತಲೋಕಂ| 
ಶಿವಾನಂದಲಿಂಗಂ ಶಿವಾದ್ಯೆತಲಿಂಗಂ 
ಪರಬ್ರಹ್ಮ ಲಿಂಗಂ ಭಜೇಸಿದ್ದಲಿಂಗಂ || 


ಸಾವಾಗ ದೇವನೆಂದರೆ ಸಾವು ಬಿಡುವುದೇ ? 
ಇದಾವ ಮಾತೆಂದು ನುಡಿವಿರಿ ಎಲೆ ಅಣ್ಣಗಳಿರಾ ? 
ಬಾಳುವಲ್ಲಿ ಬದುಕುವಲ್ಲಿ ಗುರುಲಿಂಗ ಜಂಗಮವನರಿಯದೇ 
ಹಾಳು ಹರಿಯ ತಿಂದು, ಶುನಕದಂತೆ ಕಾಲ್ಲೆಡೆದು ಓಡಾಡಿ 
ಏಳಲಾರದೆ ಬಿದ್ದಾಗ, ಶಿವ ಶಿವಾ ಎಂದಡೆ ಅಲ್ಲಿ ದೇವನಿಪ್ಪನೇ ? 
ಇದನೋಡಿ ನಾಚಿ ನಗುತಿರ್ಪ ನಮ್ಮ ಬಸವ ಪ್ರಿಯ 
ಕೂಡಲ ಚೆನ್ನಬಸವಣ್ಣ . 


ಹಡಪದ ಅಪ್ಪಣ್ಣ . 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 
| * ಸಂಪಾದಕೀಯ 


* ನವನೀತ 
ಈ ಚಿತನ 


* ಕ್ಷೇತ್ರವಾರ್ತೆ 
* ಸತ್ತವರ ಆತ್ಮಗಳ ಒಂದು ಪ್ರಯೋಗ - ಪ. ರಾಮಕೃಷ್ಣ ಶಾಸ್ತ್ರಿ 11 
+ ಉರಿಲಿಂಗ ಪೆದ್ದಿಗಳ ಮೂರು ವಚನಗಳು : 
ಒಂದು ವಿವರಣೆ 

-ಎಸ್. ಎಸ್ . ಭೂಸರೆಡ್ಡಿ 13 
* ಭಾರತೀಯ ವೈದ್ಯರ ಮಹತ್ಸಾಧನೆ- ಕನ್ನಡಕ್ಕೆ - ಎಸ್ . ವಿಶ್ವನಾಥ 16 
* ನಮ್ಮ ಕೊಂಡಜ್ಜಿ ಯವರು - ಪ, ಚನ್ನಪ್ಪ ಎರೇಸೀಮೆ 20 
* ಬಹುಚತುರ ಬಿಲ್ಲುಗಾರ -.-ಕ್ಯಾಪ್ಟನ್ ಎಂ . ಜಿ. ಕೆ . ಮೂರ್ತಿ 22 
* ಸೇಡಿನ ಬಾಗಿಲು 

- ಎಂ . ಜಿ. ವೆಂಕಟೇಶಯ್ಯ 26 
* ಗಾದೆ ವೇದಕ್ಕೆ ಸಮಾನ - ಸಿ. ಕೆ. ಪರಶುರಾಮಯ್ಯ 28 
* ವೀರಶೈವ ಪ್ರವಚನಕಾರರು - ಗೊ . ರು. ಚನ್ನಬಸಪ್ಪ 31 


+ ಕಾವ್ಯವಾಹಿನಿಯಲ್ಲಿ 

- - -- - - 


- - - ಪಿ , ಬಸವಣ 


39 


* ಎಳಂದೂರು ಷಡಕ್ಷರ ಕವಿಕೃತ 
- ಬಸವ ನೀಲಾಂಬಿಕಾ ಸ್ತೋತ್ರಗಳು 


, ಚನ್ನಪ್ಪ ಎರೇಸೀಮೆ 40 


& A 


# 


# 


# # * 


* 


* 


* 


ವಾಣಿ 


ಧರ್ನು ಎಂದರೇನು ? ಇದೊಂದು ದೊಡ್ಡಪ್ರಶ್ನೆ , ಅತಿವ್ಯಾಪ್ತಿ 
ಅವ್ಯಾಪ್ತಿ ದೋಷಗಳಿಂದ ವಿಮುಕ್ಕಳಿಸಿ ನಿಗದಿಸುವುದು 
ಕಷ್ಟ ಸಾಧ್ಯ . ಸಾಮಾನ್ಯರಿಗಂತೂ ಇದರರ್ಥ ಪರಿಚಯ ಮಾತ್ರ 
ಇಂಥಧರ್ಮವನ್ನು ಕುರಿತು ಜಗತ್ತಿನ ಮಹಾಪುರುಷರನೇಕರು 
ವ್ಯಾಖ್ಯೆ ಮಾಡಿದ್ದಾರೆ. ಕಣಾದ ಮುನಿಗಳು ತಮ್ಮ ವೈಶೇಷಿಕ 
ದರ್ಶದನಲ್ಲಿ ಈ ಧಯತೋsಭ್ಯುದಯ ನಿಶ್ರೇಯಸಸಿದ್ಧಿಃ ಸ 
ಧರ್ಮಃ” ಎಂದಿದ್ದಾರೆ. ಯಾವೂದು ಅಭ್ಯುದಯ ಮತ್ತು ನಿಶ್ಲೇ 
ಯಸ್ಸಿಗೆ ಕಾರಣವೋ ಅದೇಧರ್ನು. ಇದು ನಿವೃತ್ತಿಪರವಾದ 
ಧರ್ಮ ಅಭ್ಯುದಯ ಎಂದರೆ ತತ್ವಜ್ಞಾನ- ಈತತ್ವಜ್ಞಾನ ನಿಶ್ರೇ 
ಯಸ್ಸಿಗೆ ಅಥವಾ ಮೋಕ್ಷಕ್ಕೆ ಕಾರಣವಾಗುತ್ತದೆ. ಅದು ಆರು 
ವಿಧ ಪದಾರ್ಥಗಳ ಸತ್ಯಜ್ಞಾನದಿಂದ ಬರುವಂಥದು. ಆದ್ದರಿ೦ದ 
ಆತ್ಯಂತಿಕ ದುಃಖ ನಿವೃತ್ತಿರೂಪವಾದ ಮೋಕ್ಷವು ಯಾವುದ 
ರಿಂದ ಲಭ್ಯವಾಗುವುದೋ ಅದೇಧರ್ನು, ಇದು ಮಾನವ 
ಜನಾಂಗದ ಅಭ್ಯುದಯಕ್ಕೂ ಕಾರಣ. ಇಂಥ ಧರ್ನುಸಾದ 
ನೆಯೇ ನಾನವನ ಅಂತಿಮಬ್ಬೆಯವಾಗಿದೆ. 


C< ಸಿದ್ದಗಂಗಾ'' ಮಾಸ ಪತ್ರಿಕೆ 
ಪ್ರಕಾಶಕರು 
ಹೆಚ್ಬಿ, ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಸಂಪಾದಕ ಮಂಡಲಿ 


ಹಂ ! ಚನ್ನಪ್ಪ ಎರೇಸೀಮೆ 
ಪಿ . ಎನ್ , ಚಂದ್ರಶೇಖರಯ್ಯ 


ಬಸವರಾಜು 
ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 
ಪ್ರಸಾರ ವಿಭಾಗ 
ಆರ್ . ಎಸ್. ಮಲ್ಲೇಶಪ್ಪ 
ಮುದ್ರಕರು 


ಲೇಖಕರಲ್ಲಿ ಮನವಿ 
( ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ನೀತಿ, ಧರ್ಮ, ದರ್ಶನ , ಇತಿಹಾಸ 
ವೈಚಾರಿಕ ಚಿಂತನ, ನಗೆಬರೆಹ, ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗುಲಲ್ಲಿ 
ಸ್ಪಷ್ಟವಾಗಿ ಬರೆದಿರಬೇಕು. ಆಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆ ಚೀಟಿಯನ್ನು ಲಗತ್ತಿಸಿರಬೇಕು. 
ಲೇಖನಗಳು ಆ ಕ ಸ್ಮಾ ತತ್ ಕಳೆದು 
ಹೋದರೆ ಸಂಪಾದಕರು ಹೊಣೆಗಾರರಲ್ಲ . 
ಲೇಖನಗಳಲ್ಲಿಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಈ ಬಗ್ಗೆ ಪತ್ರವ್ಯವಹಾರಕ್ಕೆ ಅವಕಾಶ 
ವಿಲ್ಲ . ಅನುವಾದ , ರೂಪಾಂತರ ಲೇಖನ 
ಗಳಿಗೆ ಮೂಲ ಕೃತಿಕಾರರ ಅನುಮತಿ 
ಪಡೆದಿರಬೇಕು, ಸ್ವಿ ಕೃ ತ ಲೇಖನದ 
ಪ್ರಕಟಣೆಗೆ < ಸಿದ್ದಗಂಗಾ ' ಆಗಿಂದಾಗ್ಗೆ . 
ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಕಳುಹಿಸಿಕೊಡಲಾಗುವುದು , ಸಿ ರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು , 

“ ಸಂಪಾದಕರು 
ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ -572104 

ತುಮಕೂರು ಜಿಲ್ಲೆ , 
ಇವರಿಗೆ ಕಳಿಸಿಕೊಡಬೇಕೌಗಿಪ್ರಾರ್ಥನೆ. 


ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 
ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾ ಕ್ಷೇತ್ರ 


- ಚಂದಾ ವಿವರ 
ವಾರ್ಷಿಕ ಚಂದಾ 15 - 00 ರೂ 
ಆಜೀವ ಸದಸ್ಯತ್ವ 151- 00 ರೂ 


ಪ್ರಕಾಶಕರು 
( ಸಿದ್ದಗಂಗಾ' ಮಾಸಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ-572104 

ತುಮಕೂರು ಜಿಲ್ಲೆ , 


సంబందరిలయ 


ಕರ್ನಾಟಕ ಜನತೆ ಸಹನ ಶೀಲರು , ವಿಚಾರವಂತರು . ಕಳೆದ ಮುವತ್ತೈದು 
ವರ್ಷಗಳಷ್ಟು ಬೇರು ಬಿಟ್ಟಿದ್ದ ಕಾಂಗ್ರೆಸ್ ಸರಕಾರವನ್ನು ಒಮ್ಮೆಲೆಬದಲಿಸಿದ ವಿವೇಕಿ 
ಗಳು . ಇದೀಗ ಹೊಸ ಜನತಾ ಸರಕಾರವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ. ಶ್ರೀ ಹೆಗ್ಗಡೆ 
ಯವರ ಮಂತ್ರಿಮಂಡಲದ ಕೈಗೆ ರಾಜ್ಯದ ಅಧಿಕಾರ ಸೂತ್ರವನ್ನು ಕೊಟ್ಟಿದ್ದಾರೆ. 
ಜನರ ಆಶಯವನ್ನು ಈಡೇರಿಸುವ ಗುರುತರ ಹೊಣೆ ಹೆಗ್ಗಡೆಯವರ ಸರಕಾರಕ್ಕಿದೆ. 
ಹಿಂದಿನ ಕೇಂದ್ರ ಜನತಾ ಸರಕಾರದ ಪ್ರತಿನಿಧಿ ಸರಕಾರವನ್ನು ವುದು ಜನತೆಯ ನಂಬಿಕೆ . 
ಸ್ವಚ್ಛ, ಪ್ರಾಮಾಣಿಕ ಜನತಾ ಸೇವೆಯನ್ನು ಈ ಹೊಸ ಸರಕಾರ ನಿರ್ವಹಿಸುತ್ತದೆ. 
ಎಂಬುದು ಜನತೆಯ ಮಹದಾಶಯ . ಈ ರಾಜಕೀಯ ತಿರವು ಇಡೀ ದೇಶದ ಮೇಲೆ 
ಪ್ರಭಾವ ಬೀರುವಷ್ಟು ಆಡಳಿತ ಸೂತ್ರ ನಿರ್ವಹಿಸುವ ಜಾಣ್ಮ ಹೆಗ್ಗಡೆಯವರ ಸರಕಾರಕ್ಕೆ 
ಬರಬೇಕು. ಮೊನ್ನೆ ತಾನೆ ಹೆಡೆಯವರು ಇಪ್ಪತ್ನಾಲ್ಕು ಮಂದಿ ಸಚಿವ ಸಂಪುಟ 
ವನ್ನು ವಿಸ್ತರಿಸಿಕೊಂಡಿದ್ದಾರೆ. ಆಯ್ಕೆಯಲ್ಲಿ ಯುಕ್ತಾಯುಕ್ತ ವಿವೇಕವನ್ನು ವಹಿಸಿ 
ದ್ದಾರೆ. ದಕ್ಷರು, ಪ್ರಾಮಾಣಿಕರು ಪಕ್ಷಕ್ಕೆ ನಿಷ್ಠೆಯುಳ್ಳ ಉತ್ಸಾಹಿ ಮುಂದಾಳುಗಳು, 
ಸೇವಾ ಮನೋಭಾವವುಳ್ಳ ನಾಯಕರು . ಅವರ ಹಿಂದಿನ ಸೇವಾ ಮನೋಭಾವಕ್ಕೆ 
ಸಚಿವ ಸ್ಥಾನದೊರಕಿರುವುದು ಸಂಕೇತರೂಪವಾಗಿದೆ. ಈ ಸಚಿವರೆಲ್ಲರೂ ಚುನಾವಣಾ 
ಪ್ರಣಾಳಿಕೆಯನ್ನು ಈಡೇರಿಸುವ ಉತ್ಸುಕತೆಯುಳ್ಳವರಾಗಿರುವುದು ಶುಭ ಸಂಕೇತ. 
ಅಧಿಕಾರ ವಹಿಸಿಕೊಂಡ ತರುಣದಲ್ಲಿಯೇ ಹಲವು ಕಾರ್ಯ ಯೋಜನೆಗಳನ್ನು ಜನ 
ತೆಯ ಮುಂದಿಟ್ಟಿದ್ದಾರೆ. ಅವು ಜನರ ಮೆಚ್ಚಿಗೆಯನ್ನು ಗಳಿಸಿವೆ. ಅವುಗಳ ಜೊತೆಗೆ 
ನಮ್ಮಲ್ಲಿ ಜಾತೀಯತೆ ಮತ್ತು ಭ್ರಷ್ಟಾಚಾರಗಳು ಸಾಂಕ್ರಾಮಿಕ ಜಾಡ್ಯವಾಗಿ ಇಡೀ 
ದೇಶವನ್ನೇ ಕಬಳಿಸುತ್ತಿವೆ. ಈ ಪಿಡುಗನ್ನು ನಿರ್ಮೂಲನ ಮಾಡುವಲ್ಲಿ ಹೆಗ್ಗಡೆಯವರ 
ಸರಕಾರ ಕಟಿಬದ್ಧವಾಗಿ ನಿಂತು ನಿರ್ವಹಿಸಬೇಕು. ಇತ್ತೀಚೆಗೆ ಬೇರುಬಿಟ್ಟು, ಕುಡಿ 
ಯೊಡೆಯುವ ಈ ಶೈಶವದಲ್ಲಿ ಕೆಲವೇ ಕೆಲವು ಕಿಡಿಗೇಡಿಗಳು, ನಯವಂಚಕರು, ಬಿಸಿ 
ನೀರುಯ್ಯುವ ಪ್ರವೃತ್ತಿಯಲ್ಲಿ ತೊಡಗಿದ್ದಾರೆ. ಇಡೀ ನಾಡಿನ ಜನತೆ ಅವರನ್ನು 
ಕ್ಷಮಿಸುವುದಿಲ್ಲ. ಹುಲಿಚರ್ಮ ಹೊದ್ದು ಜೀವಿಸುವ ಗಾರ್ದಭೆಗಳ ಗುಟ್ಟು ರಟ್ಟಾಗುವ 
ಸಮಯ ಸನ್ನಿಹಿತವಾಗಿದೆ. ರಾಷ್ಟ್ರಪಿತ ಮಹಾತ್ಮಗಾಂಧಿಯವರ ಮತ್ತು ಲೋಕ 
ನಾಯಕ ಜಯಪ್ರಕಾಶ್ ನಾರಾಯಣರ ಆಶೀರ್ವಾದ ಬಲವಿರುವ ಹೆಗ್ಗಡೆಯವರ 
* ಸರಕಾರ ಯಾವುದಕ್ಕೂ ಅಂಜದೆ ಧೈರ್ಯದಿಂದ ಮುನ್ನುಗ್ಗಿ ಜನಸೇವೆಯ ಪ್ರವೃತ್ತಿ 
ಯುಳ್ಳದ್ದಾದರೆ ಸಾಕು. 


ಫೆಬ್ರವರಿ , 1983 


ನ ನ ನಿತ 


“ ಪ್ರಜಾ ಸಂರಕ್ಷಣಂ ಧರ್ಮೋ ಭಾರ್ಮಿಕಸ್ಯ ಮಚ್ಛತಃ | 
ತಸ್ಮಾದಸಾಧನ್ ಧರ್ಮಾಯ ನಿಮ್ಮನ್ ದೊಷ್ಟೆರ್ನ ಲಿಪ್ಯತೇ || 


ಕೌಟಿಲ್ಯ 
ಧರ್ಮಿಷ್ಠನಾದ ಪ್ರಜಾನಾಯಕನು ಪ್ರಜೆಗಳನ್ನು ಕಾಪಾಡಬೇಕು. ಪ್ರಜೆ 
ಗಳನ್ನು ಕಾಪಾಡುವುದಕ್ಕಾಗಿ ದುಷ್ಟರನ್ನು ದಂಡಿಸಿದರೆ ಆತನಿಗೆ ದೋಷವುಂಟಾಗುವು 
ದಿಲ್ಲ. 


ಮಸ್ತಕನಸಭಾರಾದೇದುಃಖವು ರ್ನಿಮರತೇ | 
ಕುಧಾದಿಕೃತ ದುಖಃ ತು ವಿನಾ ನ ನ ಸೇನಜಿತ್ ||- 


ವಿವೇಕ ಚೂಡಾಮಣಿ 


ತಲೆಯಮೇಲೆ ಭಾರ ಹೊ ತ ನ ನ ದುಃಖವನ್ನು ಇನ್ನೊಬ್ಬನು ಪರಿಹರಿಸಿ 
ಯಾನು. ಹಸಿವು ಮುಂತಾದ್ದರಿಂದಾಗುವ ದುಃಖವನ್ನು ತಾನೇ ಊಟಮಾಡಿ 
ಪರಿಹರಿಸಿಕೊಳ್ಳಬೇಕು. ಅದು ಇನ್ನೊಬ್ಬನಿಂದ ಎಂದಿಗೂ ಆಗತಕ್ಕದ್ದಲ್ಲ, ಅನು 
ಭವಿಸಿಯೇ ತೀರಬೇಕು. 


ಮನೋ ನ ವೈರಾಗ್ಯ ತರಂಗಿತಂ ಚೇತ್‌ 
ವೃಥಾ ತದಾ ದಾನತ ಪಃ ಪ್ರಯಾಸಃ | 
ಲಾವಣ್ಯನುಂಗೇ ಯದಿ ನಾ೦ಗನಾನಾಂ 
ಮುಧಾ ತದಾ ವಿಭಾನುವಲ್ಲಿ ತಾನಿ || 


- ಪದ್ಮನಂದನ) ವೈರಾಗ್ಯಶತಕ 
ಮನಸ್ಸಿನಲ್ಲಿ ವೈರಾಗ್ಯ ಭಾವನೆಗಳು ಮೂಡದೆ ದಾನ, ತಪಸ್ಸು ಮೊದ 
ಲಾದವುಗಳನ್ನು ಮಾಡಿ ಪ್ರಯಾಸಪಡುವುದು ಫಲವಿಲ್ಲ. ಹೇಗೆಂದರೆ ಸ್ತ್ರೀಯರಿಗೆ 
ಲಾವಣ್ಯವಿಲ್ಲದಿದ್ದರೆ ವೈಯಾರ ಬೆಡಗು ಬಿನ್ನಾಣ ವಿಲಾಸಗಳು ವ್ಯರ್ಥವಾದಂತೆ. 


ಸಿದ್ಧಗಂಗಾ 


ಚಿ೦ತನ 


ಹೊಗಳಿಕೆ 


- - 


ಆಕ್ , ಮಹಾದೇವಯ್ಯ 


ಮನುಷ್ಯ ತನ್ನನ್ನು ಜನ ಮೆಚ್ಚಬೇಕು, ಹೊಗಳಬೇಕು ಎಂದು ಅಪೇಕ್ಷಿಸು 
ತ್ತಾನೆ. ಸ್ವಭಾವತಃ ಅವನು ಕೀರ್ತಿಕಾಯಿ , ಇನ್ನೊಬ್ಬರು ತನ್ನನ್ನು ಹೊಗಳಿದಾಗ 
- ಹಿಗ್ಗಿ ಹೀರೇಕಾಯಿಯಾಗುತ್ತಾನೆ, ತೆಗಳಿದಾಗ ಕುಗ್ಗಿ ಕಗ್ಗಿ ಒಣ ಕಂಕಿಯಾಗು 
- ತ್ತಾನೆ. ಲೋಕದಲ್ಲಿ ಸ್ತುತಿ- ನಿಂದೆಗಳು ಇದ್ದದ್ದೇ . ವಾಸ್ತವ ಜೀವನದಲ್ಲಿ ಎರಡೂ 
ಬೇಕು - ಹಿತಮಿತವಾಗಿ , 

ಹೊಗಳಿಕೆ ಒಂದು ರೀತಿಯಲ್ಲಿ ಒಳ್ಳೆಯ ಟಾನಿಕ್ . ಇನ್ನೊಂದು ದೃಷ್ಟಿಯಲ್ಲಿ 
ಮಾದಕ ಪಾನೀಯ , ಹೆಂಡ, ಒಳ್ಳೆಯ ಕೆಲಸ ಮಾಡುವವನನ್ನು ಕಂಡಾಗ ಜನ 
ಆದರಿಸುತ್ತಾರೆ. ಆತನ ಸೇವೆಯನ್ನು ಕೊಂಡಾಡುತ್ತಾರೆ. ಇದು ಕೆಲಸ ಮಾಡು 
ನವನಿಗೆ ಹೊಸ ಹುಮ್ಮಸ್ಸನ್ನು ತರುತ್ತದೆ. ಒಂದು ಮಾಡ ಹೊರಟವನಿಗೆ ಹತ್ತು 
ಮಾಡುವಷ್ಟು ಉತ್ಸಾಹವನ್ನು ಅದು ನೀಡುತ್ತದೆ. ಇದರಿಂದ ಸಮಾಜದಲ್ಲಿ ಮೆಚ್ಚಿಗೆ 
ಗಳಿಸುವಂಥ ಸಾಹಸಪ್ರವೃತ್ತಿ , ದಾನಗುಣ, ಸಮಾಜ ಸೇವಾಮನೋಭಾವ , ಜನೋಪ 
ಕಾರಕ ಬುದ್ದಿ ಮೊದಲಾದ ಸದ್ಗುಣಗಳು ಬೆಳೆಯುತ್ತವೆ. ಇಲ್ಲಿ ಹೊಗಳಿಕೆಯ 
ಟಾನಿಕ್‌ನಂತೆ ಕೆಲಸಮಾಡುತ್ತದೆ. ಇದು ವ್ಯಕ್ತಿ ಸಮಾಜಗಳೆರಡಕ್ಕೂ ಉಪಕಾರಿ . 
( ಹೊಗಳಿಕೆಗೆ ಇನ್ನೊಂದು ಮುಖವಿದೆ. ಹೊಗಳಿಸಿಕೊಳ್ಳಬೇಕೆಂಬ ಕಾತರವುಳ್ಳ 
ವ್ಯಕ್ತಿಗೆ ತೃಪ್ತಿಯಾಗುವುದೇ ಇಲ್ಲ. ಇದೊಂದು ವ್ಯಾಧಿಯಾಗಿ ಮಾರ್ಪಡುತ್ತದೆ. 
ಕುಡಿಯುತ್ತಾ , ನಿಸೆ ತಲೆಗೇರಿದಂತೆಲ್ಲಾ ತೃಷೆ ಹೆಚ್ಚುತ್ತಾ ಹೋಗುವಂತೆ ಹೊಗಳಿಸಿ 
ಕೊಳ್ಳಬೇಕೆಂಬವನ ಆಸೆಗೆ ತಣಿವೇ ಇಲ್ಲದಂತಾಗುತ್ತದೆ. ಲೋಕವೇ ತನ್ನನ್ನು 
ಹೊಗಳಬೇಕೆಂಬ ಬಯಕೆ ಬೆಳೆದು ನಿಂತರೆ ಆಶ್ಚರ್ಯವೇನಲ್ಲ. ಹೊಗಳಿಕೆಗೆ ಪಾತ್ರ 
ನಾದ ವ್ಯಕ್ತಿಯಲ್ಲಿ ನಿಜವಾದ ಗುಣವಿದ್ದಲ್ಲಿ ಅವನ ಸೇವೆಯಲ್ಲಿ ಸತ್ಯವಿದ್ದಲ್ಲಿ, ಆ 
ಹೊಗಳಿಕೆಗೆ ಒಂದು ಅರ್ಥವಿರುತ್ತದೆ ; ಅದು ಔಚಿತ್ಯವೆನಿಸುತ್ತವೆ. ಕೇವಲ ದ್ರಾಕ್ಷಿ 
ಣ್ಯಕ್ಕೆ ಅಲ್ಪವನ್ನು ಕಲ್ಪಮಾಡಿ ಹೊಗಳುವುದರಲ್ಲಿ ಏನರ್ಥವಿರುತ್ತದೆ ? ನಮಸ್ಕಾರದ 
ಹಿಂದೊಂದು ಚಮತ್ಕಾರವಿದ್ದಂತೆ, ಹೊಗಳಿಕೆಯ ಹಿಂದೆ ಹಲವು ಬೇಡಿಕೆಗಳಿದ್ದರೆ ಆ 
ಶ್ಲಾಘನೆಗೆ ಏನು ಮೌಲ್ಯ ? ಕೇವಲ ಪ್ರಭಾವಕ್ಕೆ ಮಣಿದು, ಸ್ಥಾನ ಗೌರವಕ್ಕೆ ತಲೆ 
ವಾಗಿ , ಇಕ್ಕಟ್ಟಿಗೆ ಸಿಕ್ಕಿ ಹೊಗಳುವುದಾದರೆ ಅದು ನಿಜವಾದ ಹೊಗಳಿಕೆಯಲ್ಲ, 
ಬೂಟಾಟಿಕೆ ; ಆಷಾಡಭೂತಿತನ. 

ಆ ವ್ಯಕ್ತಿಯನ್ನು ಎದುರಿಗೇ ಕೂರಿಸಿಕೊಂಡು ಹೊಗಳುವುದು ಮುಖಸ್ತುತಿ ಅಷ್ಟು 
ಆರೋಗ್ಯಕರ ಪ್ರವೃತ್ತಿಯಲ್ಲ. ಆ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡುವುದಿದ್ದರೆ ಆತನ 

( 47 ನೇ ಪುಟ ನೋಡಿ) 
ಫೆಬ್ರವರಿ, 1983 


ಕ್ಷೇತ್ರ ವಾರ್ತೆ 


-- ಸಂಪಾದಕರು 


ನಾಂಕ 16 - 1 - 83 ರಂದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ 
ಇಲಾಖೆ ಬೆಂಗಳೂರು ಇವರು 1983ನೆಯ ಸಾಲಿನ ಅಖಿಲ ಕರ್ನಾಟಕ ಸಂಸ್ಕೃತ 
ಭಾಷಣ ಸ್ಪರ್ಧೆಯನ್ನು ಶ್ರೀ ಸಿದ್ದಗಂಗಾ ಮಠದಲ್ಲಿ ನಡೆಯುವಂತೆ ಏರ್ಪಾಟು ಮಾಡಿ 


ದ್ದರು. 


ಅಂದು ಬೆಳಿಗ್ಗೆ 9 ಘಂಟೆಗೆ ಶ್ರೀ ಸಿದ್ದಗಂಗಾ ತಾಂತ್ರಿಕ ಮಹಾ ವಿದ್ಯಾಲಯದ 
ಪ್ರಾಚಾರ್ಯರಾದ ಶ್ರೀ ಡಾ !! ಜಿ. ಎಸ್ . ಕುಮಾರಸ್ವಾಮಿಯವರು ಸಮಾರಂಭವನ್ನು 
ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ತುಮಕೂರು ಜಿಲ್ಲಾ 
ಸಾರ್ವಜನಿಕ ಶಿಕ್ಷಣ ಇಲಾಖಾ ಉಪನಿರ್ದೇಶಕರಾದ ಶ್ರೀ ಎಂ . ವಿ. ಸಿದ್ದಲಿಂಗಮೂರ್ತಿ 
ಯವರು ವಹಿಸಿದ್ದರು. ಮಧ್ಯಾಹ್ನ 1 ಘಂಟೆಗೆ ಪರಸ್ಪರ ಅಭ್ಯರ್ಥಿಗಳ ಪರಿಚಯದ 
ನಂತರ ಸ್ಪರ್ಧೆಗಳು ಆರಂಭಗೊಂಡವು. ಸ್ಪರ್ಧೆಗೆ ರಾಜ್ಯದ ಹಲವು ಸರ್ಕಾರಿ ಮತ್ತು 
ಖಾಸಗಿ ಸಂಸ್ಕೃತ ಮಹಾ ಪಾಠಶಾಲೆಗಳಿಂದ ಸ್ಪರ್ಧಾಳುಗಳು ಭಾಗವಹಿಸಿದ್ದರು. 
ವ್ಯಾಕರಣ, ನ್ಯಾಯ , ಅಲಂಕಾರ , ವೇದಾಂತ, ಧರ್ಮಶಾಸ್ತ್ರ , ಸಾಂಖ್ಯ ಮೀಮಾಂಸ, 
ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಸ್ಪರ್ಧೆಗಳು ನಡೆದವು. ಸಭೆಯಲ್ಲಿಯೇ ಫಲಿತಾಂಶ ಪ್ರಕಟ 
ವಾಗಿ ಮೈಸೂರುಮಹಾ ಪಾಠಶಾಲೆಗೆ ಸರಾಯ ಪಾರಿತೋಷಕ ಬಹುಮಾನ ಲಭ್ಯ 
ವಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಮೈಸೂರಿನ ಮಹಾರಾಜ ಸಂಸ್ಕೃತ ಮಹಾ 
ಪಾಠಶಾಲೆಯ ವಿದ್ವಾನ್ ಶ್ರೀ ಶಿತಿಕಂಠಶರ್ಮರವರು ವಹಿಸಿದ್ದರು. ಸಂಸ್ಕೃತಇಲಾಖಾ 
ಮುಖ್ಯರಾದ ಶ್ರೀಮತಿ ಪಂಕಜಾಮೂರ್ತಿಯವರು ಸಭೆಯಲ್ಲಿ ಉಪಸ್ಥಿತರಿದ್ದರು. 
ಸಂಸ್ಕೃತ ಪಾಠಶಾಲಾ ಪರಿವೀಕ್ಷಕರಾದ ಶ್ರೀ ದೊಡ್ಡ ಹನುಮಂತರಾಯಪ್ಪನವರು 
ಸಭೆಯ ಸಂಚಾಲಕತ್ವವನ್ನು ವಹಿಸಿದ್ದರು. 

ಸಂಜೆ 6 ಘಂಟೆಗೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ಪರಮಪೂಜ್ಯ 
ಡಾ|| ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳವರು ವಹಿಸಿದ್ದರು. ಮುಖ್ಯ ಅತಿಥಿ 
ಗಳಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖಾ ಬೆಂಗಳೂರಿನ ನಿರ್ದೆಶಕರಾದ ಶ್ರೀ ಎಂ . ಪಿ. 
ಮಂಜುನಾಥ್ ರವರು ಆಗಮಿಸಿದ್ದರು. ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಕೃತ ಮಹಾ ಪಾಠ 
ಶಾಲೆಯ ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀ ವಿದ್ವಾನ್ ವೈ . ವಿಶ್ವನಾಥ ಶಾಸ್ತ್ರಿಗಳವರು 

( 44ನೇ ಪುಟ ನೋಡಿ] 

ಸಿದ್ದಗಂಗಾ 


' ಸತ್ತವರ ಆತ್ಮಗಳ ಒಂದು ಪ್ರಯೋಗ. 


ಪ. ರಾಮಕೃಷ್ಣ ಶಾಸ್ತ್ರಿ 


೧೯೧೯ ರಲ್ಲಿ ಲಂಡನ್ನಿನ 'ಸಂಡೇ ಎಕ್ಸ್‌ಪ್ರೆಸ್ ' ಪತ್ರಿಕೆಯು ಸತ್ತವರ ಆತ್ಮ 
ಗಳೊಂದಿಗೆ ಸಂಭಾಷಣೆ ಮಾಡಿ , ಆತ್ಮಗಳ ಅಸ್ತಿತ್ವವನ್ನು ನಿಜವೆಂದು ತೋರಿಸಿ 
- ಕೊಟ್ಟವರಿಗೆ ೫೦೦ ಪೌಂಡು ಬಹುಮಾನ ಕೊಡುವುದಾಗಿ ಪ್ರಕಟಿಸಿತು. ಈ 
ಪ್ರಯೋಗವನ್ನು ಸರ್ ಅರ್ಥರ್ ಕಾನನ್ ಡಾಯಿಲ್, ಸರ್ ಹೆನ್ರಿ ಲೂನ್ , ಲೇಡಿ 
ಕ್ಲಿಂಕೋನರ್ , ಇಂಗ್ಲೆಂಡಿನ ಪ್ರಖ್ಯಾತ ರಹಸ್ಯ ಪೊಲೀಸ್ ದಳ ಸ್ವಾಟ್ಲಂಡ್ 
ಯಾರ್ಡಿನ ಸೂಪರಿಂಟೆಂಡೆಂಟ್ ಥಾಮಸ್ , ಇಬ್ಬರು ವೈದ್ಯರು ಮತ್ತು ಹಲವು 
ಮಂದಿ ತಜ್ಞರನ್ನೊಳಗೊಂಡ ಸಮಿತಿಯ ಎದುರು ಸಿದ್ದಪಡಿಸಿ ತೋರಿಸಬೇಕೆಂದು 
ಕರಾರು ಹಾಕಿತ್ತು . 


ಈ ಕರಾರಿಗೆ ಒಪ್ಪಿ ಪ್ರಯೋಗವನ್ನು ಸಿದ್ದಪಡಿಸಿ ತೋರಿಸಲು ಬಂದ ಏಕೈಕ 
“ವ್ಯಕ್ತಿ ಪಿ. ಟಿ. ಸೆಲ್ವಮ್ , ಲಂಡನ್ನಿನ ಶಾಫ್ಟ್ ಬರಿ ಅವೆನ್ಯೂನಲ್ಲಿಯ ಪ್ರಿನ್ಸ್ 
ಥಿಯೇಟರಿನ ಬಳಿಯಿದ್ದ ಅವನ ಮನೆಯಲ್ಲಿ ಈ ಪ್ರಯೋಗನಡೆಸುವುದೆಂದು ನಿಶ್ಚಯ 
ವಾಯಿತು. ವಿಶಾಲ ಕೋಣೆಯೊಂದರಲ್ಲಿ ಒಂದು ಕರಿ ಪರದೆಯನ್ನಿಳಿಸಿ, ಆಕೋಣೆ 
ಯನ್ನು ಪರೀಕ್ಷಿಸಲು ತಜ್ಞರನ್ನು ಆತ ಆಹ್ವಾನಿಸಿದ. ಕೋಣೆಯ ಗೋಡೆ ಕಿಟಕಿ 
ಗಳನ್ನು ಪರೀಕ್ಷಿಸಿ, ಎಲ್ಲಾದರೂ ಕಳ್ಳದಾರಿ ಅಥವಾ ವಿದ್ಯುತ್ ತಂತಿಗಳ ರಹಸ್ಯ 
ವ್ಯವಸ್ಥೆ ಗಳಿವೆಯೇ ಎಂಬುದನ್ನು ನೋಡಿ ಯಾವ ಅನುಮಾನವೂ ಇಲ್ಲವೆಂಬುದನ್ನು 
ಖಾತ್ರಿಪಡಿಸಿಕೊಂಡ ಮೇಲೆ ಮುಂದಿನ ಪ್ರಯೋಗಕ್ಕೆ ಅನುಮತಿ ನೀಡಿದರು. 


ಅನಂತರ ಸೆಲ್ವೆಟ್ ಒಂದು ಸಣ್ಣ ರೇಷ್ಮೆಯ ಚೀಲ, ಕೀಲಿ ಹಾಕಿದ ಒಂದು 
ದೇವದಾರು ಮರದ ಪೆಟ್ಟಿಗೆಯೊಂದಿಗೆ ಆ ಕೋಣೆಯನ್ನು ಪ್ರವೇಶಿಸಿದ. ಆ ಶಕೀಲ 
ನನ್ನೂ ಪೆಟ್ಟಿಗೆಯನ್ನೂ ತಜ್ಞರು ಪರೀಕ್ಷಿಸಿ ನೋಡಿದರು . ಬಳಿಕಸೆಟ್ ( ಯಾರಾ 
ದರೂ ನಿಮಗೆ ಪರಿಚಯವಿರುವ ಸತ್ತ ವ್ಯಕ್ತಿಯ ಯಾವುದೇ ಒಂದು ವಸ್ತುವನ್ನು 
ಈ ಚೀಲದಲ್ಲಿ ಹಾಕಿ ” ಎಂದು ಹೇಳಿದ. ಸರ್ ಆರ್ಥರ್ ಕಾನನ್ ಡಾಯಲನ ಸತ್ತ 
ಮಗನ ಚಿನ್ನದ ಪದಕವನ್ನು ಅದರಲ್ಲಿ ಹಾಕಿ ಬಾಯಿ ಕಟ್ಟಲಾಯಿತು. ಚೀಲವನ್ನು 
ಪೆಟ್ಟಿಗೆಯಲ್ಲಿರಿಸಿ ತಜ್ಞರೆದುರೇ ಕೀಲಿ ಹಾಕಲಾಯಿತು. ಎಲ್ಲವನ್ನೂ ತಜ್ಞರುಮೂರು 
ಸಲ ಪರೀಕ್ಷಿಸಿ ಸಂಶಯ ಪರಿಹರಿಸಿಕೊಂಡರು. . 
ಫೆಬ್ರವರಿ , 1983 


ಅನಂತರ ಕೋಣೆಯ ಬಾಗಿಲನ್ನು ತೆರೆದರು. ಆಗ ತೆಳ್ಳಗೆ ಬೆಳ್ಳಗಿನ ಮತು. 
ನೋಹಕ ಸೌಂದರದ ತರುಣಿಯೊಬ್ಬಳು ಆ ಕೋಣೆಯನ್ನು ಪ್ರವೇಶಿಸಿ, ನಡುವೆ 
ಬಂದು ಕುಳಿತಳು . ಆಕೆ ಮುಖಕ್ಕೆ ಬುರಖಾ ತೊಟ್ಟು, ಶುಭ್ರವಾದ ಉಡುಪು. 
ಗಳನ್ನು ಧರಿಸಿದ್ದಳು. ಕೀಲಿ ಹಾಕಿದ ಪೆಟ್ಟಿಗೆಯನ್ನು ಅವಳ ತೊಡೆಯ ಮೇಲಿರಿಸಿ 
ದೀಪದ ಬೆಳಕನ್ನು ಮಂದಗೊಳಿಸಿದರು. 

. ಆ ಮೇಲಿನ ಸಂಗತಿಗಳು ಆಶ್ರಕರವಾಗಿ ನಡೆಯಿತು. ಕೀಲಿ ಹಾಕಿದ 
ಪೆಟ್ಟಿಗೆ ತೊಡೆಯ ಮೇಲೇರುತ್ತಲೇ ಆಕೆ ಸುದೀರ್ಘವಾಗಿ ಉಸಿರಾಡಲಾರಂಭಿಸಿ . 
ದಳು . ಅನಂತರ ತನ್ನ ಬಳ್ಳಿಯಂಥ ಮೈ ಯನ್ನು ಕುಲುಕಾಡಿಸುತ್ತಾ ತೂಕಡಿಕೆಗೆ 
ಆರಂಭ ಮಾಡಿದಳು. ಪೆಟ್ಟಿಗೆಯನ್ನು ತೆರೆಯದೆಯೇ ಅದರೊಳಗೆ ಹಾಕಿದ ಕಾನನ್ 
ಡಾಯಲನ ಮಗನ ಪದಕವನ್ನು ಬಣ್ಣನೆ ಮಾಡಿದಳು. ಸೋವರ್ಟ್ ಕಂಬರ್‌ಲಿಂತ್ 
ಒಂದು ಸಿಗರೇಟ್ ತುಂಡನ್ನು ಅದರೊಳಗೆ ಹಾಕಿದುದನ್ನು ತಿಳಿಸಿದಳು. ಸಂಡೇ 
ಎಕ್ಸ್ ಪ್ರೆಸ್‌ನ ಸಂಪಾದಕರು ಜರನ್ , ಫ್ರೆಂಚ್ ಮತ್ತು ಆಂಗ್ಲ ಭಾಷೆಗಳನ್ನು 
ಮಿಶ್ರಮಾಡಿ ಬರೆದ ಪತ್ರವೊಂದನ್ನು ಆ ಪೆಟ್ಟಿಗೆಯಲ್ಲಿ ಹಾಕಿದ್ದರು. ಆಕೆ ಅದನ್ನು 
ಕೈಯಲ್ಲಿ ಹಿಡಿದು ಓದುವಂತೆ ಪಠಿಸಿದಳು , ಎಲ್ಲರೂ ಆಶ್ಚರಗೊಂಡರು. ಸ್ವಲ್ಪ 
ಹೊತ್ತಿನಲ್ಲಿ ತರುಣಿ ಕೋಣೆಯ ಹೊರಗೆ ಹೋದಾಗ ಒಂದು ಕ್ಷಣವೂ ಅವಳನ್ನು 
ಬಿಟ್ಟಿರಬಾರದೆನ್ನುವ ಪತ್ರಿಕೆಯ ನಿಯಮದಂತೆ ಲೇಡಿ ಗೌಂಕೋನಾರಾ ಅವಳನ್ನು 
ಹಿಂಬಾಲಿಸಿದಳು. 

ತರುಣಿ ಒಳಗೆ ಬಂದ ಮೇಲೆ ದೊಡ್ಡ ಸ್ವರದಲ್ಲಿ ಮಂತ್ರೋಚ್ಛಾರ ನಡೆಯಿತು. 
ಹೊಗೆಯಂಥ ಒಂದು ಆಕೃತಿ ಕೊಣೆಗೆ ಬಂದು ಮನುಷ್ಯರೂಪ ತಳೆದು ಕುಣಿಯ 
ತೊಡಗಿತು, ಸ್ವಲ್ಪ ಹೊತ್ತಿನಲ್ಲಿ ಆಕೃತಿ ಮಾಯವಾಯಿತು. ತಜ್ಞರು ಒಕ್ಕೊರಲಿ 
ನಿಂದ ಸೆಟಸ ಪ್ರಯೋಗ ಯಶಸ್ವಿಯಾಗಿದೆಯೆಂದಾ ಅವನಿಗೆ ಬಹುಮಾನ ಕೊಡ 
ಬಹುದೆಂದೂ ತೀರ್ಪಿತ್ತರು. 

ಆದರೆಸೆಟ್ ಬಹುಮಾನ ಸ್ವೀಕರಿಸಲು ನಿರಾಕರಿಸಿದ. ತಾನು ಮಾಡಿದ್ದು 
ಪಕ್ಕಾ ಮೋಸವೆಂದು ಪ್ರಕಟಿಸಿದ. ಅಷ್ಟು ಮಂದಿ ತಜ್ಞರನ್ನು ಮೋಸಪಡಿಸಲು 
ಹೇಗೆ ಸಾಧ್ಯವಾಯಿತೆನ್ನುವುದಕ್ಕೆ ಅವನು ವಿವರವಾಗಿ ಕಾರಣಗಳನ್ನು ಕೊಟ್ಟು 
ಪ್ರಾಮಾಣಿಕತೆ ಪ್ರದರ್ಶಿಸಿದ. 
ಆ ಸುಂದರಿಯಾದ ತರುಣಿ ಕೋಣೆಯನ್ನು ಪ್ರವೇಶಿಸುತ್ತಲೇ ಎಲ್ಲರ ದೃಷ್ಟಿಯ 
ಅವಳತ್ತಲೇ ಕೇಂದ್ರೀಕೃತವಾಯಿತು. ಈ ಸಂಧಿಯನ್ನು ಸಾಧಿಸಿ, ಸೆಮ್ ಆರೆಕ್ಷಣ 
ದಲ್ಲಿ ತನ್ನ ಸಹಾಯಕನ ಮೂಲಕ ಕೀಲಿ ಹಾಕಿಟ್ಟ ಪೆಟ್ಟಿಗೆಯನ್ನು ಹೊರಗೆ ಸಾಗಿಸಿ, 

( 15ನೇ ಪುಟ ನೋಡಿ) 


12 


ಸಿದ್ದಗಂಗಾ 


ಸಿರಿಲಿಂಗ ಪೆದ್ದಿಗಳ ಮೂರು ವಚನಗಳು : 

ಒಂದು ವಿವರಣೆ , 


--- ಎಸ್ . ಎಸ್ . ಭೂಸರೆಡ್ಡಿ, 


ಒ೦ದೆ? ತನ್ನ ಲೀಲೆಯಿಂದ 
ಪರಮಾತ್ಮ ಜೀವಾತ್ಮನಾಯಿತು . 
ಪರಮಾತ್ಮನೇ ಲಿಂಗ, ಜೀವಾತ್ಮನೇ ಅಲಗ ಸp7ನೇ ಏಕಾತ್ಮ . 
ತತ್ ಷದವೇ ಪರಮಾತ್ಮ 
ತ್ವಂ ಪದವೇ ಜೀವಾತ್ಮ 
ಸಿಷದನೇ ತಾದಾತ್ಮ ನಯಾ 

ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ 
ಇಕದೇವೋಪಾಸನೆ' ಶರಣರು ಕೊಟ್ಟ ದಿನ ಕೊಡುಗೆ. ಏಕಂ ಸತ್ 
ವಿಪ್ರಾ ಬಹು ಧಾ ವ ದ ೦ ತಿ ಎಂಬ ಲೋಕೋಕ್ಕಿಯ ಉಂಟು. ಶಿವಶರ 
ಣರು ಪರಮಾತ್ಮನೊಬ್ಬನೇ ಎಂಬ ವಿಚಾರವನ್ನು ಎತ್ತಿಕೊಂಡು ಬಹುಮಾರ್ಮಿಕ 
( ನಾಗಿ ಪ್ರತಿಪಾದಿಸಿದ್ದಾರೆ. ಪರಮಪತಿವ್ರತೆಗೆ ಗಂಡನೊಬ್ಬನೇ ಇದ್ದಂತೆ , ನಿಷಾ 
ನಂತ ಭಕ್ತನಿಗೆ ದೇವನೊಬ್ಬನೇ . ಅವನು ಸಾಕಾರನೂ ಅಹುದು ; ನಿರಾಕಾರನೂ 
ಅಹುದು. ಪರಶಿವ , ಲಿಂಗ, ಪರಮಾತ್ಮ ಶೂನ್ಯ, ಬಯಲು, ನಿರಮಯ ಶಿವ , 
ಪರಬ್ರಹ್ಮ ಇತ್ಯಾದಿ ಪರ್ಯಾಯ ಹೆಸರುಗಳು ಇವನಿಗಿವೆ. ಈ ಪರವಸ್ತುವೇ 
ಲೀಲೆಯಿಂದ ಎರಡಾಗುತ್ತದೆ. ಒಂದನ್ನು ಪರಮಾತ್ಮನೆಂತಲೂ , ಇನ್ನೊಂದನ್ನು 
ಜೀವಾತ್ಮವೆಂತಲೂ ಉರಿಲಿಂಗಪೆದ್ದಿಗಳು ಈ ವಚನದಲ್ಲಿ ವಿಶ್ಲೇಷಿಸಿದ್ದಾರೆ. ಈ - 
ಎರಡು ಶಬ್ದ ಗಳಿಗೆ ಷಟ್ಸ್ಥಲದಲ್ಲಿ ಅನುಕ್ರಮವಾಗಿ ಲಿಂಗ ಮತ್ತು ಅಂಗ ಎಂಬ 
ಹೆಸರುಗಳಿವೆ. ಇವು ಒಂದನ್ನೊಂದು ಬಿಟ್ಟು ಜ ಗ ತಿ ನಲ್ಲಿ ವ್ಯವಹರಿಸಲಾರವು. 
ಇವೆರಡೂ ಕೂಡಿ ನಡೆದಿದ್ದರಿಂದಲೇ ಜಗತ್ತಿನ ವ್ಯವಹಾರ ಸುಲಭವಾಗಿ ಸರಳವಾಗಿ 
ನಡೆದಿದೆ. 


ಎಳೊಳಗಣ ಎಣ್ಣೆ , ಕಲ್ಲೊಳಗಣ ಹೇನು, ಹಾಲೊಳಗಣ್ಣ ತುಪ್ಪ , ಕಾಷ್ಟದೊಳಗಣ 
- ಅಗ್ನಿಯಿಪ್ಪಂತಿಪ್ಪ ಜನುಮಲಕು ನರ್ತಿ ಅತನು. 

ಜಲದೊಳಗಣ ಸೂರ್ಯನಂ ವಿರ್ಪನನ್ನು ಶಿವನು 
ಲೋಹಾದಿ ಲೋಕಂಗಳೊಳಗಿರ್ದಣೀನು, 
ಜಗದ ಪುಣ್ಯ , ಪಾಪ, ಸ್ವರ್ಗ, ನರಕ, ಬಂದ 

ನೋಕ್ಷಕ್ಕೊಳಗಾದಾತನೇ ? ಅಲ್ಲ. 
ಫೆಬ್ರವರಿ , 1983 


13 


ಆದೆಂತೆಂದಡೆ, 
ಜಲದೊಳಗಣ ಪ್ರಕೃತಿ. ವಿಕೃತಿಗಳು ಜಲಕ್ಕಲ್ಲದೆ 

ಸೂರ್ಯಂಗಿಲ್ಲವಾಗಿ 
ಲೋಕದ ಸ್ಥಿತಿ ಗತಿ ಲೋಕಕಲ್ಲದೆ , ಶಿವನಿಗಿಲ್ಲವಾಗಿ , 
ಅನಂತಕೋಟಬ್ರಹ್ಮಾಂಡಗಳು ತನ್ನ ಒಡಲೊಳಗೆ 

- ಅಡಗಿದನೆಂದಡೆ 

ತಾ ಹೊರಗಾಗಿ ಅಡಗಲೆಡೆ ಏನುಂಟು ? 
ಇದು ಕಾರಣ, 

ನಮ್ಮ ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನು 
ವಿಶ್ವದೊಳಗೆ ಹೊದ್ದಿಯ ಹೊದ್ದ ದಿರಬಲ್ಲ 

ನಿಶ್ವಾಧಿಪತಿಯಾಗ ಬಲ್ಲ. 
ಜಲದಲ್ಲಿ ಸೂರ್ಯನ ಬಿಂಬವನ್ನು ಕಾಣುವಂತೆ , ಅಂಗದಲ್ಲಿ ಲಿಂಗದ ಸ್ವರೂ 
ವನ್ನು ಕಾಣಬಹುದು. ನೀರಿನ ಗುಣಗಳು ಹೇಗೆ ಸೂರ್ಯನಿಗೆ ಸಂಬಂಧ ಪಡು 
ವುದಿಲ್ಲವೋ ಅದೇ ಮೇರೆಗೆ ಲೋಕದಲ್ಲಿಯ ಕುಂದು ಕೊರತೆಗಳು ಲೋ ಕ ಕೆ 
ಮಾತ್ರ ಸಂಬಂಧ ಪಡುತ್ತವೆ. ಪರಮಾತ್ಮನಿಗೆ ಸಂಬಂಧ ಪಡುವುದಿಲ್ಲ. ಜಗ 
ತನ್ನು ಬಿಟ್ಟು ಪರಮಾತ್ಮನಿಲ್ಲ. ಇದ್ದು ಇರದಂತೆ ಇದ್ದಾನೆ. ಜಗತ್ತಿನ ವ್ಯಾಪಾ 
ರವೆಲ್ಲವೂ ಅವನ ನಿಯಂತ್ರಣದ ಪ್ರಕಾರವೇ ನೆರವೇರುತ್ತದೆ. ಆದುದರಿಂದಲೂ 
ಆತನೂ ಲೋಕದೊಳಗಿರ್ದು ಇಲ್ಲದ ಮಹಾಮಹಿಮನು. ಅಣುರೇಣುತೃಣಕಾಷ್ಟ 
ದಲ್ಲಿಯೂ ಇರುವನು. ಇನ್ನೊಂದು ರೀತಿಯಿಂದ ಹೇಳುವುದಾದರೆ ಅಣುರಣೀ 
ಯಾನ್ಮಹತೋಮುಹಿಯಾನ್ , ಕಾಣದ ಕೈಯೊಂದು ಸದಾ ಜಗತಿನ ಸೂತ್ರವನ್ನು 
ನಿಯಂತ್ರಿಸುತ್ತದೆಂಬ ಲೋಕವಾಣಿ ಸತ್ಯವಾಗುದೇ ಆಗಿದೆ. 


D. 


ಶಿವ ತನ್ನ ವಿನೋದಕ್ಕೆ ರತಿಸಿದನು ಅನಂತ ವಿಶ್ವವನು 
ರಚಿಸಿದವನು ವಿಶ್ವಕ್ಕೆ ಹೊರಗಾಗಿರ್ದನೆ ? ಇಲ್ಲ, 
ವಿಶ್ವನುನು ತಾನಾದನು; ವಿಶ್ವವೆಲ್ಲವೂ ತಾನಾದಡೆ 
ವಿಶ್ವದುತ್ಪತ್ತಿ ಸ್ಥಿತಿಲಯಕ್ಕೊಳಗಾದನೇ ? ಇಲ್ಲ. 
ಅದೇನು ಕಾರಣವೆಂದಡೆ ; 
ಅಜಾತನಾಗಿ ಉತ್ಪತ್ತಿ ಇಲ್ಲ, ಕರ್ಮ ರಹಿತನಾಗಿ 

ಸ್ಥಿತಿಗೊಳಗಲ್ಲ 
ಮರಣ ರಹಿತನಾಗಿ ಲಯಕೊಳಗಲ್ಲ, ಇ೦ತೀಗುಣತ್ರಯಂಗಳ 

- ಹೊದ್ದಲರಿಯ 
ತಾನಲ್ಲದೆ ವಿಶ್ವ ಕ್ಯಾಧಾರವಿಲ್ಲಾಗಿ, ದೂರಸ್ಥನಲ್ಲ . 
ತನ್ನಲ್ಲಿ ತಾನಲ್ಲದ ಅನ್ಯವು ತೋರಲರಿಯದಾಗಿ, ಇದಿರಿಲ್ಲ. 

- ಸಿದ್ದಗಂಗರ 


14 


ಇದಿರಿಲ್ಲಾಗಿ ವಿಶ್ವ ನಯ ತಾನಾದುದೇ ಸತ್ಯ 
ಅರಸು ಕಾಲಾಳಗಬಲ್ಲ ತನ್ನ ನಿನೋದಕ್ಕೆ , 
ಮುರಳಿ ಅರಸಾಗಬಲ್ಲ , 
ನಮ್ಮ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರನು 

ಜಗವಾಗಲೂ ಬಲ್ಲ, ಜಗವಾಗದಿರಲೂ ಬಲ್ಲನಯ್ಯಾ , 
« ಲೀಲೆಯಾದಡೆ ಉಮಾಪತಿ ಲೀಲೆಯಾಗದಿರ್ದಡೆ ಸ್ವಯಂಭೂ : ಪರಮಾ 
ಫ್ಯನು ತನ್ನ ವಿನೋದಕ್ಕಾಗಿ ಈ ಅನಂತವಾದ ವಿಶ್ವವನ್ನು ರಚಿಸಿದ್ದಾನೆ. ಆದು 
ದರಿಂದ ಪರಮಾತ್ಮನು ವಿಶ್ವಕ್ಕೆ ಹೊರಗಾಗಿಲ್ಲ. ಅವನು ವಿಶ್ವಮಯನು ಎಲ್ಲ 
ಕಡೆಗೂ ತುಂಬಿಕೊಂಡಿರುವನು. ಹೀಗಿದ್ದರೂ ವಿಶ್ವದ ಉತ್ಪ ಆ ಸ್ಥಿತಿಲಯಕ್ಕೆ 
ಒಳಗಾಗಿರುವುದಿಲ್ಲ. ಕಾರಣ ಪರಮಾತ್ಮನಿಗೆ ತಂದೆ ತಾಯಿಗಳಿಲ್ಲ. ಆದ್ದರಿಂದ 
ಸ್ಥಿತಿ ಇಲ್ಲ. ವಿಶ್ವದಿಂದ ದೂರನೂ ಅಲ್ಲ. ನಿಕಟ ಸಂಬಂಧವೂ ಇದೆ. ಹಾಗಿಲ್ಲದಿ 
ದ್ದರೆ ವಿಶ್ವವೂ ನಡೆಯುತ್ತಿದಿಲ್ಲ, ನಿಂತು ಹೋಗುತ್ತಿತ್ತು . ಕಾರಣ ವಿಶ್ವದಲ್ಲಿ ಸ್ವತಂ 
ತೃತ್ವವು ಇಲ್ಲ. ಇದಕ್ಕೊಂದು ದೃಷ್ಟಾಂತವನ್ನು ಉರಿಲಿಂಗ ಪೆದ್ದಿಗಳು ಕೊಟ್ಟ 
ಇಾರೆ. ಅದು ಹೀಗಿದೆ. ಅರಸನಾದವನು ಅರಸನಂತೆ ವ್ಯವಹರಿಸಬಲ್ಲ. ಕಾಲಾ 
- ಆನಂತೆಯ ವ್ಯವಹರಿಸಬಲ್ಲ. ಹೀಗೆವಿನೋದಕ್ಕಾಗಿ ವ್ಯವಹರಿಸಬಹುದು. ಈ 


(12ನೇ ಪುಟದಿಂದ) 
ಅಂತಹದೇ ಬೇರೆ ಪೆಟ್ಟಿಗೆಯನ್ನು ಅಲ್ಲಿ ತಂದಿರಿಸಿದ್ದ . ಹೊರಗೆ ಆ ಪೆಟ್ಟಿಗೆಯನ್ನು 
ಒಡೆದು ಟ್ರಾನ್ಸ್‌ಮೀಟರ್‌ ಮೂಲಕ ಅದರಲ್ಲಿರುವ ವಿಚಾರಗಳನ್ನು ತರುಣಿಗೆ ಕಳು 
ಹಿಸಿಕೊಟ್ಟ. ತರುಣಿ ಧರಿಸಿದ ಬುರಖಾದೊಳಗೆ ಸೂಕ್ಷ್ಮವಾದ ರಿಸೀವಿಂಗ್ ಸೆಟ್ 
- ಇತ್ತು . ಅದರಲ್ಲಿ ಕೇಳಿಸಿದ ವಿಷಯಗಳನ್ನು ಬಾಯಲ್ಲಿ ಅವಳು ಹೇಳಿದಳು. ಹೊರಗೆ 
ಹೋದಾಗ ಅವಳು ರಿಸೀವಿಂಗ್ ಸೆಟ್ಟನ್ನು ಕಳಚಿಟ್ಟು ಬಂದುದು ಲೇಡಿ |ಂಕೋ 
ನಾರಾಳಿಗೆ ಗೊತ್ತಾಗಲಿಲ್ಲ . 


. ಇನ್ನು ಆಕೃತಿ ರೂಪದಲ್ಲಿ ಕಾಣಿಸಿಕೊಂಡವ ಒಬ್ಬ ಸರ್ಕಸ್ ಕಲಾವಿದ. 
ಅವನು ಮಾಳಿಗೆಯಿಂದ ನೇರವಾಗಿ ಹೊಗೆಯೊಂದಿಗೆ ಕೋಣೆಗೆ ಪ್ರವೇಶಿಸಿದ. 
ಆತನನ್ನು ಪಾಸ್ಪರಸ್ ಸವರಿದ ಕಾಗದದ ಚೀಲದಲ್ಲಿ ಸುತ್ತಿ ನೂಲಿನಿಂದ ಕುಣಿಸಿದನ 
ಸೆಲ್ಪಿಟ್ . 


ಅನಂತರ ಅನೇಕ ಕಡೆ ನಾಟಕಗಳಲ್ಲಿ ಈ ಪ್ರಯೋಗವನ್ನು ಸೆಟ್ ಮಾಡಿ 
ತೋರಿಸಿದ. ಸ್ವಾಟ್ಲಂಡ್ಯಾರ್ಡಿನ ಕಣ್ಣಿಗೆ ಅವನು ಮಣ್ಣೆರಚುವುದರಲ್ಲಿ ಕೊನೆ 
ಯುವರೆಗೂ ಯಶಸ್ವಿಯಾದ. 
ಫೆಬ್ರವರಿ , 1983 


ಭಾರತೀಯ ವೈದ್ಯರ ಮಹತ್ಸಾಧನೆ 


ಎಸ್ ವಿಶ್ವನಾಥ 


> 


ಕನ್ನಡಕ್ಕೆ 
ಇಂಗ್ಲೀಷ್ ಮೂಲವಿನ್ಸೆಂಟ್ ಸೋಲೋಮನ್ 


ಶಸ್ತ್ರ ಚಿಕಿತ್ಸೆಯಲ್ಲಿನ ಮೈಲಿಗಲ್ಲು ಮೂಲವ್ಯಾಧಿಯ ಚಿಕಿತ್ಸೆಗೆ ನೋನಿ 
ಲ್ಲದ, ಅತಿ ಕ್ಷಿಪ್ರವಾಗಿ ನಡೆಸಬಹುದಾದ : ಇತ್ತೀಚೆಗಿನ ಶೈತ್ಯ ಚಿಕಿತ್ಸೆ ? 
(Cryosurgery ) 


ಮಂತರು (ಮೂಲವ್ಯಾಧಿ' ( Haemorrhoids) ಎಂದು ಕರೆದರೆ , 
ಬಡವರು -ಮೊಳೆರೋಗ ( Piles ) ಎಂದು ಕರೆಯುತ್ತಾರೆ. Piles ಎಂಬ 
ಪದವು, ಲ್ಯಾಟಿನ್‌ನ Pila ಎಂಬ ಪದದಿಂದ ಬಂದಿದೆ. Pila ಎಂದರೆ ಒಂದು 
ಚೆಂಡು' Haemorrhoids ಪದದ ಮೂಲಗ್ರೀಕ್, Haema ಎಂದರೆ 
ರಕ್ತ '. ( roohs'' ಎ೦ ದ ರೆ “ ಹರಿಯುವುದು ” ಗುದದ್ವಾರದ ಸಮೀಪದಲ್ಲಿನ 
ನಾಳದಲ್ಲಿ ಊದಿಕೊಂಡ ಅಭಿಧಮನಿಗಳೇ ( ದೇಹದ ಇತರ ಭಾಗಗಳಿಂದ ರಕ್ತಕೋ 
ಶಕ್ಕೆ ರಕ್ತವನ್ನು ಒಯ್ಯುವ ರಕ್ತನಾಳ) Piles ಗಳು. ಮಲವಿಸರ್ಜನೆಯ ಕಾಲ 
ದಲ್ಲಿ ಈ ಊದಿಕೊಂಡ ಅಭಿಧಮನಿಗಳು ರಕ್ತ ಸ್ರವಿಸುತ್ತ ಇವು ಮ ಲ  ಾ ರ ದ 
ಹೊರಬಂದು ನೋವನ್ನುಂಟುಮಾಡುತ್ತಿರುತ್ತವೆ. ಮಲದ್ವಾರದಿಂದ ಲೋಳೆಯ 
ಸದಾರ್ಥ ಒಸರುವುದು , ನೋವಿನಿಂದೊಡಗೂಡಿದ ತುರಿತ ( ಕಡಿತ) ಮತ್ತು ಮಲ 
ವಿಸರ್ಜನೆಯಲ್ಲಿ ಬಾಧೆ ಇವು ಈ ರೋಗದ ಇನ್ನಿತರ ಗುಣಲಕ್ಷಣಗಳು. 


ದೀರ್ಘಕಾಲ ನಿಂತಿರುವುದು; ಕುಳಿತುಕೊಂಡೇ ಕೆಲಸ ಮಾ ಡು ವುದು; 
ದೇಹದ ಸ್ಕೂಲತ್ವ : ಗರ್ಭಿಣಿಯ ಅವಸ್ಥೆ : ಹೊಟ್ಟೆಯಲ್ಲಿನ ಗಡ್ಡೆಗಳು; ಮಲಬದ್ಧತೆ 
ಅನುವಂಶಿಕ ಕಾರಣಗಳು; ಮದ್ಯದ ಸೇವನೆ ಮತ್ತು ಪಿತ್ತಜನಕಾಂಗದ ಕಾಯಿಲೆ 
ಗಳು ಈ ರೋಗಕ್ಕೆ ಕಾರಣಗಳು . 


ಭಾರತದ ಪುರಾತನ ಸಾಹಿತ್ಯದಲ್ಲಿ ಅನೇಕ ಗಿಡಮೂಲಿಕೆಗಳ ಔಷಧಿಗಳು , 
ವೈಲ್ಡ್ನ ಚಿಕಿತ್ಸೆಗೆ ಸಿಗುತ್ತವೆ. (( ಶುಶ್ರುತಸಂಹಿತೆ ' ಯಲ್ಲಿ ಶುಶ್ರತ ' ಪೈಲ್ಸ್ 'ಗ 
ಳನ್ನು ಸುಡುವುದರಿಂದ ( Cauterisation ; ಕಾಸಿದ ಕಬ್ಬಿಣದಿಂದ ಅಥವಾ 


16 


ಸಿದ್ದಗಂಗಾ 


ದಾಹಕ ವಸ್ತುವಿನಿಂದ ಸುಡುವುದು, ಚು ಟು ಕೆ ( ಸುಡಿಗೆ) ಹಾ ಕು ವು ದು . 
ಮತ್ತು ಕಾರವನ್ನು ಅವಕ್ಕೆ ಹಚ್ಚುವುದರಿಂದ ಗುಣಪಡಿಸುವುದನ್ನು ಬೆಂಬಲಿಸು 
ತಾನೆ, (“ ಚರಕ ಸಂಹಿತೆಯಲ್ಲಿ?” ಚರಕ ಮೊಳೆರೋಗಕ್ಕೆ ಸಲಹೆ ನೀಡಿರುವ ವಿಧಾ 
- ನಗಳಲ್ಲಿ ಮುಲಾಮುಗಳು , ಭಸ್ಮಗಳನ್ನು ಹಚ್ಚುವುದು; ರಕ್ತವನ್ನು ಹೊರಬಿಡುವುದು 
ಧೂಪನ ( fumigation ) ಆಹಾರ ಜೀರ್ಣವಾಗಲು ಔಷಧಿಗಳನ್ನು ನೀಡುವಿಕೆ 
ಮಜ್ಜಿಗೆ ಮುಂತಾದ ಸೂಕ್ತ ಆಹಾರದ ಸೇವನೆ ಇತ್ಯಾದಿಗಳ ವರ್ಣನೆಯೂ ಸೇರಿವೆ. 

ಹಿಪೋಕ್ರೇಟ್ಸ್ , ಮೊಳೆಗಳನ್ನು ಕೆಂಪಗೆ ಕಾದ ಕಾಟರಿ ' ಯಿಂದ ( ಅಂಗ. 
ಭಾಗವನ್ನು ಸುಡುವುದಕ್ಕಾಗಿ ಉಪಯೋಗಿಸುವ ಲೋಹದ ಆಯುಧ) ಸುಟ್ಟು 
Haemorrhoids' ಗೆ ಚಿಕಿತ್ಸೆಗೆ ನೀಡುತ್ತಿದ್ದ . ನಂತರ ಮೊಳೆಗಳನ್ನು ಕತ್ತ 
ರಿಸಿಹಾಕುವ ಶಸ್ತ್ರ ಚಿಕಿತ್ಸೆಯನ್ನೂ ಮಾಡುತ್ತಿದ್ದ . 


- ಶೈತ್ಯ ಚಿಕಿತ್ಸೆ : ( Cryosurgery ) ರಕ್ತದ ಹರಿವನ್ನು ನಿಲ್ಲಿಸುವುದರ 
ಮೂಲಕ ಪ್ರಾರಂಭಿಕ ಹಂತದಲ್ಲಿರುವ ರೋಗಕ್ಕೆ ತಾತ್ಕಾಲಿಕ ಉಪಶಮನವನ್ನು 
ಹೋಮಿಯೋಪತಿ ವೈದ್ಯ ನೀಡುತ್ತದೆ. ಅನಂತರದ ಹಂತದ ರೋಗಕ್ಕೆ ಈ ಚಿಕಿತ್ಸೆ 
ಉಪಯೋಗವಿಲ್ಲ . 


ಹೊಲಿಯುವುದು; ಕತ್ತರಿಸುವುದು; ಕಟ್ಟುವುದು; 

Putreficant (ಕೊಳೆಸಿಕ) ಗಳನ್ನು ಹಚ್ಚುವುದು , ಪೆಡಸಿಕ' Sclero 
sing: ಪಡಸು ಗಟ್ಟಿಸಿಕ' ಗಂಟುಕಟುವ) ದ್ರವಗಳನ್ನು ಇಂಜಕ್ಷನ್ ರೂಪದಲ್ಲಿ 
ಮೊಳೆಗಳಿಗೆ ಚುಚ್ಚುವುದು , ರಕ್ತ ಹರಿಯುತ್ತಿರುವ ಅಪಧಮನಿಗಳನ್ನು ಕತ್ತರಿಸಿ 
ಬಂಧಿಸುವುದು ; ಗುದದ್ವಾರದ ಸಂಕೋಚಕ ಸ್ನಾಯುಗಳನ್ನು ( Sphincter : 
ದೇಹದಲ್ಲಿಯ ಸ್ವಾಭಾವಿಕವಾದ ಕಂಡಿಯ ಅಥವಾ ನಾಳದ ಬಾಯಿಸುತ್ತು ಇದ್ದು 

ಅದನ್ನು ಮುಚ್ಚಲು ಅನುಕೂಲಿಸುವ ಉಂಗುರಾಕಾರದ ಒಂದು ಸಂಕೋಚಕ 
* ಸ್ನಾಯು) ಅಗಲಿಸುವುದು ಇತ್ಯಾದಿ ವಿಧಾನಗಳಿಂದ ಆ ಧು ನಿಕ ವೈದ್ಯ ಪದ್ಧತಿ 

ಚಿಕಿತ್ಸೆ ನೀಡುತ್ತದೆ. ಈ ಪದ್ದತಿಯಲ್ಲಿ ಇತ್ತೀಚೆಗಿನ ಈ ವಿಧಾನವೇ ಈ ಶೈತ್ಯ 
ಶಸ್ತ್ರ ಚಿಕಿತ್ಸೆ , ( Cryosurgery ) 

- Cryosurgery ಪದವನ್ನು ಗ್ರೀಕ್ ಮೂಲದಿಂದ ತೆಗೆದುಕೊಳ್ಳಲಾಗಿದೆ. 
- ಗ್ರೀಕ್ ಪದ Kryos ಎಂದರೆ ಶೈತ್ಯ - ಅತಿ ಕಡಿಮೆ ಉಷ್ಣಾಂಶದಲ್ಲಿ ಅಂಗಾಂಶಗಳ 
( ಜೀವಕೋಶಗಳಿಂದಲೂ ಜೀವದ್ರವ್ಯಗಳಿಂದಲೂ ಕೂಡಿದ ಅಂಗಕಟ್ಟು ) : ಕೋಶಗ 
ಳನ್ನು ಚಳಿಯಿಂದ ( ಅರ್ಥಾತ್ ಶೈತ್ಯದಿಂದ) ಸೆಡೆದುಕೊಳ್ಳುವಂತೆ ಮಾಡಿ ಅದನ್ನು 
ಕೊಲ್ಲುವುದೇ ಈ ಶಸ್ತ್ರಚಿಕಿತ್ಸೆಯ ವಿಧಾನ ಹಾಗಾಗಿ ಅದನ್ನು ಕಠೋರವಾದ 
ಫೆಬ್ರವರಿ , 1983 

17 


ಆದರೆ ನಿಯಂತ್ರಣಕ್ಕೊಳಗಾದ ಫ್ರಾಸ್ಟ್ ಬೆಲ್ಟ್ ' ( ವಿಪರೀತ ಚಳಿಯಿಂದ ಚರ್ಮದ 
ತಳದಲ್ಲಾದ ಊತ, ಕೊಳೆಯುವ ವ್ರಣ, ಹಿಮ ವ್ರಣ) ಎನ್ನಬಹುದೇನೋ . 
(ಕ್ರಯೋ ಪ್ರೋಬ್' ( Cryoprobe) ಎಂಬ ಉಪಕರಣವನ್ನು ಈ Crya 
haemorrhoidectomy ಶಸ್ತ್ರ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಪಿಸ್ತೂಲ್ 
ಆಕಾರದ, ಕಡಿಮೆ ತೂಕದ ಈ ಉಪಕರಣದ ಕ್ರಿಯಾಶಾಲಿ ಭಾಗದ ಕೊನೆ, 3ರಿಂದ 
4 ಸೆಂಟಿಮೀಟರ್‌ಗಳಷ್ಟು ಉದ್ದವಾಗಿರುತ್ತದೆ. ಈ ತುದಿಯನ್ನು ನೈಟ್ರಸ್ ಆನ್ಲೈಡ್ 
ಅನಿಲದಿಂದಲೋ ( - 70 ಡಿಗ್ರಿ ಸೆಂಟಿಗ್ರೇಡ್ ನಿಂದ - 90 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ 
ಋಣ ಉಷ್ಣಾಂಶ ಎಂಬುದನ್ನು ಗಮನಿಸಿ) ಅಥವಾ ಇಂಗಾಲದ ಡೈ ಆಕ್ಸ್ಡ್ 
ಅನಿಲದಿಂದಲೋ ಶೈಕರಿಸಿ, ಈ ಉಪಕರಣದ ತುದಿಯನ್ನು ಮೊಳೆಗಳ ಮುದ್ದೆಯ 
ಭಾಗಕ್ಕೆ ಸ್ಪರ್ಶಿಸಲಾಗುತ್ತದೆ. 


ಪ್ರತಿಯೊಂದು ಮೊಳೆಯ ಮುದ್ದೆಗೂ ಅರ್ಧ ನಿಮಿಷದಿಂದ ಒಂದು ನಿಮಿಷ 
ಡವರೆಗೆ ಈ ಉಪಕರಣದ ನಿಯೋಜಕವನ್ನು ' ( trigger ಮೋಚಕ) ಸ್ಪರ್ಶಿಸು 
ತಿದ್ದಂತೆ ಆ ಮೊ ೯ ಗಳ ಮುದ್ದೆ ಗಳು ಅತಿ ಶೈತ್ಯದಿಂದ ಸೆಡೆತುಕೊಳ್ಳಲಾರಂಭಿ 
ಸುತ್ತವೆ. ನಂತರ ಈ ಮೊಳೆಗಳು' ಮಂಜುಗಡ್ಡೆ ಗಳಂತೆ ಪರಿವರ್ತನೆಗೊಳ್ಳುತ್ತವೆ. 
ಇಡೀ ಈ ಶಸ್ತ್ರಚಿಕಿತ್ಸೆಗೆ ಬೇಕಾಗುವ ಕಾಲ 9 ರಿಂದ 10 ನಿಮಿಷಗಳು. ಈ 
ಆಪರೇಷನ್‌ನನ್ನು ಸ್ವಾನೀಯ ಅರಿವಳಿಕೆಗಳನ್ನು ನೀಡುವುದರ ಮೂಲಕ ಮಾಡಬ 
ಹುದು. ಅಲ್ಪ ಸ್ವಲ್ಪ ನೆಮ್ಮದಿಕಾರಕಗಳನ್ನಷ್ಟೇ ( tranquillizer ) ಸೇವಿಸಿ , 
ಕೆಲರೋಗಿಗಳು ಈ ಆಪರೇಷನ್‌ನಲ್ಲಿ ಸಹಕರಿಸಬಹುದು. ಬಹಳಷ್ಟು ರೋಗಿಗ 
ಇನ್ನು ಆಪರೇಷನ್ ಆದ 6 ಗಂಟೆಗಳ ನಂತರ ಮನೆಗೆ ಕಳಿಸಬಹುದು. ಅವರು 
ಮಾರನೆಯ ದಿವಸವೇ ತಮ್ಮ ತಮ್ಮ ಕೆಲಸಕ್ಕೆ ಹಿಂತಿರುಗಬಹುದು. ಆಪರೇಷನ್ ಆದ 
ನಂತರ (ಉರಿಯುವ ಶೈತ್ಯದ ಸಂವೇದನೆಗೆ ಸಮನಾದ ಇದ್ದು ಅದನ್ನು ನೋವು 
ತಿಳಿಯದಂತೆ ಮಾಡುವ ಔಷಧಗಳಿಂದ ( analgesics ) ತಹಬಂದಿಗೆ ತರಬಹುದು 
ಕೆಲದಿವಸಗಳವರೆಗೆ ವೇದನ ಪ್ರತಿಬಂಧಿ ( ಸ್ಪರ್ಶ ಜ್ಞಾನವಿಲ್ಲದಂತೆ ಮಾಡುವ ಔಷಥ | 
anaesthetic ) ಮುಲಾಮುಗಳನ್ನು ಈ ಭಾಗಕ್ಕೆ ಹಚ್ಚಲು ಹೇಳಬಹುದು. 
ಈ ವೇದನ ಪ್ರತಿಬಂಧಿಯನ್ನು ಮೊಳೆಗಳು ಪೂರ್ಣವಾಗಿ ಮಾಯವಾಗುವವರೆಗೂ 
ಮತ್ತು ನೋವಿನ ಲಕ್ಷಣಗಳು ಇಲ್ಲದಂತಾಗುವವರೆಗೂ ಬಳಸಲು ಹೇಳಬಹುದು. 
ಮೂಲವ್ಯಾಧಿಗೆ ಚಿಕಿತ್ಸೆ ನೀಡಲು ಕೈಯೋ ಶಸ್ತ್ರಚಿಕಿತ್ಸೆ ' ನಿರ್ವಿವಾದವಾಗಿ, ಅತ್ಯಂತ 
ಜಯಪ್ರದವಾದ, ನಿರಪಾಯಕರವಾದ, ಖಂಡಿತವಾದ ಹಾಗೂ ಬಹುಬೇಗ ಉಪ 
ಶಮನ ನೀಡುವ ಶಸ್ತ್ರ ಚಿಕಿತ್ಸೆ ” ಎಂದು ಉದಯಪುರದ R N T ಮೆಡಿಕಲ್ 
ಕಾಲೇಜಿನ ಸೀನಿಯರ್ ಸರ್ಜನ್ ಹಾಗೂ ಶಸ್ತ್ರಚಿಕಿತ್ಸಾ ಪ್ರಾಧ್ಯಾಪಕರಾದ, ಡಾ || 


18 


ಸಿದ್ಧಗಂಗಾ 


ಎ . ಎಸ್ . ಗುಪ್ತಾ ಹೇಳುತ್ತಾರೆ. ಇವರು ಸಮಾರು 400 ಇಂಥಾ ಮೂಲ 
೩ಾಧಿ ಕೇಸುಗಳನ್ನು ಗುಣಪಡಿಸಿದ್ದಾರೆ. 

' ಡಾ!! ಗುಪ್ತಾರವರು ಈ ಶಸ್ತ್ರಚಿಕಿತ್ಸೆಯ ಅನೇಕ ಅನುಕೂಲಗಳನ್ನು ಪಟ್ಟಿ 
- ಮಾಡಿ ಹೇಳುತ್ತಾರೆ. 

ಅನುಕೂಲಗಳು : 
* ಆಸ್ಪತ್ರೆಯಲ್ಲಿರಬೇಕಾಗಿಲ್ಲ. 
* ರೋಗಿಗಳನ್ನು ಶಸ್ತ್ರಚಿಕಿತ್ಸೆಯಾದಂದೇ ಮನೆಗೆ ಕಳುಹಿಸಬಹುದು. 

ಮಾರನೆಯ ದಿವಸರೋಗಿಗಳು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಬಹುದು. 
* ಕತ್ತಿಯನ್ನು ರ್ಶಚಿಕಿತ್ಸೆಯಲ್ಲಿ ಬಳಸುವುದಿಲ್ಲ . ಈ 
* ಕತ್ತರಿಸುವ ಕ್ರಿಯವೇ ಇಲ್ಲ. ಹಾಗಾಗಿ ಗಾಯ ಮಾಡುವುದಿಲ್ಲ , 
* ವೇದನ ಪ್ರತಿಬಂಧಿಯ ಅವಶ್ಯಕತೆಯಿಲ್ಲ. 
* ಹೃದ್ರೋಗ, ಮೂತ್ರಪಿಂಡ ಮತ್ತು ಸಕ್ಕರೆ ಕಾಯಿಲೆಯವರೆಗೆ ಈ ಶಸ್ತ್ರ 
ಚಿಕಿತ್ಸೆ ಬಹಳ ಅನುಕೂಲ. 

* ಇಡೀ ಶಸ್ತ್ರಚಿಕಿತ್ಸೆ ಒಪೊತ್ತಿನಲ್ಲಿ ಮುಗಿಯುತ್ತದೆ. ಶತ್ರಚಿಕಿತ್ಸೆಗೆ ಬೇಕಾದ 
ಒಟ್ಟು ಕಾಲ 8 ರಿಂದ 10 ನಿಮಿಷಗಳು. 

* ಆಪರೇಷನ್ ಮಾಡಿಸಿಕೊಂಡ ನಂತರದ ತೊಂದರೆ ಅತ್ಯಲ್ಪ . ಮೊಳೆಗಳನ್ನು 
ಸೆಟೆತುಮಾಡಿದ ಭಾಗ ವಾಸಿಯಾಗುವ ಕಾಲದಲ್ಲಿ ನೋವಿಲ್ಲದ ಮಲ ವಿಸರ್ಜನೆ : 
ಮಾಡುತ್ತಿರಬಹುದು . . 

* ಆಸ್ಪತ್ರೆ ಮತ್ತು ರೋಗಿ ಇಬ್ಬರಿಗೂ ಖರ್ಚು ಕಡಿಮೆ . ಏಕೆಂದರೆ ಅಪರೇ 
ಷನ್‌ಗೆ ತಗಲುವ ಖರ್ಚು ಅತ್ಯಲ್ಪ . 

* ಮೂಲ ವ್ಯಾಧಿಯ ಯಾವುದೇ ಹಂತದ ರೋಗಕ್ಕೆ ಶಸ್ತ್ರಚಿಕಿತ್ಸೆ 
ಉಪಕಾರಿ, 

* ಮೊಳೆಗಳನ್ನು ಕತ್ತರಿಸಿ ಹಾಕುವ ಶಸ್ತ್ರ ಚಿಕಿತ್ಸೆಯ ಫಲಿತಾಂಶದಷ್ಟೇ ಇದು 
ಅನುಕೂಲಕಾರಿ. ಆದರೆ ಈ ವಿಧಾನದಲ್ಲಿರೋಗವ್ಯಾಪನೆ ( morbidity ) ಕಡಿಮೆ 
ತೊಡಕುಗಳೂ ಕಡಿಮೆಯೇ . 
* ರೋಗ ಮರುಕಳಿಸುವ ಸಂದರ್ಭಗಳು ಗಣನೆಗೆ ಬಾರದಷ್ಟು . 

* ಪ್ರಪಂಚದಾದ್ಯಂತ ಮೂಲವ್ಯಾಧಿಯಿಂದ ನರಳುತ್ತಿರುವವರಿಗೆ ಕೈಯೋ 
ಈ ಚಿಕಿತ್ಸೆ ಒಂದು ಆಶಾಕಿರಣವಾಗಿದೆ. 


(ಕೃ . 


ಮಧುಕರ ) 


ಫೆಬ್ರವರಿ , 1983 


19 


ನಮ್ಮ ಕೊಂಡಜ್ಜಿಯವರು 


-- ಪಂ , ಚೆನ್ನಪ್ಪ ಎರೇಸೀಮೆ 


ಗ್ರಾಮಾಂತರ ಪ್ರದೇಶದ 
ಯಾರ ಬಾಯಿಂದಲೂ ಕೊಂಡಜ್ಜಿ 
ಬಸಪ್ಪನವರ ಬಗೆಗೆ ಹೊರಡುತ್ತಿದ್ದ 
ಮಾತು ' ನನ್ನು ಕೊಂಡಜ್ಜಿ ಯವರು? 
ಎಂಬುದು. ಅವರು ಎಲ್ಲ ವರ್ಗದ 
ಜನರಿಗೂ ನಮ್ಮವರು ಎನಿಸಿದ್ದರು. 
೬೮ ವಸಂತಗಳನ್ನು ದಾಟಿದಾಗಲೂ 
ಕೊ ೦ ಡಜ್ಜಿ ಯ ವ ರು ನಲ್ವತ್ತರ 
ಹರೆಯದವರಂತೆ ದು ೦ ಡ ನಾ ಗಿ 
ಕಾಣುವ ತುಂಬುಮುಖ, ಸದೃಢ 
ದೇಹದಿಂದ ಕೂಡಿ, ಸದಾ ನಗು 

ಮುಖದಿಂದಲೇ ಲೋ ಕ ದೊಡನೆ 
ವರ್ತಿಸುತ್ತಿದ್ದು , ಪ್ರಸನ್ನ ಚಿತ್ತದಿಂದ ಮಾತನಾಡುತ್ತಿದ್ದುದೇ ಎಲ್ಲರಿಗೂ ಅವರು ನಮ್ಮ 
ಕೊಂಡಜ್ಜಿಯವರೆನಿಸಿದ್ದರು. ಕಾಪಟ್ಯ , ವಂಚನೆ, ಧೂರ್ತತೆಯೇ ಮೊದಲಾದವುಗಳ 
ಬಗೆಗೆ ಏನೂ ಅರಿಯದ ಮುಗ್ಧ ಮಗುವಿನಂತಿದ್ದ ಕೊಂಡಜ್ಜಿ ಯವರು , ಸಜ್ಜನ, ಸಭ್ಯ 
ಗೃಹಸ್ಥರೆನಿಸಿ ನಿಡುಬಾಳಿನುದ್ದಕ್ಕೂ ಬಾಳಿದವರು. ಜೀವನದ ಅನೇಕ ಸಂದರ್ಭದಲ್ಲಿ 
ನೋವನ್ನನುಭವಿಸಿದರೂ ನೋವಿನಲ್ಲಿ ನಗುತ್ತ ತೃಪ್ತಿಯ ನಿಟ್ಟುಸಿರುಬಿಡುತ್ತಿದ್ದುದು 
ಅವರ ನಿಕಟವರ್ತಿಗಳಿಗೆಲ್ಲರಿಗೂ ಗೊತ್ತು . 


1914 ರ ಸುಮಾರಿನಲ್ಲಿ ಹರಿಹರ ತಾಲ್ಲೂಕಿನ ಕೊಂಡಜ್ಜಿ ಎಂಬ ಚಿಕ್ಕ ಹಳ್ಳಿ 
ಯಲ್ಲಿ ಕೃಷಿಕಾಯಕ, ಸದ್ಘಾನಿಗಳಾದ ನಿಂಗಪ್ಪ - ಹಾಲಮ್ಮ ದಂಪತಿಗಳ ಮಗುವಾಗಿ 
ಜನಿಸಿದ ಬಾಲಕ ಬಸಪ್ಪ ಹುಟ್ಟೂರು, ಮಲೆಬೆನ್ನೂರು, ದಾವಣಗೆರೆ , ಬೆಂಗಳೂರು, 
ಪೂನಾಗಳಲ್ಲಿ ವಿದ್ಯಾಭ್ಯಾಸಮಾಡಿ ಕಾನೂನು ಪದವೀಧರರಾಗಿ 1942 ರಲ್ಲಿ ದಾವಣ 
ಗೆರೆಯಲ್ಲಿ ವಕೀಲಿ ವೃತ್ತಿಯನ್ನು ಆರಂಭಿಸಿದರು. ಮುಂದೆ ಅವರು 1944 ರಲ್ಲಿ 
ಚಿತ್ರದುರ್ಗ ಜಿಲ್ಲಾ ಬೋರ್ಡ್ ಅಧ್ಯಕ್ಷರಾಗಿ ಸದಸ್ಯರಾಗಿ ಗಣನೀಯ ಸೇವೆ ಸಲ್ಲಿಸಿ 
ಜನಮನದಲ್ಲಿ ತಮ್ಮ ಸಜ್ಜನಿಕೆಯ ಮುದ್ರೆಯೊತ್ತಿದರು . ಇಲ್ಲಿಂದ ಮುಂದೆ ಇವರ 


3 


20 


ಸಿದ್ದಗಂಗಾ 


- ಮಾ ಜಿಕ, ಶೈಕ್ಷಣಿಕ, ಔದ್ಯೋಗಿಕ, ರಾಜ ಕಿ ಯ ಕ್ಷೇತ್ರಗಳ ವಿವಿಧ 
ಹಂತಗಳ ಸೇವೆ ಅವಿಚ್ಛಿನ್ನವಾಗಿ ೬ ವರ್ಷಗಳ ನಿಡುಬಾಳಿನುದ್ದಕ್ಕೂ ಸಾಗಿಬಂತು . 
ಮುಂದೆ ಇವರು ಚಿತ್ರದುರ್ಗದಲ್ಲಿಯೇ ವಾಸಿಸತೊಡಗಿದರು. ಚಿತ್ರದುರ್ಗ ಜಿಲ್ಲಾ 
ಬೋರ್ಡ್ ಅಧ್ಯಕ್ಷರಾದ ಕಾಲದಲ್ಲಿ ಅವರು ಗ್ರಾಮಾಂತರ ಪ್ರದೇಶದ ಜನಜೀವನದ 
ಸಮಸ್ಯೆಗಳ , ಕಷ್ಟ ಕಾರ್ಪಣ್ಯಗಳ ಪೂರ್ಣ ಅರಿವನ್ನು ಪಡೆದು ಬಾಳಿನುದ್ದಕ್ಕೂ ಅವು 
ಗಳ ಪರಿಹಾರಕ್ಕಾಗಿ ಹೆಣಗಿದು ಕಂಡುಬರುತ್ತದೆ. ಅನೇಕ ಸಂಘ ಸಂಸ್ಥೆಗಳ ಸದಸ್ಯ 
ರಾಗಿ , ಅಧ್ಯಕ್ಷರಾಗಿ ಗಣನೀಯ ಸೇವೆ ಸಲ್ಲಿಸಿ ತಮ್ಮ ಶ್ರದ್ದಾ ವಿಶ್ವಾಸಗಳನ್ನು ವ್ಯಕ್ತ 
ಪಡಿಸಿಕೊಂಡವರನ್ನು ಜನತೆ 1961 ರಲ್ಲಿ ಕರ್ನಾಟಕ ವಿಧಾನ ಸಭೆಗೆ ಆರಿಸಿತು. 
ಆಯ್ಕೆಯಾದಕೂಡಲೆ ಅವರ ಸೇವಾಕ್ಷೇತ್ರ ವಿಸ್ತಾರಗೊಂಡಿತು . ಕರ್ನಾಟಕ ಸರಕಾರ 
ದಲ್ಲಿ ಸಹಕಾರ ಶಾಖಾ ಉಪ ಸಚಿವರಾಗಿ ಗಣನೀಯ ಸೇವೆ ಸಲ್ಲಿಸಿದರು. ಅನಂತರ 
1971 ರಲ್ಲಿ ಲೋಕ ಸಭೆಗೆ ಪ್ರಚಂಡ ಬಹುಮತದಿಂದ ಚುನಾಯಿತರಾಗಿ ಕೇಂದ್ರ 
ಸರಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ಉಪ ಸಚಿವರಾಗಿ 
ಸೇವೆ ಸಲ್ಲಿಸಿದರು. ಶ್ರೀ ಕೊಂಡಜ್ಜಿಯವರು ಜೀವನದುದ್ದಕ್ಕೂ ಗಾಜ್ಯದ ಸೈಟ್ 
ದಳದ ಸಂಬಂಧವನ್ನು ಇಟ್ಟು ಕೊಂಡು ಕೊನೆಗೆ ರಾಜ್ಯ ಸ್ಥಾಟ್ಸ್ & ಡ್ ಗೈಡ್ 
ಪ್ರಧಾನ ಕಮಿಷನರ್‌ ಆಗಿ ಸೇವೆ ಸಲ್ಲಿಸಿದುದೊಂದು ದೊಡ್ಡ ಇತಿಹಾಸ. ಈ ಕಾರ 
ಕಾಗಿ ಸೌಟ್ ಮತ್ತು ಗೈಡ್ಸ್‌ನ ರಾಷ್ಟ್ರೀಯ ಕೇಂದ್ರವು ತನ್ನ ಅತ್ಯುನ್ನತ ಪ್ರಶಸ್ತಿ 
ಯಾದ ಬೆಳ್ಳಿಯ ಆನೆ' ಯನ್ನು ನೀಡಿ ಗೌರವಿಸಿತು . 1951 ರಲ್ಲಿ ಆಸ್ಟ್ರಿಯಾದಲ್ಲ 
1973 ರಲ್ಲಿ ನೈರೋಬಿಯಾದಲ್ಲಿ ನಡೆದ 'ವಿಶ್ವ ಸೌಟ್' ಸಮ್ಮೆಲಸಗಳಲ್ಲಿ ಭಾರತ 
ನನ್ನು ಪ್ರತಿನಿಧಿಸಿದ್ದರು. ಅದೇ ಕಾಲದಲ್ಲಿ ಅವರು ಇಟಲಿ, ಫ್ರಾನ್ಸ್ , ಹಾಲೆಂಡ್ , 
ಡೆನ್ಮಾರ್ಕ್, ಸ್ವಿತೃರ್ಲಂಡ್ , ಇಂಗ್ಲೆಂಡ್ , ಜರ್ಮನಿ, ಮಣಿಲಾ( ಫಿಲಿಫೈನ್ಸ್ ), 
ಸಿಲೋನ್ ಮೊದಲಾದ ವಿಶ್ವದ ಅನೇಕ ರಾಷ್ಟ್ರಗಳನ್ನು ಸಂದರ್ಶಿಸಿದರು. 


ಸರಿಶುದ್ಧ ಹಸ್ತರೂ ಸಾರ್ವ ಜನಿಕ ಸೇವಾಕಾಂಕ್ಷಿಗಳೂ , ಮುಖ್ಯವಾಗಿ 
ಗ್ರಾಮಾಂತರ ಜನಜೀವನದ ಮೇಲೆಗೆ ಅತ್ಯಾಸಕ್ತಿ ತಳೆದವರೂ ಆಗಿದ್ದ ಶ್ರೀಯುತವರು 
ಕಳೆದ ನವಂಬರ್ 14 ರಂದು 14 -11 - 82) ಶಿವೈಕ್ಯರಾದರೆಂದು ತಿಳಿಸಲು ವಿಷಾ 
ದಿಸುತ್ತೇವೆ. ಶ್ರೀಯುತರು ಶ್ರೀ ಸಿದ್ದಗಂಗಾ ಕ್ಷೇತ್ರದ ವಿಷಯದಲ್ಲಿ ಶ್ರೀ ಗಳವರ 
ವಿಷಯದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿ ವಿಶ್ವಾಸಗಳನ್ನಿಟ್ಟು, ಬಾಳಿದವರು. ಅವರ ಈ 
ನಿಧನಕ್ಕಾಗಿ ಸಿದ್ಧಗಂಗಾ ಪತ್ರಿಕೆ ತನ್ನ ಸಂತಾಪವನ್ನು ವ್ಯಕ್ತಪಡಿಸುತ್ತದೆ. ಅವರ 
ಧರ್ಮಪತ್ನಿ ಶ್ರೀಮತಿ ಸರ್ವಮಂಗಳಮ್ಮ ಮತ್ತು ಮಕ್ಕಳಿಗೆ ಉಂಟಾದ ಸಂತಾಪವನ್ನು 
ಭರಿಸುವ ಸಾಮರ್ಥವನ್ನು ಶ್ರೀ ಸಿದ್ಧಲಿಂಗೇಶ್ವರರುಉಂಟುಮಾಡಲೆಂದು ಪ್ರಾರ್ಥಿಸು 


ಫೆಬ್ರವರಿ , 1983 


ಬಹು ಚತುರ ಬಿಲ್ಲುಗಾರ 


ಕ್ಯಾಪ್ಟನ್ ಎಂ , ಜಿ . ಕೆ . ಮೂರ್ತಿ 


ಒಬ್ಬ ಬಹು ಚತುರ ಬಿಲ್ಲುಗಾರನಿದ್ದ . ಅವನ ಕೈ ಚಳಕ ಅದ್ಭುತವಾಗಿತ್ತು 
ಓಡುವ ಜಿಂಕೆ, ಈಜುವ ಮೀನು, ಹಾರುವ ಹಕ್ಕಿ . .ಏನು ತೋರಿಸಿದರೂ ಅದನ್ನು 
ಭಾಣದಿಂದ ಒಂದೇ ಗುರಿಯಲ್ಲಿ ಸ್ವಲ್ಪವೂ ತಪ್ಪಿಲ್ಲದಂತೆ ಹೊಡೆದು ಕೆಡುವುತ್ತಿದ 
ಸೇಬಿನ ಹಣ್ಣನ್ನು ಇಪ್ಪತ್ತು ಗಜ ದೂರದಲ್ಲಿಟ್ಟಿದ್ದರೂ ಅದು ಸಮನಾಗಿ ಎರಡಾಗು 
ನಂತೆ ಬಾಣ ಬಿಡುತ್ತಿದ್ದ. ! ಇಡೀ ದೇಶದಲ್ಲಿ ಅವನ ಸಮಾನರು ಯಾರು ಇರಲಿಲ್ಲ. 

ಆ ಬಿಲ್ಲುಗಾರನ ಹೆಸರು ವಿಲಿಯಂ ಟೆಲ್ . ಅವನ ಊರು ಬರ್ಗಲೆನ್ , ಅದು 
ಸ್ವಿಗ್ನರ್ಲೆಂಡ್ ದೇಶದಲ್ಲಿತ್ತು . ಟೆಲ್ಗೆ ಇಬ್ಬರು ಮಕ್ಕಳಿದ್ದರು. ಶಿಕ್ರನನ ಹೆಸರ 
ನಾಲ್ವರ್‌, ತಂದೆಗೆ ಅವನನ್ನು ಕಂಡರೆ ಬಹಳ ಪ್ರೀತಿ, 


ಒಂದು ದಿನ ಟೆಲ್ ತನ್ನ ಮಾವನ ಮನೆಗೆ ಹೊರಟ. ಆಗ ವಾಲ್ವರ್ ತಂಕ 
ಯೊಡನೆ ತಾನೂ ಹೊರಟ. ಮಗು ಜೋಪಾನವಾಗಿರು ” ಎಂದು ಹುಡುಗನ 
ತಾಯಿ ಗಂಡನನ್ನು ಎಚ್ಚರಿಸಿದಳು . 


ಆಗ ತಾನೆ ಸೂರ್ಯ ಹುಟ್ಟುತ್ತಿದ್ದ . ಸುತ್ತಲೂ ಪರ್ವತಗಳ ಮೇಲೆ ಎಳೆ 
ಬಿಸಲು ಬಿದ್ದಿತ್ತು . ತಂದೆ- ಮಗ ಇಬ್ಬರು ನಡೆದುಕೊಂಡು ಹೊರಟರು. ದಾರಿಯಲ್ಲಿ 
ವಾಲ್ವರ್ ಕೇಳಿದ. “ ಅಪ್ಪಾ , ನಿನ್ನ ಬಾಣ ಎಷ್ಟು ದೂರಹೋಗುತ್ತದೆ. 
* ಬಹಳ ದೂರ, ನಿನ್ನ ಕಣ್ಣಿಗೆ ಕಾಣದಷ್ಟು ದೂರ! ” 
“ ಅದು ಸೂರ್ಯನ ತನಕ ಹೋಗುತ್ತದೇನಪ್ಪಾ ? ” 
“ ಹುಚ್ಚ! ಅಷ್ಟು ದೂರ ಬಾಣ ಎಲ್ಲಾದರೂ ಹೋದೀತೆ? ” 

ಆ ಮಂಜಿನ ಬೆಟ್ಟದವರೆಗೆ ? ” 
“ಉಹುಂ, ಇಲ್ಲ.” 
“ ಹಾಗಾದರೆ ಎಷ್ಟು ದೂರ? ” 
“ ಯಾವಾಗಲಾದರೂ ಬಾಣ ಬಿಟ್ಟು ತೋರಿಸುತ್ತೇನೆ” 
“ ನಿನ್ನೆ ನೀನು ಸಭೆಗೆ ಹೋಗಿದ್ದೆ . ಅಲ್ಲಿ ಏನಾಯಿತಪ್ಪಾ .” 
“ ಹೇಳಿದರೆ ನಿನಗೆಲ್ಲ ತಿಳಿಯುತ್ತದೆ? ನೀನಿನ್ನೂ ಚಿಕ್ಕವನು.” 
* ಈಗಲಾದರಾ ಸಭೆಯ ವಿಷಯ ಹೇಳಪ್ಪಾ . 


(22 


ಸಿದ್ದಗಂಗಾ 


“ನೋಡುನಮ್ಮ ದೇಶ ಈಗ ದಾಸ್ಯದಲ್ಲಿದೆ. ಆದರೆ ಪರಕೀಯ ಶಾಸನದಲ್ಲಿ 
ಎಷ್ಟು ದಿನ ಇರಲು ಸಾಧ್ಯ ? ನಾನಂತೂ ನಿನ್ನೆ ಈ ಸರಕಾರವನ್ನು ಕಿತ್ತೊಗೆಯುವ 
- ಪ್ರತಿಜ್ಞೆ ಮಾಡಿದ್ದೇನೆ!” 

ಅಷ್ಟರಲ್ಲಿ ಊರಿನ ಚೌಕ ಸಮೀಪಿಸಿತು. ಅಲ್ಲಿ ಎತ್ತರವಾದ ಕಂಬದ ಮೇಲೆ 
- ಒಂದು ಟೋಪಿಇಡಲಾಗಿತ್ತು . ನಾಲ್ವರ್ “ಕೇಳಿದ- ಅದು ಯಾರ ಟೋಪಿ? ” 

( ಇಲ್ಲಿ ಗೆಸ್ಟರ್ ಅಂತ ಒಬ್ಬ ಅಧಿಕಾರಿ ಇದ್ದಾನೆ. ಬಹು ದುಷ್ಟ , ಅದು 
ಅವನ ಟೋಪಿ, ಸಾಮಾಜ್ಯ ಸಾಹೆಯ ಪ್ರತೀಕ, ಹೋಗಿ ಬರುವವರೆಲ್ಲರೂ ಅದಕ್ಕೆ 
ನಮಸ್ಕಾರ ಮಾಡಬೇಕೆಂದು ಆಜ್ಞೆ ಹೊರಡಿಸಿದ್ದಾನೆ. ” 

( ಅಪ್ಪಾ , ಹಾಗಾದರೆ ನಾವು ತಲೆ ತಗ್ಗಿ ಸದೆ ಹೋಗೋಣ. ” 


( ತಂದೆ- ಮಗ ಇಬ್ಬರೂ ದಿಟ್ಟವಾಗಿ ನಡೆದುಕೊಂಡು ಚೌಕ ದಾಟ ದಾಟ 
ತೊಡಗಿದರು. ಅಷ್ಟರಲ್ಲಿ ಪರಕೀಯ ಸರಕಾರದ ಒಬ್ಬ ಸಿಪಾಯಿ ಎದುರಿಗೆ ಬಂದು 
ಹೇಳಿದ. “ ಏ , ಟೈಲ್ ! ಸರಕಾರದ ಟೋಪಿಕಾಣುವುದಿಲ್ಲವೆ. ಅದಕ್ಕೆ ನಮಸ್ಕಾರ 
ಮಾಡದೆ ನೀನು ಮುಂದೆ ಹೋಗಲಾರೆ. ” 


“ ಅನಿಷ್ಟ ಟೋಪಿಗೆ ನಮಸ್ಕಾರವೇ ? ಎಂದಿಗೂ ಸಾಧ್ಯವಿಲ್ಲ'' ಎಂದ ಟೆಲ್ . 
- ಸಿಪಾಯಿ ಅವನನ್ನು ಹಿಡಿಯಲು ಹೋದ. ಗಲಾಟೆ ಷುರುವಾಯಿತು. ಜನರ 
ಗುಂಪು ಸೇರಿತು. ಅಷ್ಟರಲ್ಲಿ ಧೂರ್ತ ಅಧಿಕಾರಿಯಾದ ಗೆಸ್ಟರ್ ಇನ್ನೂ ಕೆಲವು 
ಸಿಪಾಯಿಗಳೊಡಡೆ ಅಲ್ಲಿಗೆ ಬಂದ. 


- ಗೆಸ್ಥರನನ್ನು “ಹಿಡಿಯಿರಿ, ರಾಜದ್ರೋಹಿ' ಎಂದು ಮೊದಲ ಸಿಪಾಯಿ . 
- ಕೂಗಿದ ಕಣ್ಣುಗಳು ಕೆಂಪೇರಿದ್ದವು. ಅವನು ರೋಷದಿಂದ ಅಬ್ಬರಿಸಿ ಹೇಳಿದ. 
“ ಏನು, ನನ್ನ ಆಜ್ಞೆಗೆ ಅಪಮಾನವೇ ? ಆಜ್ಞೆ ಪಾಲಿಸದಿದ್ದರೆ ನಿನ್ನ ಪ್ರಾಣ ತೆರ 
ಬೇಕಾಗುತ್ತದೆ. ” 


“ ನನಗೆ ಪ್ರಾಣದ ಅಂಜಿಕೆ ಇಲ್ಲ, ಹತ್ಯೆ ಮಾಡುವುದಾದರೆ ಮಾಡಿ ಬಿಡು. 
- ಆದರೆ ನನ್ನ ಹೆಣ ಸಹ ಅ ಟೋಪಿಗೆ ಖಂಡಿತ ತಲೆ ತಗ್ಗಿಸುವುದಿಲ್ಲ. ಇನ್ನು ಟೆಲ್ 
ಜೀವಂತವಾಗಿರುವಾಗ ನಮಸ್ಕರಿಸಿಯಾನೇ ” ಎಂದು ಗುಡುಗಿದ. 

ಸುತ್ತಲೂ ಸೇರಿದ್ದ ಜನರಿಗೆ ಟೆಲ್‌ನ ಸ್ವಾಭಿಮಾನ, ದೇಶಭಕ್ತಿ ಕಂಡು 
ಬಹಳ ಹರ್ಷವಾಯಿತು. ಎಲ್ಲರೂ ಅವನಿಗೆ ಜಯಕಾರ ಹಾಕಿದರು. ಗೆಸ್ಟರ್ 
ಸುತ್ತಮುತ್ತ ನೋಡಿದ. ಅವನು ಧೂರ್ತನೂ , ಬಹು ಕ್ರೂರಿಯೂ ಆಗಿದ್ದ . 
ಫೆಬ್ರವರಿ , 1983 


23 


ಅವನ ಬಳಿ ಇದ್ದವರು ಕೆಲವೇ ಸಿಪಾಯಿಗಳು , ಜನರೆಲ್ಲ ತನ್ನ ವಿರುದ್ಧ ಇರುವು! 
ಅವನಿಗೆ ಸ್ವಷ್ಟವಾಯಿತು. ಆಗ ಅವನೊಂದು ಕುಟಿಲ ತಂತ್ರ ಹೂಡಿದ. 


“ ಟೆಲ್ , ನೀನು ಬಹಳ ಚತುರ ಬಿಲ್ಲುಗಾರನೆಂದು ಕೇಳಿದ್ದೇನೆ. ಇವತ್ತು 
ಅವನ ಪರೀಕ್ಷೆಯಾಗಲಿ. ಈ ಹುಡುಗ: ನಿನ್ನ ಮಗನೇನು ? ” 

“ ಹೌದು, ಕಿರಿಯ ಮಗ, 


( ಇವನ ತಲೆಯ ಮೇಲೆ ಒಂದು ಸೇಬಿನ ಹಣ್ಣು ಇಡುತ್ತೇನೆ. ನೀನು ಇಷ್ಟ 
ತೈದು ಗಜ ದೂರದಲ್ಲಿ ನಿಂತು ಆ ಹಣ್ಣನ್ನು ಹೊಡೆಯಬೇಕು ! ನಿನ್ನ ಗವ 
ನೋಡೋಣ. ನೆನಪಿರಲಿ, ಗುರಿ ತಪ್ಪಿದರೆ ನಿನ್ನ ತಲೆಯೂ ಉಳಿಯುವುದಿಲ್ಲ 
ಸರಿಯಾಗಿ ಹೊಡೆದರೆ ನಿನ್ನನ್ನು ಕ್ಷಮಿಸುತ್ತೇನೆ! ” 

“ ಏನು ? ನಾಲ್ವರನ ತಲೆಯ ಮೇಲಿನ ಸೇಬು ಹೊಡೆಯಬೇಕೇ ? ನ - 
ಮಗನಿಗೇ ನಾನು ಬಾಣ ಗುರಿಯಿಡಬೇಕೆ ? ಎಂಥ ಭಯಂಕರ ಯೋಜನೆ ! ನನ 
ಕೆಮೆ ಬೇಕಿಲ್ಲ . ಪ್ರಾಣ ಹೋದರೂ ಸರಿಯೆ ! ” 


“ ಇಲ್ಲ , ನೀನು ಹೊಡೆಯಲೇಬೇಕು. ಆಸ್ಟ್ರಿಯಾ ಸರಕಾರವನ್ನು ಉರು 
ಸಲು ಹೊರಟಿರುವ ಟೆಲ್ , ಎಷ್ಟು ಧೈರ್ಯಶಾಲಿಯೆಂಬುದನ್ನು ನೋಡುತ್ತೇನೆ 
ಎಲ್ಲಿ, ಈ ಹುಡುಗನನ್ನು ಕಂಬಕ್ಕೆ ಕಟ್ಟಿ ನಿಲ್ಲಿಸಿ. ತಲೆಯ ಮೇಲೆ ಸೇಬು ಇರಿಸಿ,” 

ಆಗ ನಾಲ್ವರ್‌ ಹೇಳಿದ ! “ ನನ್ನು ಕಟ್ಟುವ ಅಗತ್ಯವಿಲ್ಲ. ಧೈರ್ಯವಾ 
ನಿಲ್ಲುತ್ತೇನೆ. ” ಜನರೆಲ್ಲ “ಶಭಾಸ್ ' ಎಂದರು . 


ಬಡಪಾಯಿ , ಹೆದರಿಕೊಳ್ಳುತ್ತಾನೆ. ಕಣ್ಣಿಗೆ ಬಟ್ಟೆ ಕಟ್ಟಿ ” ಎಂದ ಗೆಸ್ಟರ್ 

“ಏನು, ನಾನು ಹೆದರುತ್ತೇನೆಯೆ ? ಎಂದಿಗೂ ಇಲ್ಲ. ಟೆಲ್‌ನ ಮ 
ಎಂದಿಗೂ ಹೆದರುವುದಿಲ್ಲ . ಕಣ್ಣಿಗೆ ಬಟ್ಟೆ ಬೇಡ. ” 


ಬಾಲಕನ ಮಾತು ಕೇಳಿ ತಂದೆಯ ಹೃದಯ ಹಿಗ್ಗಿ ತು . ಹುಡುಗನ ತಲೆಂ 
ಮೇಲೆ ಸೇಬು ತಂದಿಟ್ಟರು. ಟೆಲ್ 25 ಗಜ ದೂರ ಬಿಲ್ಲಿಗೆ ಅಂಬು ಹೂಡಿರ 
ತಂದೆ- ಮಗ ಪರಸ್ಪರ ನೋಡಿದರು. 


ಅಪ್ಪಾ , ಗಾಬರಿ ಬೇಡ ನನಗೇನೂ ಹೆದರಿಕೆಯಿಲ್ಲ. ನೀನು ಬಾಣ ಬಿಡ 
ಹುಂ , ಹೊಡಿ. ” 

ಸಿದ್ಧಗಂಗ 


24 


1 ಇಡೀ ಜನಸೋಮ ಶಾಂತವಾಗಿ ನಿಂತು ನೋಡುತ್ತಿತ್ತು . ಎಲ್ಲರ ಹೃದಯವೂ 
ಡವಗುಟ್ಟುತ್ತಿತ್ತು . ಅವರೆಲ್ಲರ ನೋಟವೂ ಟೆಲ್‌ನ ಮೇಲೆ ನೆಟ್ಟಿತ್ತು . ಕೆಲವರು 
ನಾಲ್ವರನ ಕಡೆಗೂ ನೋಡುತ್ತಿದ್ದರು “ಏನಾದೀತೋ ! ಸೇಬಿನ ಬದಲಿಗೆ ಹುಡು 
ಗನ ತಲೆಯೇ ಹೋಳಾದರೆ , ಪಾಪಿ ಗೆಸ್ಟರ್ ! ನಿನ್ನ ಸರ್ವನಾಶವಾಗಲಿ, ನಿನ್ನ೦ಥ, 
ರಾಕ್ಷಸನು ಉಳಿದಿರಬಾರದು. ಟೆಲ್ನ ಗುರಿ ಎಂದೂ ತಪ್ಪಿದ್ದಲ್ಲ. ದೇವರೇ , ಕಣ್ಣು 
ತೆರೆದು ನೋಡು! ಎಂದು ಜನರ ಮನಸ್ಸು ಮೊರೆಯಿಡುತ್ತಿತ್ತು . 

ಎಲ್ಲವೂ ಸಲ್ಲ. ಟೆಲ್ ಆಕಾಶದ ಕಡೆಗೆ ನೋಡಿದ. ಅನಂತರ ಗೆಸ್ಸರಿದ 
ಕಡೆಗೆ ನೋಡಿದ. ಬಳಿಕ ನಾಲ್ವರನ ತಲೆಯ ಮೇಲಿದ್ದ ಸೇಬಿಗೆ ತನ್ನ ದೃಷ್ಟಿ ನೆಟ್ಟ , 
ನಿಶ್ಚಲವಾಗಿ ನಿಂತು ಗುರಿಯಿಟ್ಟ . ಆದರೆ ತಂದೆ ಮಗನ ಮೇಲೆ ಹೇಗೆ ಬಾಣ 
ಬಿಡಬಲ್ಲ ಕೈಗಳು ಹಿಂದೆಗೆಯುತ್ತಿದ್ದವು. ಆಗ, “ ಅಪ್ಪಾ ಗುರಿಸರಿಯಾಗಿದೆ ಹೊಡಿ” 
ಎಂದು ನಾಲ್ವರ್ ಕೂಗಿದ ! 


ಸುಯ್ ಗುಟುತ್ತಾ ಬಾಣ ಹೊರಟಿತು . ಕಣಾರ್ಧದಲ್ಲಿ ಸೇಬು ಎರಡು 
ಸಮಪಾಲುಗಳಾಗಿ ಕೆಳಗೆ ಬಿದ್ದಿತು ! ತಂದೆ ಓಡಿಹೋಗಿ ಮಗನನ್ನು ಅಪ್ಪಿಕೊಂಡ. 
ಸುತ್ತಲೂ ಸಹಸ್ರಾರು ಜನ ಸೇರಿ ಅವರನ್ನು ಹೆಗಲಿನ ಮೇಲೆ ಹೊತ್ತು ಮೆರವಣಿಗೆ 
ಮಾಡಿದರು. ಜನತೆಯ ಉತ್ಸಾಹವನ್ನು ಕಂಡು ಇನ್ನು ಅಲ್ಲಿದ್ದರೆ ತನಗೆ ಅಪಾಯ 
ತಪ್ಪುವುದಿಲ್ಲವೆಂದು ಗೆಸ್ಥರನು ಅವನ ಸಿಪಾಯಿ ಗ ಳೂ ಅಲ್ಲಿಂದ ಮೆಲ್ಲಗೆ ಜಾರಿ 
ಕೊಂಡರು . 


ಮನೆಗೆ ಹಿಂದಿರುಗಿ ಬರುವಾಗ ಪುಟ್ಟ ನಾಲ್ವರ್‌ ಕುತೂಹಲದಿಂದ ತಂದೆಯನ್ನು 
ಕೇಳಿದ, “ ಅಪ್ಪಾ , ನಿನ್ನ ಗುರಿ ತಪ್ಪಿದ್ದರೆ ಏನು ಮಾಡುತ್ತಿದ್ದೆ? ” 

“ ಮಗು, ಮೊದಲನೆಯ ಗುರಿ ಅಕಸ್ಮಾತ್ ತಪ್ಪಿ ಹೋಗಿದ್ದರೂ ಎರಡನೆಯ 
- ಗುರಿ ತಪ್ಪುತ್ತಿರಲಿಲ್ಲ. ನನ್ನ ಬಳಿ ಗೆಸ್ಥರನಿಗಾಗಿ ಇನ್ನೊಂದು ಬಾಣ ಇತ್ತು ” 
- ಇದಾದ ಕೆಲವೇ ದಿನಗಳ ನಂತರ ಸ್ವಿಟ್ಟರ್ಲೆಂಡಿನ ಜನ ದಂಗೆ ಎದ್ದರು. ಆ 

ಯದ ಸರಕಾರವನ್ನು ಕಿತ್ತೊಗೆದು ಸ್ವತಂತ್ರರಾದರು. 


« ಶ್ರೀ ” ಗೆ 
ಬಡವರ ಕಡು ನೋವನು ತಾ ಕಂಡು 
ಅಂತಃಕರಣದ ರಸವನ್ನು ಹರಿಸಿಹರು 
ಮನದಲಿ ತನುವಲಿ ಕುದಿಕುದಿಗೊಂಡ 
ಭವರೋಗಿಗಳಾ ತಾ ಗುಣಪಡಿಸುವರು. 


--ಕೊರಂಬ 


ಫೆಬ್ರವರಿ , 1983 


25 


ಸೇಡಿನ ಬಾಗಿಲು 


- ಎಂ . ಜಿ. ವೆಂಕಟೇಶ 


3 


ಅಬ್ಬರೂ ರಜಪೂತವೀರರೇ , ಆದರೆ ಅವರಲ್ಲಿ ವ್ಯತ್ಯಾಸವಿತ್ತು . 

ಮಯೂರಸಿಂಹನು ಅಮರಸಿಂಹನಿಗಿಂತ ಎರಡು ಮೂರು ವರ್ಷ ಹಿರಿಯ 
ಇಬ್ಬರು ಹೆಂಡಿರು -ಮೂರು ಹೆಣ್ಣು ಮಕ್ಕಳು. ಆದರೂ ಹುಣಿಸೆಮರದ ಹುಳಿ ತ 
ಲಿಲ್ಲ , ಅಮರಸಿಂಹನ ಪತ್ನಿ ಕಾಲವಾಗಿ ಆರು ವರ್ಷವಾಗಿತ್ತು . ಒಬ್ಬ ಮಗಳು ಮಾ 
ಇದ್ದಳು, ಅವಳು ಬಹು ಚೆಲುವೆ . ಅಮರಸಿಂಹನು ಪುನಃ ಮದುವೆಮಾಡಿಕೊ 


* ಆನೆಗಳ ಕದನ ಆದಿನ ಆಗ್ರಾದಲ್ಲಿ , ಹದಿನಾರನೆಯ ಶತಮಾನ. ಅದನ್ನ 
ನೋಡಿ ಇಬ್ಬರೂ ಅಲ್ಲಿಂದ ಹೊರಟಿದ್ದರು. 

ಮಯೂರಸಿಂಹನು ಕೇಳಿದ ಮಗಳಿಗೆ ಮದುವೆ ಗೊತ್ತಾಯಿತೆ ? ” ಆ ನ 
ಇನ್ನು ಮಯೂರಸಿಂಹನು ನೋಡಿದ್ದ , ತಾನೇ ಮದುವೆಯಾಗಬೇಕೆಂದು ಅವನ ಇಲ 

“ ಇನ್ನೂ ಹದಿನಾರು, ಈಗೇಕೆ ಅದರ ವಿಚಾರ ? ” ಎಂದ ಅಮರಸಿಂಹ, 

ಚೆನ್ನಾಗಿ ಬೆಳೆದಿದ್ದಾಳೆ, ಮದುವೆಗೆ ಇದು ಸಕಲ.” 
“ಒಳ್ಳೆ ವರ ಸಿಗಬೇಕಲ್ಲ ? ” ... 

“ ಸಿಗದೆ ಏನು ? ನಾ ಹೇಳಲೆ ? ಅವನು ರಜಪೂತನಾಗಿರಬೇಕು, ಬಡ 
ನಾದರೆ ಪ್ರಯೋಜನವಿಲ್ಲ. ಚಕ್ರವರ್ತಿ ಆಲಂಷಾಗೆ ಬೇಕಾದವನಾದರೆ ಇನ 
ಒಳ್ಳೇದು ? ಅಲ್ಲವೆ ? ” 

ಹೀಗೆಂದು ನಕ್ಕ . 
ಅಂದರೆ ? > 


“ ಅಂದರೆ ಅಂಥಾ ದೊಡ್ಡ ವಿಚಾರವೇನೂ ಅಲ್ಲ. ನೀನು ಒಪ್ಪಿದರೆ , ನಾ 
ಅವಳನ್ನು ಮದುವೆಯಾಗುತ್ತೇನೆ. ” 
- “ನೀನೆ! ಅವಳ ತಂದೆ ವಯಸ್ಸು ನಿನಗೆ ! ” ಎನ್ನುತ್ತಾ ಅಮರಸಿಂಹನು ಕುದ 
ಯನ್ನು ಮುಂದಕ್ಕೆ ಓಡಿಸಿಕೊಂಡು ಹೊರಟುಹೋದ. 

ಸಿದ್ಧಗಂ 


26 


- ತನಗೆ ಸಿಕ್ಕದ ವಸ್ತು ಮತ್ತೊಬ್ಬರಿಗೆ ಸಿಗಲೇಬಾರದು . ಮಯೂರಸಿಂಹ 

ಸಾಂಗೀರನ ಆಪ್ತಸೇವಕನಿಗೆ ಅಮರಸಿಂಹನ ಮಗಳ ವಿಚಾರ ತಿಳಿಸಿದ- ಆ ಚೆಲುವೆ 
ರನ್ನು ಬಣ್ಣಿಸಿ ಚಕ್ರವರ್ತಿಗೆ ಸಲ್ಲತಕ್ಕ ನಜರು ಎಂದ ಸೇಡಿನ ತಂತ್ರವನ್ನು ಹೂಡಿದ. 

ಈ ವಿಚಾರ ಚಕ್ರವರ್ತಿಗೆ ತಿಳಿಯಿತು ಕೂಡಲೆ ಅಮರಸಿಂಹನಿಗೆ ಆಹ್ವಾನ 
ಬಂತು. ಆ ಹೆಣ್ಣನ್ನು ತಕ್ಷಣ ಅರಮನೆಗೆ ತಂದೊಪ್ಪಿಸಬೇಕೆಂದು ಚಕ್ರವರ್ತಿಯ 
ಅಪ್ಪಣೆಯಾಯಿತು. ಹೆಣ್ಣಿಗೆ ವಿಚಾರ ತಿಳಿದ ಕೂಡಲೆ ರಾಜಾಜ್ಞೆಯನ್ನು ಮಾರ 
ಶಾರದೆ ಆ ಹೆಣ್ಣು ಮಗಳು ವಿಷ ಕುಡಿದು ಪ್ರಾಣಬಿಟ್ಟಳು. ಆ ಮೃತ ದೇಹ 
ಸಕ್ರವರ್ತಿಗೆ ಒಪ್ಪಿಸಲು ಅಮರಸಿಂಹ ಅರಮನೆಗೆ ಹೊರಟ. 


ಚಕ್ರವರ್ತಿಯು ಹೇಳಿಕಳಿಸಿದ ಸಮಾಚಾರ ನೂರಜಹಾನಳಿಗೂ ತಿಳಿಯಿತು. 
ನೂರಜಹಾನರ ಆಪ್ತ ಸೈನಿಕರು ಅರಮನೆಯ ದ್ವಾರದಲ್ಲಿ ಕಾದಿದ್ದರು. ಅವರ 
ಸಂಹನು ತನ್ನ ಮಗಳ ಮೃತದೇಹವನ್ನು ಪಲ್ಲಕ್ಕಿಯಲ್ಲಿಟ್ಟುಕೊಂಡು ಆಗ್ರಾ ಅರಮ 
ನೆಯ ದ್ವಾರದಲ್ಲಿ ಕಾದಿದ್ದರು. ಅಮರಸಿಂಹನು ತನ್ನ ಮಗಳ ಮೃತದೇಹವನ್ನು 
ಪಲ್ಲಕ್ಕಿಯಲ್ಲಿಟ್ಟುಕೊಂಡು ಆಗ್ರಾ ಅರಮನೆಯ ದಕ್ಷಿಣದ್ವಾರವನ್ನು ಪ್ರವೇಶಿಸಿದ. 
ನೂರಜಹಾನರ ಸೈನಿಕರು ಅವನ ಮೇಲೆ ಬಿದ್ದು ಅವನನ್ನು ಕೊಲ್ಲಲು ಬಾಗಿಲನ್ನು 
ಭದ್ರಪಡಿಸಿದರು . ಯಾರೂ ಆಚೆಗೆ ಹೋಗುದಂತೆ ಅಮರಸಿಂಹನನ್ನು ಅವನ 
ಆಪ್ತ ಸೇವಕನನ್ನು ಕೊಂದರು. 


ಅಮರ ಸಿಂಹನ ಸ್ನೇಹಿತ ಇಂಗ್ಲೀಷ್ ಖಾನ್ - ಅವನಿಗೆ ಈ ವಿಚಾರವೆಲ್ಲಾ 
ತಿಳಿಯಿತು. ಅಮರಸಿಂಹನನ್ನು ಉಳಿಸಲು ಅವನು ಅಲ್ಲಿಗೆ ಧಾವಿಸಿದ. ಆದರೆ 
ಆವನು ಬರುವ ಹೊತ್ತಿಗೆ ಎಲ್ಲಾ ಮುಗಿದು ಹೋಗಿತ್ತು . 


ವಿಚಾರವನ್ನೆಲ್ಲಾ ಜಹಂಗೀರ ಚಕ್ರವರ್ತಿಗೆ ಇಂಗ್ಲೀಷ್ ಖಾನ್ನು ಹೇಳಿದ. 
ಆ ಹೆಣ್ಣು ಮಗಳ ಮೃತದೇಹವನ್ನು ತೋರಿಸಿದ ಚಕ್ರವರ್ತಿಯು ವ್ಯಥೆಪಟ್ಟ . 
ಮುಚ್ಚಿದ ಬಾಗಿಲನ್ನು ತೆಗೆಸಿ ಅದಕ್ಕೆ ಅಮರಸಿಂಹ, ದರ್ವಾಜ ಎಂದು ಹೆಸರಿಟ್ಟ 
ನೆಂದು ಚರಿತ್ರಕಾರರು ಹೇಳುತ್ತಾರೆ. 


ಜಾತ್ರೆಯ ಜನರಿಗೆ ಅಶನವ ನೀಡಲು 
ಕಟ್ಟಿಗೆಗಾಗಿ ಬೆಟ್ಟವ ತಾ ಹತ್ತು ವರು 
ಕರೆದೂ ಜನಗಳ ಪ್ರಸಾದವ ನೀಡುವರು 
ಅದ ನೋಡಿ ಹಿರಿಹಿರಿ ತಾ ಹಿಗ್ಗುವರು 


ಕೊರಂಬ 


ಫೆಬ್ರವರಿ , 1983 


27 


' ಗಾದೆ ವೇದಕ್ಕೆ ಸಮಾನ 2 


- - ಸಿ , ಕೆ, ಪರಶುರಾನು 


ಅಟ್ಟ ಹತ್ತೊರಿಗೆ ನೆಟ್ಟು ಕೊಡಬಹುದು ; ಬೆಟ್ಟ ಹತ್ತೊರಿಗೆ ಕೊಡೆ 
ಕಾಗ್ಯದ 

ನನ್ನಲ್ಲಿ ತೊಂಬತ್ತು ಪೈಸೆ ಇದೆ. ಈಗ ಒಂದು ರೂಪಾಯಿ ಬೇಕಾಗಿ 
ಹತ್ತು ಪೈಸೆ ಸಹಾಯ ಮಾಡಿ ಎಂದು ಯಾರಾದರೂ ಕೇಳಿದರೆ ಹತ್ತು ಪೈಸೆ ಸು 
ವಾಗಿ ಸಿಗಬಹುದು. ಕೊಡುವ ವ್ಯಕ್ತಿಗೆ ಕನಿಕರ ಮೂಡಬಹುದು, ಆದರೆ ನ 
ಬೇಕಾಗಿರುವುದು ಒಂದು ರೂಪಾಯಿ . ನನ್ನಲ್ಲಿ ಹತ್ತು ಪೈಸೆ ಇದೆ, ತೊಂಬತ್ತು - 
ನೆರವು ನೀಡಿ ಎಂದಾಗ ಅಷ್ಟು ಸಿಗುವುದು ಕಷ್ಟ . 

ಹಾಗೆಯೇ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ನಮ್ಮ ಪ್ರಯತ್ನ ಅಧಿಕವಾ 
ಬೇಕು. ಅದಕ್ಕೆ ಪರರ ನೆರವು ಕಡಿಮೆ ಇರಬೇಕು. ಆಗ ಹಿಡಿದ ಕೆಲಸ ಸುಗೆ 
ವಾಗುತ್ತದೆ. ನೆರವು ಬೇಡುವವನು ಸಾಕಷ್ಟು ಪ್ರಯತ್ನಿಸಿದ್ದಾನೆ ಎಂಬುದು ನೆ 
ನೀಡುವವನಿಗೆ ಮನದಟ್ಟಾಗಬೇಕು. ಅದು ಬಿಟ್ಟು ಕೆಲಸವನ್ನು ಆರಂಭಿಸಿ ಅದ 
ಬೇರೆಯವರನ್ನೇ ಪೂರ್ಣವಾಗಿ ಅವಲಂಬಿಸದಾಗ ಸಾಮಾನ್ಯವಾಗಿ ಸಹಾಯವ 
ವುದು ಕಷ್ಟ . ಈ ಅಂಶವನ್ನು ಸ್ಪಷ್ಟ ಪಡಿಸುವ ಗಾದೆ ಅಟ್ಟದ ಎತ್ತರ, ಅಲ್ಲಿ 
ಮೆಟ್ಟಲುಗಳ ಸಂಖ್ಯೆ ಮತ್ತು ಬೆಟ್ಟದ ಎತ್ತರ ; ಅಲ್ಲಿರುವ ಮೆಟ್ಟಿಲುಗಳ ಸಂಖ್ಯೆ 
ನಡುವಣ ಅಂತರವನ್ನು ಸೂಚಿಸಿ ಬೇರೆಯವರಿಂದ ನಾವು ಬಯಸುವ ಸಹಾಯ ವಿ 
ಗೊಳಪಟ್ಟಿರಬೇಕು. 
ಅಡಿಕೆಗೆ ಹೋದ ಮಾನ ಆನೆ ಕೊಟ್ರೆ ತಾನೆ ಬರದ 

ಸಮಾಜದಲ್ಲಿ ಬದುಕುವ ಮನುಷ್ಯನಿಗೆ ಮಾನ ಅಭಿಮಾನ ಮುಖ್ಯ . ಆ 
ಹೋಯಿತೆಂದರೆ ಅವನು ಬದುಕಿದ್ದು ವ್ಯರ್ಥ. ಆದ್ದರಿಂದಲೇ ಮಾನವ ಮಾನಕ 
ಪ್ರತಿ ಗಳಿಗೆಯಲ್ಲೂ ಹೆಣಗುತ್ತಾನೆ ; ಎಚ್ಚರಿಕೆ ವಹಿಸುತ್ತಾನೆ. ಅದನ್ನು ಕಾಪ 
ಕೊಂಡು ಬರಲು ಸತತ ಪ್ರಯತ್ನಿಸುತ್ತಾನೆ. ಈ ಮಾನಕ್ಕೆ ಒಮ್ಮೆ ಧಕ್ಕೆ ಉಂಟಾ 
ಅದನ್ನು ಮತ್ತೆ ಪಡೆಯುವುದು ಕಷ್ಟ ಅಷ್ಟೇ ಅಲ್ಲ, ಕೆಲವು ಸಂದರ್ಭದಲ್ಲಿ ಸe 
ವಾಗುವುದೇ ಇಲ್ಲ . ಅವಜ್ಞೆಯಿಂದಲೊ , ದುರಭಿಮಾನದಿಂದಲೋ ಅಥವಾ ನ 
ಅಂತಹ ಯಾವುದೋ ಕಾರಣದಿಂದ ಒಂದು ಕುಲ್ಲಕ ವಿಚಾರಕ್ಕೆ ಮನುಷ್ಯ ವಿವ 


28 


ಸಿದ್ದಗಂ 


ವನ್ನು ಕಳೆದುಕೊಂಡು ವ್ಯಕ್ತಿತ್ವವನ್ನು ಗಾಳಿಗೆ ತೂರಿ ಬಿಡುವುದನ್ನು ಕಾಣುತ್ತೇವೆ. 
ಅತ್ಯಂತ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬಂದಿದ್ದ ವ್ಯಕ್ತಿತ್ವಕ್ಕೆ ಆಗ ಕುಂದುಂಟಾ 
ಗುತ್ತದೆ. ನಂತರ ಎಚ್ಚತ್ತು ಚಿಂತಿಸಿದಾಗ ಅದನ್ನು ರೂಢಿಸಿಕೊಳ್ಳುವುದು ಎಷ್ಟು 
ಕಷ್ಟವೆಂಬುದು ಗೊತ್ತಾಗುತ್ತದೆ. ಆದ್ದರಿಂದ ಮನುಷ್ಯ ತನ್ನ ನಿತ್ಯದ ನಡೆನುಡಿಗಳಲ್ಲಿ 
ತುಂಬ ಎಚ್ಚರಿಕೆಯಿಂದಿರಬೇಕು. ದುಡುಕು ಸ್ವಭಾವ ಸಲ್ಲದು . ವಿವೇಕ ತನ್ನ ಹಿಡಿತ 
ದಲ್ಲಿರಬೇಕು. ಮನಸ್ಸಿನ ನಿಲುವನ್ನು ಕಳೆದುಕೊಳ್ಳದೆ ವ್ಯವಹರಿಸಬೇಕು. ಏಕೆಂದರೆ 
ಅಡಕೆಯಂತಹ ಒಂದು ಕುಲ್ಲಕ ವಸ್ತುವಿನ ಕಾರಣಕ್ಕಾಗಿ ಹೋದ ಮಾನ ಆನೆ 
ಯಂತಹ ಬೆಲೆಯುಳ್ಳ ವಸ್ತುವನ್ನು ಕೊಟ್ಟರೂ ಸಿಗದು ಎಂಬ ಪ್ರತಿಮೆಯ ಮೂಲಕ 
ಈ ಗಾದೆ ಧ್ವನಿಸುವ ಅರ್ಥ ಗಂಭೀರವಾಗಿದೆ. 


ಅತ್ತೆ ಒಡೆದದ್ದು ಹಳೆ ಮಡಿಕೆ, ಸೊಸೆ ಒಡೆದದ್ದು ಹೊಸಮಡಕೆ 

ಅಧಿಕಾರ, ಪ್ರತಿಷ್ಠೆ ಇರುವವರು ಮಾಡಿದ ತಪ್ಪು ಮುಚ್ಚಿಹೋಗುತ್ತದೆ. 
ಕೆಲವು ಸಂದರ್ಭಗಳಲ್ಲಿ ಅದು ತಪ್ಪೇ ಅಲ್ಲ ಎನ್ನುವಷ್ಟರ ಮಟ್ಟಿಗೆ ಅದು ಸಾಧಿತವಾಗು 
ಇದೆ. ಅದು ತಪ್ಪೆಂದು ವಾದಿಸಲು ಸಾಧ್ಯವಿದ್ದರೂ ಸ್ಥಾನ ಮಹಿಮೆಯಿಂದ ಸುತ್ತಣ 
ಹತ್ತು ಜನರ ಬಾಯಿಮುಚ್ಚಿ ಸತ್ಯ ಸಾಯುತ್ತದೆ. ಅದರೆ ಬಲ, ಬೆಂಬಲ ಇಲ್ಲದವರು 
ಮಾಡಿದ ಒಂದು ಸಣ್ಣ ತಪ್ಪು ಅಗಾಧ ಅಪರಾಧವಾಗುತ್ತದೆ. ಅದು ತಪ್ಪಿ ಆದದ್ದು ; 
ಅಂತಹ ತಪ್ಪಿನಿಂದ ಅನಾಹುತವೇನೂ ಇಲ್ಲ ಎಂದಾಗಲೂ ಅದಕ್ಕೆ ಕ್ಷಮೆ ಸಿಗುವುದು 
ಕಷ್ಟ . ಲೋಕವ್ಯವಹಾರದ ಈ ಮನೋಭಾವವನ್ನು ಅತ್ತೆ ಸೊಸೆಯರ ತಪ್ಪು - ಕ್ಷಮೆ 
ಗಳ ಉದಾಹರಣೆಯ ಮೂಲಕ ಹೇಳುವ ಗಾದೆಯಲ್ಲಿ ಬರುವ ಅತ್ತೆ ಒಡೆದರೆ ಅದು 
ಹಳೆ ಮಡಿಕೆ ; ಸೊಸೆ ಒಡೆದರೆ ಅದು ಹೊಸ ಮಡಕೆ ಎಂಬ ತಾರತಮ್ಯ ನಿರೂಪಣೆ 
ಅರ್ಥವತ್ತಾಗಿದೆ. 


ಅಪ್ಪನ ಅರಮನೆಗಿಂತ ಗಂಡನ ಕಿರುನುನೆ ಲೇಸು 


- (ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು' ಎನ್ನುವ ನಂಬಿಕೆ ಇರುವ ಸಾಂಪ್ರದಾಯಿಕ 
ಸಮಾಜದಲ್ಲಿ ಮದುವೆಯಾದ ಹೆಣ್ಣಿಗೆ ಗಂಡನ ಮನೆಯೇ ಬಾಳಿನ ನೆಲೆ ; ಗರತಿಯ 
ಬಾಳಿಗೆ ತೌರಮನೆಶೋಭೆಯಲ್ಲ. ತೌರಿನ ಸಂಪತ್ತು , ವೈಭವದಲ್ಲಿ ಒಂದೆರಡು ದಿನ 
ಇದು ಬರಬಹುದೇ ಹೊರತು, ಅದರ ಸವಿ , ಸೊಗಸಿಗೆ ಮನಸೋತು ಹೆಚ್ಚು ಕಾಲ 
ನಿಂತರೆ ಅವಹೇಳನ, ಆಕ್ಷೇಪಣೆ ತಪ್ಪದು. ಅಂತಹ ಪರಿಸ್ಥಿತಿಗೊಳಗಾದ ಹೆಣ್ಣು 
ಹೇಳುವ ಈ ಗಾದೆ ಮಾತಿನಲ್ಲಿ ಬಡತನವಾದರೂ ಕೈಹಿಡಿದವನ ಗುಡಿಸಲು ಲೇಸೆಂಬ 
ಸತ್ಯ ಧ್ವನಿಸುತ್ತದೆ. ಯಾರ ಹಂಗೂ ಇಲ್ಲದೆ ಕೂಡಿದ ಗಂಡನೊಡನೆ ಬಾಳುವ 
ಸ್ವತಂತ್ರ ಜೀವದ ಸಮಾಧಾನ ಸೃರಿಸಿದೆ. 
ಫೆಬ್ರವರಿ , 1983 

29 


ಅಪ್ಪನ ಮನೇಲಿ ಛೀ ಅನ್ನಿಸಿಕೊಂಡೋಳು, ಅತ್ತೆ ಮನೇಲಿ ಸೈ ಅನ್ನಿಸಿ 
ಸೋಂದಾಳ ? 


ತೌರುಮನೆಯಲ್ಲಿ ತಾಯಿಯ ನಿರ್ದೇಶನದಲ್ಲಿ ಹೆಣ್ಣು ಸದ್ದು ಣಗಳನ್ನು ರೂಢಿಸಿ 
ಕೊಳ್ಳಬೇಕು. ಅದು ತಿದ್ದಿ ಬುದ್ದಿ ಹೇಳುವ ಅವಧಿ . ಆಗ ಕಲಿತ ನಡೆ - ನುಡಿಗಳೇ 
ಮುಂದೆ ಹೆಣಿನ ಬಾಳಿಗೆ ಶ್ರೀ ರಕ್ಷೆ , ಏಕೆಂದರೆ ತಾಯಿ ಮಾತ್ರ ಮಗಳನ್ನು ತನ್ನ 
ರೀತಿಯಲ್ಲಿ ತಿದ್ದಿ ಹೇಳಲು ಸಮರ್ಥ ವ್ಯಕ್ತಿ . ಜೊತೆಗೆ ಅದು ಬಾಲ್ಯದಿಂದ ಪ್ರೌಢ 
ವಯಸ್ಸಿಗೆ ಬರುವ ಅವಧಿ. ಈ ಅವಧಿಯಲ್ಲಿ ಕಲಿತ ನಡತೆ ನೆಲೆ ನಿಲ್ಲುವಂತಹುದು. 
ಆದ್ದರಿಂದ ಪೌರಮನೆಯಲ್ಲಿ ಛೀ ಅನ್ನಿಸಿಕೊಂಡವಳು ಗಂಡನ ಮನೆಯಲ್ಲಿ ಸೈ ಅನ್ನಿಸಿ 
ಕೊಳ್ಳಲು ಸಾಧ್ಯವಿಲ್ಲ. 


ಅನ್ನ ಹಾಕಿದಮನೆ ಕೆಡೋಲ್ಲ; ಗೊಬ್ಬರ ಹಾಕಿದ ಹೊಲ ಕೆಡೋಲ್ಲ 


ಅನ್ನದಾನ ಎಲ್ಲ ದಾನಗಳಿಗಿಂತ ಶ್ರೇಷ್ಟ, ಹಸಿದುಬಂದವನಿಗೆ ಅನ್ನವಿಟ್ಟಾಗ 
ಆಗುವ ತೃಪ್ತಿ ಅವರ್ಣನೀಯ. ತನಗೆ ಶಕ್ತಿ ಇದ್ದಾಗ ನಾಲ್ಕು ಜನಕ್ಕೆ ನೀಡುವ 
ಔದಾರ್ಯ ದೊಡ್ಡದು. ಅದು ಎಲ್ಲರಿಗೂ ಬರುವುದಿಲ್ಲ, ಏಕೆಂದರೆ ಇದ್ದವರೆಲ್ಲರೂ 
ದಾನಮಾಡಲಾರರು. ಅದೊಂದು ವಿಶೇಷ ಮನಃಸ್ಥಿತಿ, ತನಗಿಲ್ಲದಿದ್ದರೂ ಇದ್ದಷ್ಟನ್ನು 
ಅಗತ್ಯವಿದ್ದವರಿಗೆ ಬಡಿಸುವುದು ಕೆಲವರ ಜಾಯಮಾನ. ಅಂತಹ ಮನೆತನದ 
ಔದಾರ್ಯ ಗುಣವನ್ನು ಪ್ರಶಂಸಿಸುವ ಈ ಗಾದೆಯ ಉತ್ತರಾರ್ಧದಲ್ಲಿ ಬರುವ ಗೊಬ್ಬರ 
ಹಾಕಿದ ಹೊಲ ಕೆಡಲ್ಲ. ಎನ್ನುವ ಮಾತು ಇಂದು ಮಾಡಿದ ಒಂದು ಸತ್ಕಾರ 
ಮುಂದೆಯಾದರೂ ಖಂಡಿತ ಕಾಯುತ್ತದೆ ಎಂಬುದನ್ನು ಎತ್ತಿ ಹೇಳುತ್ತದೆ. 


ನಿಜವಾದ ಶಿಕ್ಷಕ ಯಾರು ? 


ಶಿಕ್ಷಕ ಒಬ್ಬ ಧರ್ಮಾಪದೇಶಕ ಆತನು ನಾಡಿನ ಭವ್ಯ ಭವಿಷ್ಯತ್ತಿಗೆ ಅಡಿಪಾಯ 
ಹಾಕುವವನು. 


" ಶಿಕ್ಷಕನು ಒಬ್ಬ ಮಹಾ ಶಿಲ್ಪಿ , ಸಂತತಿಯಿಂದ ಸಂತತಿಗೆ ಜ್ಞಾನ ಜೋತಿ 
ಯನ್ನು ಹರಿಸುವ ಜ್ಞಾನ ಭಂಡಾರಿ, ಸುಂದರ ಮೂರ್ತಿಗಳ ಕಡೆಯುವ ಕಲೇಗಾರ 


ಇದನ್ನು ತಿಳಿದವನೇ ನಿಜವಾದ ಶಿಕ್ಷಕ 


30 


ಸಿದ್ದಗಂಗಾ 


ಮುಂದುವರಿದ ಲೇಖನ 


ವೀರಶೈವ ಪವಚನಕಾರರು 


- - ಗೊ . ರು . ಚನ್ನಬಸಪ್ಪ 


ಪುರಾಣ ಪ್ರವಚನ ಸಂದರ್ಭವೇ ಕಾರಣವಾದ ಹಾಗೆ ತಿಳಿದುಬಸುವುದು. 
ಅದು ಹೀಗೆ: ಮಲ್ಲಣಾರ್ನು ಗುಬ್ಬಿಯ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಸ್ವಾರಸ್ಯ 
ವಾಗಿ ಬಸವಪುರಾಣ ಪ್ರವಚನ ಮಾಡುವ ಸಮಯವಲ್ಲಿ ಆ ಪುರಾಣ ಕೇಳಲು ಜನ 
ಜಂಗುಳಿಯ ಮಧ್ಯದಲ್ಲಿ ಎರಡು ಗುಬ್ಬಿಗಳು ದಿನಾಲು ಬಂದು ಮಲ್ಲಣಾರನ ಎದುರಿ 
ನಲ್ಲಿಯೇ ಕೂಡುತ್ತಿದ್ದು ವಂತೆ. ಮಲ್ಲಣಾರರು - ಅವುಗಳ ಜನ್ಮ ಸಾರ್ಥಕ ' ಎಂದು 
ಎಲ್ಲರೆದುರಿಗೂ ಆ ಗುಬ್ಬಿಗಳನ್ನು ತೋರಿಸಿ ಹೇಳುತ್ತಿದ್ದರು. ಪುರಾಣ ಪರಿಸಮಾ 
ಪ್ರಿಯ ಮಹಾಮಂಗಲದ ದಿನ ಆ ಗುಬ್ಬಚ್ಚಿಗಳು ಮಲ್ಲಣಾರರ ಪಾದಗಳ ಮೇಲೆ 
ಬಿದ್ದು ಅಸುನೀಗಿದುವಂತೆ. ಹೀಗೆ ಸತ್ತ ಅವುಗಳನ್ನು ಅದೇ ದೇವಾಲಯದ ಪಕ್ಕದಲ್ಲಿ 
ಸಮಾಧಿಮಾಡಿ, ಒಂದು ಬಸವನ ಶಿಲಾವಿಗ್ರಹವನ್ನು ಆ ಗುಬ್ಬಚ್ಚಿಗಳ ಸಮಾಧಿಯ 
ಮೇಲೆ ಪ್ರತಿಷ್ಠಾಪಿಸಿ , ಅದಕ್ಕೆ ' ಗುಬ್ಬಚ್ಚಿ ಬಸವ ' ಎಂದು ನಾಮಕರಣ ಮಾಡಿದರು. 
( ಅಮರಗೊಂಡ' ಎಂಬ ಊರಿನ ಹೆಸರನ್ನೂ ಕೂಡಇದೇ ಕಾರಣದಿಂದ ಮಲ್ಲಣಾರರೇ 
ಗುಬ್ಬಿ ” ಎಂದು ಕರೆದರಂತೆ. ತಮ್ಮ ಹೆಸರಿನ ಹಿಂದೆ ' ಗುಬ್ಬಿ ' ಎಂಬ ವಿಶೇಷಣವನ್ನು 
ಇಟ್ಟುಕೊಂಡ ಹಾಗೆ ತಿಳಿದುಬರುವುದು. 
- ಹೀಗೆ ಬಸವಾದಿ ಪ್ರಮಥರ ಕಾಲದಿಂದಲೂ ವೀರಶೈವ ಪ್ರವಚನಕಾರರ ಒಂದು 
ಇತಿಹಾಸದ ಪರಂಪರೆಯೇ ಹರಿದುಬಂದಿದೆ. ಯಕ್ಷಗಾನ , ತ್ರಿಪದಿ , ತ್ರಿವಿಧಿ , ಹಾಡು 
ಗಬ್ಬಗಳು , ಸಾಂಗತ್ಯ ಮೊದಲಾದ ಪ್ರಕಾರಗಳಲ್ಲಿ ರಚಿಸಲ್ಪಟ್ಟ ಅನೇಕ ವೀರಶೈವ 
ಗ್ರಂಥಗಳು ಪ್ರವಚನ, ವ್ಯಾಖ್ಯಾನ, ಕೀರ್ತನೆಗಳ ಮೂಲಕ ಪ್ರಚುರಗೊಂಡಿವೆ. 
ಶರಣಜನರ ಜೀವನತತ್ತ್ವಗಳು , ಧರ್ಮತತ್ವಗಳು , ಕಾಯಕದ ಮಹತ್ವ ಮೊದ 
ಲಾದವುಗಳು ಪ್ರಚಾರಗೊಳ್ಳುತ್ತಿವೆ. ಈ ದಿಸೆಯಲ್ಲಿ ಆಧುನಿಕ ಯುಗದಲ್ಲಿ ಮುಖ್ಯ 
ರೆನಿಸಿದ ಅನೇಕ ಪ್ರವಚನಕಾರರ , ಪುರಾಣ ಕೀರ್ತನ, ವ್ಯಾಖ್ಯಾನಕಾರರ ಸಂಕ್ಷೇಪ 
ಪಟ್ಟಿಯನ್ನು ಈ ಮುಂದೆ ಅವಲೋಕಿಸಬಹುದು : --- 

೧) ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿಗಳು : ಮೈಸೂರು ಮಹಾ 
ರಾಜರ ಆಸ್ಥಾನ ಮಹಾವಿದ್ವಾಂಸರಾದ ಲಿಂ . ಬಸವಪ್ಪ ಶಾಸ್ತ್ರಿಗಳು ಬಸವಪುರಾಣ 
9. ಶ್ರೀ ಪ್ರಭುಸ್ವಾಮಿಗಳು : ಸಲ , ಗಣಭಾಷಿತ ರತ್ನ ಮಾಲೆ, ಪ್ರಸ್ತಾವನೆ ಪು. ೮-೯ ,ನೋಡಿ. 
ಫೆಬ್ರವರಿ , 1983 


31. 


ಪ್ರವಚನದಲ್ಲಿ ೧೯ನೆಯ ಶತಮಾನದ ಬಹುದೊಡ್ಡ ಹೆಸರು. ಮಧುರಕಂಠದಿಂದ 
ರಾಗತಾಲ ಲಯಬದ್ಧವಾಗಿ ಹಾಡಿ ಪುರಾಣ ಪ್ರವಚನ ಮಾಡುತ್ತಿದ್ದರೆ ಸಭೆ ಮಂತ್ರ 
ಮುಗ್ಧವಾಗುತ್ತಿತ್ತು . ಇವರು ಬಸವಪುರಾಣವಲ್ಲದೆ ರಾಜಶೇಖರ ವಿಳಾಸ , ಭಾರತ 
ಮೊದಲಾದ ಕಾವ್ಯಗಳನ್ನು ವಿದ್ವತ್ ಪೂರ್ಣವಾಗಿ ಪ್ರ ವ ಚ ನ ಮಾಡುತ್ತಿದ್ದರು. 
ಸುಶ್ರಾವ್ಯವಾದ ಸಂಗೀತ, ನಕ್ಕು ನಗಿಸುವ ತಿಳಿಹಾಸ್ಯಬೆರೆತ ವ್ಯಾಖ್ಯಾನ, ಪುರಾಣಾರ್ಥ 
ವಿವರಣೆ, ತತ್ವಾರ್ಥ ವಿಶ್ಲೇಷಣೆ ಮೊದಲಾದವುಗಳಲ್ಲಿ ಸಮಕಾಲೀನ ಪ್ರವಚನಕಾರ 
ರಲ್ಲಿ ಇವರನ್ನು ಮಿಕ್ಕಿಸುವವರು ಯಾರೂ ಇರಲಿಲ್ಲವೆಂದು ಹೇಳಲಾಗುತ್ತಿದೆ. 

೨ ) ಹಾನಗಲ್ಲು ಲಿಂ . ನಿ. ಪ್ರ . ಕುಮಾರ ಸ್ವಾಮಿಗಳು : ಶಿವಾನುಭವ 
ಪ್ರವಚನವನ್ನು ಅತ್ಯಂತ ಅಧಿಕಾರವಾಣಿಯಿಂದ ಮಾಡುವವರಲ್ಲಿ ಶ್ರೀ ಕುಮಾರ 
ಸ್ವಾಮಿಗಳು ಅಗ್ರಗಣ್ಯರು. ನಿಜಗುಣರ ಷಟ್ ಶಾಸ್ತ್ರ , ಶರಣತತ್ತ್ವಗಳನ್ನು ಪೂರ್ಣ 
ನಾಗಿ ಅರಿತು ಆಚರಣೆಯಲ್ಲಿ ತಂದಿದ್ದ ಈ ಮಹಾನುಭಾವಿಗಳು ತಮ್ಮ ಪ್ರಭಾವ 
ಪೂರ್ಣ ಬೋಧೆ, ಅಧಿಕಾರವಾಣಿ, ಶುಚಿರುಚಿ, ಶುದ್ದಿಯಿಂದ ಬಂದ ಸಿದ್ದಿಗಳಿಗೆ 
ತೋರುಗಂಬದಂತಿದ್ದರು. ಅತ್ಯುಚ್ಚಮಟ್ಟದ ಆಚಾರನಿಷ್ಠರಾಗಿದ್ದ ಇವರ ಶಿವಾನು 
ಭಾವ ಪ್ರವಚನದಿಂದ ಜನ ಪ್ರಭಾವಿತರಾಗುತ್ತಿದ್ದರು. 

೩ ) ಲಿಂ . ಶ್ರೀ , ನಿ, ಪ , ಗೌರೀಶಂಕರ ಸ್ವಾಮಿಗಳು, ಅರಮನೆ 
ಪಂಚಗನೀನು ಮೈಸೂರು : ಅಖಂಡ ೩೫ ವರ್ಷ ಕಾಶಿಯಲ್ಲಿ ಅನೇಕ ಶಾಸ್ತ್ರ 
ಗಳನ್ನು ಅಭ್ಯಾಸಮಾಡಿ ತಾಯ್ಯಾಡಿಗೆ ಬಂದಿದ್ದ ಶ್ರೀ ಸ್ವಾಮಿಗಳು ದೊಡ್ಡ ದಾರ್ಶನಿ 
ಕರು, ಸಂಸ್ಕೃತ- ಕನ್ನಡ- ಇಂಗ್ಲಿಷ್ - ಹಿಂದಿ ಮೊದಲಾದ ಅನೇಕ ಭಾಷಾಪಾಂಡಿತ್ಯ 
ಪಡೆದ ಇವರು ವೀರಶೈವ ಶರಣರು ಮತ್ತು ತತ್ತ್ವಜ್ಞಾನದ ಬಗೆಗೆ ಮಾಡುತ್ತಿದ್ದ ಪ್ರವ 
ಚನ ಆಬಾಲವೃದ್ಧರಿಗೊಂದು ರಸದೌತಣವಿದ್ದಂತೆ ಇರುತ್ತಿತ್ತು . ಅಖಿಲ ಭಾರತ 
ಮಟ್ಟದ ಇವರ ಪ್ರವಚನ ವಿಖ್ಯಾತವಾದುದು. ಗೀತಾಭಾಷ್ಯವನ್ನು ವೀರಶೈವದ 
ಪರವಾಗಿ ಬರೆದ ಮೇಲೆ ಇವರದು . 10 ( ಅಣಾ ನಿನ್ನನ್ನು ಕಂಡೆ' ( ಬಸವಣ್ಣನವರ 
ಪಂಚಪರುಷಗಳು', ' ಸಿದ್ದರಾಮನ ಅಖಂಡಸಾಕ್ಷಾತ್ಕಾರ', ' ಗುರುವಿನ ಆವಶ್ಯಕತೆ' 
ಇತ್ಯಾದಿ ವಿಷಯಗಳು ಇವರ ಪ್ರವಚನಾಂಶಗಳಾಗಿರುತ್ತಿದ್ದವು. 

೪ ) ಶ್ರೀ , ನಿ , ಪ್ರ . ಶಿವಕುಮಾರ ಸ್ವಾಮಿಗಳು , ಸಿದ್ದಗಂಗಾ ಕ್ಷೇತ್ರ : 
ಅತ್ಯಂತ ಪ್ರಭಾವಯುತವಾಗಿಯೂ , ನೇರವಾಗಿ ಹೃದಯಕ್ಕೆ ನಾಟುವ ಹಾಗೆಯೂ 
ಉಪದೇಶ ಭಾಷಣ ಮಾಡುವಲ್ಲಿ ಶ್ರೀ ಸಿದ್ದಗಂಗಾಶ್ರೀಗಳವರು ಅಗ್ರಗಣ್ಯರು. ಎಲ್ಲ 


1 


10. ಈ ಭಾಷೆ ಈಗ ಲುಪ್ತವಾಗಿರುವುದು ಒಂದು ದೊಡ್ಡ ಕೊರತೆ , ಅವರು ಆ ಭಾಷ್ಯವನ್ನು 

ಬರೆದುದು ಮತ್ತು ಅನೇಕರೆದುರು ಓದಿದುದು ದಿಟ. ೧೯೫೨ರಲ್ಲಿ ಅವರು ಲಿಂಗೈಕ್ಯರಾದ 

ಮೇಲೆ ಆ ಭಾಷ್ಯವೆಲ್ಲಿದೆಯೋ ಯಾರ ಕೈಗೂ ಸಿಕ್ಕಿಲ್ಲವೆಂದು ತಿಳಿದುಬಂದಿದೆ, 
32 


ಸಿದ್ಧಗಂಗಾ 


ಮಹಾಶೈಲಿ, ಭಾಷೆ ಕನ್ನಡ ಭಾಷಗಳಾಗಿದ್ದಾರೆ 
; ಅತಿ 


ರಾಜದವರೂ ತಮ್ಮ ತಮ್ಮ ಸಂಘಸಂಸ್ಥೆಗಳಿಗೆ ಶ್ರೀಗಳವರನ್ನು ಬರಮಾಡಿಕೊಂಡು 
ವರ ಉಪದೇಶಾಮೃತವನ್ನುಂಡು ತೃಪ್ತರಾಗಿದ್ದಾರೆ ; ಆಗುತ್ತಿದ್ದಾರೆ. ಶ್ರೀಗಳವರು 
ನೃತ, ಆಂಗ್ಲ , ಕನ್ನಡ ಭಾಷಗಳಲ್ಲಿ ಪರಿಣತಿ ಪಡೆದವರಿದ್ದು ಕನ್ನಡದ ಅವರ 
ಏಷಾಶೈಲಿ, ಭಾಷೆಯ ಮೇಲಿನ ಪ್ರಭುತ್ವ ಅನ್ಯಾದೃಶ. ಎಷ್ಟು ಕೇಳಿದರೂ ಇನ್ನಷ್ಟು 
ಳಬೇಕೆಂಬ ಕಾತರಶೋತೃಗಳಿಗೆ, ಶ್ರೀಗಳವರು ಪುರಾಣ ಪ್ರವಚನ ಮಾಡುವುದ 
2 ವಿಕ್ರಮ ಸಾಧಿಸಿದ್ದಾರೆ. 'ಪ್ರಭುಲಿಂಗಲೀಲೆ' ಅವರಿಗೆ ಬಹಳ ಅಚ್ಚುಮೆಚ್ಚು . 
-೫೨ರಲ್ಲಿ ಅವರು ತಮ್ಮ ಮಠದಲ್ಲಿ ಪ್ರಭುಲಿಂಗಲೀಲೆ ಪ್ರವಚನಮಾಡಿ ಶೋತೃ 
ತನ್ನು ಬೆಕ್ಕಸಬೆರಗುಗೊಳಿಸಿದರು. ಕಾರ್ ಬಾಹುಳ್ಯದಲ್ಲಿ ಪುರಾಣ ಪ್ರವಚನಕಾರ 
ತನ್ನು ಕೈ ಬಿಟ್ಟಿದ್ದಾರೆ. 
- ೫ ) ಲಿಂ , ಚೌಡದಾನಪುರದ ಜಗದ್ಗುರು ಜಗದಾಚಾರ ಸ್ವಾಮಿ 
ರೂಪಾಕ್ಷ ಒಡೆಯರು : ಧರ್ಮ, ಸಾಹಿತ್ಯ , ವ್ಯಾಕರಣ , ಸಾಹಿತ್ಯ ಪುರಾಣಾದಿ 
ಪಲ್ಲಿ ಪಾರಂಗತರಾಗಿ ಬರೋಡಾ ಮಹಾರಾಜರವರಿಂದ ' ಧರ್ಮಭೂಷಣ' ಎಂಬ 
ಶಸ್ತಿ ಪಡೆದಶ್ರೀಗಳು ೧೯೧೨ರಲ್ಲಿ ಕಲಕತ್ತಾ ಗೌರ್ನಮೆಂಟ್ ಸಂಸ್ಕೃತ ಕಾಲೇಜಿನಲ್ಲಿ 

ರ್ಶನ , ವೇದಾಂತ , ವೇದಭಾಷ್ಯಗಳನ್ನು ಓದಿ ಮುಗಿಸಿ , ಬಂಗಾರದ ಮೆಡಲ್ 
ರಾಡನೆ ' ವೇದತೀರ್ಥ' ಪದವಿಯನ್ನು ಸಂಪಾದಿಸಿದರು . ಇಂದೂರು ಮಹಾರಾಜ 
ರರ ಸಂಸ್ಕೃತ ಕಾಲೇಜಿನಲ್ಲಿ ವೇದಭ್ಯಾಷದ ಮಹಾಮಹೋಪಾಧ್ಯಾಯರಾಗಿ ಕೆಲಸ 
ಹಾಡಿದ ಶ್ರೀಗಳವರು ಕನ್ನಡ, ಮಹಾರಾಷ್ಟ್ರ , ಹಿಂದಿ , ಗುಜರಾತ, ಪಾಲಿ , ಸಂಸ್ಕೃತ, 
ಗ್ಲಿಷ್ ಮೊದಲಾದ ಬಹು ಭಾಷೆಗಳ ಮೇಲೆ ಪ್ರಭುತ್ವ ಪಡೆದವರು. ಇವರು ವೀರ 
ವದರ್ಶನ, ಸಾಹಿತ್ಯದ ಮೇಲೆ ಅಧಿಕಾರಯುತವಾಗಿ ಪ್ರವಚನ ಮಾಡಬಲ್ಲವರಾಗಿದ್ದ 
ದೆ , ತರ್ಕದಲ್ಲಿ ಇವರನ್ನು ಸರಿಗಟ್ಟುವ ವಿದ್ವಾಂಸರು ತೀರ ಕಡಿಮೆ . ಸರಳ ಮತ್ತು 
ನವಾಸಿ ವ್ಯಾಜ್ಯಗಳಲ್ಲಿ ಶ್ರೀಗಳವರು ವೀರಶೈವ ಸಿದ್ದಾಂತದ ಪರವಾಗಿ ನಾದಮಾಡಿ 
ಮಾಜಕ್ಕೆ ಯಶಸ್ಸು ತಂದುಕೊಟ್ಟಿದ್ದನ್ನು ಸಮಾಜ ಮರೆಯುವಂತಿಲ್ಲ. 
- ೬) ಲಿಂ . ಹರ್ಡೆಕರ ಮಂಜಪ್ಪನವರು : ಬನವಾಸಿಯಲ್ಲಿ ಜನಿಸಿ 
ಲವು ವರ್ಷ ಉಪಾಧ್ಯಾಯ ವೃತ್ತಿಯನ್ನು ಮಾಡಿ, ಭಾರತ ಸ್ವಾತಂತ್ರ್ಯ ಚಳುವಳಿ 
ಎಲ್ಲಿ ಸಕ್ರಿಯ ಭಾಗವಹಿಸಿ , ಕರ್ನಾಟಕದ ಗಾಂಧಿ ಎನಿಸಿಕೊಂಡಿದ್ದ ಮಂಜಪ್ಪ 
ವರು ದಾವಣಗೆರೆಗೆ ಬಂದು, ಅಲ್ಲಿ ತಮ್ಮ ಧಾರ್ಮಿಕ, ರಾಜಕೀಯ, ಸಾಮಾಜಿಕ 
ಇಂತಿಗೆ ಮೊದಲುಮಾಡಿದರು. ಅನಂತರ ಹರಿಹರದ ಹತ್ತಿರ ತುಂಗಭದ್ರಾ ತೀರ 
ಭೂ , ಅನಂತರ ವಿಜಾಪುರ ಜಿಲ್ಲಾ ಕಡ್ಲಿಮಟ್ಟಿಯಲ್ಲ ಆಶ್ರಮಗಳನ್ನು ಸ್ಥಾಪಿಸಿ, 
ನ್ನು ಪ್ರವಚನ, ವ್ಯಾಖ್ಯಾನ, ಪತ್ರಿಕಾ ಜೀವನ, ಗ್ರಂಥಪ್ರಕಟನೆಯೇ ಮೊದಲಾದ 
ಹುಮುಖ ಸೇವೆಯಿಂದ ಸಮಾಜಕ್ಕೆ ದೊಡ್ಡ ಉಪಕಾರ ಮಾಡಿದ ಮಹಾಪುರು 
ಸು . ಬಸವೇಶ್ವರರ ಬಗೆಗಿನ ಇವರ ಪ್ರವಚನಗಳು ಬೋಧಪ್ರದವಾಗಿರುತ್ತಿದ್ದವು. 
ಬ್ರವರಿ, 1983 

33 


೭) ರತಿದೇವಿ ಹಾಗು ಸುಗ್ಗಲಾದೇವಿತಾಯಿಯವರು, ಸೊಲ್ಲಾ 
ಸೊಲ್ಲಾಪುರದ ಶಿವಶರಣೆ ತಾಯಿ ರುದ್ರಮ್ಮನವರ ಕೃಪಾಶೀರ್ವಾದದಿಂದ ಪುರ 
ಪ್ರವಚನ ಮಾಡುತ್ತಿದ್ದ ಈ ಸಹೋದರಿಯರು ಪುರಾಣಿಕರೆಂದೇ ಕೀರ್ತಿತರಾಗಿದೆ 
ಇವರ ಪುರಾಣಪ್ರವಚನ ಅತ್ಯಂತ ಹೃದಯಂಗಮ . ಇವರು ಪುರಾಣಿಕರಾ 
ತಾಯಿ ರುದ್ರಮ್ಮ ಶಿವಶರಣೆಯರಪ್ರೋತ್ಸಾಹವೇ ಮುಖ್ಯ ಕಾರಣವಾಗಿದೆ. 
- ೮) ಲಿಂ . ಶ್ರೀ ಚೆನ್ನಮಲ್ಲಿಕಾರ್ಜುನರವರು : ಶಿವಾನುಭವ ಪ್ರವ 
ಕಾರರಾಗಿ, ಉತ್ತಮ ವ್ಯಾಖ್ಯಾನಕಾರರಾಗಿ , ಪತ್ರಿಕಾ ಸಂಪಾದಕರಾಗಿ , ಗ್ರಂಥ 
ರಾಗಿ , ಸಂಶೋಧಕರಾಗಿ , ಉಪಾಧ್ಯಾಯರಾಗಿ ಶಿರಾಳಕೊಪ್ಪದ ಚನ್ನಮಲ್ಲಪ್ಪ ನ 
ರರ ಸೇವೆ ಅನ್ಯಾದೃಶ. ಹುಟ್ಟು ವೈರಾಗ್ಯಶಾಲಿಗಳಾದ ಇವರು ನಡೆನುಡಿಗಳೆಲ್ಲದರ 
ಆದರ್ಶಪ್ರಾಯರಾಗಿದ್ದರು. ನಡೆದಂತೆ ನುಡಿ , ನುಡಿದಂತೆ ನಡೆ ಎಂಬ ಮ 
ಇವರಿಗೆ ಪೂರ್ಣ ಅನ್ವಯಿಸುತ್ತಿತ್ತು . ಹಾನಗಲ್ಲ ಕುಮಾರಸ್ವಾಮಿಗಳ ಹಾ 
ಹುಕ್ಕೇರಿ ಮಠದ ಶಿವಬಸವಸ್ವಾಮಿಗಳ ಪೂರ್ಣಕೃಪೆಗೆ ಪಾತ್ರರಾಗಿದ್ದ ಇವರ 
ಶೈವ ಸಮಾಜದ ಸೇವೆ ಗಣನೀಯವಾದುದು. ವೀರಶೈವ ಧರ್ಮದ ಸ್ವರೂಪವ 
ಕೂಲಂಕಷವಾಗಿ ತಿಳಿದಿದ್ದ ಇವರ ವ್ಯಾಖ್ಯಾನಗಳು ಅನುಭವಪೂರ್ಣವಾಣಿಗ 
ಹೊರಬರುತ್ತಿದ್ದವು. 

೯ ) ತರಳಬಾಳು ಜಗದ್ಗುರು ಶಿವಕುಮಾರ ಶಿವಾಚಾರ ಸ್ವಾಮಿಗ 
ಸಿರಿಗೆರೆ : ಬಸವತತ್ವದ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡಬಲ್ಲ ಈ 
ಜನ ಮಠಾಧಿಪತಿಗಳಲ್ಲಿ ಶ್ರೀ ತರಳಬಾಳು ಶ್ರೀಗಳು ಒಬ್ಬರು. ಇವರು ಬಸವಣ್ಣನ 
ಬಗೆಗೆ ಮಾಡುವ ಪ್ರವಚನಸ್ತೋತ್ರಾರ್ಹವಾದುದು. 

೧೦) ಲಿಂ , ಕಬ್ರರು ಶರಣರು, ಶಿರಾಳಕೊಪ್ಪ : ಶಿರಾಳಕೊ 
ನಾಡಿನಲ್ಲಿ ಪ್ರಖ್ಯಾತ ಶಿವಾನುಭವಿಗಳಾಗಿ ಬೆಳಗಿದವರಲ್ಲಿ ಕಲ್ಲೂರು ಶರಣರೂ ಒಬ್ಬ 
ಹಾನಗಲ್ಲು ಕುಮಾರಸ್ವಾಮಿಗಳವರ ವರ್ಚಸ್ಸು ಇವರ ಮೇಲೆ ಅತ್ಯಧಿಕವಾಗಿ 
ಅವರ ಶಿವಾನುಭವ ಪ್ರವಚನ ಕಾಠ್ಯಕ್ರಮಗಳು ಶಿರಾಳಕೊಪ್ಪದ ಸುತ್ತಮು 
ನಾಡಿನ ಜನಜೀವನದ ಮೇಲೆ ಮಹತ್ವದ ಪರಿಣಾಮ ಬೀರುವಂತಹವಾಗಿದ್ದವು. 

೧೧) ಆಸ್ಥಾನ ವಿದ್ವಾನ್ ಲಿಂ . ಪಿ . ಆರ್ . ಕರಿಬಸವಶಾಸ್ತ್ರಿಗೆ 
ಮೈಸೂರು : ಕರ್ನಾಟಕ ಭಾಷಾರತ್ನಂ' ಎಂಬ ಗೌರವಾರ್ಹ ಬಿರುದನ್ನು ಸಂಕ 
ಸಿದ್ದ ಮಹಾ ಪಂಡಿತರಾದ ಪಿ. ಆರ್ . ಕರಿಬಸವಶಾಸ್ತ್ರಿಗಳು ಉತ್ತಮ ಬೋಧಕರ 
ಗ್ರಂಥ ಸಂಪಾದಕರಾಗಿ , ಪತ್ರಿಕಾ ಕರ್ತರಾಗಿ ಮಾಡಿದ ಸೇವೆ ಅನುಪಮ . ಅಂತೆ 
ಇವರ ಧಾರ್ಮಿಕೋಪನ್ಯಾಸಗಳು ವಿದ್ವತ್ತೂರ್ಣವಾಗಿದ್ದು ವಿಚಾರಪ್ರಚೋದಕ 
ಗಿರುತ್ತಿದ್ದವು. 
34 

ಸಿದ್ದಗ 


1 ೧೨) ಆಸ್ಥಾನ ವಿದ್ವಾನ್ ಲಿಂ ಎನ್ . ಆರ್ . ಕರಿಬಸವಶಾಸ್ತ್ರಿಗಳು, 
ಮೈಸೂರು: ಸಾಹಿತ್ಯ ಪರಿಜ್ಞಾನ, ವೇದಾಧ್ಯಯನಾದಿಗಳಲ್ಲಿ ಪರಿಣತ ಪಂಡಿತ 
ರೆಂದು ಖ್ಯಾತರಾಗಿದ್ದ ಶ್ರೀ ಕರಿಬಸವಶಾಸ್ತ್ರಿಗಳು ಲಿಂ . ಪಿ. ಆರ್ . ಕರಿಬಸವಶಾಸ್ತ್ರಿಗಳ 
ಶಿಷ್ಯರು. ಗುರುವಿಗೆ ತಕ್ಕ ಶಿಷ್ಯರೆಂದು ಕೀರ್ತಿತರಾಗಿದ್ದ ಇವರೂ ಉತ್ತಮ ವರ್ಗದ 
ಬೋಧಕರಾಗಿ, ಗ್ರಂಥಕರ್ತೃಗಳಾಗಿ, ಗ್ರಂಥಸಂಪಾದಕರಾಗಿ , ಪತ್ರಿಕಾ ವ್ಯವಸಾಯಿ 
ಗಳಾಗಿ ಖ್ಯಾತಿವೆತ್ತವರು. ಇವರು ವೀರಶೈವ ಧರ್ಮತತ್ವಗಳ ಬಗೆಗೆ ಅಧಿಕಾರ 
ವಾಣಿಯಿಂದ ಮಾತನಾಡುವ ಮಹಾವಿದ್ವಾಂಸರೆನಿಸಿದ್ದರು, 

೧೩) ಅಸ್ಥಾನ ವಿದ್ವಾನ್ ಪಂಡಿತರತ್ನಂ, ಲಿಂ , ಡಾ . ಬಿ. ಶಿವಮೂರ್ತಿ 
ಶಾಸ್ತ್ರಿಗಳು, ಬೆಂಗಳೂರು : ಲಿಂ . ಪಿ. ಆರ್ . ಕರಿಬಸವಶಾಸ್ತ್ರಿಗಳವರ ಶಿಷ್ಯ 
ರಲ್ಲೊಬ್ಬರಾದ ಬಿ. ಶಿವಮೂರ್ತಿಶಾಸ್ತ್ರಿಗಳು , ಶಿವಕೀರ್ತನ , ಪುರಾಣ ಪ್ರವಚನ, 
ಭಾಷಣ, ಲೇಖನಗಳಿಂದ ಕನ್ನಡನಾಡಿನಲ್ಲಿ ಪ್ರಸಿದ್ಧ ಪ್ರವಚನಕಾರರೆನಿಸಿದ್ದರು. 
ಗ್ರಂಥಸಂಪಾದನೆ, ಪತ್ರಿಕಾಸಂಪಾದನೆ, ಸಮಾಜ ಚಿಂತನೆ ಇವರ ಇನ್ನಿತರ ಪ್ರಮುಖ 
ಹವ್ಯಾಸಗಳು. 

೧೪) ಸರ್ವದರ್ಶನತೀರ್ಥ ಲಿಂ , ವೈ , ನಾಗೇಶಶಾಸ್ತ್ರಿಗಳು , ಬಳ್ಳಾರಿ : 
ಉತ್ತಮವರ್ಗದ ಬೋಧಕರಾಗಿ, ಆಧುನಿಕಯುಗದ ದೊಡ್ಡ ಕವಿಗಳಾಗಿ , ಲೇಖಕ 
ರಾಗಿ, ಗ್ರಂಥಸಂಪಾದಕರಾಗಿ ಪ್ರಖ್ಯಾತರಾದ ಶ್ರೀ ನಾಗೇಶಶಾಸ್ತ್ರಿಗಳು ಉತ್ತಮ 
ವರ್ಗದ ಶಿವಾನುಭವ ಪ್ರವಚನಕಾರರಾಗಿದ್ದರು. ಇವರ ಶಿವಾನುಭವ ಪ್ರವಚನಗಳು 
ಆಬಾಲವೃದ್ಧರಿಗೆ ರಸದೌತಣಗಳಾಗಿರುತ್ತಿದ್ದವು. ಧಾರವಾಡದ ತ್ರಿವಿಧ ದಾಸೋಹಿ 
ಮೃತ್ಯುಂಜಯ ಸ್ವಾಮಿಗಳವರ ಪೂರ್ಣಕೃಪೆಗೆ ಪಾತ್ರರಾಗಿ ಇವರು ಕೊನೆಯುಸಿರು 
ಇರುವವರೆಗೂ ಶಿವಾನುಭವ ಪ್ರಸಾರ ವಿಷಯದಲ್ಲಿ ಅವಿಶ್ರಾಂತ ಸೇವೆ ಮಾಡಿದ 
ದೊಡ್ಡ ಪ್ರವಚನಕಾರರು. 


- ೧೫೪) ಲಿಂ . ಹಲಸಂಗಿ ಚನ್ನಮಲ್ಲಪ್ಪ (ಮಧುರಚೆನ್ನ ) : ಮಹಾ ಅನು 
ಭವಿಗಳೂ , ಕವಿಗಳೂ , ಸಂಶೋಧಕರೂ ಎಂದು ಕೀರ್ತಿತರಾಗಿದ್ದ ಚನ್ನಮಲ್ಲಪ್ಪ 
ನವರು ಬಾಲ್ಯದಿಂದಲೂ ತಾವು ಓದಿದುದನ್ನು ಇನ್ನೊಬ್ಬರಿಗೆ ಸವಿಕಟ್ಟಾಗಿ ಹೇಳುವ 
ಉತ್ತಮ ಶಕ್ತಿಯನ್ನು ಸಂಪಾದಿಸಿಕೊಂಡೇ ಬೆಳೆದು ಬಂದವರು. ಸ್ವಲ್ಪಮಟ್ಟಿಗೆ 
ಇಂಗ್ಲೀಷ್ ಮತ್ತು ಸಂಸ್ಕೃತ ಜ್ಞಾನ ಪಡೆದಿದ್ದ ಇವರು ಶ್ರೇಷ್ಠ ವರ್ಗದ ಅನುಭವ 
ಮಾರ್ಗದ ಪ್ರವಚನಕಾರರೆನಿಸಿದ್ದರು. ಇವರ ಪ್ರವಚನ ಇವರ ಆಧ್ಯಾತ್ಮಿಕ ಸಾಧನೆಯ 
ಮಧುರಫಲವಾಗಿ ಎಲ್ಲರಿಗೂ ಸಿಹಿಯಾಗಿರುತ್ತಿತ್ತು . 

೧೬) ನಾಗನೂರು ಹಿರಿಯಮಠಾಧ್ಯಕಲಿಂ. ಕಾಶಿನಾಥಶಾಸ್ತ್ರಿ : ರಂಭಾ 
ಪುರಿ ಜಗದ್ಗುರು ಶಿವಾನಂದ ರಾಜೇಂದ್ರ ಶಿವಾಚಾರ ಸ್ವಾಮಿಗಳವರ ಪೂರ್ಣಕೃಪೆಗೆ 
ಫೆಬ್ರವರಿ, 1983 

35 


ಪಾತ್ರರಾಗಿ ಶ್ರೀ ಶಾಸ್ತ್ರಿಗಳು ತಮ್ಮ ಉದ್ದಾಮ ಶಿವಾನುಭವಪ್ರವಚನ ಕಾಠ್ಯಕ್ರಮ 
ಗಳಿಂದ ಖ್ಯಾತರಾಗಿದ್ದರು. ಇವರು ಲೇಖಕರಾಗಿ, ಗ್ರಂಥಕರ್ತರಾಗಿ , ಪತ್ರಿಕಾ 
ಸಂಪಾದಕರಾಗಿಯೂ ಸೇವೆ ಸಲ್ಲಿಸಿದ ಹಿರಿಯ ವಿದ್ವಾಂಸರಲ್ಲೊಬ್ಬರು. 
- ೧೭) ಬೆಂಗಳೂರು ಸರ್ಪಭೂಷಣಮಠದ ಲಿಂ . ಶ್ರೀ ಮಹಾದೇವ 
ಸ್ವಾಮಿಗಳು : ಶಿವಾನುಭವ ಪ್ರವಚನ, ಪುರಾಣ ಪ್ರವಚನಾದಿಗಳಲ್ಲಿ ಸರ್ಪಭೂಷಣ 
ಮಠಾಧ್ಯಕ್ಷರಾಗಿದ್ದ ಮಹಾದೇವ ಸ್ವಾಮಿಗಳದು ಬಹು ದೊಡ್ಡ ಹೆಸರು. ಇವರು 
ತಮ್ಮ ಶಿವಾನುಭವ ಪ್ರವಚನ ಪ್ರಚಾರದಿಂದ ( ಅಭಿನವಾಲ್ಲಮ ' ಎಂದೇ ಕೀರ್ತಿತರಾಗಿ 
ದ್ದರು. ಇವರು ಬೆಂಗಳೂರು ಸರ್ಪಭೂಷಣ ಮಠಾಧ್ಯಕ್ಷರಾದ ಮೇಲೆ ತಮ್ಮ ಪ್ರವ 
ಚನ ಕಾಠ್ಯಕ್ರಮಗಳಿಂದ ಬೆಂಗಳೂರಿನಲ್ಲಿ ಒಂದು ನೂತನ ಮನ್ವಂತರವನ್ನೇ ಉಂಟು 
ಮಾಡಿದರೆಂದು ಹೇಳಲಾಗುತ್ತಿದೆ. 
- ೧೮) ವ್ಯಾಕರಣಾಚಾರ್ ಪಂಡಿತ ಮಲ್ಲಿಕಾರ್ಜುನ ದೇವರು, ಹೊಸ 
ಮಠ, ಹಾವೇರಿ : ( ಈಗಿನ ಚಿತ್ರದುರ್ಗದ ಮುರುಘಾಮಠದ ನಿರಂಜನ ಜಗದ್ಗುರು 
ಗಳು) ಶ್ರೀಗಳವರು ಬಹುಶ್ರುತ ವಿದ್ವಾಂಸರು . ಇವರು ತಮ್ಮ ತರ್ಕಬದ್ದವಾದ 
ಶಿವಾನುಭವ ಪ್ರವಚನ ಕಾಠ್ಯಕ್ರಮಗಳಿಂದ ವಿದ್ವಾಂಸರ ಲೋಕದಲ್ಲಿ ವಿಶೇಷವಾಗಿ 
ಕೀರ್ತಿತರಾಗಿದ್ದಾರೆ. ತಾರ್ಕಿಕಶೈಲಿಯಲ್ಲಿ ಸಾಧಾರಪೂರ್ವಕವಾಗಿ ವಿವರಣೆ ಮಾಡು 
ತಿದ್ದ ಇವರ ಪ್ರವಚನ ಅನನ್ಯ ಸಾಧಾರಣವಾದುದು . 

೧೯) ದ್ಯಾಂಪುರದ ಲಿಂ . ಚೆನ್ನ ಕವಿಗಳು : ೨೦ ನೆಯ ಶತಮಾನದ 
ಪುರಾಣ ಕರ್ತೃಗಳಲ್ಲಿ ಚೆನ್ನಕವಿಗಳ ಹೆಸರು ದೊಡ್ಡದು. ಇವರು ಅನೇಕ ಪುರಾಣ 
ಗಳನ್ನು ಷಟ್ನದಿಯಲ್ಲಿ ರಚಿಸಿದ್ದಾರೆ. ದೊಡ್ಡ ಪಂಡಿತರಲ್ಲದಿದ್ದರೂ ಉತ್ತಮ ಶಿವಾನು 
ಭವಿಗಳು , ತಮ್ಮ ಶಿವಾನುಭವ ಸಂಜನಿತ ನಿರ್ಮಲಾಂತಃಕರಣದಿಂದ ವೀರಶೈವ ಶರಣ 
ಶರಣೆಯರ ಪುರಾಣ ಪ್ರವಚನಾದಿಗಳನ್ನು ಅನೇಕ ವರ್ಷಗಳು ಮಾಡಿ, ಜನಮನದಲ್ಲಿ 
ಧರ್ಮ, ಸಂಸ್ಕೃತಿ, ಸಾಹಿತ್ಯ , ಅನುಭವಗಳ ಬೆಳಕನ್ನುಂಟು ಮಾಡಿದ್ದಾರೆ. 

೨೦ ) ಲಿಂ . ಪಂಡಿತ ಹುಕ್ಕೇರಿ ಸದಾಶಿವ ಶಾಸ್ತ್ರಿಗಳು : ೨೦ನೆಯ ಶತ 
ಮಾನದ ಪುರಾಣಕರ್ತೃಗಳಲ್ಲಿ ಶ್ರೀ ಶಾಸ್ತ್ರಿಗಳು ಪ್ರಮುಖರು. ಸಂಸ್ಕೃತ, ಕನ್ನಡ 
ಭಾಷೆಗಳ ಮೇಲೆ ಹಿಡಿತವಿಟ್ಟುಕೊಂಡಿದ್ದ ಶಾಸ್ತ್ರಿಗಳು ಆಚಾರನಿಷ್ಠ ರೂ , ಶಿವಾನುಭವಿ 
ಗಳೂ ಎನಿಸಿದ್ದರು. ಅನೇಕ ವರ್ಷಗಳ ಕಾಲ ಉತ್ತರ ಕರ್ನಾಟಕದ ವಿವಿಧ ಕಡೆ 
ಗಳಲ್ಲಿ ಇವರು ಪುರಾಣಪ್ರವಚನ ಮಾಡಿ ಶಿವಾನುಭವದ ಬೆಳಕನ್ನು ಹರಡಿದ್ದಾರೆ. 

೨೧), ಪಗಡದಿನ್ನಿ ಬಸವರಾಜ ಶಾಸ್ತ್ರಿಗಳು , ಹುಬ್ಬಳ್ಳಿ : ಹುಬ್ಬಳ್ಳಿ 
ಮೂರು ಸಾವಿರ ಮಠದ ಆಶ್ರಯದಲ್ಲಿ ಶ್ರೀ ಶಾಸ್ತ್ರಿಗಳು ಮಾಡಿದ ಶಿವಾನುಭವ 

ಸಿದ್ಧಗಂಗಾ 


36 


ಪ್ರಚಾರ ಸೇವೆ ಅನುಪಮವಾದುದು. ಕರ್ನಾಟಕ ಸಂಸ್ಕೃತೋಭಯ ಭಾಷಾ ವಿಶಾರ 
ದರೂ , ಆಚಾರವಿಚಾರಶೀಲರೂ ಎಂದು ಕೀರ್ತಿತರಾಗಿರುವ ಶಾಸ್ತ್ರಿಗಳು ಅತ್ಯುತ್ತಮ 
ಬೋಧಕರೂ ಶ್ರೇಷ್ಠ ವರ್ಗದ ಶಿವಾನುಭವ ಪ್ರವಚನ ಪಟುಗಳೂ ಎಂದು ಕೀರ್ತಿತ 
ರಾಗಿದ್ದಾರೆ. ಇವರು ಸಂಸ್ಕೃತದಲ್ಲಿ ಅನೇಕ ಗ್ರಂಥ ರಚನೆ ಮಾಡಿದ್ದಾರೆ. 


೨೨ ) ಕಜ್ಜರಿ ಲಿಂ . ಗುರುಮೂರ್ತಿ ಶಾಸ್ತ್ರಿಗಳು : ಹಾನಗಲ್ಲ ಕುಮಾರ 
ಸ್ವಾಮಿಗಳವರಿಂದ ಸ್ಥಾಪಿಸಲ್ಪಟ್ಟ ಶಿವಯೋಗ ಮಂದಿರಕ್ಕೆ ವಿದ್ವಾಂಸರಾದ ಶ್ರೀ ಶಾಸ್ತ್ರಿ 
= ಗಳ ಸೇವೆ ಅನೇಕ ವರ್ಷಗಳು ಸಂದಿವೆ. ಇವರು ನಡೆಸಿಕೊಡುತ್ತಿದ್ದ ಪುರಾಣ ಪ್ರವ 
ಚನ ಕಾಠ್ಯಕ್ರಮಗಳು ಅನುಭವವಾಣಿಗಳಾಗಿ ಹೊರಬರುತ್ತಿದ್ದವು. ರೇವಣಸಿದ್ದೇಶ್ವರ 
ಪುರಾಣ ಪ್ರವಚನದಲ್ಲಿ ಬಹು ಸಮರ್ಥರೆನಿಸಿದ್ದರು. 

೨೩ ) ಪಂಡಿತ ನಾಗಭೂಷಣ ಶಾಸ್ತ್ರಿಗಳು , ಧಾರವಾಡ: ಅಖಿಲ ಭಾರತ 
ಶಿವಾನುಭವ ಸಂಸ್ಥೆಯಿಂದ ನಡೆಯಿಸಲ್ಪಡುವ ಸಾವಧಾನ ಪತ್ರಿಕೆಯ ಸಂಪಾದಕರಾಗಿ 
ರುವ ಶ್ರೀ ಶಾಸ್ತ್ರಿಗಳು ಮಹಾವಿದ್ವಾಂಸರು, ಕರ್ನಾಟಕ ಸಂಸ್ಕೃತೋಭಯ ಭಾಷಾ 
ವಿಶಾರದರು . ಧಾರವಾಡ ಲಿಂ . ಮೃತ್ಯುಂಜಯ ಸ್ವಾಮಿಗಳವರ ಕೃಪೆಗೆ ಪಾತ್ರರಾಗಿ 
ರುವ ಶಾಸ್ತ್ರಿಗಳ ಶಿವಾನುಭವ ಪ್ರವಚನ , ಪುರಾಣ ಪ್ರವಚನಗಳು ವಿದ್ವತ್ತೂರ್ಣ 
ನಾದುವುಗಳು . 


- ೨೪) ನವಕಲ್ಯಾಣ ಮಠದ ಕುಮಾರ ಸ್ವಾಮಿಗಳು, ಧಾರವಾಡ : 
ಆಧುನಿಕ ಕನ್ನಡ ನಾಡಿನ ವಿಮರ್ಶಕರು , ಲೇಖಕರು , ಗ್ರಂಥಕರ್ತರಲ್ಲಿ ಕುಮಾರಸ್ವಾಮಿ 
ಗಳ ಹೆಸರು ಬಹಳ ದೊಡ್ಡದು. ಕನ್ನಡ, ಇಂಗ್ಲೀಷ್ ಭಾಷೆಗಳಲ್ಲಿ ಪೂರ್ಣಪಾಂಡಿತ್ಯ 
ಗಳಿಸಿರುವ ಶ್ರೀಗಳವರ ಉಪನ್ಯಾಸಗಳು ವಿದ್ವಾಂಸ ಲೋಕದಲ್ಲಿ ಬಹಳ ಹೆಸರು ಪಡೆ 
ದಿವೆ. ಈ ದೃಷ್ಟಿಯಿಂದ ಇವರಿಗೆ ಅಂತರರಾಷ್ಟ್ರೀಯ ಗೌರವವಿದೆ. ಇವರ ಇಂಗ್ಲೀಷ್ 
ವಾಷಣದ ಪ್ರವಚನ ಕಾಠ್ಯಕ್ರಮಗಳು ದೇಶವಿದೇಶಗಳ ವಿದ್ವಾಂಸರ ಗಮನ ಸೆಳೆದಿವೆ. 
ಇವರ ವೀರಶೈವ ದರ್ಶನ, ಮುಂಕಣ್ , ಮಾನಕಣ್ , ಕಾಲಪ್ರವಾಹ ಮುಂತಾದ 
ಗ್ರಂಥಗಳ ಲೇಖನಗಳೆಲ್ಲ ಇವರ ಪ್ರವಚನಗಳ ಸಾರಸಂಗ್ರಹಗಳೇ ಆಗಿವೆ . ಇವರ 
ಅನೇಕ ಇಂಗ್ಲೀಷ್ ಗ್ರಂಥಗಳು ದೇಶವಿದೇಶಗಳಲ್ಲಿ ಪ್ರಖ್ಯಾತಿ ಹೊಂದಿವೆ . 
- ೨೫ ) ಯಾದಗಿರಿ ಚಂದ್ರಶೇಖರ ಶಾಸ್ತ್ರಿ : ಬಸವಣ್ಣನವರ ಬಗೆಗೆ ಅಧಿ 
ಪಾರಿಯುತವಾಗಿ ಪ್ರವಚನ ಮಾಡುವವರಲ್ಲಿ ಶ್ರೀ ಶಾಸ್ತ್ರಿಗಳು ಒಬ್ಬರು . ಇವರು 
-ಳ್ಳೆಯ ಸಂಸ್ಕೃತ ಭಾಷಾಬೋಧಕರಾಗಿ , ಗ್ರಂಥಕರ್ತೃಗಳಾಗಿ ಪುರಾಣ ಪ್ರವಚನ 
ಪಟುಗಳಾಗಿ ಭಾಷಣಕಾರರಾಗಿ ಮಾಡಿದ ಸೇವೆ ದೊಡ್ಡದು. 
ಶಬ್ರವರಿ , 1983 

37 


1 


೨೬) ಡಾ || ಪುಟ್ಟರಾಜ ಗವಾಯಿಗಳು , ನೀರೇಶ್ವರಾಶ್ರನ , ಗದಗ 
ಹುಟ್ಟುಗುರುಡರಾದ ಶ್ರೀ ಪುಟ್ಟರಾಜ ಗವಾಯಿಗಳು ಲಿಂ . ಪಂಚಾಕ್ಷರಿ ಗವಾಯಿಗಳ 
ಶಿಷ್ಯರೆನಿಸಿ ಖ್ಯಾತ ಸಂಗೀತಗಾರರಾಗಿದ್ದಾರೆ. ಅಲ್ಲದೆ ನಾಕಟ, ಪುರಾಣ ಕರ್ತೃಗಳೆ 
ಸಿದ್ದಾರೆ. ಶೇಷ್ಠ ಮಟ್ಟದ ಪ್ರವಚನಕಾರರು. ಆಚಾರಶುದ್ಧಿಯಿಂದ ಕ್ರಿಯಾಶುದ್ದಿ 
ಯೆಂದು ನಂಬಿ ಕಟ್ಟುನಿಟ್ಟಾದ ಆಚಾರವಿಚಾರ ಸಂಹಿತೆಗಳಿಂದ ಜೀವಿಸುತ್ತಿರುವ 
ಇವರು ಒಳ್ಳೆಯ ಪ್ರವಚನ ಪಟುಗಳೆನಿಸಿ ಖ್ಯಾತಿವೆತ್ತಿದ್ದಾರೆ. ಇವರ ಕೀರ್ತನೆಗಳ 
ನವರಸಭರಿತವಾದವುಗಳಾಗಿ ಜನಪ್ರೀತಿ ಗಳಿಸಿವೆ. 

೨೭) ಧರ್ನುರತ್ನಾಕರ ಲಿಂ . ಶಂಕರಶಾಸ್ತ್ರಿಗಳು , ಗದಗ : ಕರ್ನಾಟಕ 
ಸಂಸ್ಕೃತೋಭಯ ಭಾಷಾವಿಶಾರದರಾದ ಶ್ರೀ ಶಾಸ್ತ್ರಿಗಳು ಉತ್ತಮ ವರ್ಗದ ಬೋರ 
ಕರು ಮತ್ತು ಲೇಖಕರು. ಇವರ ವೀರಶೈವ ಧಾರ್ಮಿಕ ಪ್ರವಚನಗಳು ವಿದ್ವಾಂ 
ಲೋಕದಲ್ಲಿ ಅಪಾರ ಮೆಚ್ಚುಗೆ ಗಳಿಸಿದವು. 

೨೮) ಶಿವಕಥಾವಿದ್ವಾನ್ ಲಿಂ , ಮೈಸೂರು ಶಿವಪ್ಪಶಾಸ್ತ್ರಿಗಳು : ಶಿವ 
ಕಥಾಪ್ರಪಂಚದಲ್ಲಿ ಮೈಸೂರು ಶಿವಪ್ಪ ಶಾಸ್ತ್ರಿಗಳ ಹೆಸರು ದೊಡ್ಡದು. ಪ್ರತ್ಯುತ್ಪನ 
ಮತಿಗಳಾದ ಇವರು ನಿಂತ ನಿಂತಲ್ಲಿ ಸದ್ಯ ಕಟ್ಟಿ ತಾಲಲಯಬದ್ದವಾಗಿ ಹಾಡಿ ಜನಮತ 
ತಣಿಸುವ ಅದ್ಭುತಶಕ್ತಿ ಪಡೆದಿದ್ದರು. ಅವರು ರಾಮರಸ ಕುಡಿದು ಶಿವಕಥೆಗೆ ನಿಂತ 
ತಮ್ಮನ್ನು ತಾವು ಮರೆತು ಅಭಿನಯ ವಿಶಿಷ್ಟವಾಗಿ ಶಿವಕಥೆ ಮಾಡಿ ಸಮಸ್ತ ಜನ 
ಮನೋಭೂಮಿಕೆಯಲ್ಲಿ ಆನಂದದ ಹೊನಲು ಹರಿಸುತ್ತಿದ್ದರು. ಇವರ ಕಂಠಶ್ರೀವ 
ಸಮಾನರಾದವರು ಇನ್ನೊಬ್ಬರು ಹುಟ್ಟಿಲ್ಲವೆಂದು ಜನ ಈಗಲೂ ಕೊಂಡಾಡುತ್ತಾರೆ 


೨೯ ) ಸದ್ಗುರು ಲಿಂಗಾನಂದ ಸ್ವಾಮಿಗಳು : ಬಸವಾದಿ ಪ್ರಮಥರ ತತ 
ಗಳನ್ನು ಸಮರ್ಥವಾಗಿ ಪ್ರತಿಪಾದನೆ ಮಾಡಿ ಜನಮನದಲ್ಲಿ ಬಸವಣ್ಣನವರ ಆಳರ್ನ 
ಬಗೆಗೆ ಸ್ಪಷ್ಟ ಚಿತ್ರವನ್ನು ಮೂಡಿಸುವುದರಲ್ಲಿ ಕೃತಕೃತ್ಯರಾಗಿರುವ ಲಿಂಗಾನಂದಸ್ವಾಮಿ 
ಗಳು ಬಹುಶ್ರುತ ವಿದ್ವಾಂಸರಲ್ಲಿ ಒಬ್ಬರೆನಿಸಿದ್ದಾರೆ. ಅಸ್ಪಲಿತವಾಣಿ , ಸುಂದರೋಪ 
ಮಾನಗಳಜೋಡಣೆ, ತರ್ಕಬದ್ಧ ಶೈಲಿ ಇವು ಇವರ ಪ್ರವಚನದ ವೈಶಿಷ್ಟಗಳಾಗಿವೆ 

೩೦ ) ಮಾತೆ ಮಹಾದೇವಿಯವರು : ಸದ್ದು ರು ಲಿಂಗಾನಂದರ ಶಿಷ್ಯರಾ 
ದೇಶವಿದೇಶಗಳಲ್ಲಿ ಬಸವತತ್ಯ ಪ್ರಕಾಶವನ್ನು ಹರಡುತ್ತಿರುವವರಲ್ಲಿ ಶ್ರೀಮಾತೆ ಮಹ 
ದೇವಿಯವರ ನಿಲುವು ಅನ್ಯಾದೃಶ್ಯ , ನೇರವಾಗಿ ಹೃದಯಕ್ಕೆ ಮುಟ್ಟುವ ಅನುಭವ 
ಪೂರ್ಣ ವಾಣಿಯಿಂದ ಸಮುಚಿತ ಸುಂದರೋಪಮಾನಗಳ ಮೂಲಕ ಕರ್ನಾಟಕದ 
ಮೂಲೆಮೂಲೆಗಳಲ್ಲಿ ಪ್ರವಚನ ಕಾರ ಕೈಗೊಂಡಿರುವ ಶ್ರೀ ಮಾತೆಯವರು ಉತ್ತಮ 
ಕೀರ್ತಿಯನ್ನು ಸಂಪಾದಿಸಿದ್ದಾರೆ. 
38 

ಸಿದ್ಧಗಂಗಾ 


$1 


M 


M 


- ಸಿ. ಬಸವಣ್ಣ 


ತಿ೧೦ 


ಎಂತೆನಗೆ ಸಾಧ್ಯವೇ ನಿನ್ನ ಕಾಣಲು ವಿಭುವೆ 

ಸಂತಸದಿ ನೀನೆಯೇ ನೀಡು ದರುಶನ ಪ್ರಭುವೆ || ಪ || 
ನಾಮರೂಪಗಳಿಲ್ಲ ಸೀಮೆಯೆಂಬುವುದಿಲ್ಲ 
ಧಾಮವೋ ಸ್ಪಷ್ಟವಾಗಾರಿಗೂ ತಿಳಿದಿಲ್ಲ 
ಪ್ರೊಮಾದಿ ಭೂತಂಗಳಾಗುಹೋಗಿನೊಳಿಲ್ಲ. 
ಪ್ರೇಮ ನೀನಿರಲಿಂತು ಕಾಣ್ಣ ತೆರ ಗೊತ್ತಿಲ್ಲ 

ಎಲ್ಲವನು ಸೃಷ್ಟಿಸುವ ದೃಷ್ಟಿಯಿಂ ಹೊರಗಿರುವೆ 
ಎಲ್ಲವನ್ನರಿತಿರುವೆ ಯಾರರಿಯದಂತಿರುವೆ 
ಎಲ್ಲರೊಳಗಿರುತಿರುವೆ ಎಲ್ಲಿಯೂ ಸಿಗದಿರುವೆ 

ನಲ್ಲ ನೀನಿರಲಿಂದು ನಾನೆಂತು ದರುಶಿಸುವೆ || ೨ || 
ಜನನಮರಣಗಳಿಲ್ಲ ಜರೆ ಸುಳಿಯುವಂತಿಲ್ಲ 
ಕೊನೆನಡುವೆ ಮೊದಲಾವುದೆಂಬುದೂ ನಿನಗಿಲ್ಲ. 
ಇನಿತಿರ್ವನನಿತರ್ಪನೆಂತೆನ್ನುವಂತಿಲ್ಲ . 
ಇನಿಯ ನೀನಿರಲಿಂತು ನಾ ಕಾಣುವಂತಿಲ್ಲ 

ನಿನ್ನ ಕಂಡವರಂತು ಬಹಳಿಲ್ಲ ಲೋಕದೊಳು 
ನಿನ್ನ ಬಣ್ಣಿಪರವರು ಅವರವರು ಕಂಡವೊಲು 
ಬನ್ನ ಪಡುತಿರಲಿಂತು ಸಂದಿಗ್ಗ ಮಾರ್ಗದೊಳು 

ನಿನ್ನ ಕಾಣುವ ಹಾದಿ ಮುಸುಕಿಹುದು 
ಕಾಡದಿರು ಚೆನ್ನಿಗನೆ ಯತ್ನ ಪಡಲೆನ್ನು 
•ಮೂಢನಾನೆಂತರಿವೆ ಪೇಳು ನೀನಿಹ ಗೊತ್ತ 
ಪಾಡುಪಡಿಸದೆ ತೋರು ಬರಸೆಳೆದು ನಿನ್ನ 
ಕೂಡಿ ನಲಿಯಲು ಸತತ ನಾನಿನ್ನನಪ್ಪುತ 

|| ೫ || 


ಫೆಬ್ರವರಿ , 1983 


ಎಳಂದೂರು ಷಡಕ್ಷರ ಕವಿಕೃತ 

ಬಸವ ನಿಲಾಂಬಿಕಾ ಸ್ತೋತ್ರಗಳು 


- ಚನ್ನಪ್ಪ ಎರೇಸೀನೆ. 


ಷಡಕ್ಷರ ಮಹಾ ಕವಿಯು ಅತ್ಯುತ್ತಮ ಕಾವ್ಯಾಂಶದಿಂದಲೂ , ಭಕ್ತಿಯ 
ಆಧಿಕ್ಯದಿಂದಲೂ ಕೂಡಿದ ಅನೇಕ ಬಗೆಯ ಸ್ತೋತ್ರ ಸಾಹಿತ್ಯ ನಿರ್ಮಾಣ ಮಾರಿ 
ದ್ದಾನೆ. ಅನೇಕಸ್ತೋತ್ರ ಸಾಹಿತ್ಯ ಶಿವಾದೈತ ಸಿದ್ದಾಂತದ ತಿರುಳೂ ಕೂಡ ಆಗಿ 
ಪ್ರೌಢಮಾರ್ಗ ಶೈಲಿಯಲ್ಲಿ ರಚಿತವಾಗಿದೆ. ಅವನ ವೀರಭದ್ರೋ ದಾಹರಣ ಗದ್ಯ 
ವಿಶಿಷ್ಟ ಶೈಲಿಯ ಕನ್ನಡ ಸಾಹಿತ್ಯಕ್ಕೆ ಹೊಸದೆನ್ನಬಹುದಾದ ರೀತಿಯಲ್ಲಿ ಹೇಳಲು 
ಟ್ಟಿದೆ. ಇದು ಪಾಲ್ಕುರಿಕೆಸೋಮನಾಥರ ' ಬಸವೋದಾಹರಣಗದ್ಯ ' ವನ್ನು ಸಂಪೂಣ 
ಅನುಕರಿಸುವುದಾಗಿದೆ. 'ವೀರಭದ್ರದಂಡಕ ಉತ್ಸಾಹಜನಕ ಶೈಲಿಯಲ್ಲಿದ್ದು ಶಬ 
ಡಂಭರದಿಂದ ಕೂಡಿ ವೀರಭದ್ರ ಸ್ತೋತ್ರರೂಪವಾಗಿದೆ. ಇದರಂತೆ ಶಿವಾಧಿಕ್ಯ ರತ 
ವಳಿ, ಭಕ್ತಾಧಿಕ್ಯ , ಶಿವಸ್ತವ ಮಂಜರಿ, ನಮಃ ಶಿವಾಯಾಷ್ಟಕ, ಸಿದ್ದಲಿಂಗಸ್ತವ 
ಇಂದುಧರ ಸ್ತೋತ್ರ, ಶಿವ ಮಾನಸಸ್ತೋತ್ರ, ಇಷ್ಟಲಿಂಗಾಷ್ಟಕ, ಇಷ್ಟಲಿಂಗಸ್ತವದ 
ಬಸವಾಷ್ಟಕ, ನಿಲಾಂಬಿಕಾಸ್ತೋತ್ರ, ನೀಲಾಂಬಿಕಾಸ್ತವ, ತತ್ತ್ರಯ ಸ್ತೋತ್ರ 
ಷಡಕ್ಷರ ಮಂತ್ರ ಸ್ತೋತ್ರ, ಮಂಗಲಾಷ್ಟಕ- ಈ ಎಲ್ಲಾ ಸ್ತೋತ್ರ ಸಾಹಿತ್ಯವೂ 
ಪಾರಾಯಣ ಯೋಗ್ಯವಾದ ಪ್ರೌಢಶೈಲಿಯಲ್ಲಿದ್ದು ಒಂದೆರಡು ತಲೆಮಾರಿನ ಹಿಂದಿನ 
ವೃದ್ಧರ ಬಾಯಲ್ಲಿ ಇವು ಕುಣಿದಾಡುತ್ತಿದ್ದವು. ಇಂದಿಗೂ ಸಿದ್ದಗಂಗಾ ಕ್ಷೇತ್ರ 
ಶಿವಯೋಗಿ ಪುಂಗವರಾದ ಶ್ರೀ ನಿ. ಪ್ರ . ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳ 
ಈ ಮಾಲಿಕೆಯ ಅನೇಕ ಸ್ತೋತ್ರ ಸಾಹಿತ್ಯವನ್ನು ತಮ್ಮ ಶಿವಪೂಜಾನಂತರ ಆನಂತೆ 
ವಾಗಿ ಹಾಡಿ ಆತ್ಮತೃಪ್ತಿ ಪಡೆಯುತ್ತಿರುವುದನ್ನು ಎಲ್ಲರೂ ಕಂಡಿದ್ದಾರೆ. ಅವ 
ಶ್ರೀಮುಖದಿಂದ ಬರುವ ' ಬಸವ ಸ್ತೋತ್ರ' (ನೀಲಾಂಬಿಕಾ ಸ್ತೋತ್ರಗಳು ಎಂಥವ 
ಹೃದಯದಲ್ಲಿ ಭಕ್ತಿ ರಸೋದ್ರೇಕಗೊಳಿಸುವಂಥವು. ಪಾರಾಯಣಾಪೇಕ್ಷಿಗಳಾದ 
ನಮ್ಮ ವಾಚಕರ ಅವಗಾಹನೆಗಾಗಿ ಅವುಗಳನ್ನು ಇಲ್ಲಿ ಪ್ರಕಟಿಸುತ್ತಿದ್ದೇವೆ. 


1 ಈ ಎಲ್ಲಸ್ತೋತ್ರ ಸಾಹಿತ್ಯದ ಸಂಕ್ಷೇಪ ಪರಿಚಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಪತಿ 
ಸಂಪುಟ ೬೧ ಸಂಚಿಕೆ ೧ ಮತ್ತು ೨ ರಲ್ಲಿ ಪ್ರಕಟವಾದ ಪಂಡಿತ ಚನ್ನಪ್ಪ ಎರೇಸೀಮೆ ಅವರ ಲೇಖ 
ನೋಡಬಹುದು. 

ಸಿದ್ದಗಂಗೆ 


40 ) 


ಬಸವಸ್ತೋತ್ರ 


ಶ್ರೀವಾಣೇಶಾದ್ಯ ರ್ಚಿತ ದಿವ್ಯಾಂ … ಸರೋಜಂ| 
ಭೂವಾರ್ವಹೈ ಸ್ಪರ್ಶನ ಭಾತ್ಮಾಬ್ಬಕ ದೇಹಂ ! | 
ಭಾವಾತೀತಂ ಭವ್ಯಜನಾಮರ್ತ್ಯ ಮಹೀಜಂ| 
ವಂದೇsಹಂ ತ್ವಾಂ ನಿರ್ಣಿತಪಾಶಂ ಬಸವೇಶಂ 


..|| ೨ || 


ಧೀರಾಧಾರಂ ತಾರಕರೂಪಂ ತತ್ತಲೋಕಂ| 
ವೀರಾಚಾರಂ ಪ್ರಾಕಥದೀಪಂ ಮೃ ತಿಲೋಷಂ|| 
ಭಸ್ಮಾಭ್ಯಂಗ ಸ್ವಾರಶರೀರಂ ಭವದೂರಂ| 
ವಂದೇsಹಂ ತ್ವಾಂ ನಿರ್ಜಿತಪಾಶಂ ಬಸವೇಶಂ 
ಶುಭಾದಶ್ರಪ್ರಾಮೃತ ರುಗ್ಲಾಸಿತ ಕೀರ್ತಿ೦ | | 
ಪ್ರಭಾಜಾಗ್ವಿಸ್ತ್ರತ ವೇದಾಗಮ ಜಾಲಂ || 
ಕಾರುಣ್ಯಾ ದ್ರ್ರಾಪಾಂಗಮನಂಗಾ ಸಖನಾಹಂ | 
ವಂದೇsಹಂ ತ್ವಾಂ ನಿರ್ಜಿತಪಾಶಂ ಬಸವೇಶಂ 


ನಿತ್ಯಾಭೇದ್ಯಂ ನಿರ್ಮಿತವದ್ಯಂ ನಿರವದ್ಯಂ | 
ವಿಶ್ವಾಚಾರಂ ವಿಶ್ರುತಚರ್ಯಂ ಗಣವರಂ || 
ಗೀತವಾತ ಸ್ಥಿತ ಸುಧಾಪ್ರಿಣಿತ ಭರ್ಗ೦ || 
ವಂದೇsಹಂ ತ್ವಾಂ ನಿರ್ಜತಪಾಶಂ ಬಸವೇಶಂ 
ಸರ್ವೊತ್ತೀರ್ಣ೦ ಪೂರ್ಣ ಚಿದಾನಂದ ನಿದಾನಂ | 
ನಾದ ಭಾಜಪ್ಪಿಂದು ಕಲಾ ಕಾರಣ ರೂಪಂ || 
ಹೃತ್ಪದ್ಮಸ್ಥಂ ಕಂತುರಿಪೋಃ ಶಾಂತಿ ಸಮೃದ್ವಂ | 
ವಂದೇsಹಂ ತ್ವಾಂ ನಿರ್ಜಿತಸಾಶಂ ಬಸವೇಶಂ 


|| ೫ || 


ಧ್ವ ಸ್ವಾಘಾಂತೌಘವಿಶೇಷ ವ್ರಜರಿಕ್ತಂ || 
ಶ್ರುತ್ಯಂತೋಕ್ತಿ ಪ್ರಸ್ತುಟರತ್ನ ಶ್ರುತಿ ಭೂಷಂ|| 
ವಿದ್ಯಾಚೋದ್ಯದ್ಭಕ್ತಿ ಸುಧಾಪೂರಸಮುದ್ರಂ ! 
ವಂದೇsಹಂ ನಿರ್ಜಿತಪಾಶ ಬಸವೇಶಂ 
ಮಾಧ್ವದ್ಯಾದಿ ವಾತ ಮದಾಬ್ಬ ದ್ವಿಷರಾಜಂ 1 

ವಿದ್ಯಾವಲ್ಯಾಲಂಬಿತ ವಿದ್ವತ್ತುರಭೂಜಂ| 
ಫೆಬ್ರವರಿ , 1983 


A 


) 


ಕಾಲಾಹಂಕಾರಾಂಧತಮಶ್ಚಂಡ ಮಯೂಖಂ| 
ವಂದೇsಹಂ ತ್ವಾಂ ನಿರ್ಜಿತ ಪಾಶಂ ಬಸವೇಶಂ 
ಗಂಗಾಕಾಂತಂ ಸಂಗಮ ನಾಥಾರ್ಪಿತ ಚಿತ್ತಂ ! 
ಮಾಂಗಲ್ಯಾಂಗಂ ಜಂಗಮ ಲಿಂಗಾರ್ಚನಲೋಲಂ|| 
ಕಲ್ಯಾಣಶ್ರೀ ಸೇವಿತ ಮತ್ಯದ್ಭುತ ವೃತ್ತಂ | 
ವಂದೇsಹಂ ತ್ವಾಂ ನಿರ್ಜಿತ ಪಾಶಂ ಬಸವೇಶಂ 
ಮೂಲೋದ್ದಿಷ್ಟಂ ಗಣಪತಿ ಪದಂ ಮೂರ್ತಿಮದ್ಭರ್ಗ ಭಾಗ್ಯಂ | 
ಭಕ್ತಿಶ್ರೇಯಃ ಪದಮಧಿಗತುಂ ಭವ್ಯ ಭಕ್ತಾಬ್ಲಿ ಚಂದ್ರಂ || 
ವಿಶ್ವಾಧಾರಂ ವಿಮಲವಪುಷ ವೀರಶೈವಾಧ್ಯದೀಪಂ | 
ಭಾಸ್ವರೂಪಂ ಬಸವಮನಿಶಂ ಭದ್ರದಂ ಭಾವಯಾಮಿ 
ಕರುಣಾರಸಾದ್ರ್ರ ಮನಸೇ ಮಹೀಯಸೇ ! 
ಪರಮಾರ್ಥಸಾರ ವಚನೇ ಗರೀಯಸೇ || 
ಶಿವಧರ್ಮಧಾನ ಕಮನೀಯ ಮೂರ್ತಯೇ || 
ಬಹುಶೋನಮೋಸ್ತು ಬಸವಾಧಿಪಾಯತೇ 


ಷಡಾಕ್ಷರಾಖೇನ ವಿನಿರ್ಮಿತಂ ಸ್ತವಂ | 
ಗುಣಾಭಿಯುಕ್ತಂ ಬಸವಸ್ಯ ಯಃ ಸದಾ || 
ಪಠೇದಿನಂ ಪ್ರಾಸ್ಯ ನಿಜೇಷ್ಟ ಸಂಪದ ! 
ಪರತ್ರ ಯಾವ ಪದಂ ಕಪರ್ದಿನ: 


೧೧ | 


- ನೀಲಾಂಬಿಕಾ ಸ್ತೋತ್ರಂ 


ಸತ್ಯಾನಂದಮಯೀಂ ಸಮುಜ್ವಲ ಮಹಾಲಿಂಗ ಪ್ರಭಾ ಸಂಗತಾಂ | 
ನಿತ್ಯಾರಾಧಿತ ಜಂಗಮಾಂಘಿ ನಳಿನಾಂ ನಿರ್ಧೂತ ಮಾಯಾಮಂ | | 
ಕಲ್ಯಾಣೀಂ ಕಲಿಕಲ್ಮಷ ಪ್ರಹರಿಣೀಂ ಕಾರುಣ್ಯ ಪೂರ್ಣೆಕ್ಷಣಾಂ | 
ಭಕ್ತಾನೌಮಿ ವೃಷಾಧಿರಾಜರಮಣೀಂ ನೀಲಾಂಬಿಕಾಮನ್ವಹಂ | 
ಹೃತ್ಪಸ್ಥಿತ ಚಿತ್ಕಳಾಮಯಮಹಾಲಿಂಗಾನುಸಂಧಾಯಿನೀಂ! . 
ವಿದ್ಯುತ್ಕಟ ಸಮಪ್ರಭಾಂ ವಿಧಿನಿಷೇಧಾತೀತ ಶೀಲಾನ್ವಿತಾಂ | 
ವಿಕ್ಟೋತ್ತೀರ್ಣ ಶಿವಾನುಭಾವ ಭರಿತಾಂ ಸದ್ಭಕ್ತಿ ಭಾದಯಾಂ | 
ಭಕ್ತಾನೌಮಿ ವೃಷಾಧಿರಾಜ ರಮಣೀಂ ನೀಲಾಂಬಿಕಾಮನ್ವಹಂ || ೨| 

ಸಿದ್ದಗಂಗ 


ವೀರಾಚಾರ ಪರಾಯಣಾಂ ಪ್ರಕಟಿತ ಶ್ರೀಕಂಠತಂತ್ರ್ಯೋತ್ತರಾಂ | 
ಚಂದ್ರಾರ್ಕಸ್ವರನಾಡಿಕಾಂತರಲಸತ್ಪಾಣಾತ್ತ ಪಂಚಾಕ್ಷರೀ೦ || 
ಸ್ವಾಧೀನಾಂ ಗುರುಮೂರ್ತಿಮಕ್ಷರಮಯೀಂ ಧಾಂಬುಕಾದಂಬಿನೀಂ | 
ಭಕ್ತಾನೌಮಿ ವೃಷಾಧಿರಾಜರಮಣೀಂ ನೀಲಾಂಬಿಕಾಮನ್ವಹಂ || ೩ || 


ಚಕ್ರಾಂತರ್ನಳಿನಾಂತರಾಳವಿಲಸಲ್ಲಿಂಗಾವಲೋಕೋತ್ಸುಕಾಂ | 
ಭದ್ರಾಂಗೀಂ ಶಿವಧರ್ಮಪದ್ಮಸರಸೀಂ ಸಾಹಿತ್ಯ ವಿದ್ಯಾಧರೀ | 
ಪಾಣ್ಯ೦ಭೋಜವಿನಿಷ್ಟ ಲಿಂಗನಿಯುತಪ್ರಾಣಾಂ ಪರಾವತಾಂ | | 
ಭಕ್ತಾನೌಮಿ ವೃಷಾಧಿರಾಜ ರಮಣೀಂ ನೀಲಾಂಬಿಕಾಮನ್ವಹಂ || ೪ || 


ಕಾಮಕ್ರೋಧನದಾತಿರಿಕ್ತ ಚರಿತಾಂ ಕೈವಲ್ಯ ಚಿಂತಾಮಣೀ | 
ತ್ರಯ್ಯ೦ತೋದಿತ ತುದೀಪ ಕಳಿಕಾಂ ನಾದಾಮೃತಾಸ್ವಾದಿನೀಂ || 
ಶೈವಾರ್ಥ ಪ್ರತಿಬಿಂಬ ದರ್ಪಣಮುಖಂ ಸರ್ವಾರ್ಥಿಕಾಸ್ತ್ರರ್ಲತಾಂ | 
ಭಕ್ತಾನೌಮಿ ವೃಷಾಧಿರಾಜರಮಣೀಂ ನೀಲಾಂಬಿಕಾಮನ್ವಹಂ 


|| ೫ 


ಭಾಸ್ವದ್ಭಸ್ಮಲಲಾಮನಾಮನಿಟಿಲಾಂ ರುದ್ರಾಕ್ಷಮಾಲಾವಲೀಂ | 
ಚಂಚತ್‌ ಕಂಬುವಿಡಂಬಿಕಂಠಿಕ ಕಲಿತಾಮಂದಸ್ಮಿತಾ ಸ್ಯಾಂಬುಜಾಂ || 
ಧರ್ಮಿಷ್ಠಾತ ಶಿವಪ್ರಸಾದ ಸುಮನೋದಾಮಾನಮತ್ತು ಜ್ವಲಾಂ || 
ಭಕ್ತಾನೌಮಿ ವೃಷಾಧಿರಾಜ ರಮಣೀ೦ ನೀಲಾಂಬಿಕಾಮನ್ಯಹಂ 


|| ೬ || 


ಪ್ರೊಟೀನಸ್ತನ ತಾರಹಾರನಿನದತ್ತಾ೦ ಚೀಕಲಾಪಾನ್ವಿತಾಂ | | 
ಬಾಲಾರ್ಕಾಂಶು ದುಕೂಲವೇಷ್ಟಿ ತಬ್ಬಹದ್ಭಾಸ್ವನ್ನಿತಂಬಸ್ಥ ಲೀo|| 
ನಾನಾರತ್ನ ವಿಭೂಷಣಾಂಶು ವಿಲಸದ ಸಾರಾಕೃತೀo | 
ಭಕ್ತಾನೌಮಿವೃಷಾಧಿರಾಜ ರವರ ನೀಲಾಂಬಿಕಾಮನ್ಯಹಂ 


|| ೭ | | 


ಸ್ನರ್ಜದ್ರವ ಚಾರ ಲೈಂಗಿಕ ತರಾನೋದ ಪ್ರಸಾದೋತ್ಸುಕಾಂ | 
ಭರ್ತು : ಶ್ರೀ ಬಸವಸ್ಯ ಭಕ್ತಿ ಸನ್ನ ರಸಾರ ಭಾಸ್ವತ್ಸಭಾಂ|| 
ಸ್ತುತ್ಯಾಂ ಸರ್ವಪುರಾತನೈ : ಶಿವಮ೯ ಕ್ರಿಯಾ ಸೇವಿತಾಂ | 
ಭಕ್ಕಾ ನೌಮಿ ವೃಷಾಧಿರಾಜನ ನೀಲಾಂಬಿಕಾಮನ್ಯಹಂ || ೮ || 
ಭಾಷಡಕ್ಷರಾಖೈನ ತ ಕಾಸ್ತವಂ | 
ಯಃ ಪಠೇತ್ಮಹಾನಿತ್ಯಂ - ಸ೦ಲಭೇತ್ 


ಫೆಬ್ರವರಿ 1983 


ಸಭೆಯ 


ಬಹುಮಾನಗಳನ್ನು ಅಪೇಕ್ಷೆಯಂತೆ ಸರ್ಟಿಫಳಿಸುತ್ತಾ ಸ್ಪಧೆ 


( 10ನೇ ಪುಟದಿಂ | 
ಸಂಸ್ಕೃತ ಭಾಷೆಯ ಸರಳತೆ, ಸುಮಧುರತೆ ಮತ್ತು ವೈಶಿಷ್ಟ್ಯತೆ ಬಗ್ಗೆ ಮಾತನಾಡಿದರು 
ಮುಖ್ಯ ಅತಿಥಿಗಳು ಸಂಸ್ಕೃತ ಭಾಷೆಯ ಪ್ರಾಮುಖ್ಯತೆ ಮತ್ತು ಇಲಾಖಾ ವತಿಯಿಂ | 
ಕೊಡಬಹುದಾದ ಎಲ್ಲ ವಿಧ ಪ್ರೋತ್ಸಾಹಗಳನ್ನು ಕೊಡುವುದಾಗಿ ತಿಳಿಸುತ್ತಾ ಸ್ಪಧೆ 
ಯಲ್ಲಿ ಭಾಗವಹಿಸಿದ್ದ ಸ್ಪರ್ಧಾಳುಗಳ ಅಪೇಕ್ಷೆಯಂತೆ ಸರ್ಟಿಫಿಕೇಟ್ ಮತ್ತು ಬಡ 
ಮಾನಿತರಿಗೆ ಬಹುಮಾನಗಳನ್ನು ಈ ಭಾರಿಯಿಂದಲೇ ಕೊಡುವ ಸಮ್ಮತಿಯನ 
ಸಭೆಯ ಮುಂದಿಟ್ಟರು. ಸುವ್ಯವಸ್ಥಿತ ವ್ಯವಸ್ಥೆಯನ್ನು ಪೂಜ್ಯ ಸ್ವಾಮೀಜಿಯವರ 
ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗದವರು ಮಾಡಿಕೊಟ್ಟು ಸ್ಪರ್ಧೆಯು ಯಶಸ್ವಿಯಾ 
ನೆರವೇರಿದ್ದಕ್ಕೆ ಇಲಾಖಾ ಪರವಾಗಿ ಶ್ರೀಮತಿ ಪಂಕಜಾಮೂರ್ತಿಯವರು ಹೃತೂರ್ವ 
ಧನ್ಯವಾದಗಳನ್ನು ಸಮರ್ಪಿಸಿದರು. ಶ್ರೀ ಹನುಮಂತರಾಯಪ್ಪನವರು ಕಳೆದ ಹ 
ನೇಳು ವರ್ಷಗಳಿಂದ ನಡೆಸಿಕೊಂಡು ಬಂದ ಸಂಕ್ಷೇಪ ವರದಿಯನ್ನು ಓದಿದರು 
ಶ್ರೀ ಶ್ರೀಗಳವರು ಸಭೆಯನ್ನು ಆಶೀರ್ವದಿಸುತ್ತಾ ಸಂಸ್ಕೃತ ಭಾಷೆಯ ಪ್ರಾಚೀನ 
ಮತ್ತು ಸಂಸ್ಕೃತ ಭಾಷೆಯ ಪಾವಿತ್ರ್ಯತೆಯನ್ನು ಹೇಳುತ್ತಾ ಸಂಸ್ಕೃತ ಭಾಷೆಯ 
ಭಾರತೀಯರ ಪ್ರತಿಷ್ಠೆ ಸಂಸ್ಕೃತಿಗಳನ್ನು ಬೆಳಗಿಸುವಲ್ಲಿ ಮಹೋಪಕಾರ ಮಾಡಿದ 
ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಕೊಟ್ಟಿದೆ. ಇದನ್ನು ಎಲ್ಲ ರಾಷ್ಟ್ರಗಳು ಒಪ್ಪಿಕೊಂಡಿವೆ 
ಅದನ್ನು ಕಾಪಾಡಿಕೊಂಡು ಬರುವುದು ಅದಕ್ಕೆ ತಕ್ಕ ಪುರಸ್ಕಾರ ಕೊಡುವುದು ನನಗೆ 
ಘನ ಸರ್ಕಾರದವರ ಆದ್ಯ ಕರ್ತವ್ಯವೆಂದು ಆಶೀರ್ವದಿಸಿದರು. ಸಭೆಯನ 
ಪ್ರಾಚಾರ್ಯರಾದ ಶ್ರೀ ವಿದ್ವಾನ್ ಎಸ್ . ಪಿ . ಶಿವಶಂಕರ್ ರವರು ವಂದಿಸಿದರು 
ಸಭೆಯು ಮಂಗಳದೊಂದಿಗೆ ಮುಕ್ತಾಯವಾಯಿತು. 


* ಜನವರಿ 21 , 22, 23 ಈ ಮೂರು ದಿನಗಳು ಶ್ರೀ ಕ್ಷೇತ್ರದಲ್ಲಿ ಸಂಸ್ಥೆ 
ಅಭ್ಯಾಸ ವರ್ಗವು ಜರುಗಿತು. ಇದನ್ನು ಹಿಂದು ಸೇವಾ ಪ್ರತಿಷ್ಠಾನ ಬೆಂಗಳೂರಿ 
ಸಂಸ್ಕೃತ ವಿಭಾಗದವರು ಏರ್ಪಡಿಸಿದ್ದರು. ಈ ಅಭ್ಯಾಸ ವರ್ಗವು ದಿ. ಶ್ರೀ ಟಿ. ಎನ್ 
ಕೆಂಪಹೊನ್ನಯ್ಯನವರ ಪ್ರವಾಸಿ ಮಂದಿರದಲ್ಲಿ ಯಶಸ್ವಿಯಾಗಿ ಜರುಗಿತು. ಪೂಲ 
ಸ್ವಾಮೀಜಿಯವರು ಎಲ್ಲ ವಿಧ ಸೌಕರ್ಯಗಳನ್ನು ಮಾಡಿದ್ದರಿಂದ ಪ್ರತಿಷ್ಠಾನದವರ 
ಧನ್ಯವಾದಗಳನ್ನರ್ಪಿಸಿದರು . 


* ದಿನಾಂಕ 2 - 2 - 83 ರಂದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಅಂಗವಾ 
ಶ್ರೀ ಕ್ಷೇತ್ರದ ಜಾತ್ರಾ ಮೈದಾನದಲ್ಲಿ ನಡೆಯುವ ವ್ಯವಸಾಯ ಮತ್ತು ಕೈಗಾರಿಕೆ 
ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭವು ನೆರವೇರಿತು. ಉದ್ಘಾಟನೆಯನು 
ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಶ್ರೀ ಹೆಚ್ . ಡಿ. ದೇವ 
ಗೌಡರವರು ಮಾಡಿದರು. ಶ್ರೀಯುತರು ಮಾತನಾಡುತ್ತಾ ಈಗ ನಮ್ಮ ಕೈಗೆ ಅ | 

ಸಿದ್ಧಗಂಗೆ 


44 


ವಿಸುತ್ತೇವೆ. ಅಧಿಕ ಸಮಸ್ಯರಿನ ಗಣ್ಯರು 


ಕಾರವನ್ನು ನೀವು ಕೊಟ್ಟಿದ್ದೀರಿ, ಜನತೆಯ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಸದಾ 
- ಶ್ರಮಿಸುತ್ತೇವೆ. ಸ್ವಚ್ಛ ಪ್ರಾಮಾಣಿಕ ಆಡಳಿತ ನಮ್ಮ ಸರಕಾರದ ಗುರಿಯಾಗಿದೆ. 
- ಈ ಗುರಿ ಸಾಧಿಸಲು ಅಧಿಕ ಸಮಸ್ಯೆಗಳು ಅಡ್ಡ ಬರುತ್ತಿವೆ. ಅದಕ್ಕೆಲ್ಲಾ ಆರ್ಥಿಕ 
- ಸಮಸ್ಯೆ ಅತ್ಯಂತ ಹಿರಿದು. ತುಮಕೂರಿನ ಗಣ್ಯರು ಹೇಮಾವತಿ ನೀರಿನ ಪೂರೈಕೆಗೆ 
ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಆದರೆ ಸರಕಾರವು ಈಗ ಕೈಗೆತ್ತಿಕೊಂಡಿರುವ ಯೋಜನೆ 
ಗಳನ್ನು ಪೂರೈಸಲು ಕನಿಷ್ಠ ಪಕ್ಷ 500 ಕೋಟಿರೂವಾಯಿಗಳ ವೆಚ್ಚ ತಗಲುತ್ತದೆ. 
- ಉಳಿದ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1000 ಕೋಟಿ ರೂಪಾಯಿಗಳ 
ವೆಚ್ಚವಾಗುತ್ತದೆ. ಈ ಹಣವೆಲ್ಲವೂ ತೆರಿಗೆ ರೂಪದಿಂದ ಸರಕಾರದ ಬೊಕ್ಕಸಕ್ಕೆ ತುಂಬ 
ಬೇಕಾಗುತ್ತದೆ. ಏನೇ ತೊಂದರೆ ಇದ್ದರೂ ನಿಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ 
ಪೂರೈಸಲು ಪ್ರಯತ್ನಿಸುತ್ತೇವೆಂದು ಹೇಳಿದರು . ಮೈಸೂರು ಬ್ಯಾಂಕಿನ ಜನರಲ್ 
ಮ್ಯಾನೇಜರ್ ಆದ ಶ್ರೀ ಸಿ. ಶಿವಶಂಕರ್‌ರವರು ಅತಿಥಿಗಳಾಗಿ ಭಾಗವಹಿಸಿದ್ದರು. 
ಸಭೆಯಲ್ಲಿ ಶಾಸಕರುಗಳಾದ ಶ್ರೀ ಎಸ್ . ರೇವಣ್ಣನವರು ಶ್ರೀ ಲಕ್ಷ್ಮೀನರಸಿಂಹಯ್ಯ 
ನವರು ಉಪಸ್ಥಿತರಿದ್ದರು. 'ಸಭೆಯ ದಿವ್ಯ ಸಮ್ಮುಖತ್ವವನ್ನು ವಹಿಸಿದ್ದ ಪೂಜ್ಯರು 
ಆಶೀರ್ವದಿಸುತ್ತಾ ವಸ್ತು ಪ್ರದರ್ಶನವು ಪ್ರಾರಂಭಗೊಂಡ ಉದ್ದೇಶವನ್ನು ಜನತೆಗೆ 
ಪರಿಚಯಮಾಡಿಕೊಟ್ಟರು. ಸಭೆ ಮಂಗಳದೊಡನೆ ಮುಕ್ತಾಯವಾಯಿತು. 


ದಿನಾಂಕ 16 - 2 - 83ರಂದು ಸಂಜೆ 7 ಘ೦ಟೆಗೆ ವಸ್ತು ಪ್ರದರ್ಶನದ ಮುಕ್ತಾಯ 
ಸಮಾರಂಭ ವಸ್ತು ಪ್ರದರ್ಶನದ ರಂಗಸಜ್ಜಿಕೆಯಲ್ಲಿ ಔಚಿತ್ಯಪೂರ್ಣವಾಗಿ ನೆರವೇರಿತು . 
ರಾಜ್ಯದ ಕೃಷಿ ಮತ್ತು ಕೈಗಾರಿಕಾ ಸಚಿವರಿಬ್ಬರೂ ಒಮ್ಮೆಲೆ ಸೇರಿದ್ದು ದು ನಿಜಕ್ಕೂ 
ಔಚಿತ್ಯವೆನಿಸಿತ್ತು , ಸಭೆಯು ಪ್ರಾರ್ಥನೆಯೊಂದಿಗೆ ಆರಂಭಗೊಂಡು ಶ್ರೀ ಬಿ. ಟಿ. 
ರಂಗಧಾಮಯ್ಯನವರು ಸಭೆಯನ್ನು ಸ್ವಾಗತಿಸಿದರು. ಶ್ರೀ ಕೆ. ಹೆಚ್ . ಶಿವರುದ್ರಯ್ಯ 
ನವರು ವಸ್ತು ಪ್ರದರ್ಶನ ನಡೆದುಬಂದ ವರದಿಯನ್ನು ಓದಿದರು. ಶಾಸಕರಾದ ಶ್ರೀ 
ಲಕ್ಷ್ಮೀನರಸಿಂಹಯ್ಯನವರು ಉತ್ತಮ ಮಳಿಗೆಗಳಿಗೆ ಬಹುಮಾನ ವಿತರಣೆ ಮಾಡಿ 
ದರು . ತುಮಕೂರು ಹೆಚ್ . ಎಂ . ಟ, ಗಡಿಯಾರ ಕಾರ್ಖಾನೆ , ಅರಣ್ಯ ಮತ್ತು ವ್ಯವ 
ಸಾಯ ಇಲಾಖೆಗಳು ಪ್ರಥಮ ಫಲ್ಯಾಯ ಪಾರಿತೋಷಕಗಳನ್ನು ಪಡೆದವು, ಅವರು 
ಭಾಷಣ ಮಾಡುತ್ತಾ ಈ ವಸ್ತು ಪ್ರದರ್ಶನ ಪ್ರಾರಂಭಗೊಂಡ ವರ್ಷದಲ್ಲಿ ನಾನು ನನ್ನ 
ಮಳಿಗೆಯನ್ನು ಇಲ್ಲಿ ಪ್ರದರ್ಶಿಸಿದ್ದೆ ಅದರಲ್ಲಿ ನಾನೂ ಒಂದು ಬಹುಮಾನವನ್ನು 
ಪಡೆದುಕೊಂಡಿದ್ದೆ ಎಂದು ಹಳೆಯ ನೆನಪನ್ನು ನೆನಸಿಕೊಂಡು ಈ ವಸ್ತು ಪ್ರದರ್ಶನ 
ಅತ್ಯಂತ ಉತ್ತೇಜಕ, ಜ್ಞಾನವರ್ಧಕ ಮತ್ತು ಪ್ರೋತ್ಸಾಹದಾಯಕವೆಂದು ಹೇಳಿದರು. 


ಅಂದೇ ಕೃಷಿ ಸಚಿವ ಪದವಿಯನ್ನಲಂಕರಿಸಿದ ಶ್ರೀ ಸಾಗರನಹಳ್ಳಿ ರೇವಣ್ಣ 
ನವರು ಅತಿಥಿಗಳಾಗಿ ಮಾತನಾಡುತ್ತಾ ಶ್ರೀ ಸ್ವಾಮೀಜಿಯವರ ವಿಚಾರವಾಗಿ ಮತ್ತು 
ಫೆಬ್ರವರಿ , 1983 


45 


ಅವರ ಕಾರ್ಯಸಾಧನೆಯ ಬಗ್ಗೆ ಹೇಳುವುದು ವರ್ಣನಾತೀತ ಮತ್ತು ಇಡಿ 
ದೇಶದಲ್ಲಿಯೇ ಇದು ಅಪರೂಪ ಎಂದರೆ ಉತ್ಪಕೈಯಾಗಲಿ ಅತಿಶಯೋಕ್ತಿಯಾಗಲಿ 
ಇಲ್ಲಿ ಸುಳಿಯುವುದಿಲ್ಲ. ಸುಮಾರು 30 ವರ್ಷಗಳಿಂದಲೂ ನಾನು ಶ್ರೀ ಶ್ರೀಗಳವರ 
ದರ್ಶನಾಶೀರ್ವಾದಗಳನ್ನು ಪಡೆದಿದ್ದೆನೆ ಇಂದು . ಧರ್ಮಕರ್ಮ ಸಂಯೋಗದಂತೆ 
ಸಚಿವ ಸ್ಥಾನವನ್ನಲಂಕರಿಸಿದ ದಿನವೇ ಪೂಜ್ಯರ ಆಶೀರ್ವಾದ ದೊರಕಿದ್ದು ನನ್ನ 
ಪುಣ್ಯ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು . ಅಧ್ಯಕ್ಷತೆ ವಹಿಸಿದ್ದ ರಾಜ್ಯದ ಕೈಗd 
ರಿಕಾ ಸಚಿವರಾದ ಶ್ರೀ ಎಸ್ . ಆರ್ . ಬೊಮ್ಮಾಯಿಯವರು ಮಾತನಾಡುತ್ತ ಇಂದು 
ಮಹಾನ್ ತಪಸ್ವಿಗಳ ದರ್ಶನಾಶೀರ್ವಾದದ ಪುಣ್ಯ ನಮಗೆ ಲಭಿಸಿದೆ. ಪೂಜ್ಯರು 
ಬಹಳ ದೂರದೃಷ್ಟಿಯುಳ್ಳವರು. ಅವರು ಮಾಡುವ ಜ್ಞಾನ ಅನ್ನ ದಾಸೋಹಗಳ 
ಸಂಕೇತ ಈ ವಸ್ತು ಪ್ರದರ್ಶನ ನಮ್ಮ ರಾಷ್ಟ್ರದಲ್ಲಿ ಧರ್ಮಸಂಸ್ಥೆಗಳು ರಾಷ್ಟ್ರ ಸೇವ 
ಮಾಡಿರುವ ಪರಂಪರೆ ಅತ್ಯಂತ ಪ್ರಾಚೀನವಾದುದು. ಅನೇಕ ಸಾಮಾಜ್ಯಗಳ 
ಧರ್ಮಗುರುಗಳ ಧರ್ಮದರ್ಶಿತ್ವ ಮಾರ್ಗದರ್ಶನದ ತಳಹದಿಯ ಮೇಲೆ ನಡೆದ 
ಬಂದಿರುವುದು ಇತಿಹಾಸವನ್ನು ತಿರುವಿಹಾಕಿದರೆ ಅರಿವಾಗುತ್ತದೆ. ವಿಜಯನಗಳು 
ಸಾಮಾಜ್ಯ ಇದಕ್ಕೆ ಜ್ವಲಂತ ಉದಾಹರಣೆ. ಅಂತೆಯೇ ಪೂಜ್ಯರ ದರ್ಶನಾಶೀರ್ವಾರ 
ಪಡೆಯಲು ನಾವಿಲ್ಲಿಗೆ ಬಂದಿದ್ದೇವೆ. ನಮ್ಮ ಸರಕಾರ ಜನತೆಗೆ ಅನೇಕ ಭರವಸೆ 
ಗಳನ್ನು ಕೊಟ್ಟಿದೆ. ಜನತೆಯ ಆಶೋತ್ತರಗಳನ್ನು ನಾವು ಈಡೇರಿಸಬೇಕಾಗ 
ತದೆ, ಪ್ರಾಮಾಣಿಕವಾಗಿ ಆಡಳಿತ ನಡೆಸುವ ಸಂಕಲ್ಪ ಮಾಡಿದ್ದೇವೆ, ಆ ವಿಧ ಶಕ್ತಿ 
ಸಾಮರ್ಥವನ್ನು ನಮಗೆ ಪೂಜ್ಯರು ಅನುಗ್ರಹಿಸಲೆಂದು ಆಶಿಸುತ್ತೇವೆಂದರು . ಪೂಜ 
ಸ್ವಾಮೀಜಿಯವರು ಸಭೆಯನ್ನು ಆಶೀರ್ವದಿಸುತ್ತಾ ನಮ್ಮ ಭರತಖಂಡ ಪುರಾತ: 
ಧರ್ಮ ಸಂಸ್ಕೃತಿಯ ಹಿನ್ನೆಲೆಯನ್ನು ಹೊಂದಿರುವುದು. ಈ ಹಿನ್ನೆಲೆ ಅನೇಕ ರಾಷ್ಟ್ರ 
ಗಳಿಗೆ ಮಾರ್ಗದರ್ಶಕವಾಗಿದೆ . ಜ್ಞಾನಕ್ಕೆ ಅತ್ಯಂತ ಪ್ರಾಮುಖ್ಯತೆಗೆ ನಮ್ಮ ಹಿಂತ 
ನವರು ಹೆಚ್ಚು ಗಮನ ಹರಿಸಿದ್ದರು. ಉನ್ನತ ಜ್ಞಾನ ಸಂಪಾದನೆಯ ಹೆಗ್ಗುರಿ ನಸು 
ಪ್ರದರ್ಶನ. ಈ ವಸ್ತು ಪ್ರದರ್ಶನವು ಇಷ್ಟು ಬೃಹತ್ರಮಾಣದಲ್ಲಿ ಮತ್ತು ವೈಭವೋ 
ಪೇತವಾಗಿ ಜರುಗಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರೂ ಅಭಿನಂದ 
ರ್ಹರು, ಮತ್ತು ಶ್ರೀ ಎಸ್ . ಆರ್ . ಬೊಮ್ಮಾಯಿಯವರು ಮತ್ತು ಅವರ ಸಂಪು| 
ದವರು ದಕ್ಷ ಪ್ರಾಮಾಣಿಕ ಸಮಾಜ ಸೇವೆ ಮಾಡುವ ನೈತಿಕ ಶಕ್ತಿಯನ್ನು ಕೊ 
ಲೆಂದು ಬಯಸಿದರು. ಆ ವಿಧವಾದ ಶಕ್ತಿ ಸಾಮಾರ್ಥವನ್ನು ದಯಾಮಯನಾಗಿ 
ಪರಶಿವನು ಈ ನೂತನ ಸರಕಾರಕ್ಕೆ ಅನುಗ್ರಹಿಸಲೆಂದು ಹಾರೈಸಿ ಎಲ್ಲರಿಗೂ ಮಂಗ 
ಕೋರಿ ಮುಕ್ತಾಯ ಮಾಡಿದರು. ಶ್ರೀ ಎಂ . ರೇಣುಕಾರಾಧ್ಯರವರು ಸಭೆಗೆ ವಂದಿ 
ದರು. ಸಭೆಯು ಮಂಗಳದೊಡನೆ ಮಾಯವಾಯಿತು. 
46 

ಸಿದ್ಧಗಂಗೆ 


( 9ನೇ ಪುಟದಿಂದ) 
ದೋಷಗಳನ್ನು ಎತ್ತಿ ತೋರಿದರೆ , ಅವನ್ನು ತಿದ್ದಿಕೊಳ್ಳಲಾದರೂ ಅವಕಾಶವಾಗು 
ಇದೆ. ಆದರೆ ಅಂಥದನ್ನು ಸ್ವಾಗತಿಸುವ ಬುದ್ದಿ , ಸಹಿಸಿಕೊಳ್ಳುವ ಮನಸ್ಸು ಬೇಕಲ್ಲ ? 
' ನಿಂದಕರಿರಬೇಕಯ್ಯ ನಮ್ಮ ಸುತ್ತಮುತ್ತ ' ಎಂದು ದಾಸರು ಬಯಸಿದ್ದು ಯಾತಕ್ಕೆ ? 
' ಹೊಗಳುವ ಜನ ನಮ್ಮನ್ನು ಕೀರ್ತಿಸಿ ತಿಂದುಂಡು ಹೋಗುವರು. ಆದರೆ ನಿಂದಕರು 
ನಮ್ಮ ದೋಷಗಳನ್ನು ತೋರಿಸಿ ನಮಗೆ ಉಪಕಾರ ಮಾಡುವರು, ಕೇರಿ ಸ್ವಚ್ಛ 
ಗೊಳಿಸುವ ಹಂದಿಗಳಂತೆ ನಿಂದಕರು, 

ಹೊಗಳಿಕೆ ಹಿತವೆನಿಸಿದರೂ ಅದು ಅಪಾಯಕಾರಿ . ಅದು ಹೊನ್ನಶೂಲ, 
ಬಸವಣ್ಣನವರು ' ಬಲಿಯುವ ಮುಂಚೆಯೇ ಕೊಯ್ಯಬೇಡಿ' ಎಂದು ಹೊಗಳುವವ 
ರನ್ನು ಬೇಡಿ, ಎನ್ನ ಹೊಗಳತೆಗೆ ಅಡ್ಡ ಬಾರಾ ಧರ್ಮಿ ' ಎಂದು ದೇವರ ಮರೆ 
ಹೊಕ್ಕದು ಈ ಕಾರಣಕ್ಕಾಗಿಯೇ 'ಕೀರ್ತಿಶನಿ ತೊಲಗಾಚೆ' ಎಂದರು ರಾಷ್ಟ್ರಕವಿಗಳು. 
ಮನುಷ್ಯನಿಗೆ ಕೀರ್ತಿಕಾಮನೆ ಒಂದು ಚಟವಾದರೆ ಅನಾರೋಗ್ಯಕರ ಎಂಬುದು ಇದ 
ರಿಂದ ವಿದಿತವಾಗುತ್ತದೆ. ಅರ್ಹತೆ ಇದ್ದರೆ ಕೀರ್ತಿ ತಾನಾಗೇ ಬರುತ್ತದೆ ಹೂವರಳಿ 
ದಾಗ ಸುವಾಸನೆ ಹೊಮ್ಮುವಂತೆ. ಅದಕ್ಕೆ ಯಾವ ವಶೀಲಿಯೂ ಬೇಕಿಲ್ಲ. ಆದರೆ 
ಯೋಗ್ಯತೆ ಇಲ್ಲದವನೂ ಕೂಡ ನಾಲ್ಕು ಜನರ ಕಣ್ಣಿಗೆ ತಾನು ದೊಡ್ಡವನಾಗಿ 
ಕಾಣಿಸಿಕೊಳ್ಳಬೇಕೆಂದು ಬಯಸುತ್ತಾನೆ. ಅಪಾಯ ಆರಂಭವಾಗುವುದು ಇಲ್ಲಿಂದಲೇ . 
ಇನ್ನೊಬ್ಬನ ತಲೆಯ ಮೇಲೆ ಕಾಲೂರಿ ಅವನನ್ನು ಮೆಟ್ಟಿಯಾದರೂ ತಾನು ಎತ್ತರ 
ವಾಗಿ ಕಾಣಬೇಕೆಂಬ ಪ್ರವೃತ್ತಿ ಅನೇಕರಲ್ಲುಂಟು. ಯಾರೋ ಬರೆದ ಕೃತಿಗೆ ತನ್ನ 
ಹೆಸರನ್ನು ಹಾಕಿಕೊಳ್ಳುವ ಸುಳ್ಳು ಸಾಹಿತಿಗಳು , ಯಾರೋ ಬೆವರು ಸುರಿಸಿ ಗಳಿಸಿದ 
ಆಸ್ತಿಗೆ ಅನಾಯಾಸವಾಗಿ ಹಕ್ಕುದಾರನಾಗುವ ಭಂಡರು , ಕೈಕೆಸರು ಮಾಡಿಕೊಳ್ಳದೆ 
ಬಾಯಿ ಮೊಸರು ಮಾಡಿಕೊಳ್ಳುವ ಜಗಭಂಡರು ಸಮಾಜದಲ್ಲಿ ಕಾಣಸಿಗುತ್ತಾರೆ . 
ಅವರೆಲ್ಲಾ ಕೀರ್ತಿಗಾಗಿ, ಸ್ಥಾನ- ಮಾನಗಳಿಗಾಗಿ ಏನು ಬೇಕಾದರೂ ಮಾಡುವ ಜನ. 

ಇದಕ್ಕೆ ತೀರ ವಿರುದ್ಧವಾದ ರೀತಿ, ನೀತಿ ಕೆಲವರದು. ಇವರೇ ಹೊಗಳಿಕೆಗೆ 
ನೇಡವೆನ್ನುವ ಜನ. ಮಾಡಿ ಸದ್ದು ಗದ್ದಲವಿಲ್ಲದೆ ಮೂಲೆಯಲ್ಲಿ ಮೌನವಾಗಿ ನಿಲ್ಲುವ 
ಸನ. ಇಂಥವರು ಬೆರಳೆಣಿಕೆಯವರು, ಅಷ್ಟೆ . ಅವರಿಗೆ ತಾವು ಮಾಡಿದೆವೆಂಬ 
ಬಿಂಕವಿನಿತಿಲ್ಲ. ಹೆಮ್ಮೆ - ಗರ್ವಗಳಂತೂ ಬಲುದೂರ. ಆತ್ಮತೃಪ್ತಿಯ ಅಮರರು 
ಅವರು . ಮನಮೆಚ್ಚುವಂತೆ ಮಾಡಿ ಮೌನದಿಂದಿರುವ ಅವರ ಸೇವೆ ಮೆಚ್ಚಿ ಅಹು 
ಅನ್ನುವ ಮಣಿಹವೆಂಬುದನ್ನು ನಾವು ಮರೆಯುವಂತಿಲ್ಲ. ಇಂಥ ಲೋಕೋತ್ತರವಾದ 

ರ್ತಿ ನಮಗೆ ಬೇಕೋ , ಎದುರು ಹೊಗಳಿ , ಹಾರ ತುರಾಯಿ ಅರ್ಪಿಸಿ , ಹಿಂದೆ 
ಗಳುವ ಅರ್ಥಹೀನ, ಅಂತಯೇ ಅಲ್ಪಾಯುವಾದ ಹೊಗಳಿಕೆ ಬೇಕೋ ಸಾವು 
ಚಾರಮಾಡಬೇಕು. 


ಜನರ ಕಣಿ 


ಇನ್ನೊಬ್ಬನ ಕಂದು ಬಯಸುತ 


ಇವರಿ , 1983. 


ಪ೦ಚಾಕ್ಷರಿ 


[ ಜಗದ್ಗುರು ಶ್ರೀ ನಿll ಪ್ರಗೆ ಸ್ವಗಿ ಡಾಗಿ ಶಿವಕುಮಾರ ಮಹಾ ಸ್ವಾಮಿಗಳವರನ್ನು ಕುರಿತು 


ನಿದ್ದ 10ಗಾರದ ನಳಸಿ ನಿಂತಿಹುದು : 


ಕ - ಎಂ . ಎ . ನೀಲಾಂಬಿಕ 
ಶಿವನ ವರದಿಂದಲಿ ಜನಿಸಿದೀ ಮಹಾತ್ಮ - - - - ಮೈಸೂರು 
ಸಿದ್ದಗಂಗಾಕ್ಷೇತ್ರದ ನೆಲಸಿ ನಿಂತಿಹುದು 
ಶ್ರೀ ಶಿವಕುಮಾರರೆಂಭಿಧಾನವಧರಿಸಿ 
ಎಲ್ಲೆಡೆಯು ಜ್ಯೋತಿಯನು ಬೆಳಗುತಬಿಹುದು . 
... ವಚನಾಮೃತವ ಜಗದ ಜನಕ್ಕೆಲ್ಲ ಕುಡಿಸಿ | 

ಅವರಂಧಕಾರವ ನೀಗಿ ಬೆಳಕ ನೀಡುತಲಿ 
ಬಡಜನರ ಸೇವೆ ಈಶಸೇವೆಯೆಂದರಿತು 
ಕಾಯಕದ ಕಲ್ಪತರು ತಾನಾಗಿ ನಿಂತಿಹುದು. 

ಕುಮಾರ್ಗಿಗಳ ಮನವ ಸನ್ಮಾರ್ಗದೆಡೆ ಹರಿಸಿ | 
ಜನಕೆಲ್ಲ ಸುಪಥದಾ ಮಾರ್ಗವನ್ನು ತೋರಿ| 
ಬಡಜನರ ಕಣ್ಣೀರ ಒರಿಸೆ ಪಣತೊಟ್ಟು 
ಅನುದಿನವು ಅದಕಾಗಿ ದೇಹವನು ಸವೆಸಿ; 

ಮಾಯೆಯನೆ ಗೆದ್ದು ಅಲ್ಲಮನು ತಾನಾಗಿ ; 
ಭಕ್ತಿಯಲಿ ಭಂಡಾರಿ ಬಸವಣ್ಣನೆನಸಿ ; 
ಅಕ್ಕನ ವೈರಾಗ್ಯವನ್ನನುಸರಿಸಿ ನಡೆದ; 
ಷಟಸ್ಥಲದ ಸೋಪಾನ ಏರಿ ತಾ ನಿಂತು; 


ರವಿಕಿರಣದಂತೆಲ್ಲಡೆ ಜ್ಞಾನವನ್ನು ಬೀರಿ; . 
ಜ್ಞಾನಾನ್ನ ದಾಸೋಹವ ಜಗಕ್ಕೆಲ್ಲ ನಡೆಸಿ; 
ಬಡವರ ಕಾಮಧೇನು ಕಲ್ಪವೃಕ್ಷವಾಗಿ; 
ಚೈತನ್ಯ ಚಿಚ್ಛಕ್ತಿ ಮೂರ್ತಿಯಾಗಿ ಮೆರೆದು; 

ಶಿವಕುಮಾರರೆಂಬ ಪಂಚಾಕ್ಷರಿಯನೆ ನಾವು; 
ಅನುದಿನವು ಜಪಿಸಿದರೆ ಪುಣ್ಯ ಕೈಗೂಡಿಹುದು; 
ಆದಿವ್ಯ ಜ್ಯೋತಿಯ ಪಾದಯುಗಳವ ಸ್ಮರಿಸಿ; 
ಮುಗಿದಕ್ಕೆ ಬಾಗಿದ ತಲೆಯಾಗಿ ನಿಂತಿಹೆನು. 


ಫೆಬ್ರವರಿ 1983 


ಕಳುಹಿಸಿದಳು 


ತಾಯಿ -ಮಕ್ಕಳು ಕ್ಷೇಮವಾಗಿದ್ದರೆ ಕುಟುಂಬದ ನೆಮ್ಮದಿ! 
ನೆಮ್ಮದಿಯ ಕುಟುಂಬದಿಂದ ಮಾತ್ರ 
ರಾಷ್ಟ್ರದ ಅಭಿವೃದ್ದಿ ! ! 

ಇ ದೇ । 
ಕುಟುಂಬ ಕಲ್ಯಾಣ ಯೋಜನೆಯ ಹಿರಿಯಾಶಯ ! 


ಗರ್ಭಿಣಿಯರು-ಬಾಣಂತಿಯರಿಗೆ ಸಾಮಾನ್ಯವಾಗಿ ಬರುವ ಧನುರ್ವಾಯು 

ಮತ್ತು ಮಕ್ಕಳಿಗೆ ತಗುಲುವ ನಾಯಿಕೆಮ್ಮಲು, ಗಂಟಲುಮಾರಿ 
. ರೋಗಗಳ ವಿರುದ್ಧ ಸಕಾಲಿಕ ರಕ್ಷಿತ ಚಿಕಿತ್ಸೆ ಮತ್ತು 

ಪೌಷ್ಠಿಕಾಂಶ ಪೂರೈಕೆ- ಇವು 
ಈಗ ಕುಟುಂಬ ಕಲ್ಯಾಣ ಯೋಜನೆಯ ಮುಖ್ಯ ಅಂಶಗಳು. 


ಕುಟುಂಬ ಕಲ್ಯಾಣ ನಾಳೆ ನಿರ್ಧರಿಸುವ ನಿ ಪ ಯ ನ ಲ್ಲ ; 

- ಇಂದೇ ಆಚರಿಸುವ ಸೂತ್ರ ! 


ಕುಟುಂಬ ಕಲ್ಯಾಣ ಯೋಜನೆಯ ಎಲ್ಲ ಸೇವೆಗಳೂ ಉಚಿತ . 

ಅಗತ್ಯ ಸಲಹೆ ಮತ್ತು ಸೇವೆಗೆ ಹತ್ತಿರದ 
ಕುಟುಂಬ ಕಲ್ಯಾಣ ಕೇಂದ್ರಕ್ಕೆ ಭೇಟಿ ಕೊಡಿ. 


ಪ್ರಕಟಣೆ: 
ವಾರ್ತಾ ವಿಭಾಗ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ಧೇಶನಾಲಯ 

ಆನಂದರಾವ್ ವೃತ್ತ , ಬೆಂಗಳೂರು- ೫೬೦೦೦೯. 


LICENCED TO POST WITHOUT PRE PAYMENT LICENCE NO . 3 
SIDDAGANGA Monthly 

Reg No . KRN Q - 9 


“ಕರ್ನಾಟಕದಲ್ಲಿ ಹೊಸ 
ವಾತಾವರಣ 
ಈಗ ಜನತೆಯ ಸರ್ಕಾರ 


ಪರಿಶುದ್ಧ ಆಡಳಿತ ; ಸರಳ ನಡವಳಿಕೆ ; 
ಪ್ರಾಮಾಣಿಕ ಉದ್ದೇಶ; ದಲಿತರ ಬಗೆಗೆ 
ಚಿಂತನೆ; ಶೀಘ್ರ ಆಡಳಿತಕ್ರಮ - ಇವು ನಿಮ್ಮ 
ಈ ಹೊಸ ಸರ್ಕಾರದ ಗುಣಧರ್ಮಗಳು. 


“ ನಮ್ಮ ರಾಜಕೀಯದಲ್ಲಿ ನೈತಿಕ ಮೌಲ್ಯಗಳ 
ಪುನರುಜ್ಜಿವನದ ಪರಮಪ್ರಾಶಸ್ತ್ರವನ್ನು 
ನಮ್ಮ ಜನತೆ ಅರಿಯಬೇಕು ಮತ್ತು 
ಪುನರುಜೀವನಗೊಳಿಸುವ ಕಾರ್ಯದಲ್ಲಿ 
ನೆರವು ನೀಡಬೇಕು”. 

– ಜಯಪ್ರಕಾಶ್ ನಾರಾಯಣ್ 


- ಸ ಕ ಟ ಣೆ : 
ವಾರ್ತಾ ಮತ್ತು ಪ್ರಸಾರ ಇಲಾಖೆ 

ಕರ್ನಾಟಕ ಸರ್ಕಾರ, ಬೆಂಗಳೂರು, 


ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಮಠ. 


ပာာ 


@ ks 


k s Kakkaks > > 


83 ಫೆಬ್ರವರಿಯಲ್ಲಿ ಮಹಾ ಶಿವರಾತ್ರಿ ಜಾತ್ರೆ ಅಂಗವಾಗಿ ಕೃಷಿ ಮತ್ತು 
ಕೈಗಾರಿಕಾ ವಸ್ತು ಪ್ರದರ್ಶನದ ಉದ್ಘಾಟನೆ ಶ್ರೀ ಶ್ರೀಗಳವರ ಸಮ್ಮುಖದಲ್ಲಿ 
ರಾಜ್ಯದ ಲೋಕೋಪಯೋಗಿ ಸಚಿವ ಶ್ರೀ ಎಚ್ . ಡಿ. ದೇವೇಗೌಡ ಅವರಿಂದ . 


ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಮುಕ್ತಾಯ ಸಮಾರಂಭ 
# ಶ್ರೀ ಶ್ರೀಗಳೀರ್ವರ ಸಮ್ಮುಖದಲ್ಲಿ ರಾಜ್ಯ ದ ಕೈಗಾರಿಕಾ ಮಂತ್ರಿಗಳಾದ 
- ಶ್ರೀ ಎಸ್ . ಆರ್ . ಬೊಮ್ಮಾಯಿ ಸುತ್ತು ಕೃಷಿ ರಾಜ್ಯ ಮಂತ್ರಿಗಳಾದ 

ಸಾಗರನಹಳ್ಳಿ ಶ್ರೀ ರೇವಣ್ಣ ತುಮಕೂರು ನಗರ ಶಾಸಕರಾದ 
- ಶ್ರೀ ಲಕ್ಷ್ಮೀನರಸಿಂಹಯ್ಯ ಅವರಿಂದ ಬಹುಮಾನ ವಿತರಣೆ, 
' ' ಎ ' ® ¥4/ 4/1 < < < < < € 


ಸಮಸ# 


೧ 


೨ 


aras 
ಈakshokakಷಿಣಂಷಿಂkshasakokak 
ಈ ಸಂಪುಟ ೧೯ 

ಸಂಚಿಕೆ - 3 

ಫೆಬ್ರವರಿ, ೧೯೮೩ 
ఆంంంంంంంంంంంంంంంంంంంంంంగాణ 

ಸುಲಲಿತ ಪುಂಗವಾಚಲಕೆ ವಾಯವ್ಯದೊ | 
ಲೊಲುಮೆಯೊಳ್ ಯೋಜನಾಂತರದಿ | 
ಚಲುವೆ ಕೇತ್ಸಮುದ್ರದ ಗ್ರಾಮದೆಡೆಯೊಂದು | 
ಬೆಳೆದ ಕಲ್ಲರೆ ಬಂಡೆಯಿಹುದು || 

ಆಗ ಕಲ್ಲರೆ ಬಂಡೆಗೀಶನು ನಡೆತರ- | 
ಲಾಗಶರಣರೆಲ್ಲ ನೋಡಿ| 
ಈಗ ಲಗ್ಗಣಿ ಬಂದದೀಶನೆ ಮಜ್ಜನ | 

ನಾಗಗೈ ಬಹುದೆಂದರವರು | | 
ಭಜಕರ ನುಡಿ ಕೇಳಿ ಹರತನ್ನ ಪಾದಪಂ | 
ಕಜನ ಕಲ್ಲೊಳಗೂರಲಾಗಿ | | 
ತ್ರಿಜಗತ್ಪಾವನ ತೀರ್ಥವುದ್ಭವಿಸಿತು | 
ನಿಜ ಸಿದ್ದಗಂಗೆಯೆಂದೆನಿಸಿ || 

ಗುರುಸಿದ್ದಲಿಂಗನು ಕಲ್ಲುಬಂಡೆಯ ಮೇಲೆ || 
ಚರಣಾಂಕಿತ ಗೆಯ್ಯಲಲ್ಲಿ | 
ದುರಿತನಾಶನ ಸಿದ್ದಗಂಗೆಯೆನ್ನುವ ತೀರ್ಥ | 

ಸುರತದಿಂದುದಿಸಿತ್ತಾಕ್ಷಣದಿ | | 
ವರಪುಣ್ಯಕರ ಸಿದ್ದಗಂಗಾ ತೀರ್ಥವ ಕಂಡು ! 
ಪಿರಿಯರು ಸಹ ಲಿಂಗಾರ್ಚನೆಯ | 
ನೆರೆಗೆಯ್ಯುತಿರಲಭದಾಳು ದುಂದುಭಿಯನಾದ ! 
ಕರಗೈದರ ಮರರುತ್ಸ ಹದಿ || 

( ಕ್ರಿ . ಶ. ಸು . ೧೬೦) ಹೇರಂಬಕವಿ 


೩ 


ಸಿದ್ಧಗಂಗಾ 


ఈ గంజి రియల్లి 


ಲೇಖಕರ ಹೆಸರು 


ಲೇಖನದ ಹೆಸರು 
* ಶ್ರೀವಾಣಿ 
* ಸಂಪಾದಕೀಯ 


* ನವನೀತ 


* ಕ್ಷೇತ್ರವಾರ್ತೆ 
* ವೀರಶೈವ ಪ್ರವಚನಕಾರರು 

ಗೊ . ರು . ಚನ್ನಬಸಪ್ಪ 11 
* ದುಶ್ಚಟ. - ಹೆಚ್ , ಎಸ್ . ಸಿದ್ಧಗಂಗಪ್ಪ , ಎಂ.ಎ 19 
* ಸಿದ್ಧಗಂಗೆಯ ಕಾರುಣ್ಯ ಶ್ರೀ ಸಂಪದ -ಶ್ರೀ ಕೋರಂಬ 22 
* ಶ್ರೀ ಕ್ಷೇತ್ರದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ 

ಸಂಪಾದಕರು 26 
* ಶ್ರೀ ಪುರಂದರದಾಸರ ಉಪದೇಶ, 

- ಶ್ರೀ ಭದ್ರಗಿರಿ ಅಚ್ಯುತದಾಸರ 
* ಗ್ರಾಮೀಣ ಬದುಕಿನಲ್ಲಿ ಗೃಹ ಹಾಗೂ ಸಣ್ಣ ಕೈಗಾರಿಕೆಗಳ ಪಾತ್ರ 

ಡಿ . ವೆಂಕಟರಾವ್ , ಎಂ . ಎ . , ಹಾಸನ 40 
* ಇತಿಹಾಸದ ಕುಖ್ಯಾತ ವಂಚಕ ಕ್ರೂಸರ್ ಪ. ರಾಮಕೃಷ್ಣ ಶಾಸ್ತ್ರಿ 45 


ಸೂಚನೆ : ಪುಟ 33' ರಲ್ಲಿ 34 ಎಂದು 34 ರಲಿ 33 ಎಂದು ಪ್ರಿಂಟ್ ಆಗಿರುತ್ತೆ . 

ವಾಚಕರು ಗಮನಿಸುವುದು . ಇದಕ್ಕಾಗಿ ವಿಷಾದಿಸುತ್ತೇವೆ, 


ಸಿದ್ದಗಂಗಾ 


. 


ಅ 


=>AKK 


) 


ಶೀರ್ವಾದ 


{} 


} 


} 


“ ಕಳಬೇಡ” ಶರಣಸಮಯದಲ್ಲಿ ಇದಕ್ಕೆ ಕೊಟ್ಟಷ್ಟು ಅರ್ಥ 
ವ್ಯಾಪ್ತಿ ಪ್ರಾಯಃ ಮತ್ಯಾವ ಧರ್ಮದಲ್ಲಿಯೂ ಕಂಡುಬರುವು 
ದಿಲ್ಲ. ಪರರೊಡನೆಯನ್ನು ಈ ದಿ ಯು ವು ದು , ಕದಿಯಬೇ 
ಕೆಂದು ಮಾಡಿಕೊಂಡ ಮನಸ್ಸಿನ ಸಂಕಲ್ಪ , ಒಡವೆಂಡ 
ಯನನ್ನು ಹೇಳದೇ ಕೇಳದೇ ತೆರವುದು , ನಾಳಿಗಾಗಿ ಮಾಡುವ 
ಸಂಗ್ರಹ, ನೇವುದ ಕಲಿಗಿಂತಲೂ ಅಗ್ಗವಾಗಿ ಅಪೇಕ್ಷಿಸುವ 
ದ್ರವ್ಯ ಕಾಸೆ - ಇವೆಲ್ಲವೂ ಕಳ್ಳತನದ ರೂಪಾಂತರಗಳೇ , ಅದ 
ರಲ್ಲಿಯ “ ಸಂಗ್ರಹ ಬುದ್ದಿ ” ಮತ್ತು “ ಹಾಗದ ಕಾಯಕನ 
ಮಾಡಿಕೊಂಡು ಹಣವಡ್ಡವ ತಾ ಎಂಬ ಬುದ್ದಿ ' ಇವೆರಡೂ 
ಮಹಾಕಳ್ಳತನ, ಸಂ ದ ಭ ವೊಂದರಲ್ಲಿ ಬಸವಣ್ಣ ತನ್ನನ್ನು 
GG ಬಲುಗಳ್ಳ >> ನೆಂದು ಕರೆದುಕೊಂಡದ್ದು ; ಶರಣೆ ಲಕ್ಕಮ್ಮ 
ಮನ ಇಮ್ಮನವಾಗಿ ಎಂದಿನ ಕಾಯಕಕ್ಕಿಂತಲೂ ಹೆಚ್ಚು ಅಕ್ಕಿ 
ಯನ್ನು ಆಯ್ದು ತಂದ ಮಾರಯ್ಯನನ್ನು ಎಂದಿನಂದನೆ ಸಾಕು 
ಮತ್ತೆ ಕೊಂಡುಹೋಗಿ ಅಲ್ಲಿಯೇ ಸುರಿ ಎಂದು ಹೇಳಿದುದು 
ದ್ರವ್ಯದಾಸೆಯಿಂದ ನೇವುದ ಕೂಲಿಗಿ೦ತಲೂ ಹೆಚ್ಚು ಪಂದ 
ಲಿ೦ಗಯ್ಯ ನ ನ್ನು “ ನೀ ತಂದ ಅನ್ಯ ದ್ರವ್ಯ ಸಹಿತ ನೀನೆಲ್ಲಿಯಾ 

ದರೂ ಹೋಗು'' ಎಂದು ರುಂಕಿಸಿ ನುಡಿದ ನುಲಿಯ ಚಂದ 
ಕೈ ಯ್ಯನ ಪ್ರವರ್ತನೆ ....ಮುಂತಾದುವುಗಳೇ ಇದಕ್ಕೆ ಉತ್ತನು 

ನಿದರ್ಶನಗಳಾಗಿವೆ. 


ಶKa<><><><><><><><s 


ಮಾರ್ಚಿ, 1983 


* 


* 


* 


ಲೇಖಕರಲ್ಲಿ ಮನವಿ 
“ ಸಿದ್ದಗಂಗಾ ” ಮಾಸ ಪತ್ರಿಕೆ 

( ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ಶ್ರೀ ಸಿದ್ದಗಂಗಾ ಮಠ- 572104 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ತುಮಕೂರು ಜಿಲ್ಲೆ . 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 

ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಪ್ರಧಾನ ಸಂಪಾದಕರು 

ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ಪಂ । ಚನ್ನಪ್ಪ ಎರೇಸೀಮೆ 

ನೀತಿ, ಧರ್ಮ, ದರ್ಶನ, ಇತಿಹಾಸ 

ವೈಚಾರಿಕ , ಚಿಂತನ, ನಗೆಬರೆಹ, ಹರಟೆ 
ಸಹ ಸಂಪಾದಕರು 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ಪಿ . ಎನ್ . ಚಂದ್ರಶೇಖರಯ್ಯ 

ತಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಬಸವರಾಜು 

ಸೈಜಿನ ಕಾಗದದ ಒಂದೇ ಮಗ್ಗುಲಲ್ಲಿ 

ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
ಜಾಹೀರಾತು ವಿಭಾಗ 

ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಎಂ , ರೇಣುಕಾರಾಧ್ಯ 

ಅಂಚೆಚೀಟಿಯನ್ನು ಲಗತ್ತಿಸಿರಬೇಕು . 

ಲೇಖನಗಳು ಆ ಕ ಸ್ಮಾ ಈ ಕಳೆದು 
* * * * 
ಪ್ರಸಾರ ವಿಭಾಗ 

ಹೋದರೆ ಸಂಪಾದಕರು ಹೊಣೆಗಾರರಲ್ಲ. 
ಆರ್ . ಎಸ್. ಮಲ್ಲೇಶಪ್ಪ 

ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 

ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಪ್ರಕಾಶಕರು 

ಈ ಬಗ್ಗೆ ಪತ್ರ ವ್ಯವಹಾರಕ್ಕೆ ಅವಕಾಶ 
ಹೆಚ್ , ಬಿ, ಗಂಗಾಧರಯ್ಯ 

ವಿಲ್ಲ . ಅನುವಾದ, ರೂಪಾಂತರ ಲೇಖನ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ ಗಳಿಗೆ ಮೂಲ ಕೃತಿಕಾರರ ಅನುಮತಿ 

ಪಡೆದಿರಬೇಕು, ಸ್ವಿ ಕೃ ತ ಲೇಖನದ 
ಮುದ್ರಕರು 

ಪ್ರಕಟಣೆಗೆ : ಸಿದ್ದಗಂಗಾ ' ಆಗಿಂದಾಗ್ಗೆ 

ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 
ಮುದ್ರಣಾಲಯ 

ಕಳುಹಿಸಿಕೊಡಲಾಗುವುದು . ಸ್ಪಿ ರ 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ಪ್ರಕಟಣೆಯ ಸಳ 

ರಿಗೆ ಆದ್ಯತೆ ಕೊಡಲಾಗುವುದು , 
ಶ್ರೀ ಸಿದ್ದಗಂಗಾ ಕ್ಷೇತ್ರ , 

“ ಸಂಪಾದಕರು 

- ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಚಂದಾ ವಿವರ 

ಶ್ರೀ ಸಿದ್ದಗಂಗಾ ಕ್ಷೇತ್ರ -572104 
ವಾರ್ಷಿಕ ಚಂದಾ 15 - 00 ರೂ 

ತುಮಕೂರು ಜಿಲ್ಲೆ . 
ಆಜೀವ ಸದಸ್ಯತ್ವ 151- 00 ರೂ | ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ. 


* * 


* 


* 


* 


* 


* 


ಮಾರ್ಚಿ, 1983 


సంపిందరిలయ 


ಸ್ವತಂತ್ರ ಭಾರತದ ಇಂದಿನ ದಿನದಿನದ ರಾಜಕೀಯ ಸ್ವರೂಪ ಬುದ್ದಿ ಜೀವಿ 
ಗಳನ್ನು ತಬ್ಬಿಬ್ಬುಗೊಳಿಸುವಷ್ಟು ಸಮಸ್ಯಾತ್ಮಕವಾಗಿದೆ. ಒಂದೆಡೆ ಪ್ರಾದೇಶಿಕಮಮತೆ, 
ಭಾಷಾಂಧತೆ , ಪ್ರತ್ಯೇಕತಾಮನೋಭಾವಗಳೂ ಮತ್ತೊಂದೆಡೆ ರಾಷ್ಟವೇನಾದರೂ 
ಆಗಲಿ, ಪಕ್ಷ ಪ್ರತಿಪಕ್ಷಗಳು ತಂತಮ್ಮ ಬಲ ಛಲ ಮೇಲೆ ಪಡೆಯಬೇಕೆಂಬ ದುರಭಿ 
ಮಾನ ಬೆಳೆಯತೊಡಗಿ ಸ್ವತಂತ್ರ ಭಾರತ ಆಶೋತ್ತರಗಳೆಲ್ಲ ಮಣ್ಣು ಗೂಡಿಹೊಗ 
ತೊಡಗಿವೆ. ನಮ್ಮ ಜನ ಭಾರತದ ಹಿಂದಿನ ಚರಿತ್ರೆಯಿಂದ ಏನೂ ಪಾಠ ಕಲಿಯ 
ಲಿಲ್ಲವೆನ್ನಿಸುತ್ತದೆ. ಗುಪ್ತ ವಂಶ ನಷ್ಟವಾದ ಬಳಿಕ ಚಿಕ್ಕ ಚಿಕ್ಕ ಹತ್ತಾರು ರಾಜ್ಯಗಳು 
ಉತ್ತರ ಭಾರತದಲ್ಲಿ ಹುಟ್ಟಿ ಪರಸ್ಪರ ಜಗಳದಲ್ಲಿ ತೊಡಗಿದಾಗ ಹಣ ಕಿರಾತರಂಥ 
ವರು ಮಂಗೋಲಿಯನ್ನರು ಇಲ್ಲಿ ದಾಳಿ ನಡೆಸಿ ಸಫಲರಾದರು. ೧೧ ನೇ ಶತಮಾನ 
ದಲ್ಲಿ ಸುಲಭವಾಗಿ ಇಲ್ಲಿ ಘಜನಿ ಮಹ್ಮದನು ನುಗ್ಗಿ ೧೮ ಸಲ ದಾಳಿ ನಡೆಸಿ, ಅಪಾರ 
ಐಶ್ವರ್ಯ ಲೂಟಿ ಮಾಡಿದನು. ಮುಂದೆ ಕೆಲವೇ ವರ್ಷಗಳಲ್ಲಿ ಘೋರಿಮಹಮ್ಮದನು 
ರಾಜ್ಯವನ್ನೇ ಕಟ್ಟಿದನು. ಕ್ರಿ . ಶ. ೧೨೯೫ ರಲ್ಲಿ ಅಲ್ಲಾವುದ್ದೀನ್ ಖಿಲಜಿಯ ದಕ್ಷಿಣ 
* ಭಾರತದ ದಾಳಿಯಾಗಲಿ , ಅವನ ಸರದಾರ ಮಲ್ಲಿಕಾಫರನ ೧೩೦೯ ರಿಂದ ೧೩೧೧ ರ 
ವರೆಗಿನ ಭಯಾನಕವಾದ ದೆಹಲಿಯಿಂದ ರಾಮೇಶ್ವರದವರೆಗಿನ ಲೂಟಸಾಗಲಿ 
ಅಂದಿನ ಹೊಣೆಗೇಡಿ ಭಾರತೀಯರ ರಾಜಕೀಯ ಜೀವನದ ಕಹಿಫಲಗಳಲ್ಲದೆ 
ಮತ್ತೇನು ? ಅಂದಿನ ಕರ್ನಾಟಕದ ಹೊಯ್ಸಳ, ದೇವಗಿರಿ , ಯಾದವರಾಜರ ಗತಿ 
ಯೇನಾಯಿತು ? ದೊಡ್ಡ ರಾಜರ ಗತಿಯೇ ಹೀಗಾದಮೇಲೆ ಚಿಕ್ಕರಾಜರನ್ಯಾರುಕೇಳ 
ಬೇಕು ? ಇವರಲ್ಲಿ ಶಕ್ತಿಯಿರಲಿಲ್ಲವೆಂದಲ್ಲ ; ಶೂರರೆಲ್ಲ ಸತ್ತಿದ್ದರೆಂದಲ್ಲ ; ಆ ಗಿನ 
ನೂರಾರು ಚಿಕ್ಕ ಚಿಕ್ಕ ಹೊಣೆಗೇಡಿ ರಾಜರ ಪರಸ್ಪರ ದ್ವೇಷಾಸೂಯಗಳು , ಧರ್ಮಾಂಧ 
“ ತೆಗಳು ಅಂದಿನ ಪ್ರಜಾ ವರ್ಗದ ಕಗ್ಗೋಲೆ ಮಾಡಿಸಿದವು. ಜನ ಐಶ್ವ ರಹೀನರಾಗಿ 
ದಿಕ್ಕೆಟ್ಟು ಹರಿದಾಡಿ ಬದುಕಿದರೆ ಸಾಕೆನ್ನುವಂತೆ ಮಾಡಿದವು. ಒಂದು ಸಾವಿರ ವರ್ಷ 
ಗಳು ಭಾರತದ ಜನ ದಿಕ್ಕು ತಪ್ಪಿ ಗೊತ್ತುಗುರಿಯಿಲ್ಲದೆ ಬಾಳಿ ಕೊನೆಗೊಮ್ಮೆ ಈ ಶತ 
ಮಾನದ ಮಧ್ಯಭಾಗದಲ್ಲಿ ಸ್ವತಂತ್ರ ಭಾರತ ಸ್ವರೂಪವನ್ನು ಕಂಡು ಭಾರತದಲ್ಲಿ ಹುದು 
ಗಿದ್ದ ಹಿಂದಿನ ಭಾವಗಳ ಕಹಿಯನ್ನೆಲ್ಲ ಮರೆತು ಭವ್ಯ ಭಾರತ ನಿರ್ಮಾಣದ ಸುಂದರ 
ಕನಸನ್ನು ಕಂಡು ಹೆಜ್ಜೆಯಿಡತೊಡಗಿದರು. ೩೫ ವರ್ಷದಿಂದ ಸ್ವತಂತ್ರ ಭಾರತ 
ರಾಜಕೀಯ ಧುರೀಣರಾಗಲಿ , ಜನಸಮೂಹವಾಗಲಿ ಇಡುತ್ತಾ ಬಂದ ಹೆಜ್ಜೆಗಳು 

( 9 ನೇ ಪುಟ ನೋಡಿ) 
ಮಾರ್ಚಿ, 1983 


ನವನೀತ 
( ಸಂಸ್ಕೃತಶ್ಲೋಕಗಳ ಭಾವಾನುವಾದ) 
ಪುಸ್ತಕಂ ವನಿತಾ ನಿತ್ಯಂ ಪರಹಸ್ತಂ ಗತಂ ಗತಾ | 
ಅಥವಾ ಪುನರಾಯಾತಂ ನಷ್ಟಂ ಭ್ರಷ್ಟಾಚ ಖಂಡಿತಾ || 

ಪುಸ್ತಕವು, ವನಿತೆಯೂ ಮತ್ತು ಹಣವು 
ಪರರ ಕೈ ಸೇರಿದರೆ ಮರಳಿ ಬರವು. 
ಮರಳಿದರೂ ಹರಿದಿದ್ದು , ಶೀಲಗೆಟ್ಟಿದ್ದು 
ಕೊರೆಬಿದ್ದು ಹಾಳಾಗಿ ಇರದೆ ಇರವು. 


ಕಾಕ ಆಹ್ವಯತೇ ಕಾಕಾನ್ ಯಾಚಕ ನ ತು 

ಯಾಚಕಾನ್ | 
ಕಾಕ ಯಾಚಕಯೋರ್ಮಧೈ ವರಂ ಕಾಕೋ ನ 

ಯಾಚಕಃ || 
ಕೂಗಿ ಕರೆವುದು ಕಾಗೆ ಕಾಗೆಗಳನು 
ತಿರುಕ ಕರೆಯನು ಇತರ ತಿರುಕರನ್ನು 
ಕಾಗೆ ತಿರುಕರ ಪೈಕಿ ಕಾಗೆಯೇ ಶ್ರೇಷ್ಠ 
ತಿರುಕನಾದರೂ ನೀಚ, ಸ್ವಾರ್ಥಿ, ಭ್ರಷ್ಟ , 


ನ ಕಶ್ಚಿತಸ್ಯಚಿತ್ರಂ ನ ಕಶ್ಚಿತ್ತಸ್ಯ ಚಿದ್ರಿಪು8 | 
ವ್ಯವಹಾರೇಣ ಮಿತ್ರಾಣಿ ಜಾಯಂತೇ ರಿಸವಸ್ತಥಾ|| 

ಮಿತ್ರನೆಂಬುವನಿರನು ತಾನೆ ತಾನು 
ಅಂತೆಯೇ ಶತ್ರುವೂ ನರನಿಗಿರನು 
ನಿನ್ನ ನಡೆನುಡಿಯಿಂದ ದೊರೆಯುವನು ಸಖನು 
ಅಂತೆಯೇ ಅರಿ ಕೂಡ ಅರಿಯೊ ನೀನು 

( ಕಾವ್ಯ ಸುಧಾಪ್ರಿಯ ' ( ಕೆ. ಜಿ. ರಂಗಯ್ಯ ) 


ಸಿದ್ಧಗಂಗಾ 


3 


ತಾಳಮೇಳ ತಪ್ಪಿ ಹೋಗತೊಡಗಿವೆ . ದೇಶದ ಜನಜೀವನ ಪ್ರಕುಬ ಗೊಂಡ ಸಾಗರ 
ದಂತಾಗಿ ಹೋಗಿದೆ. ರಾಜಕೀಯ ಧುರೀಣರೆನಿಸಿದವರು ತಾವು ಕಟ್ಟಿಕೊಂಡಿರುವ 
ನೂರಾರು ಪಕ್ಷ ಪಂಗಡಗಳ ಮೇಲೆಗೆ, ಅಧಿಕಾರಕ್ಕೆ , ತಮ್ಮ ತಮ್ಮ ಜನಗಳ ಮೇಲೆಗೆ, 
ಜಾತಿಮತಗಳ ಮೇಲೆಗೆ ಹೆಣಗತೊಡಗಿರುವರಲ್ಲದೆ ಸಮಗ್ರ ರಾಷ್ಟ್ರದ ಬಂಧುರತೆಗೆ, 
ಆರ್ಥಿಕ ಮೇಲ್ಮಗೆ, ವೈಜ್ಞಾನಿಕೋತ್ಕರ್ಷಕ್ಕೆ ಹೆಣಗುತ್ತಿಲ್ಲವೆಂಬುದು ಎಂಥವನಿಗೂ 
ಅರ್ಥವಾಗುವ ವಿಷಯವಾಗಿದೆ. ಒಬ್ಬ ರಾಜಕೀಯ ಮುಖಂಡನಿಗೆ ಅಧಿಕಾರ ಸಿಕ್ಕೆ 
ದಿದ್ದಾಗ ಕೆಲವಾರು ಜನಗಳ ಒಂದು ಗುಂಪು ಕಟ್ಟಿ ಅದಕ್ಕೊಂದು ಹೆಸರಿಟ್ಟು , ಆಳುವ 
ಪಕ್ಷಕ್ಕೆ ಅಡ್ಡಗಾಲುಕೊಟ್ಟು ನಿಂದೆ ಅವಹೇಳನ ದೊಂಬಿಯಲ್ಲಿ ತೊಡಗುತ್ತಾನೆ. ಜನತೆ 
ಇವನ್ನೆಲ್ಲ ಕಂಡು ರೋಸಿಹೋದರೂ , ನಿಸ್ಸಹಾಕವಾಗಿದೆ. ಸಾಮಾನ್ಯ ಜನತೆಗೆ 
ಅಹನ್ಯಹನಿ ಜೀವನ ವ್ಯವಸ್ಥೆ ಯೇ ಸಮಸ್ಯೆಯಾಗಿದೆ. ಮೇಲಾಗಿ ರಾಜಕೀಯ 
ಮುಖಂಡರು ಸಾಕಿಕೊಂಡಿರುವ ಪುಂಡಪೋಕರಿಗಳ ಭಯ ; ಕಣ್ಣೆದುರಿಗೆ ಅನ್ಯಾಯ 
ನಡೆಯುತ್ತಿದ್ದರೂ ಅದನ್ನು ಜನತೆ ಪ್ರತಿಭಟಿಸಲು ಹೆದರುತ್ತಿದೆ. ಹಿಂದೆ ಪರಕೀಯರು 
ಈ ದೇಶವನ್ನು ಲೂಟಿಮಾಡಿಕೊಂಡು ಹೋಗುತ್ತಿದ್ದರೆ, ಇಂದು ದೇಶೀಯರೇ ದೇಶದ 
ಸಂಪತ್ತನ್ನು ಲೂಟಿಮಾಡುತ್ತಿದ್ದಾರೆ. ದೇಶದ ಆರ್ಥಿಕ ಹಂಚಿಕೆ ತುಂಬಾ ಅಶಾಸ್ತ್ರೀಯ 
ವಾಗಿ ಬೆಳೆದು ಬಡತನದ ರೇಖೆಯ ಕೆಳಗೆ ಹೆಚ್ಚು ಪ್ರಮಾಣದಲ್ಲಿ ಜನಜೀವನ ಇಳಿಯು 
ತಿದೆ. ಮತ್ತೊಂದು ಕಡೆಯಲ್ಲಿ ಐಶ್ವಠ್ಯವಂತರ ಸಂಖ್ಯೆ ಬೆಳೆಯುತ್ತಿದೆ. ಇದೆಲ್ಲವನ್ನು 
* ತಡೆಗಟ್ಟಲು ಸಾಕಷ್ಟು ಶಾಸನಗಳು ಇದ್ದರೂ ಅವು ಕಾಗದದ ಮೇಲೆಯೇ ಕುಳಿತಿವೆ . 
ರಾಷ್ಟ್ರ ಹಾಳಾದರೂ ಚಿಂತೆಯಿಲ್ಲ ತಾನು ಬದುಕಿದರೆ ಸಾಕು ಎಂಬ ಮನೋಭಾವದ 
ಅಧಿಕಾರಿಗಳು, ವ್ಯಾಪಾರಿಗಳು ಇತರ ರಾಜಕೀಯ ಮುಖಂಡರು ಐಶ್ವರವನ್ನು 
ದುಂಡಗೆ ಮಾಡಿಕೊಳ್ಳುತ್ತಿದ್ದಾರೆ. ಹೀಗಾಗುವುದಕ್ಕೆ ಸಮರ್ಥ ಕೇಂದ್ರ ಹಾಗು 
ರಾಜ್ಯ ಸರಕಾರಗಳ ಕಾಠ್ಯ ವಿಧಾನವೇ ಕಾರಣವಲ್ಲದೆ ಜನತೆ ಇನ್ನೇನನ್ನು ಹೇಳಲು 
ಸಾಧ್ಯ ? ಪ್ರಜಾಪ್ರಭುತ್ವ ಭಾರತದ ಮಟ್ಟಿಗೆ ಇನ್ನೂ ಸಿದ್ದಿಸಿ ಬರಲಿಲ್ಲ . ರಾಷ್ಟ್ರೀಯ 
ಸಮಸ್ಯೆಗಳ ಪರಿಹಾರಕ್ಕೆ ಸೂಕ್ತ ನಾಯಕರು ಹುಟ್ಟಿ ಬರಲಿಲ್ಲ ಎಂದೇ ಸಾಮಾನ್ಯ 
ಜನತೆ ಹೇಳಬೇಕಾಗುತ್ತದೆ. 


ಸತ್ಯದ ಸುನೆಯಲ್ಲಿ ಶಿವನಿರ್ಪನಲ್ಲದೇ , 
ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ? 
ಇಲ್ಲಿಲ್ಲ ನೋಡಿರೋ ! ಇದು ಕಾರಣ , 
ನನ್ನು ಅಖಂಡೇಶ್ವರ ಲಿಂಗವನೊಲಿಸಬೇಕಾದೊಡೆ; 
ಸತ್ಯವನೇ ಸಾಧಿಸಬೇಕು ಕಾಣಿರೋ ! 


ಮಾರ್ಚಿ, 1983 


ಕ್ಷೇತ್ರವಾರ್ತೆ 


ತಾ|| 8 -3 -83 ರಂದು ಭಾರತದ ಪಾದಯತಾ ಕೈಗೊಂಡಿರುವ ಅ. ಭಾ . ಜ 
ಅಧ್ಯಕ್ಷ ಶ್ರೀ ಚಂದ್ರಶೇಖರವರು ಶ್ರೀ ಸಿದ್ದಗಂಗಾ ಕ್ಷೇತ್ರಕ್ಕೆ ಸಂಜೆ 6 - 30 ಕ್ಕೆ ಭೇಟಿ 
ನೀಡಿದರು. ಶ್ರೀ ಶ್ರೀಗಳವರ ಆಶೀರ್ವಾದವನ್ನು ಸ್ವೀಕರಿಸಿದ ಶ್ರೀಯುತರು ಸಭೆ 
ಯನ್ನು ಕುರಿತು ಮೂತನಾಡಿದರು. ಇಲ್ಲಿಗೆ ಸುಗೂರು 1400 ಕಿ. ಮೀ . ದೂರ 


ಪ್ರಯಾಣ ಬೆಳಸಿದ ಉದ್ದೇಶ, ನಮ್ಮ ರಾಷ್ಟ್ರದ ಜನರ ಪರಿಚಯ , ಅವರ ಸಮಸ್ಯೆಯು 
ಅರಿವು ಮತ್ತು ಪರಿಹಾರ ಮಾರ್ಗ ಕಂಡು ಹಿಡಿಯುವುದೇ ಮುಖ್ಯವಾದುದು. 
ಶ್ರೀ ಕ್ಷೇತ್ರದಲ್ಲಿ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ನೀವೆಲ್ಲಾ 
ವಿದ್ಯಾಭ್ಯಾಸ ಮಾಡುತ್ತಿರುವುದು ನಮ್ಮ ಪ್ರಾಚೀನ ಸಂಸ್ಕೃತಿ, ನಾಗರೀಕತೆಯ 
ದ್ಯೋತಕವಾಗಿದೆ. ನೀವುಉತ್ತಮವಾದ ರಾಷ್ಟ್ರ ದ ಯುವಶಕ್ತಿಯಾಗಿ ಬೆಳೆಯ ಬೇಕಾ 
` ಗಿದೆ. ಪೂಜ್ಯರ ತಾತ್ತಿಕ ಧರ್ಮೋಪದೇಶ ನಿಮ್ಮ ಬಾಳಿನ ಕೈದೀವಿಗೆಯೂಗಲಿ . 
ನಮ್ಮ ಪ್ರಾಚೀನ ಪುಣ್ಯ ಪರಂಪರೆ ನಿರಂತರ ಸಾಗಿಬರಲೆಂದು ಆಶಿಸುತ್ತೇನೆ. ನಮ್ಮ 
ರಾಷ್ಟ್ರ ಸ್ವಾತಂತ್ರ್ಯವನ್ನು ಪಡೆದು 35 ವರ್ಷಗಳಾದರೂ ಬಡತನ ನಿವಾರಣೆಯಗಿಲ್ಲ 
ಬಡತನ ಗೆರೆಯ ಕೆಳಗೆ ಸು . ಶೇ 60 ರಷ್ಟು ಮಂದಿ ಒಪ್ಪತ್ತಿಗೂ ಅನ್ನವಿಲ್ಲದೆ ಕೊರಗ 
ಬೇಕಾಗಿದೆ. ದೇಶದಲ್ಲಿ ವಿಷಮ ಪರಿಸ್ಥಿತಿಗಳು ಉಲ್ಬಣಗೊಳ್ಳುತ್ತವೆ. ಮಹಾತ್ಮ 
ಗಂಧಿಜೀಯವರು ಲೋಕನಾಯಕ ಜಯಪ್ರಕಾಶ ನಾರಾಯಣರ ಕಲ್ಪಿತ ಕನಸ್ಸನ್ನು 
ಊರ್ಜಿತ ಗೊಳಿಸಬೇಕಾಗಿದೆ. ಆ ಪುಣ್ಯಾತ್ಮರ ಮಹದಾಶಯವನ್ನು ನಾವುಗಳು ಎಲ್ಲರೂ 
ಒಟ್ಟಿಗೆ ಸೇರಿಪೂರ್ಣಗೊಳಿಸಲು ಸಾಹಸ ಪ್ರವೃತ್ತರಾಗೋಣ, ಪೂಜ್ಯ ಸ್ವಾಮೀಜಿಯ 
ಆಶೀರ್ವಾದ ನಮ್ಮೆಲ್ಲರಿಗೂ ಇರಲೆಂದು ಆಶಿಸಿ ಮುಕ್ತಾಯ ಮಾಡುತ್ತೇನೆ. - ಎಂದು 
ತಿಳಿಸಿದರು . 


10. 


ಮಾರ್ಚಿ, 1983 


& 8 


7 


ಮುಂದುವರಿದ ಲೇಖನ 


ವೀರಶೈವ ಪ್ರವಚನಕಾರರು 


- - ಗೊ . ರು . ಚನ್ನಬಸಪ್ಪ 


- ೩೧) ಕಾಡು ಸೆಟ್ಟಿಹಳ್ಳಿ ಲಿಂ . ಪಂಚಾಕ್ಷರಗವಾಯಿಗಳು : ಹುಟ್ಟು 
ಗುರುಡರಾದ ಹಾನಗಲ್ ತಾಲ್ಲೂಕು ಕಾಡುಸೆಟ್ಟ ಹಳ್ಳಿ ಪಂಚಾಕ್ಷರ ಗವಾಯಿಗಳು 
ಕರ್ನಾಟಕ - ಹಿಂದುಸ್ತಾನೀ ಸಂಗೀತ ಪ್ರಪಂಚದಲ್ಲಿ ಮಹಾಕ್ರಾಂತಿಯನ್ನು ಮಾಡಿದ 
ಮಹಾಪುರುಷರು. ಹಾನಗಲ್ಲು ಕುಮಾರಸ್ವಾಮಿಗಳವರ ಕೃಪೆಗೆ ಬಾಲ್ಯದಲ್ಲಿಯೇ 
ಪಾತ್ರರಾದ ಶ್ರೀ ಗವಾಯಿಗಳು ಶ್ರೇಷ್ಠ ಸಂಗೀತದೊಡನೆ ಕೀರ್ತನೆ ಪುರಾಣ ಪ್ರವಚನ 
ಗಳನ್ನು ಮಾಡಿ ಅನುಪಮ ಸೇವೆ ಸಲ್ಲಿಸಿ ವೀರಶೈವ ಶರಣತತ್ಯ ಪ್ರಚಾರ ಮಾಡಿ 
ದ್ದಾರೆ. ೨೦ನೆಯ ಶತಮಾನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಂಗೀತ ಪ್ರಪಂಚದಲ್ಲಿ 
ಅದೃತ ಕ್ರಾಂತಿಯನ್ನು ಮಾಡಿದ ಕೀರ್ತಿ ಇವರದಾಗಿದೆ. 


- ೩೨) ಶ್ರೀ ನಿ. ಪ್ರ . ಮುಧೋಳದ ಮೃತ್ಯುಂಜಯ ಸ್ವಾಮಿಗಳು : 
ಕಾಶಿಯಲ್ಲಿ ಅನೇಕ ವರ್ಷಗಳು ಪ್ರೌಢ ವ್ಯಾಸಂಗ ಮಾಡಿ ತಾಯ್ಯಾಡಿಗೆ ಮರಳಿದ 
ಶ್ರೀಗಳವರು ಶರಣತತ್ತ್ವ ಪ್ರವಚನ ಮಾಡುವಲ್ಲಿ ನಿಷ್ಣಾತರು. ಪ್ರೌಢಶೈಲಿಯಲ್ಲಿ 
ವಿದ್ವಾಂಸರನ್ನು , ಸುಲಭ ಶೈಲಿಯಲ್ಲಿ ಸಾಮಾನ್ಯರನ್ನು ತಲೆದೂಗಿಸಬಲ್ಲ ಪ್ರವಚನ ಕಲೆ 
ಶ್ರೀಗಳಿಗೆ ಒಲಿದು ಬಂದಿದೆ. ಕಂಚಿನಂತಹ ಕಂಠದಿಂದ ಪ್ರವಚನ ಪ್ರಾರಂಭಿಸಿದರೆ 
ಸಭೆ ಮಂತ್ರ ಮುಗ್ಧತೆಯಿಂದ ಕೂಡಿರುತ್ತದೆನ್ನಬಹುದು. 

೩೩ ) ಗುದಿಗೇರಿ ಬಸವಲಿಂಗ ಶಾಸ್ತ್ರಿಗಳು : ಬೋಧನಾಸಾಮರ್ಥ , 
ಪುರಾಣ ಪ್ರವಚನಗಳ ಶಕ್ತಿಗಳಿಂದ ತಮ್ಮ ಸ್ಥಾನ ಭದ್ರಪಡಿಸಿಕೊಂಡಿರುವ ಶ್ರೀ ಶಾಸ್ತ್ರಿ 
ಗಳು ಆಕಾರನಿಷ್ಠರು, ಸುಸಂಸ್ಕೃತರು , ಶಾಸ್ತ್ರೀಯವಾಗಿ ವಿಷಯ ಪ್ರತಿಪಾದಿಸುವಲ್ಲಿ 
ಒಲವುಳ್ಳವರು. ಚಿತ್ರದುರ್ಗ , ಹಾವೇರಿ ಮುರುಘಾಮಠಗಳಲ್ಲಿ ಅನೇಕ ವರ್ಷ ಇವರ 
ಪುರಾಣ ಪ್ರವಚನಗಳು ನಡೆದಿವೆ. 


೩೪) ಶ್ರೀ ನಿ. ಪ್ರ . ರುದ್ರಸ್ವಾಮಿಗಳು , ಕರ್ಜಗಿ : ಧಾರವಾಡದ 
ಮುರುಘಾಮಠದ ಮೃತ್ಯುಂಜಯ ಮಹಾಸ್ವಾಮಿಗಳವರ ಕೃಪೆಗೆ ಬಾಲ್ಯದಿಂದಲೂ 
ಪಾತ್ರರಾದ ಶ್ರೀಗಳು ಕರ್ಜಗಿ ವಿರಕ್ತಮಠಾಧ್ಯಕ್ಷರಾಗಿ ತಮ್ಮ ಪುರಾಣಪ್ರವಚನ, 
ಶಿವಾನುಭವ ಪ್ರವಚನ ಕಾಠ್ಯಕ್ರಮಗಳಿಂದ ಧಾರ್ಮಿಕ ಲೋಕಕ್ಕೆ ಚಿರಪರಿಚಿತರಾಗಿ 
ದ್ದಾರೆ. 


ಮಾರ್ಚಿ, 1983 


೩೫) ಪಂಡಿತ ಚನ್ನಪ್ಪ ಎರೇಸೀಮೆ , ಬೆಂಗಳೂರು : ಉತ್ತಮ 
ವರ್ಗದ ಬೋಧಕರಾಗಿ , ಲೇಖಕರಾಗಿ , ಪತ್ರಿಕಾ ಸಂಪಾದಕರಾಗಿ, ಗ್ರಂಥಕರ್ತರಾಗಿ 
ಸಮಾಜಸೇವೆಯನ್ನು ಮಾಡಿದ ಪಂಡಿತರು ಕಳೆದ ೪೦ ವರ್ಷ ಮೊದಲ್ಗೊಂಡು ತನು , 
ಕೀರ್ತನೆ, ಪುರಾಣಪ್ರವಚನಗಳಿಂದ ಕರ್ನಾಟಕದಲ್ಲಿ ಖ್ಯಾತರಾಗಿದ್ದಾರೆ. ಚಿತ್ರದುರ್ಗ 
ಸಿದ್ದಗಂಗೆ, ಬೆಂಗಳೂರು ಮೊದಲಾದ ಸ್ಥಳಗಳಲ್ಲಿ ಇವರ ಅನೇಕ ಕೀರ್ತನೆ , ಪುರಾಣ 
ಪ್ರವಚನಗಳು ನಡೆದಿವೆ. ಬೆಂಗಳೂರು ಆಕಾಶವಾಣಿಯಲ್ಲಿ ಇವರ ಕೀರ್ತನೆ ಮತ್ತು 
ಭಾಷಣ ಕಾಠ್ಯಕ್ರಮಗಳು ಅನೇಕ ಸಲ ಬಿತ್ತರಗೊಂಡಿವೆ. 


೩೬) ಹುಕ್ಕೇರಿ ಬಾಳಪ್ಪ : ಶರಣರ ವಚನಗಳು ಮತ್ತು ಜಾನಪದ 
ಸಾಹಿತ್ಯವನ್ನು ತಮ್ಮ ಸುಶ್ರಾವ್ಯವಾದ ಕಂಠದ ಮೂಲಕ ಕಳೆದ ನಲ್ವತ್ತು ನಲ್ವತ್ತೈದು 
ವರ್ಷಗಳಿಂದ ಹಾಡಿ, ಕನ್ನಡಿಗರನ್ನು ತಣಿಸಿದ ಹುಕ್ಕೇರಿ ಬಾಳಪ್ಪನವರ ಕಲಾಸೇವೆ: 
ಅನುಪಮವಾದುದು. ಕನ್ನಡನಾಡಿನ ಸಮಸ್ತ ವೀರಶೈವ ಮಠಾಧಿಪತಿಗಳು ಬಾಳಪ್ಪ 
ನವರ ಸೇವೆಯನ್ನು ಪಡೆದಿದ್ದಾರೆನ್ನಬಹುದು. 

- ೩೭) ಲಿಂ , ಪಗಡದಿನ್ನೆ ನನ್ನ ಸ್ಪಶಾಸ್ತ್ರಿಗಳು , ಸಿಂಧನೂರು : ಇವರು 
ಒಳ್ಳೆಯ ಪ್ರವಚನ ಪಟುಗಳು , ನವಮುಗ್ಗಲೀಲೆ, ತ್ರಿಷಷ್ಠಿ ಪುರಾತನರ ಚರಿತ್ರೆ 
ವೇದಾಂತಪಟಲ , ಶಿಖಾಧಾರಣ ಖಂಡನ ಮುಂತಾದ ಗ್ರಂಥರಚನೆ ಮಾಡಿರುವುದರ 
ಜೊತೆಗೆ ನೈಜಾಂ ಕರ್ನಾಟಕ ಭಾಗದಲ್ಲಿ ಇವರ ಪುರಾಣಪ್ರವಚನ ಕಾಠ್ಯ ಕ್ರಮಗಳು 
ಶಿವಾನುಭವಪ್ರವಚನ ಕಾಠ್ಯಕ್ರಮಗಳು ವಿಶೇಷವಾಗಿ ಆಗಿವೆ. 

- ೩೮) ಉಣಕಲ್ಲು ಶಿಖಾಮಠದ ವಿರೂಪಾಕ್ಷಶಾಪ್ತಿ : ಉದ್ದಾಮ 
ಪಂಡಿತರು, ತರ್ಕಶಾಸ್ತ್ರಜ್ಞರು, ಇವರು ಎರಡು ಮೂರು ಗ್ರಂಥರಚನೆ ಮಾಡಿರುವು 
ದಲ್ಲದೆ ಉತ್ತಮ ಪುರಾಣಪ್ರವಚನಕಾರರೆಂದು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ 
ಪ್ರಖ್ಯಾತರಾಗಿದ್ದಾರೆ, 
- ೩೯) ಅಸ್ಥಾನವಿದ್ವಾನ್ ನಂಜುಂಡಾರಾಧ್ಯರು, ಮೈಸೂರು : ಉತ್ತಮ 
ಸಂಸ್ಕೃತ ಬೋಧಕರು. ಅನೇಕ ಗ್ರಂಥರಚನೆ, ಸಂಶೋಧನೆ , ಸಂಪಾದನೆಗಳಿಂದ 
ಪ್ರಖ್ಯಾತರಾದ ಇವರು ಮೈಸೂರು ಮಹಾರಾಜಾ ಸಂಸ್ಕೃತ ಕಾಲೇಜಿನ ಶಕ್ತಿ ವಿಶಿಷ್ಟಾ 
ದೈತ ಮಹಾ ಮಹೋಪಾಧ್ಯಾಯರಾಗಿ ನಿವೃತ್ತಿಗೊಂಡು ಈಗ ಸಾಹಿತ್ಯ ಸೇವೆ 
ಮಾಡುತ್ತಿದ್ದಾರೆ. ಪುರಾಣಪ್ರವಚನ , ಉಪನ್ಯಾಸಗಳಿಂದ ತಮ್ಮ ಜ್ಞಾನವನ್ನು ಜನತೆ 
ಯಲ್ಲಿ ಹರಡಿದ್ದಾರೆ. 

೪೦ ) ಪಂಡಿತ ಕೆ. ಪಿ . ಶಿವಲಿಂಗಯ್ಯ , ಬೆಂಗಳೂರು ; ಶ್ರೀಯುತರು | 
ಜೂನಿಯರ್ ಕಾಲೇಜೊಂದರ ಶಿಕ್ಷಕರಾಗಿದ್ದಾರೆ. ಅನೇಕ ಗ್ರಂಥರಚನೆ ಮಾಡಿದ 


12 


ಸಿದ್ದಗಂಗಾ 


ಇವರು ಪುರಾಣಪ್ರವಚನ, ಭಾಷಣ , ಲೇಖನಗಳಿಂದ ಕರ್ನಾಟಕದಲ್ಲಿ ಪ್ರಸಿದ್ದರಾಗಿ 
ದ್ದಾರೆ. ಶೂನ್ಯ ಸಂಪಾದನೆಯ ಪ್ರವಚನ ಇವರಿಗೆ ಅಚ್ಚು ಮೆಚ್ಚು . ಇವರ ಸೇವೆ 
ಯನ್ನು ಗಮನಿಸಿ ೧೯೮೦ ರಲ್ಲಿ ಸಾರ್ವಜನಿಕರು ಇವರಿಗೆ ಸನ್ಮಾನ ಮಾಡಿದ್ದಾರೆ. 

೪೧. ಲಿಂ!! ಶ್ರೀ ಶಿವದೇವ ಶಾಸ್ತ್ರಿ , ದೊಡ್ಡಬಳ್ಳಾಪುರ: ಪಂಡಿತರೂ , 
ನಾಟ್ಯ ಕಲಾವಿದರೂ ಎನಿಸಿದ್ದ ಶಾಸ್ತ್ರಿಗಳು ಉತ್ತಮ ಸಂಗೀತದೊಡನೆ ಶಿವ 
ಕೀರ್ತನೆಗಳನ್ನು ಮಾಡುತ್ತ ಶರಣತತ್ಯ ಪ್ರಚಾರ ಮಾಡಿದ್ದಾರೆ. ಮೈಸೂರಿನ 
ಪ್ರಸಿದ್ಧ ಕೀರ್ತನಕಾರರಾದ ಲಿಂ . ಶಿವಪ್ಪ ಶಾಸ್ತ್ರಿಗಳ ನಂತರ ಇವರ ಶಿವಕೀರ್ತನ 
ಗಳೇ ಪ್ರಸಿದ್ಧವಾದವುಗಳು. 


೪೨ . ಹುಣಸಘಟ್ಟದ ಶ್ರೀ ನಂಜುಂಡಾರಾಧ್ಯರು: ಶಿವಕಥೆಗಳನ್ನು 
ಮಾಡುವುದರಲ್ಲಿ ಬಲ್ಲಿದರು. ಭಕ್ತಿ ಪ್ರಧಾನವಾದ ಅನೇಕ ಕಥೆಗಳನ್ನು ಕರ್ನಾಟಕ 
ನನ್ನೆಲ್ಲ ಸುತ್ತಿ ಮಾಡಿದ್ದಾರೆ. ಶ್ರೀ ಎಚ್ . ಎಸ್ . ಶಿವಲಿಂಗಸ್ವಾಮಿ ಹಿರೇಮಠ 
ಅವರು ಇವರ ಮಕ್ಕಳು. 


- ೪೩ . ಶ್ರೀ ಶಿವಲಿಂಗಸ್ವಾಮಿ ಹಿರೇನುಶ: ಬಾಲ್ಯದಲ್ಲಿ ನಾಟಕ ಕಲೆಯಲ್ಲಿ 
ಆಸಕ್ತಿ ವಹಿಸಿದ್ದ ಇವರು ಅನಂತರ ತಮ್ಮ ತಂದೆ ಹುಣಸಘಟ್ಟದ ನಂಜುಂಡಾರಾ 
ಧ್ವರಿಂದ ಕಿರ್ತ ನ ಕಲೆಯನ್ನು ಕಲಿತು ಕರ್ನಾಟಕದಲ್ಲೆಲ್ಲ ಸಂಚರಿಸಿ 
ಕೀರ್ತನಮಾಡಿ ಪ್ರಸಿದ್ದಿ ಪಡೆದಿದ್ದಾರೆ. ಬೆಂಗಳೂರು ಆಕಾಶವಾಣಿಯೂ ಇವರ 
ಎಷ್ಟೋ ಕಥೆಗಳನ್ನು ಪ್ರಸಾರ ಮಾಡಿದೆ. ಚಿತ್ರದುರ್ಗ , ಬಾಳೆಹೊನ್ನೂರು ಶ್ರೀಗ 
ಇವರಿಂದ ಸನ್ಮಾನಿತರಾಗಿ ಅನೇಕ ಬಿರುದು , ಮೆಡಲ್‌ಗಳನ್ನು ಪಡೆದಿದ್ದಾರೆ. 


೪೪, ಲಿಂ . ಪಂಡಿತ ಹೆಚ್ , ಎಂ . ರಾಮಾರಾಧ್ಯ , ಬೆಂಗಳೂರು: 
ಉತ್ತಮ ಬೋಧಕರೂ , ಗಾಯಕರೂ , ಲೇಖಕರೂ , ಗ್ರಂಥಕರ್ತಕರೂ ಆಗಿ ಖ್ಯಾತಿ 
ಗೊಂಡಿದ್ದ ರಾಮಾರಾಧ್ಯರು ಶಿವಕೀರ್ತನಕಲೆಯಲ್ಲಿ ನಿಷ್ಣಾತರಾಗಿದ್ದರು. ಸುಶ್ರಾವ್ಯ 
ವಾದ ಕಂಠದಿಂದ ಪುರಾಣ ಪ್ರವಚನ ಮಾಡುವುದು ಇವರ ಹವ್ಯಾಸಗಳಲ್ಲಿ ಒಂದು . 
ಇವರು ಅನೇಕ ಗೀತರೂಪಕಗಳನ್ನು ರಚಿಸಿ ಯಶಸ್ವಿಯಾಗಿ ಪ್ರದರ್ಶನಗೊಳಿಸು 
ಆದ್ದರು. 
- ೪೫ ) ಗಮಕ ಕಲಾನಿಧಿ ಜೋಳದ ರಾಶಿ ದೊಡ್ಡನ ಗೌಡರು : - 
ಉತ್ತಮ ಮಟ್ಟದ ಗಮಕಿಗಳೂ , ಪುರಾಣ ಪ್ರವಚನಕಾರರೂ ಆಗಿ ನಾಡಿನಾದ್ಯಂತ 
ಖ್ಯಾತಿಗೊಂಡಿರುವ ದೊಡ್ಡನ ಗೌಡರು ಕವಿಗಳೂ ಆಗಿದ್ದಾರೆ. ಸುಶ್ರಾವ್ಯವಾದ 
ಕಂಠಶ್ರೀಯಿಂದ ಇವರು ಮಾಡುವ ಶೂನ್ಯಸಂಪಾದನೆಯ ಪ್ರವಚನ ಜನತೆಯಲ್ಲಿ 
ಆಶಾದೀಪವನ್ನು ಹೊತ್ತಿಸುವಂತಿರುತ್ತದೆ. ಇದಲ್ಲದೆ ಇವರು ಉತ್ತಮ ವರ್ಗದ 
ಮಾರ್ಚಿ, 1983 


ನಟರೂ , ನಾಟಕ ಕರ್ತೃಗಳೂ ಆಗಿದ್ದಾರೆ. ಧಾರವಾಡದ ಲಿಂ . ಮೃತ್ಯುಂಜಯ 
ಸ್ವಾಮಿಗಳವರ ಕೃಪೆಗೆ ಪಾತ್ರರಾದ ಇವರ ಕಲಾಸೇವೆ ಅನುಪಮವಾದುದು. 
- ೪೬ ) ಶ್ರೀ ಸಿ . ನ. ಚನ್ನಬಸವೇಶ್ವರ, ಬಳ್ಳಾರಿ : ಒಳ್ಳೆಯ ಲೇ : 
ಕರೂ , ಗ್ರಂಥಕರ್ತೃಗಳೂ , ಗ್ರಂಥಸಂಪಾದಕರೂ ಆಗಿರುವ ಚೆನ್ನಬಸವೇಶ್ವರರ 
ಪುರಾಣ ಪ್ರವಚನದಲ್ಲಿ ಬಲ್ಲಿದರು. ಬಳ್ಳಾರಿ ಪ್ರಾಂತದಲ್ಲಿ ಇವರ ಅನೇಕ ಕಾಠ್ಯಕ್ರಮ 
ಗಳು ನಡೆಯುತ್ತಿರುತ್ತವೆ. 


- ೪೭) ಶ್ರೀ ರೇವಣಸಿದ್ದೇಶ್ವರ ಶಾಸ್ತ್ರಿ : ಗದಗಿನ ಡಾ|| ಪುಟ್ಟರಾ? 
ಗವಾಯಿಗಳಲ್ಲಿ ಸಂಗೀತಾಭ್ಯಾಸಮಾಡಿ, ಕೀರ್ತನ ಕಲೆಯನ್ನು ಮೈಗೂಡಿಸಿಕೊಂd 
ರುವ ಶ್ರೀಯುತರು ಕರ್ನಾಟಕದಲ್ಲೆಲ್ಲ ಸಂಚರಿಸಿ ಶಿವಕೀರ್ತನೆ ಮಾಡುತ್ತಿದ್ದಾಗ 
ಇವರು ಉತ್ತಮ ವರ್ಗದ ನಟರೂ ಆಗಿದ್ದಾರೆ. ಚಲನಚಿತ್ರವೊಂದರಲ್ಲಿ ನಟಿಸಿರುವ 
ದಾಗಿ ತಿಳಿದು ಬರುತ್ತದೆ. 


ಈ ೪೮) ಶ್ರೀ ಬಿ. ಮಹಾದೇದ ಶಾಸ್ತ್ರಿ , ಬೆಂಗಳೂರು: ಕೀರ್ತನೆ ಕ 
ಯನ್ನು ಅಭ್ಯಾಸ ಮಾಡಿ ಬೆಂಗಳೂರು ಸುತ್ತಮುತ್ತಣ ಪ್ರದೇಶದಲ್ಲಿ ಶಿವಕೀರ್ತ 
ಪುರಾಣ ಪ್ರವಚನ ಮಾಡುತ್ತಿರುವ ಮಹದೇವ ಶಾಸ್ತ್ರಿ ಒಳ್ಳೆಯ ಗಮಕಿಗಳ. 
ಆಗಿದ್ದಾರೆ. 

೪೯) ಶಿವಯೋಗ ಮಂದಿರದ ಲಿಂ . ಬಸವಲಿಂಗ ಶಾಸ್ತ್ರಿಗಳು 
ಸುಮಾರು ೪೦ - ೫೦ ವರ್ಷಗಳ ಹಿಂದೆ ಕೀರ್ತನ ಕಲೆಯನ್ನು ವಿದ್ವತ್ತೂರ್ಣವಾ 
ಪ್ರಚಾರಗೊಳಿಸುತ್ತಿದ್ದ ಬಸವಲಿಂಗ ಸ್ವಾಮಿಗಳು ಮಹಾಪಂಡಿತರು , ಆಚಾರನಿಷ್ಠರ 
ಶಾಸ್ತ್ರ ಜ್ಞಾನವನ್ನು ಚೆನ್ನಾಗಿ ಪಡೆದಿದ್ದ ಇವರ ಕೀರ್ತನ ಮತ್ತು ಪ್ರವಚನ ಕಾ 
ಕ್ರಮಗಳು ವಿದ್ವಾಂಸಲೋಕಕ್ಕೆ ರಸದೌತಣಗಳಂತಿರುತ್ತಿದ್ದವು. ಹಾನಗಲ್ಲು ಕುಮಾ 
ಸ್ವಾಮಿಗಳು ಮತ್ತು ಹಾವೇರಿ ಹುಕ್ಕೇರಿ ಮಠದ ಶಿವಬಸವಸ್ವಾಮಿಗಳ ಕೃಪೆ 
ಪಾತ್ರರಾಗಿದ್ದರು. 


೫೦) ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ಜ್ಞಾನಯೋಗಾಶ್ರನು, 
ವಿಜಾಪುರ : ಶ್ರೀಗಳವರು ಬಹುಶ್ರುತ ವಿದ್ವಾಂಸರು. ಇವರ ಪ್ರವಚನ ಕಾಠ್ಯಕ್ರಮ 
ಗಳು ಪಂಡಿತ ಪಾಮರರಿಗೆಲ್ಲ ಮೆಚ್ಚುಗೆಯಾಗುವಂತಹವು. ತರ್ಕಬದ್ಧವಾದ ಇನ 
ಶೈಲಿ ಅನ್ಯಾದೃಶ, ಉತ್ತರ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಇವರ ವೀರಶೈವ ಧನ 
ತತ್ತ್ವಗಳ ಬಗೆಯ ಪ್ರವಚನಗಳು ನಡೆಯುತ್ತಿರುತ್ತವೆ. 


14 


ಸಿದ್ದಗಂಗೆ 


- ೫೧ ಶ್ರೀ ಶಂಭುಲಿಂಗ ಶಿವಾಚಾರರು, ಹುಲ್ಯಾಳ: ಪರಿಣಾಮಕಾರಿ ಪ್ರವ 
ಚನ ಕಾಠ್ಯಕ್ರಮ ನಡೆಸಿಕೊಡುವಲ್ಲಿ ಶ್ರೀ ಶಂಭುಲಿಂಗ ಶಿವಾಚಾರರ ಹೆ ಸ ರು 
ಉತ್ತರ ಕರ್ನಾಟಕದಲ್ಲಿ ಜನಜನಿತ. 


- ೫೨ ಸುರಕೊಡದ ಶ್ರೀ ವೀರಯ್ಯನವರು : ದ್ಯಾಂಪುರದ ಬಸವಲಿಂಗ ಶಾಸ್ತ್ರಿ 
ಗಳ ಶಿಷ್ಯರಾದ ಶ್ರೀ ವೀರಯ್ಯನವರು ಕನ್ನಡ ಸ೦ಸ್ಕೃತ ಭಾಷಾಜ್ಞಾನವನ್ನು 
ಸಾಕಷ್ಟು ಪಡೆದು ಉತ್ತರ ಕರ್ನಾಟಕದಲ್ಲಿ ಶಿವಕೀರ್ತನೆಗಳ ಕಾರಕ್ರಮಗಳನ್ನು ನಡೆಸಿ 
ಕೊಡುತ್ತಾ ತಮ್ಮ ಪಾಲಿನ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಗೀತದಲ್ಲೂ ಬಲ್ಲಿದರು. 
- ೫೩ ಹಿರೇಹಾಳು ಶ್ರೀ ವೀರಯ್ಯನವರು : ಧಾರವಾಡ ಜಿಲ್ಲಾ ರೋಣ 
ತಾಲ್ಲೂಕಿನ ಹಿರೇಹಾಳಿನ ಶ್ರೀವೀರಯ್ಯನವರು ಶ್ರೀಶಿವಯೋಗಮಂದಿರದಲ್ಲಿ ಸಾಕಷ್ಟು 
ಅಭ್ಯಾಸಮಾಡಿ, ಶಿವಕೀರ್ತನೆಗಳ ಕಾಯಕದಿಂದ ಜೀವಿಸುತ್ತಿದ್ದಾರೆ. ಉತ್ತರ 
ಕರ್ನಾಟಕದಲ್ಲಿ ಇವರ ಶಿವಕೀರ್ತನೆಗಳು ವಿಶೇಷವಾಗಿ ಜರುಗುತ್ತಿವೆ. 
- ೫೪ ಗುಡ್ಡದಪ್ಪ ಮಾಸ್ತರ ಬೆಳಗೆರೆ: ಚನ್ನಗಿರಿ ತಾಲ್ಲೂಕು ಬೆಳೆಗೆರೆ ಗುಡ್ಡ 
ದಪ್ಪ ಮಾಸ್ತರರು ಒಳ್ಳೆಯ ಪ್ರವಚನಕಾರರೆಂದು ಖ್ಯಾತಿವೆತ್ತಿದ್ದಾರೆ. ಶಿವಮೊಗ್ಗ 
ಚಿತ್ರದುರ್ಗ ಜಿಲ್ಲೆಗಳ ಅನೇಕ ಕಡೆ ಇವರ ಪ್ರವಚನ ಕಾಠ್ಯಕ್ರಮಗಳು ಜರುಗುತ್ತಿ 
ರುತ್ತಿವೆ. 


- ೫೫ ಶ್ರೀ ರೇಣುಕಾರಾಧ್ಯರು, ಶೀತಕಲ್ಲು : ತುಮಕೂರು ಜಿಲ್ಲಾ ಶೀತ 
ಕಲ್ಲಿನ ಶ್ರೀಯುತ ಆರಾಧ್ಯರು ಕೀರ್ತನಕಲೆಯಲ್ಲಿ ನಿಷ್ಣಾತರು. ಜೀವಿತದ ಕೊನೆ 
ಯವರೆಗೂ ಇವರು ಕೀರ್ತನ ಕಾರವನ್ನೇ ನೆಮ್ಮಿ ಬಾಳಿದವರು . ಇವರು ರಾಜ 
ಶೇಖರ ವಿಳಾಸ, ಶಬರಶಂಕರ ವಿಳಾಸ ಕಥೆಮಾಡುವುದರಲ್ಲಿ ವಿಶೇಷ ಆಸಕ್ತಿ ತೋರಿ 
ಸುತ್ತಿದ್ದರು. 


- ೫೬ ಲಿಂ . ಗಂಗಾಧರಯ್ಯ , ಎಲಚಗೆರೆ: ತುಮಕೂರು ಜಿಲ್ಲಾ ಎಲಚ 
ಗೆರೆ ಗಂಗಾಧರಯ್ಯನವರು ಶಿವಕೀರ್ತನೆಗಳನ್ನು ಮಾಡಿ ಸೇವೆ ಮಾ ಡಿ ದ ವ ರಲ್ಲಿ 


ಒಬ್ಬರು. 


- ೫೭ ಸೋಸಲೆ ಶಿವಸ್ವಾಮಿ : ಟಿ. ನರಸೀಪುರ ತಾಲ್ಲೂಕಿನ ಚದರಹಳ್ಳಿ 
ಶಿವಸ್ವಾಮಿಯವರು ಉತ್ತಮ ಪ್ರವಚನಕಾರರೆಂದು ಆ ಭಾಗದಲ್ಲಿ ಪ್ರಖ್ಯಾತರಾಗಿ 
ಇದ್ದಾರೆ. 


- ೫೮ ಶ್ರೀ ಗುರುಸ್ವಾಮಿ ಕಲಕೇರಿ: ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತಾ 
ಭ್ಯಾಸಮಾಡಿದ ಶ್ರೀಯುತರು ಮಧುರವಾದ ಸಂಗೀತದೊಡನೆ ಶಿವಕೀರ್ತನೆಗಳನ್ನು 
ಮಾರ್ಚಿ, 1983 


15 


ಉತ್ತರ ಕರ್ನಾಟಕದಲ್ಲಿ ನಡೆಸಿಕೊಡುತ್ತಿದ್ದರು. 

೫೯ ಶ್ರೀ ಸಿದ್ದಲಿಂಗಶಾಸ್ತ್ರಿ , ಹೊಸಮಠ, ಗದಗ: ತಕ್ಕಮಟ್ಟಿಗೆ ಸಂಸ್ಕ . 
ಇಂಗ್ಲಿಷ್ ಭಾಷೆಯ ಪರಿಚಯವಿರುವ ಶ್ರೀ ಶಾಸ್ತ್ರಿಗಳು ಉತ್ತರ ಕರ್ನಾಟಕದ ಅನೆ 
ಸ್ಥಳಗಳಲ್ಲಿ ಪುರಾಣ ಪ್ರವಚನ , ಕೀರ್ತನ ಕಾರ್ಯ ಕ್ರಮಗಳನ್ನು ನಡೆಸಿಕೊಡುತ 
ತಮ್ಮ ಪಾಲಿನ ಸೇವೆ ಮಾಡುತ್ತಿದ್ದಾರೆ. ಇವರು ಒಂದೆರಡು ಚಿಕ್ಕ ಪುಸ್ತಕಗಳನ್ನು 
ಬರೆದು ಪ್ರಕಟಿಸಿದ್ದಾರೆ. 

೬೦ ಸಾಲಂಕಿಮಠದ ಎಸ್ . ಎಂ . ಷಡಕ್ಷರಸ್ವಾಮಿ , ಮಲೆಬೆನ್ನೂರ 
ಪ್ರಾಥಮಿಕಶಾಲಾ ಉಪಾಧ್ಯಾಯರಾದ ಇವರು ಪುರಾಣ ಪ್ರವಚನ, ಕಾವ್ಯವಾಚ 
ಕೀರ್ತನ ಕಲೆಗಳನ್ನು ಅಭ್ಯಾಸಮಾಡಿ, ಅನೇಕ ಕಡೆ ಶಿವಕೀರ್ತನೆ, ಕಾವ್ಯನಾ 
ಗಳನ್ನೂ ಮಾಡುತ್ತಿದ್ದಾರೆ. ಇವರಿಗೆ ಅನೇಕಕಡೆ ಸಾರ್ವಜನಿಕ ಸನ್ಮಾನಗಳೂ ನಡೆ 
ವೆಯೆಂದು ತಿಳಿದುಬರುತ್ತದೆ. 
- ೬೧ ಶ್ರೀ ಟಿ. ಎಂ . ಚಂದ್ರಶೇಖರಶಾಸ್ತ್ರಿಗಳು, ದಾವಣಗೆರೆ : ಗದಗಿ 
ಪುಟ್ಟರಾಜ ಗವಾಯಿಗಳಲ್ಲಿ ಸಂಗೀತ ಮತ್ತು ಶಿವಕೀರ್ತನ ಕಲೆಯನ್ನು ಅಭ್ಯಾ 
ಮಾಡಿದಶ್ರೀಯುತರು ಕರ್ನಾಟಕದ ಅನೇಕ ಕಡೆಗಳಲ್ಲಿ ಸಂಚರಿಸಿ ಶಿವಕೀರ್ತ 
ಕಾಠ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದಾರೆ ಇವರು ಅನೇಕಸ್ತೋತ್ರ ಗೀತೆಗಳು 
ಪ್ರಕಟಿಸಿದ್ದಾರೆ. 

೩೨ ಶ್ರೀ ಟಿ. ಎಂ . ಪಂಚಾಕ್ಷರಿ, ದಾವಣಗೆರೆ: ಶ್ರೀ ಟಿ. ಎಂ . ಚಂ 
ಶೇಖರ ಶಾಸ್ತ್ರಿಗಳ ಕುಮಾರನಾದ ಇವನು ಬಾಲ್ಯದಲ್ಲಿಯೇ ಅಂದರೆ ೬ನೆಯ ವಾ 
ದಲ್ಲಿಯೇ ಕೀರ್ತನೆಮಾಡಿ ಜನರನ್ನು ಬೆರಗುಗೊಳಿಸಿದವನು. ೧೯೬೭ರಲ್ಲಿ ಜನ್ಮವೆತಿ 
ಇವನು ಈಗಾಗಲೇ ಕರ್ನಾಟಕದ ಅನೇಕ ಕಡೆ ಉತ್ತಮ ಶಿವಕೀರ್ತನೆಯ ಕ 
ಕ್ರಮಗಳನ್ನು ನಡೆಸಿಕೊಡುತ್ತಿದ್ದಾನೆ. ಅನೇಕ ಬಿರುದು ಬಾವಲಿಗಳೂ ಇವ 
ಸಾರ್ವಜನಿಕರಿಂದ ಲಭ್ಯವಾಗಿವೆ . ಬೆಂಗಳೂರು, ಧಾರವಾಡ ಆಕಾಶವಾಣಿಗೆ 
ಇವನ ಕೀರ್ತನೆಗಳನ್ನು ಬಿತ್ತರಿಸಿವೆ. 
- ೬೩ ಶ್ರೀ ಶಿವಯೋಗಿಶಾ ಗಡ್ಡದನುಠ, ದೇವಗಿರಿ: ಹಾವೇರಿ ತಾ 
ಕಿನ ದೇವಗಿರಿಯ ಶ್ರೀ ಶಾಸ್ತ್ರಿಗಳು ಗದಗಿನ ಪುಟ್ಟರಾಜ ಗವಾಯಿಗಳಲ್ಲಿ ಸಂಗಿ 
ಮತ್ತು ಕೀರ್ತನ ಕಲೆಯನ್ನು ಅಭ್ಯಾಸಮಾಡಿ ಕನ್ನಡನಾಡಿನ ಅನೇಕ ಕಡೆಗಳಲ್ಲಿ 
ಕೀರ್ತನೆ, ಪುರಾಣ ಪ್ರವಚನ ಕಾಠ್ಯ ಕ್ರಮಗಳನ್ನು ನಡೆಸಿಕೊಡುತ್ತಿದ್ದಾರೆ. ಸ. 
ಧುರ ಸಂಗೀತದೊಡನೆ ನಡೆಸಿಕೊಡಲ್ಪಡುವ ಕೀರ್ತನೆಗಳು ಸಾರ್ವಜನಿಕ ಮೆಸ್ 
ಪಡೆದಿವೆ . ಅನೇಕ ಕಡೆ ಇವರಿಗೆ ಇವರ ಕಲೆ ಸನ್ಮಾನಗಳನ್ನೊದಗಿಸಿದೆ. ಆ 

ಸಿದ್ಧಗ 


16 


ವಾಣಿ ಧಾರವಾಡ ಕೇಂದ್ರದಿಂದ ಇವರ ಅನೇಕ ಕೀರ್ತನೆಗಳು ಬಿತ್ತರಗೊಂಡಿವೆ. 
ನಾಟಕಗಳಲ್ಲಿಯೂ ಇವರು ನಟಿಸಿ ಒಳ್ಳೆಯನಟರೆಂದು ಖ್ಯಾತಿವೆತ್ತಿದ್ದಾರೆ. 


೬೪ ಶ್ರೀ ಬಸವರಾಜ ತೆಂಗಿನಮಠ, ಹುನಗುಂದ: ವಿಜಾಪುರ ಜಿಲ್ಲಾ 
ಹುನಗುಂದದ ಶ್ರೀಯುತರು ಒಳ್ಳೆಯ ಪ್ರವಚನಕಾರರೆಂದು ಉತ್ತರ ಕರ್ನಾಟಕ ಭಾಗ 
ದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇವರ ಅನೇಕ ಲೇಖನಗಳು ರಾಜ್ಯದ ನಿಯತಕಾಲಿಕಗ 
ಳಲ್ಲಿ ಪ್ರಕಟಗೊಂಡಿವೆ. ಇವರ ಒಂದೆರಡು ಕೃತಿಗಳೂ ಪ್ರಕಟಗೊಂಡಿವೆ . 


- ೬೫ ಶ್ರೀ ಉಳನೀಶಸ್ವಾಮಿ ಮುರಗೋಡ: ಪ್ರಾಥಮಿಕ ಶಾಲಾ ಉಪಾ 
ಧ್ಯಾಯ ವೃತ್ತಿಯಲ್ಲಿರುವ ಶ್ರೀ ಉಳುವೀಶರು ಲಾವಣಿಕಾರರಾಗಿ, ಜಾನಪದ ಸಾಹಿತ್ಯ 
ವಾಚಕರಾಗಿ , ಉತ್ತಮ ಪ್ರವಚನ ಪಟುಗಳಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ 
ಪ್ರಸಿದ್ಧರಾಗಿದ್ದಾರೆ. ಅನೇಕ ಮಠಾಧಿಪತಿಗಳ ಸಂಪರ್ಕ ಹೊಂದಿರುವ ಶ್ರೀಯುತರು 
ಪುರಾಣ ಪ್ರವಚನ , ಗಮಕ, ಕೀರ್ತನೆಗಳಲ್ಲಿ ನಿವೃತ್ತಿಯ ನಂತರ ಕಾಲಕಳೆಯಲು 
ಸಂಕಲ್ಪಿಸಿದ್ದಾರೆ. ಇವರಿಗೆ ಅನೇಕ ಸಾರ್ವಜನಿಕ ಸನ್ಮಾನ ಸಮಾರಂಭಗಳೂ ಜರು 
ಗಿವೆಯೆಂದು ತಿಳಿದುಬರುವುದು . 


೬೬ ಪಂಡಿತ ಶ್ರೀ ಚನ್ನವೀರಶಾಸ್ತ್ರಿ ಎಡ್ರಾಮಿಮಠ, ಕಮತಗಿ : ಹುನ 
ಗುಂದ ತಾಲ್ಲೂಕು ಕಮತಗಿಯ ಈ ವಯೋವೃದ್ದ ಶಾಸ್ತ್ರಿಗಳು ಸಂಸ್ಕೃತ ವಿದ್ಯಾಭ್ಯಾಸ 
ವನ್ನು ಬನಾರಸದಲ್ಲಿ ಮಾಡಿ , ಪಾಂಡಿತ್ಯ ಗಳಿಸಿ ಉತ್ತರ ಕರ್ನಾಟಕದ ಅನೇಕ ಕಡೆ 
ಗಳಲ್ಲಿ ಪುರಾಣಪ್ರವಚನ ಕಾರ್ಯಕ್ರಮಗಳನ್ನು ನಡೆಸಿ ಕೊಟ್ಟಿದ್ದಾರೆ. ವೃದ್ದಾಪ್ಯದ 
ಮೂಲಕ ಸದ್ಯಕ್ಕೆ ಇವರ ಕಾರ್ಯಕ್ರಮಗಳು ಸ್ಥಗಿತಗೊಂಡಿವೆ . ಇವರಿಗೆ ಅನೇಕ 
ಕಡೆಗಳಲ್ಲಿ ಸಾರ್ವಜನಿಕ ಸನ್ಮಾನ ಸಮಾರಂಭಗಳು ನಡೆದಿವೆ. 


- ೬೭ ಶ್ರೀ ವೀರಭದ್ರಶಾಸ್ತ್ರಿಗಳು ಹಿರೇಮಠ, ಕುರುಬಗೊಂಡ: ಹಾವೇರಿ 
ತಾಲೂಕಿನ ಕುರುಬಗೊಂಡದ ಶ್ರೀ ಶಾಸ್ತ್ರಿಗಳು ಗದಗಿನ ಶ್ರೀ ಪುಟ್ಟರಾಜಗವಾಯಿ 
ಗಳಲ್ಲಿ ಸಂಗೀತ ಮತ್ತು ಕೀರ್ತನ ಕಲೆಯನ್ನು ಅಭ್ಯಾಸಮಾಡಿ ಪುರಾಣ ಪ್ರವಚನ, 
ಶಿವಕೀರ್ತನ ಪ್ರಸಂಗಗಳನ್ನು ಉತ್ತರ ಕರ್ನಾಟಕದ ಅನೇಕ ಕಡೆ ನಡೆಸಿಕೊಟ್ಟ 
ದ್ದಾರೆ. ಇವರಿಗೆ ಅನೇಕ ಕಡೆ ಸಾರ್ವಜನಿಕ ಪ್ರಶಸ್ತಿ ಪತ್ರಗಳು ಲಭಿಸಿವೆ. 

ಮೇಲ್ಕಂಡ ಈ ಮಹಾಶಯರಲ್ಲದೆ ಶಿವಕೀರ್ತನೆ, ಗಮಕ, ಪುರಾಣಪ್ರವಚನ 
ಕಾರರ ಪಟ್ಟಿ ಇನ್ನೂ ದೊಡ್ಡದಾಗುವ ಸಂಭವವಿದೆ. ಸರಿಯಾದ ಮಾಹಿತಿ ಲಭ್ಯ 
ವಾಗದಿರುವುದರಿಂದಲೂ ಮುಖ್ಯವಾಗಿ ಸ್ಥಳಾಭಾವದಿಂದಲೂ ಕೆಲವರ ಹೆಸರನ್ನು 
ಮಾತ್ರ ಈ ಕೆಳಗೆ ಸೂಚಿಸಿದ್ದೇವೆ. ಬಳ್ಳಾರಿ ಕರಡೆಪ್ಪನವರು ಸ್ವಾ ಸಿ ಸಿ ದ 
ಸಂಸ್ಕೃತ ಪಾಠಶಾಲೆಯಲ್ಲಿ ತರಬೇತಿಗೊಂಡ ಅನೇಕ ಶಾಸ್ತ್ರಿಗಳು ೧೯ನೆಯ ಶತಮಾ 
ಮಾರ್ಚಿ, 1983 

17, 


ಸಂಸ್ಕೃತ ಸಾರ ಸೂಚಿಸಿದ್ದೇವೆ. ಸ್ಥಳಾಭಾವದಿ 


ನದ ಉತ್ತರಾರ್ಧದಲ್ಲಿ ವೀರಶೈವ ಧರ್ಮತ ಪ್ರಸಾರದ ಪ್ರವಚನಕಾರರಾಗಿ 
ಕೀರ್ತನಕಾರರಾಗಿ ಬಹಳ ಸೇವೆ ಸಲ್ಲಿಸಿದ್ದಾರೆ . ಅವರಲ್ಲಿ ಮುಖ್ಯವಾಗಿ ಮುದು 
ಗಲ್ಲು ಹಿರೇಮಠದ ಲಿಂ . ಅಮರಪ್ಪ ಶಾಸ್ತ್ರಿ , ನಾರಾಯಣದೇವರ ಕೆರೆ ಶಿವರಾತ್ರಿ 
ಮಠದ ಲಿಂ . ಸದಾಶಿವಶಾಸ್ತ್ರಿ , ಕೊ ಳ ಗಲ್ಲು ಹಿರೇಮಠದ ಗುರುಶಾಂತಶಾಸ್ತ್ರಿ , 
ಮಸೂತಿಜಗಲಿ ಹಿರೇಮಠದ ಲಿಂ . ನೀಲಕಂಠಶಾಸ್ತ್ರಿ , ನರೇಗಲ್ಲುಮಠದ ಲಿಂ . ಶಿವಬ 
ಸವಶಾಸ್ತ್ರಿ , ಕೋಡಿಕೊಪ್ಪ ಹಿರೇಮಠದ ಲಿಂ . ಗುರುಲಿಂಗಶಾಸ್ತ್ರಿ , ಪ ಗ ಡ ದಿನ್ನೆ 
ಹಿರೇಮಠದ ಲಿಂ . ಪಂಚಾಕ್ಷರಿಶಾಸ್ತ್ರಿ , ಕೊಟ್ಟೂರು ಹಿರೇಮಠದ ಲಿಂ . ರೇ ವ ಣ 
ಶಾಸ್ತ್ರಿ , ಹರಪನಹಳ್ಳಿ ಹಿರೇಮಠದ ಲಿಂ ಬಸವಲಿಂಗಶಾಸ್ತ್ರಿ , ಉಂತಕಲ್ಲು ಶಿಖಾಮಣಿ 
ಮಠದ ಲಿಂ . ವಿರೂಪಾಕಶಾಸ್ತ್ರಿ , ದ್ಯಾಂಪುರದ ಹಿರೇ ಮಠ ದ ಲಿಂ . ವೀರೇಶ್ವರ 
ಶಾಸ್ತ್ರಿ , ಶಿರಾಳಕೊಪ್ಪದ ಎಮ್ಮಿಗನೂರು ಗದಿಗಯ್ಯನವರು ಮುಂತಾದವರು ಈ ಪಟ್ಟಿ 
ಯಲ್ಲಿ ಸೇರುವರು . ಇವರಲ್ಲದೆ ಪಂಡಿತ ಜಿ. ಎಂ ಚಂದ್ರಶೇಖರ ಶಾಸ್ತ್ರಿ ಇಜಾರಿ 
ಲಕಮಾಪುರ , ದಾನಪ್ಪ ಜತ್ತಿ ತಿಕೋಟಾ, ಬಿ. ಶಾಂತವೀರಯ್ಯ ಅಗರ ಬನ್ನಿ 
ಹಟ್ಟಿ , ಲಿಂ . ಟಿ. ಎನ್ ಚನ್ನಪ್ಪನವರು, ಬೆಂಗಳೂರು, ದಯಾನಂದ ಸ್ವಾಮಿಗಳು 
ಯರನಾಳು , ಅಕ್ಕೂರುಮಠದ ಷಣ್ಮುಖಯ್ಯ ಬೆಂಗಳೂರು, ಶಂಕರೇಗೌಡರು ಪಡಗಾ 
ನೂರು, ಲಕಮಾಪುರದ ಜಯದೇವಶಾಸ್ತ್ರಿಗಳು ಹಾವೇರಿ ? ಹುಬ್ಬಳ್ಳಿ ವಿರೂಪಾಕ್ಷ 
ಶಾಸ್ತ್ರಿ , ಹಾನಗಲ್ಲಿನ ಕುಮೂರು ಕೊಟ್ರಯ್ಯ , ಅಕ್ಕಿ ಆಲೂರಿನ ಕಲ್ಯಾಣಯ್ಯ , 
ತೆವರಮೆಳ್ಳಿಹಳ್ಳಿ ಲಿಂ , ಮಹಾಂತಯ್ಯ , ನಾಯಕಲ್ ಬಸವರಾಜಶಾಸ್ತ್ರಿ , ತುಮ 
ಕೂರಿನ ಗಮಕ ವಿದ್ವಾನ್ ಸಿದ್ದಗಂಗಯ್ಯ ಇತ್ಯಾದಿ. ಹೀಗೆ ಸಮಾಜದಲ್ಲಿ ಶಿವಾ 
ನುಭವ ಪ್ರವಚನಕಾರರು, ಪುರಾಣಕೀರ್ತನಕಾರರು , ಗಮಕಿಗಳು ಇ ವ ರ ಸೇವೆ 
ಧರ್ಮತತ್ತ್ವ ಜಾಗೃತಿಗೆ ತನ್ನ ಕೈಲಾದ ಸೇವೆ ಮಾಡಿದೆ. 


ಶ್ರೀ ಭಗವಾನುವಾಚ 
ಮಚ್ಚಿ ಸರ್ವದುರ್ಗಾಣಿ ಮಸಾದಾತ್ತರಿಷ್ಯಸಿ! 
ಅಥಚೇನಹಂಕಾರಾತ್ 

ನåಷ್ಯಸಿ ವಿನಂಓಸಿ!! 
ನನ್ನನ್ನು ಚಿಂತಿಸಿದರೆ ನನ್ನ ಪ್ರಸಾದದಿಂದ ಎಲ್ಲ ದುಃಖಗಳಕೋಟೆಗಳನ್ನು ದಾಟುವಿ. 
ಇದಲ್ಲದೆ ಅಹಂಕಾರದಿಂದ ನನ್ನ ಮಾತನ್ನು ಕೇಳದಿದ್ದರೆ ನಾಶಹೊಂದುವಿ. 

ACHARYA PRODUCTS . BOMBAY -400019 


18 


ಸಿದ್ಧಗಂಗೆ 


ಇದು ಶ್ಚಟ 


- ಹೆಚ್ . ಎಸ್ . ಸಿದ್ದಗಂಗಪ್ಪ , ಎಂ .ಎ ., 


ಪ್ರತಿಯೊಬ್ಬ ವ್ಯಕ್ತಿಯೂ ಒಂದಲ್ಲ ಒಂದು ಚಟಕ್ಕೆ ಅಂಟಿಕೊಂಡೇ ಇರು 
ತಾನೆ. ಚಟ ಒಳ್ಳೆಯದಾಗಿರಬಹುದು, ಇಲ್ಲವೆ ಕೆಟ್ಟದ್ದಾಗಿರಬಹುದು. ಕೆಟ್ಟ ಚಟ 
ವನ್ನು ದುರಭ್ಯಾಸ ಎಂದು ಕರೆಯುವುದು ಉಂಟು. ಒಳ್ಳೆಯ ಚಟ ವ್ಯಕ್ತಿಯ ಭವ್ಯ 
- ಭವಿಷ್ಯಕ್ಕೆ ಬುನಾದಿಯಾದರೆ , ಕೆಟ್ಟ ಚಟ ಅವನ ವಿನಾಶಕ್ಕೆ ನಾಂದಿಯಾಗುತ್ತದೆ. 
“ ಚಟ ಚಟ್ಟಕ್ಕೆ ಹೋಗುವವರಿಗೂ ಬಿಡುವುದಿಲ್ಲ ' ಎಂಬ ಗಾದೆ ಚಟಗಳ ಮಹತ್ವ 
ವನ್ನು ತಿಳಿಸುತ್ತದೆ. ಒಮ್ಮೆ ಚಟಕ್ಕೆ ಅಂಟಿಕೊಂಡರೆ ಬಿಡಿಸಿಕೊಳ್ಳುವುದು ಕಷ್ಟ . 
ಒಂದು ರೀತಿಯಲ್ಲಿ ಜೇಡನ ಬಲೆಗೆ ಸಿಕ್ಕಿಹಾಕಿಕೊಂಡ ಕೀಟದಂತೆ. 


ಒಳ್ಳೆಯ ಚಟ ಆರಂಭದಲ್ಲಿ ಕಷ್ಟ , ಅಂತ್ಯದಲ್ಲಿ ಸುಖ , ಸಂತೋಷ, ನೆಮ್ಮದಿ 
ಯನ್ನು ತಂದುಕೊಡುತ್ತದೆ. ದುಶ್ಚಟ ಪ್ರಾರಂಭದಲ್ಲಿ ತಾತ್ಕಾಲಿಕ ಸುಖ , ಸಂತೋಷ. 
ಮನೋಲ್ಲಾಸವನ್ನು ತಂದುಕೊಟ್ಟು ಕೊನೆಗೆ ಮಾರಕವಾಗಿ ಪರಿಣಮಿಸುತ್ತದೆ. ವ್ಯಕ್ತಿ 
ದುಶ್ಚಟಗಳಿಗೆ ಬೇಗ ಹೊಂದಿಕೊಳ್ಳುವಂತೆ ಒಳ್ಳೆಯ ಚಟಗಳಿಗೆ ಹೊಂದಿಕೊಳ್ಳುವ 
ದಿಲ್ಲ. ಅದಕ್ಕೆ ಶ್ರದ್ದೆ ಸತತ ಪ್ರಯತ್ನ ದೃಢ ಮನಸ್ಸು ಅತ್ಯವಶ್ಯಕ. ಪರಿಸರ ಸಹ 
ವಾಸ ಇವುಗಳಿಗೆ ತಕ್ಕಂತೆ ವ್ಯಕ್ತಿಯ ಮಾನಸಿಕ , ಬೌದ್ಧಿಕ ಬೆಳವಣಿಗೆಯಾಗುತ್ತದೆ. 
ಗಿಳಿ ಕಥೆಯೊಂದರಲ್ಲಿ ಬರುವ ಒಂದು ದೃಷ್ಟಾಂತ ಇದಕ್ಕೆ ನಿದರ್ಶನ. ಒಂದೇ 
ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಎರಡು ಗಿಳಿ ಮರಿಗಳು ಬೇರೆಬೇರೆ ವಾತಾವರಣ 
ದಲ್ಲಿ ಬೆಳೆದಾಗ ಅವುಗಳು ನಡೆದುಕೊಂಡ ರೀತಿಯನ್ನು ಕೇಳಿದ್ದೇವೆ. ಅದಕ್ಕೆ ಬಲ್ಲ 
ವರು ಮಕ್ಕಳನ್ನು ಒಳ್ಳೆಯ ವಾತಾವರಣದಲ್ಲಿ ಬೆಳೆಸಬೇಕು ಎನ್ನುವುದು . 


ವ್ಯಕ್ತಿ ದುಶ್ಚಟಗಳಿಗೆ ಬಲಿಯಾಗುವುದು ತನ್ನ ಗೋರಿಯನ್ನು ತಾನೇ ತೋಡಿ 
ಕೊಂಡಂತೆ. ಒಮ್ಮೆ ಬಿಂದುವಾಗಿ ಪ್ರಾರಂಭವಾದ ದುಶ್ಚಟಗಳು ದಿನೇ ದಿನೇ ಬೃಹದಾ 
ಕಾರವಾಗಿ ಬೆಳೆಯುತ್ತ ಕೊ ನೆ ಗೆ ವ್ಯಕ್ತಿಯನ್ನು ತನ್ನಲ್ಲಿ ಅಡಗಿಸಿಕೊಳ್ಳುತ್ತದೆ. 
ಸಾಮಾನ್ಯವಾಗಿ, ದುಶ್ಚಟಗಳಿಗೆ ಒಳಗಾದಾಗ ವ್ಯಕ್ತಿ ಮಾನಸಿಕ ದೌರ್ಬಲ್ಯಕೆ 
ತುತ್ತಾಗುತ್ತಾನೆ. ಇದರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಸಿಕ್ಕಿ ಹಾಕಿ 
ಕೊಳ್ಳುತ್ತಾ ಹೋಗುತ್ತಾನೆ. . .. 

ಅನಿರೀಕ್ಷಿತವಾಗಿ ಕೆಟ್ಟ ಚಟಗಳು ಪ್ರಾರಂಭವಾಗುತ್ತದೆ. ಸ್ನೇಹಿತರ ಒತ್ತಾ 
ಯಕ್ಕೆ ಕಟ್ಟುಬಿದ್ದು ಒಂದೆರಡು ಬಾರಿ ಧೂಮಪಾನ ಮಾಡುವುದು , ಜೂಜಾಡುವುದು. 
ಮಾರ್ಚಿ, 1983 

19 


ಮಧ್ಯ ಸೇವನೆ ಮಾಡುವುದು ಹೀಗೆ ಬರುಬರುತ್ತಾ ಅದನ್ನೇ ಅಭ್ಯಾಸ ಮಾಡಿಕೊಳ್ಳು 
ತ್ತಾನೆ. ಮತ್ತೆ ಕೆಲವರು ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ತಮ್ಮ ಸ್ಥಾನ- ಮಾನಗಳನ್ನು 
ಕಾಯ್ದು ಕೊಳ್ಳುವ ದೃಷ್ಟಿಯಿಂದ ಇಂತಹ ಚಟಗಳಿಗೆ ಕಟ್ಟು ಬೀಳುತ್ತಾರೆ. ಮತ್ತೆ 
ಹಲವರು ತಮಗಿರುವ ನೋವನ್ನು ಮರೆಯಲು ದುಶ್ಚಟಗಳಿಗೆ ಶರಣಾಗುತ್ತಾರೆ. ದಿನ 
ಗಳೆದಂತೆ ಅದಕ್ಕೆ ಪರೋಕ್ಷವಾಗಿ ದಾಸರಾಗುತ್ತಾ ಹೋಗುತ್ತಾರೆ. 


ಇತಿಹಾಸ ಪುರಾಣಗಳ ಕಡೆ ಕಣ್ಣಾಯಿಸಿದರೆ ಜೂಜಾಡಿ ಅನೇಕ ತೊಂದರೆ 
ಗಳಿಗೆ ಸಿಕ್ಕಿಕೊಂಡು ತಾನು ಮಾಡಿದ ತಪ್ಪಿಗೆ ಇಡೀ ಕುಟುಂಬವೇ ನರಳುವಂತೆ 
ಮಾಡಿದ ಉದಾಹರಣೆಗಳು ನಮಗೆ ಹೇರಳವಾಗಿ ದೊರೆಯುತ್ತವೆ. ನಳ ಜೂಜಾರಿ 
ಪಡಬಾರದ ತೊಂದರೆಗೆ ಒಳಗಾದ. ಧರ್ಮರಾಯ ತಾನು ಮಾಡಿದ ತಪ್ಪಿಗೆ ರಾಜ್ಯ 
ಕೋಶವನ್ನು ಕಳೆದುಕೊಂಡು ತನ್ನ ಒಡ ಹುಟ್ಟಿದವರು , ತಾಯಿ ಕೈಹಿಡಿದ ಹೆಂಡತಿ 
ಎಲ್ಲರೂ ಹದಿಮೂರು ವರ್ಷಗಳ ಕಾಲ ತೊಂದರೆ ಪಡಬೇಕಾಯಿತು. ಜನಪದ 
ತ್ರಿಸದಿಯೊಂದರಲ್ಲಿ ಜೂಜಿನ ದುಷ್ಪರಿಣಾಮವನ್ನು ತಿಳಿಸಿ ತಾಯಿಯೊಬ್ಬಳು ತನ್ನ 
ಮಗನಿಗೆ ಜೂಜಾಡಬೇಡ ಎಂದು ಎಚ್ಚರಿಕೆ ನೀಡಿದ್ದಾಳೆ. 

ಜೂಜಾಡಿ ಪಾಂಡವರು ರಾಜ್ಯಾವ ಸೋತರು 
ಜೂಜಾಡಿ ನಳನು ಬಳಲಿದ ಕಂದಯ್ಯ 

ಜೂಜೀಗೆ ಮನವ ಬಿಡದಿರು. 
ಜೂಜಿನಷ್ಟೇ ದೈಹಿಕವಾಗಿ , ಮಾನಸಿಕವಾಗಿ, ಆರ್ಥಿಕವಾಗಿ , ಸಾಮಾಜಿ? 
ವಾಗಿ ದುಷ್ಪರಿಣಾಮವನ್ನು ಬೀರುವುದು ಕುಡಿತ , ಕುಡುಕರ ಸಹವಾಸದಿಂದ ಮಾನ 
ಹಾನಿ , ಧನಹಾನಿ ಅದಕ್ಕೆ , 

ಮದಿಸಿದ್ದ ಆನೇಯ ಮಲಗಿದ್ದ ಹಾವನ್ನು 
ಮದಿರೆಯ ಕುಡಿದು ಬರುವವನ- ಕಂಡರೆ 

ಹರದಾರಿ ಬಿಟ್ಟು ಹರದೋಡು. 
ಎಂದು ಬುದ್ಧಿವಾದ ಹೇಳಿದ್ದಾರೆ. 
- ದುಶ್ಚಟಗಳಲ್ಲಿ ವೇಶ್ಯಯರ ಸಹವಾಸವೂ ಒಂದು. ಒಮ್ಮೆ ವೇಶೈಯರ ಸಕ 
ವಾಸ ಮಾಡಿದರೆ ಅದರಿಂದ ಬಿಡಿಸಿಕೊಳ್ಳುವುದು ಕಷ್ಟ ಎಂದಿದ್ದಾರೆ. ಅದಕ್ಕೆ ನವ. 
ಜನಪದರು , 

ಸೂಳಿಗೆ ಹೋಗುವವನ ಸುಲಿದು ಮಟ್ಟಕಟ್ಟ | 
ಊರ ಹೊರಗವನ ಹೆಡಮುರುಗಿ - ಕಟ್ಟಿದರ 
ಸೂಳೆಂಬ ಶಬುದ ಬಿಡಲಿಲ್ಲ. 


20 


ಸಿದ್ದಗಂಗೆ 


ಎಂದು ಹೇಳಿದವರು ಸೂಳೆಯ ಸಹವಾಸ ಮಾಡಿದವರಿಗೆ ಎಂಥಹ ದುಸ್ಥಿತಿ 
ಕಿರುತ್ತದೆ ಎಂಬುದನ್ನು ನಿರೂಪಿಸಿದ್ದಾರೆ. 

ಸೂಳೆಗೆ ಹೋದವನು ಏನಾದ ಎಂತಾದ 
ಕಾಡು ನಾಯಾದ ಕಪಿಯಾದ- ಆ ಮುಸುವ 

ಸೂಳೇಯ ಕಾಲಿಗೆ ಕೆರವಾದ. 
ಇವಲ್ಲದೆ ಅತಿಯಾಗಿ ತಿನ್ನುವುದು , ಅನಾವಶ್ಯಕವಾಗಿ ಮೇಲಿಂದ ಮೇಲೆ 
ಔಷಧಿಯನ್ನು ಸೇವಿಸುವುದು ಚಾಡಿ ಹೇಳುವುದು ಇತ್ಯಾದಿ ಕೆಟ್ಟ ಚಟಗಳು ವಿನಾಶ 
ದತ್ತ ಕೊಂಡೊಯ್ಯುತ್ತವೆ. ಇದರಿಂದ ಜೀವನದಲ್ಲಿ ಅಶಾಂತಿ ಬಿರುಗಾಳಿ ಬೀಸುತ್ತದೆ. 
ಸಂಸಾರದಲ್ಲಿ ಸಾಮರಸ್ಯವಿಲ್ಲದೆ ಕಾರ್ಮೋಡ ಕವಿಯುತ್ತದೆ. ಯಾವುದೇ ದುಶ್ಚಟ 
ಗಳನ್ನು ಮೊಳಕೆಯಲ್ಲಿ ಇರುವಾಗಲೇ ಕಿತ್ತು ಹಾಕಬೇಕು. ಏಕೆಂದರೆ ಒಮ್ಮೆ ಚಟಕ್ಕೆ 
ಬೆನ್ನು ಹತ್ತಿದರೆ ಅವು ನಮ್ಮನ್ನೇ ಬೆನ್ನು ಹತ್ತುತ್ತಾ ಬರುತ್ತವೆ. 


ದಕ್ಷಿಣ ಧ್ರುವ ಕೇಂದ್ರ ಎಲ್ಲಿದೆ ? - 
ದಕ್ಷಿಣ ಧ್ರುವದ ನಿಖರ ಸ್ಥಳವನ್ನು ನಿರ್ಧರಿಸುವ ಸಲುವಾಗಿ ಸೋವಿಯತ್ 
-ಕ್ಕೂಟದ ಹೊಸ ಅಂಟಾರ್ಕ್ಟಿಕ ಧ ತಂಡವನ್ನು ಅಡ್ಮಿರಲ್ ' ದಿಮಿರಸ್ತಿ 
ಮತ್ತು ಪದ್ಯೆ ಬೆಲ್ಲಗೌರನ್ ಸಂಶೋಧನ ನೌಕೆಗಳಲ್ಲಿ ಭೂ ಮಿ ಯ ಸುತ್ತ 
ಸಂಚಾರಕ್ಕೆ ಕಳುಹಿಸಲಾಗಿದೆ. 

ಧ್ರುವವು ಪ್ರತಿವರ್ಷ ಹಲವು ಕಿಲೋಮೀಟರುಗಳ ವೇಗದಲ್ಲಿ ಸರಿದುಕೊ 
–ುತ್ತಿದೆಯೆಂದು ಭಾ ವಿ ಸ ಲಾ ಗಿ ದ್ದು ಅ ದೀ ಗ ಸಮುದ್ರದಲ್ಲಿದೆಯೆಂದು 
ಪರಿಗಣಿಸಲಾಗಿದೆ. 

ಸೋವಿಯತ್ ಅನ್ವೇಷಣ ತಂಡವು ಆಳದಲ್ಲಿ ಭಾರಿ ಅಂತರವಿರುವ ಸಾಗರ 
ಪ್ರದೇಶಗಳಲ್ಲಿ ಶೋಧನೆ ನಡೆಸುವುದಲ್ಲದೆ ಸಾಗರ ತಳ, ಹಿಮವಲಯಗಳು ಹಾಗೂ 
ನೀರ್ಗಲ್ಲ ಗುಡ್ಡೆಗಳ ಅಧ್ಯಯನವನ್ನು ನಡೆಸುವುದು. ಅಂಟಾರ್ಕ್ಟಿಕ್ ಪ್ರದೇಶದ 
ಅನ ನೌಕಾಯಾನದ ನಕಾಶೆಗಳನ್ನು ಅದು ಸರಿಪಡಿಸುವುದಲ್ಲದೆ ಸಾವಿರಾರು , 
ಮೀನುಗಾರರು ಮತ್ತು ಧ್ರುವ ಪ್ರದೇಶದ ಅನ್ವೇಷಕರಿಗೆ ಸಹಾಯಮಾಡುವುದು. 
ಈ ಸೋವಿಯತ್ ಧ್ರುವ ಸಂಶೋಧಕರು ಹಲವು ವರ್ಷಗಳಿಂದ ಅತ್ಯಾಧುನಿಕ 
ರಾಧನ ಸಲಕರಣೆಗಳಿಂದ ಸಜ್ಜುಗೊಂಡಿರುವ ಸಂಶೋಧನ ಕೇಂದ್ರಗಳು ಹಾಗೂ 
ಸಂಶೋಧನ ನೌಕೆಗಳಲ್ಲಿ ಇತರ ಅನೇಕ ರಾಷ್ಟ್ರಗಳು ಸಹ ಸಂಶೋಧಕರೊಂದಿಗೆ 
ಸಂಶೋಧನ ಕಾರ್ ನಡೆಸುತ್ತಿದ್ದಾರೆ. 

ಈ ಪ್ರಯತ್ನದ ಫಲವಾಗಿ 1820 ರಲ್ಲಿ ರಷ್ಯಾದ ವೋಯ್ತಿಕ ಮತ್ತು ಮಿರ್ನಿ 
ಶೋಧನ ನೌಕೆಗಳು ಅಂಟಾರ್ಕ್ಟಿಕ್ ಖಂಡವನ್ನು ಪತ್ತೆ ಹಚ್ಚುವುದು ಸಾಧ್ಯವಾಯಿತು. 
ರಾರ್ಜಿ, 1983 

21 


ಸಿದ್ಧಗಂಗೆಯ ಕಾರುಣ್ಯ ಶ್ರೀ ಸಂಪದ 


- ಶ್ರೀ ಕೋರ 
ಸಂಸ್ಕೃತ ಕಾಲೇಜ್ ಶ್ರೀ ಸಿದ್ದಗಂ 


ಸನ್ಯಾಸ ಧರ್ಮ ಕಾಯದ ರೂಪಕ್ಕಿಳಿದಾಗ ಎಂತಹ ಅದ್ಭುತ ಸಾಧನಾ 
ಸಾಧ್ಯವೆಂಬುದಕ್ಕೆ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಬದುಕೇ ನಿತಾ 
ನಿದರ್ಶನ. ಶ್ರೀ ಶ್ರೀಗಳವರ ಸಾಧನಾ ಸಂಪತ್ತು ಅಲೋಕ ಸಾಮಾನ್ಯ . ಅ 
ಘನವ್ಯಕ್ತಿತ್ವವೂ ಬಹುಮುಖ , ಅವುಗಳಲ್ಲಿ ಕೆಲವುಶ್ರೀಮುಖಗಳನ್ನು ಮಾತ್ರ ? 
ಸಂಕ್ಷಿಪ್ತವಾಗಿ ಉಲ್ಲೇಖಿಸಲಾಗಿದೆ. 


ದಾಸೋಹ ಶ್ರೀ : 


ಶ್ರೀ ಸಿದ್ದಗಂಗಾ ಕ್ಷೇತ್ರ ದಾಸೋಹ ಮಠ ಎಂದೇ ಪ್ರಸಿದ್ದಿ . ಇದು ಗು 
ಪರಂಪರೆಯ ಬಳಿವಿಡಿದು ಬಂ ದಂ ಥ ದು . ಶ್ರೀ ಶ್ರೀಗಳವರ ಕಾಲದಲ್ಲಂತ 
ಜಗಜ್ಜಾಹಿರಾತಾಗಿದೆ. ದಿನಂಪ್ರತಿ ಈ ಮಠದಲ್ಲಿ ಅಟ್ಟು ಪಾಕವಾಗವ ಬೆಂದು ಬ 
ಯಾಗುವ ಲೆಕ್ಕಕ್ಕೆ ಸಿಕ್ಕದ ಆದರೆ ಚೋದ್ಯಂತರುವ ದವಸಧಾನ್ಯ ಮತ್ತು ಸ 
ರಾಶಿಯೇ ಇದಕ್ಕೆ ಸಾಕ್ಷಿ . ಇನ್ನು ವಿಶೇಷ ದಿನಗಳಲ್ಲಿ ಹಾಗೂ ಜಾತಿ ಸಯರ 
ನಡೆಯುವ ದಾಸೋಹವಂತೂ ಅದ್ಭುತಸ್ಯ ಅದ್ಭುತ. ಬರಗಾಲ ಬರಲಿ, ಕಷ್ಟ ಸಮ 
ಇರಲಿ ಯಾರು ಬಂದು ಹೇಳಿದರೂ ದಾಸೋಹಮಾತ್ರ ಕಡಿಮೆ ಮಾಡಲು ಸಾಧ್ಯ 
ವಿಲ್ಲ ಎಂಬ ಶ್ರೀ ಶ್ರೀಗಳವರ ಶ್ರೀ ನಿಲವು. ಅವರ ದಾಸೋಹಪ್ರಿಯತೆಗೆ ಹಿಡಿದರೆ 
ಗನ್ನಡಿ. ಮಠಕ್ಕೆ ಬಂದ ಪ್ರತಿಯೊಬ್ಬರನ್ನೂ ತಾರತಮ್ಯ ಬಿಟ್ಟು ಊಟ ಮಾ 
ಅಥವಾ ಊಟ ಆಯಿತೆ .... ? ಎಂಬುದೇ ಅವರ ಮೊದಲ ನುಡಿ, ಒಟ್ಟಿ : 
ಎಲ್ಲದಕ್ಕಿಂತ ದಾಸೋಹವೇ ಅವರ ಪ್ರಾಣ, ಇಂಥ ದಾಸೋಹಮೂರ್ತಿ ನಮ್ಮೆದ. 
ವಿರಾಜಿಸುತ್ತಿರುವುದು ನಮ್ಮ ಪುಣ್ಯ . 
- ಕಾಯಕ : “ಪ್ರತಿಯೊಬ್ಬರೂ ದೇಹವನ್ನು ದಂಡಿಸಿ ದುಡಿದು ತಿನ್ನಬೇ 
ಹೊರತು ಕುಳಿತು ತಿನ್ನುವ ಹಕ್ಕು ಯಾರಿಗೂ ಇಲ್ಲ ” ಎಂಬುದೇ ಶ್ರೀ ಶ್ರೀ ಗಳ 
ಬದುಕಿನ ಸಿದ್ಧಾಂತ. ಅದು ಅವರ ನುಡಿಮಾತ್ರವಲ್ಲ ನಡೆಯೂ ಹೌದು. 
ಮಠದ ಪ್ರತಿಯೊಂದು ಕೆಲಸಕಾರ್ಯಗಳಲ್ಲಿಯೂ ವಿದ್ಯಾರ್ಥಿಗಳೊಡನೆ ಶ್ರೀ ಶಿ 
ಳವರೂ ಪಾಲ್ಗೊಳ್ಳುತ್ತಾರೆ. ಪ್ರತಿ ವಿದ್ಯಾರ್ಥಿಯ ತಲೆಯ ಮೇಲೂ ತಾವೇ | 
ಯಿಂದ ಕಲ್ಲೆ ಹೊರಿಸುತ್ತಾರೆ. ಶ್ರೀ ಮಠದ ಎಲ್ಲ ಕಟ್ಟಡಗಳ ಪ್ರತಿಕಲ್ಲ 

ಸಿದಗ 


M 


ಶ್ರೀಗಳವರ ಅಮೃತ ಹಸ್ತ ಸ್ಪರ್ಶದಿಂದ ಭದ್ರ ( ಮಂಗಳ) ಹೊಂದಿವೆ. ಶಾಲೆಗೆ ಹೋಗು 
ವವಿದ್ಯಾರ್ಥಿಗಳಿಗೆ ಹಸಿದು ಬಂದ ಭಕ್ತರಿಗೆ, ಪ್ರಸಾದ ಸಮಯ ಸ್ವಲ್ಪ ಮೀರಿದರೆ 
ಸಾಕು ಕೂಡಲೆ ಸ್ವಯಂ ಶ್ರೀ ಶ್ರೀ ಗಳವರು ಪಾಕಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. 
ಹೀಗೆ ಅವರ ಅಮೃತ ಹಸ್ತದಿಂದ ಪಾಕಗೊಂಡ ಪ್ರಸಾದವನ್ನು ಸ್ವೀಕರಿಸಿ ಅದಷ್ಟೆ 
ಮಂದಿ ಭಕ್ತರು, ವಿದ್ಯಾರ್ಥಿಗಳು ಧನ್ಯರಾಗಿದ್ದಾರೆ. ಇದರಂತೆ ಕಪಿಲೆಯಿಂದ ನೀರೆ 
ಳೆದಿದ್ದಾರೆ. ಸೌದೆಗಾಗಿ ಕಾಡಿಗೆಯಲ್ಲಿ ಹತ್ತಾರು ಮೈಲಿ ಸುತ್ತಿದ್ದಾರೆ. ಹೊಲ 
ಗದ್ದೆಗಳಲ್ಲಿ ಕೃಷಿಕಾರ್ಯಗಳಲ್ಲಿ ದುಡಿದಿದ್ದಾರೆ, ದುಡಿಯುತ್ತಿದ್ದಾರೆ. ಒಟ್ಟಿನಲ್ಲಿ 
ಶ್ರೀ ಶ್ರೀ ಗಳವರು ಮಾಡದ , ಅವರಿಗೆ ಬರದ ಕಾಯಕವಿಲ್ಲವೆಂದೇ ಹೇಳಬಹುದು. 
ಅವರ ಕಾಯಕ ಲೋಕಾದರ್ಶವಾದುದು . 


6. ಪರುಷ ಶ್ರೀ : ತಮ್ಮ ಗುರುಗಳಂತೆ ತಾಪತ್ರಯತ್ರಸ್ತರಿಗೆ ಚಿಕಿತ್ಸೆಗೈದ 
ಶ್ರೀ ಶ್ರೀಗಳವರ ಮುಖ್ಯವಾದ ದೈನಂದಿನ ಕಾರ್ಯಕ್ರಮಗಳಲ್ಲಿ ಒಂದು. ಆಧ್ಯಾ 
ತ್ಮಿಕ, ರ ಆಧಿವೈವಿಕ ಮತ್ತು ಆದಿಭೌತಿಕ ತಾಪಗಳಿಂದ ಬಳಲಿದ ಸಾವಿರಾರು ಜನ 
ನೂರಾರು ಮೈಲಿಗಳಿಂದ ಶ್ರೀ ಮಠಕ್ಕೆ ಬರುತ್ತಾರೆ. ಬಂದ ಆರ್ತರನ್ನು ಇನ 
ಗಾವಿಲ ಇವ ಪಟ್ಟಣಿಗನೆನ್ನದೆ, ಬಡವ ಬಲ್ಲಿದ ಎನ್ನದೇ , ಜಾತಿ ಮತಗೋತ್ರಗಳ 
ಎಣಿಸದೆ ಎಲ್ಲರಿಗೂ ಯಂತ್ರಧಾರಣಾದಿ ಚಿ ಕಿತ್ಸೆ ಮಾಡುತ್ತಾರೆ; ನುಡಿಸುತ್ತಾರೆ, 
ಆಶೀರ್ವದಿಸುತ್ತಾರೆ. ಹೀಗೆ ಅದೆಷ್ಟೋ ಮಂದಿ ಶ್ರೀ ಶ್ರೀಗಳವರ ವಾಣಿಯಿಂದ , 
ಸಂಭಾಷಣೆಯಿಂದ ಸ್ಪರ್ಶದಿಂದ ದೈಹಿಕ ಮಾನಸಿಕಾದಿ ರೋಗಾದಿಗಳನ್ನು ಕಳೆದು 
ಕೊಂಡು ಶ್ರೀ ಮಠದಲ್ಲಿ ಪ್ರಸಾದ ಸ್ವೀಕರಿಸಿ ಹೊಸಮನುಷ್ಯರಾಗಿ ಹೋಗುತ್ತಾರೆ. 
ಮುಂದವರು ವಂಶ ಪಾರಂಪರಂಪರ್ಯವಾಗಿ ಭಯಭಕ್ತಿಯಿಂದ ಮಠಕ್ಕೆ ನಡೆದು 
ಕೊಳ್ಳುತ್ತಾರೆ. ಹೀಗೆ ಇಂಥ ಪರುಷಮಣಿ ಇರುವುದು ಆರ್ತರಿಗೊಂದು ನಿಧಿಯಿ 
ದ೦ತೆ. 


- ದಯಾಶ್ರೀ : ಶ್ರೀ ಶ್ರೀ ಗಳವರ ಭೂತಾನುಕಂಪ ಅನುಪಮವಾದುದು . 
ರುಕ್ಷೇತ್ರದ ಕೆಲಸಕಾರ್ಯಗಳ ಪರಿವೀಕ್ಷಣೆಗಾಗಿ ಹೊರಟರೆ ಸಾಕು ಅವರನ್ನು ಕಂಡ 
ಕೂಡಲೆ ಮಠದ ದನಕರುಗಳು ಚಂಗನೆ ಕರು ತಾಯ ಬಳಿಗೆ ಜಿಗಿಯುವಂತೆ ) ಓಡಿ 
ಬರುತ್ತವೆ. ಮೂಕ ಭಾಷೆಯಿಂದ ತಮ್ಮ ಅನಿಸಿಕೆಯನ್ನು ಶ್ರೀ ಶ್ರೀ ಗಳವರೊಡನೆ 
ಅರುಹುತ್ತವೆ. ಆಗ ಶ್ರೀ ಶ್ರೀ ಗಳವರು ಅವುಗಳ ಮೈ ತುರುಚಿ ಅನುಕಂಪವನ್ನು 
ವ್ಯಕ್ತಪಡಿಸುತ್ತಾರೆ. ಈಗಲೂ ಹೋರಿಕರುವೊಂದು ಪ್ರತಿದಿವಸ ಶ್ರೀ ಶ್ರೀಗಳವರು 
ಆಫೀಸಿನಲ್ಲಿದ್ದಾಗ ನುಗ್ಗಿ ಬಾಳೆಹಣ್ಣನ್ನು ಗಿಟ್ಟಿಸಿಕೊಂಡು ಬರುತ್ತದೆ. ಯಾವ 
ಜನ್ಮಾಂತರ ಸಂಸ್ಕಾರವೊ ಏನೋ ಹಸುವೊಂದು ಪ್ರತಿದಿನ ಸಂಜೆ ಪ್ರಾರ್ಥನೆ 
ಮುಗಿಯುವ ತನಕ ಗಂಭೀರವಾಗಿ ನಿಂತು ಹೋಗುತ್ತದೆ. ಆಶ್ರಮಪಾಠಿಯಂತೆ 


ಮಾರ್ಚಿ, 1983 


ಶ್ರೀ ಕ್ಷೇತ್ರದಲ್ಲಿ 
ವ್ಯವಸಾಯ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶ 


- 


- - ಸಂಪಾದಕರ 


- ಜ್ಞಾನ ದಾಸೋಹ, ಅನ್ನ ದಾಸೋಹಗಳ ಅಸೀಮ ಸೇವಾಮನೋಭಾ 
ದಿಂದ ಸಕಲಜೀವಾತ್ಮರಿಗೆ ಲೇಸನೇ ಬಯಸುವ ” ಕಾಯಕ ಸದ್ಭಾವದಲ್ಲಿ ನಿರ 
ವಾಗಿರುವ ಶ್ರೀ ಸಿದ್ದಗಂಗಾ ಕ್ಷೇತ್ರದ ಮಹಾನಡೆವಳಿ ” ಯೊಂದು ಭಾರತದ ಅದ್ಭುತ 
ನಿಸಿದೆ. ರಚನಾತ್ಮಕವಾದ ಅನೇಕ ಕಾರಗಳ ಮಹೋನ್ನತ ಆದರ್ಶದ ಫ 
ವಾಗಿ , ಭಾರತದಲ್ಲಷ್ಟೇ ಅಲ್ಲ, ಹೊರದೇಶಗಳಲ್ಲಿ ಪ್ರಸಿದ್ದಿಯನ್ನು ಪಡೆದಿದೆ. ಶಿ 
ಕ್ಷೇತ್ರದ ಇಂದಿನ ಕ್ಷೇತ್ರಾಧಿಪತಿಗಳಾದ ಶ್ರೀಮನ್ನಿರಂಜನ, ನಿರಾಭಾರಿ, ಪ್ರಣ 
ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳವ ನಿಷಾಸತ್ಯ ನಡೆ ನು 
ಅವಿರತ ರಾಷ್ಟ್ರೀಯ ಸೇವಾಮನೋಭಾವ , ಎಲ್ಲಕ್ಕೂ ಹೆ ಚಾ ಗಿ ಲಿಂಗತಪಸಿ, 
ಪುಣ್ಯಫಲದ ಕಾರಣವಾಗಿ ಶ್ರೀ ಕ್ಷೇತ್ರಕ್ಕೆ ಈ ಘನತೆ ಗೌರವಗಳು ಪ್ರಾಪ್ತವಾಗಿದೆ 

ರಾಷ್ಟ್ರೀಯ ಅಭಿವೃದ್ದಿಯ , ಮತ್ತು ಧಾರ್ಮಿಕ ಪ್ರಜ್ಞೆಯ ಮನೋಭಾ 
ವನ್ನು ಜನತೆಯಲ್ಲಿ ಜಾಗೃತಿಗೊಳಿಸಬೇಕೆಂಬ ಅವರ ಸತ್ಸಂಕಲ್ಪಗಳೆಲ್ಲ ಕಾರರೂ 
ಕ್ಕಿಳಿದಿವೆ . ಇ ದೊಂ ದು ಭಾವಪರುಷ' ' ಹಸ್ತಪರುಷ ' 'ದೃಷ್ಟಿ ಪರುಷ' ಗಳನ 
ಯೆಂದರೂ ತಡೆದೀತು. 

ನಸ್ತು ಪ್ರದರ್ಶನ ಪ್ರಾರಂಭ : - ಶ್ರೀಗಳವರು ಸುಮಾರು ಇಪ್ಪತ 
ವರ್ಷಗಳ ಹಿಂದೆ ಹಾಸನ ಜಾತ್ರೆಯಲ್ಲಿನಡೆಯುವ ಗ್ರಾಮಾಂತರ ಪ್ರದೇಶದ ಜನರಿ 
ಉಪಯುಕ್ತವಾದ, ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಲು ದಯಮಾಡಿಸಿದರೆ 
ಇಂಥ ಒಂದು ವಸ್ತು ಪ್ರದರ್ಶನವನಪು: ಶ್ರೀ ಸಿದ್ದಗಂಗಾ ಕ್ಷೇತ್ರದಲ್ಲಿ ಶ್ರೀ ಸಿದ್ದ 
ಗೇಶ್ವರ ಜಾತ್ರೆಯಸಮಯದಲ್ಲಿ ನಡೆಯುವುದಾದರೆ, ಅದರಪ್ರಯೋಜನವರ 
ಆಧಿಕಸಂಖ್ಯಾತ ಗ್ರಾಮಾಂತರ ಪ್ರದೇಶದ ಜನರು ನೋಡಿನಡೆಯಾನು ಕೂಲವಾ 
ವುದು ಎಂಬ ಸಂಕಲ್ಪ ಅವರ ಪರುಷಶಕ್ತಿಯ ಭಾವನೆಗೆ ಬಂತು. ಈ ಸಂಕ 
ವನ್ನು ಕ್ಷೇತ್ರಕ್ಕೆ ದಯಮಾಡಿಸಿದ ಕೆಲದಿನಗಳಲ್ಲಿ ಕ್ಷೇತ್ರದ ಹಳೆಯವಿದ್ಯಾರ್ಥಿಸಂಘ 
ಪ್ರತಿನಿಧಿಗಳಾದ ಅಗಿನ ತುಮಕೂರು ಪಾಲಿಟಿಕ್ಕಿಕ್ ಪ್ರಿನ್ಸಿಪಾಲರಾಗಿದ್ದ ಶ್ರೀ ಆದ 
ಸಿದ್ದಯ್ಯ , ಶ್ರೀ ಐ . ಎಸ್ . ಶಿವಣ್ಣ , ಶ್ರೀ ಬಿ. ಟಿ . ರಂಗಧಾಮಯ್ಯ , ಶ್ರೀ ಎಸ್ . 
ಸಿದ್ದಗಂಗಯ್ಯ , ಶ್ರೀ ಎಸ್ . ಸಿದ್ದಗಂಗಯ್ಯ ಲಿಂ . ಹೆಚ್ . ಬಿ. ಗುರುಬಸವದೇವ 


880 ಸಿದ್ಧಗಂ 


* ಎಂ . ಎನ್ . ಚನ್ನಬಸಪ್ಪ , ಇವರೇ ಮೊದಲಾದ ಅನೇಕರಲ್ಲಿ ತಿಳಿಸಿದರು. ಹಳೆಯ 
ವಿದ್ಯಾರ್ಥಿ ಸಂಘವು ಶ್ರೀಗಳವರ ಈ ಸತ್ಸಂಕಲ್ಪವನ್ನು ಕಾರರೂಪಕ್ಕೆ ತರಲುಒಪ್ಪಿ , 
ಅವರ ಆಶೀರ್ವಾದ ಬಲದಿಂದ “ ಶ್ರೀ ಸಿದ್ಧಲಿಂಗೇಶ್ವರ ವ್ಯವಸಾಯ ಮುತ್ತು 
ಕೈಗಾರಿಕಾ ವಸ್ತು ಪ್ರದರ್ಶನ ' ಎಂಬ ಹೆಸರಿನಲ್ಲಿ ೧೯೬೩ ನೆಯ ಇಸ್ವಿಯ 
ಶ್ರೀಕ್ಷೇತ್ರದ ಜಾತ್ರಾ ಮಹೋತ್ಸವದಲ್ಲಿ ವಸ್ತು ಪ್ರದರ್ಶನವನ್ನು ಸಣ್ಣದಾಗಿ ಪ್ರಾರಂಭ 
ಗೊಳಿಸಿದರು . 
- ನಸ್ತು ಪ್ರದರ್ಶನದ ಅಭಿವೃದ್ಧಿ : ವಸ್ತು ಪ್ರದರ್ಶನವು ಪ್ರಾರಂಭವಾನ 
ಮೊದಲ ಎರಡು ವರ್ಷ, ತಾಲೂಕು ಮಟ್ಟದಲ್ಲೂ , ಮೂರು, ನಾಲ್ಕು , ಐದು ವರ್ಷ 
ಜಿಲ್ಲಾ ಮಟ್ಟದಲ್ಲ , ಆಮೇಲೆ ರಾಜ್ಯಮಟ್ಟದಲ್ಲಿ ಯಶಸ್ವಿಯಾಗಿ ಕೆಲಸಮಾಡಿ, 
ತನ್ನ ಮೂಲಭೂತ ಉದ್ದೇಶಗಳನ್ನು ಈಡೇರಿಸುವುದರಲ್ಲಿ ಯಶಸ್ಸನ್ನು ಗಳಿಸತೊಡಗಿ 
ಶ್ರೀಗಳವರಿಗೆ ಹರ್ಷವನ್ನಿತ್ತಿತು. 

ವಸ್ತು ಪ್ರದರ್ಶನದ ಪ್ರಾರಂಭದ ದಿಸೆಯಲ್ಲಿ ಮೊದಲನೆಯ ಎರಡುಮೂರು 
ವರ್ಷಗಳು ಕ್ಷೇತ್ರದ ಹಳೆಯವಿದ್ಯಾರ್ಥಿಗಳು ಹಾಲಿಕ್ಷೇತ್ರದಲ್ಲಿರುವ ಅನೇಕ ವಿದ್ಯಾರ್ಥಿ 
ಗಳೂ , ಉಪಾಧ್ಯಾಯರೂ , ವಿ ಶೇ ಷ ವಾಗಿ ಶ್ರದ್ಧಾ , ಭಕ್ತಿವಿಶ್ವಾಸಗಳಿಂದ ಶ್ರಮಿಸಿ 
ಅದು ಪ್ರವರ್ಧಮಾನಕ್ಕೆ ಬರಲು ಕಾರಣೀ ಭೂತರಾಗಿದ್ದಾರೆ. 


- 


೪ 


ವಸ್ತು ಪ್ರದರ್ಶನದಲ್ಲಿ : ಈಗ ವಸ್ತು ಪ್ರದರ್ಶನಕ್ಕೆ ರಾಜ್ಯ ಸರಕಾರದ 
ಎಲ್ಲ ಇಲಾಖೆಗಳ ಮಳಿಗೆಗಳೂ , ಭಾರತ ಸರಕಾರದ ಅನೇಕ ಮಳಿಗೆಗಳೂ ಮತ್ತು 
ಖಾಸಗಿಯವರ, ಸಂಘಸಂಸ್ಥೆಗಳವರ ಹಲವಾರು ಮಳಿಗೆಗಳೂ ಕರೆಯಲ್ಪಟ್ಟು, ವಸ್ತು 
ಪ್ರದರ್ಶನದ ಉದ್ದೇಶವು ಬಹುಮಟ್ಟಿಗೆ ಫಲಪ್ರದವಾಗಹತ್ತಿದೆ. ಲಕ್ಷಾಂತರ ಜನರು 
ಪ್ರದರ್ಶನಕ್ಕೆ ಸಂದರ್ಶನವಿತ್ತು ವೈವಿಧ್ಯಮಯವಾದ ಜ್ಞಾನಮಾಡಿಕೊಳ್ಳಲು ಸಹಕಾರಿ 
ಯಾಗಿದೆ . 


ಉದ್ಯಮಿ 


- ಶ್ರೀಸಿದ್ದಗಂಗಾಕ್ಷೇತ್ರವು, ಗ್ರಾಮಾಂತರ ಪ್ರದೇಶದ ಮಧ್ಯವರ್ತಿಸ್ಥಾನವಾಗಿದ್ದು 
ಅಧಿಕ ಪ್ರಮಾಣದಲ್ಲಿ ಗ್ರಾಮೀಣಜನರು , ರೈತರು, ಚಿಕ್ಕ ಚಿಕ್ಕ ಕೈ 
ಗಳು, ಯಾತ್ರಾರ್ಥಿಗಳು ಜಾತ್ರೆಗೆ ಸೇರುವುದರಿಂದ ಅವರೆಲ್ಲರ ಪ್ರದರ್ಶನಯೋಗ್ಯ 
ವಾಗಿರಬೇಕೆಂಬ ಮೂಲೋದ್ದೇಶದಮೇರೆಗೆ ವ್ಯವಸಾಯ ಮತ್ತು ಕೈಗಾರಿಕಾ ಪ್ರದ 
ರ್ಶನಗಳಿಗೆ ವಿಶೇಷಾಸಕ್ತಿಯನ್ನು ಕೊಡಲಾಗಿದೆ. ಅಂತೆಯೇ ಅದರ ಜನಪ್ರಿಯತೆ 
ವರ್ಷದಿಂದ ವರ್ಷಕ್ಕೆ ಅಧಿಕವಾಗತೊಡಗಿದೆ. ಮೊದಲಿನ ಮೂರುನಾಲ್ಕು ವರ್ಷ 
ಗಳು ವಸ್ತು ಪ್ರದರ್ಶನಕ್ಕೆ ಭೇಟಿಕೊಡುವವರ ಸಂಖ್ಯೆ ಕಡಿಮೆ ಇದ್ದರೂ , ಕ್ರಮೇಣ 
ಇತ್ತೀಚಿನ ವರ್ಷಗಳಲ್ಲಿ ಲಕ್ಷಾಂತರ ಸಂಖ್ಯೆಯ ಜನರು ಭೇಟಿಕೊಡುತ್ತಿರುವುದು 


ಮಾರ್ಚಿ, 1983 


27 


ಅದರ ಜನಪ್ರಿಯತೆಗೊಂದು ಪ್ರತ್ಯ - ಸಾಕ್ಷಿಯಾಗಿದೆ. 


ಸಾಂಸ್ಕೃತಿಕ ಕಾಠ್ಯಕ್ರನುಗಳು : ಪ್ರಾರಂಭದಿಂದಲೂ ವಸ್ತು ಪ್ರದರ್ಶ 
ದಲ್ಲಿ ಉತ್ತಮಮಟ್ಟದಲ್ಲಿ ಸಾಂಸ್ಕೃತಿಕ ಹಾಗು ಮನರಂಜನಾ ಕಾಠ್ಯಕ್ರಮಗಳನ 
ಏರ್ಪಡಿಸುತ್ತ ಬರಲಾಗಿದೆ. ವಿದ್ಯಾಂಸರಿಂದ ವಿವಿಧವಿಷಯಗಳಬಗೆಗೆ ಉಪನದ 
ಸಗಳು. ಕಾವ್ಯವಾಚನಗಳು, ಉತ್ತಮ ನಾಟಕಗಳು, ನೃತ್ಯಗಳು, ಸಂಗೀತಕಛೇ 
ಗಳೇ ಮೊದಲಾದವುಗಳು ಇದಕ್ಕಾಗಿಯೇ ಪ್ರದರ್ಶನನಿವೇಶನದ ಮಹಾದ್ವಾರಕ್ಕೆ 
ಎದುರಾಗಿ ನಿರ್ಮಿಸಲಾಗುವ ಭವ್ಯ - ಸುಸಜ್ಜಿತ ರಂಗಮಂಟಪದಲ್ಲಿ ನಡೆಯುತ್ತಿವೆ 
ಕರ್ನಾಟಕದ , ನ ದ್ರಾ ಸು ಪ್ರಾಂತ್ಯದ ವಿವಿಧನಾಟಕಸಂಸ್ಥೆಗಳು ಕಾಠ್ಯಕ್ರಮದ 
ಪಾಲ್ಗೊಳ್ಳುತ್ತಿವೆ. ಖ್ಯಾತ ಸಾಹಿತಿಗಳು , ಗಮಕಿಗಳು , ಚಲನಚಿತ್ರನಟನಟಿಯರು 
ನೃತ್ಯ ಕಲಾನಿವುಣರು ಭಾಗವಹಿಸುತ್ತಿದ್ದಾರೆ. ಜಗತ್ಪಸಿದ್ದ ಭದ್ರತನಾಟ್ಯವಿಶಾರರ 
ರಾದ ಶ್ರೀ ಯು . ಎಸ್ . ಕೃಷ್ಣರಾವ್ - ಚಂದ್ರಭಾಗಾದೇವಿ ಇವರು ರಂಗಮಂಟಪ 
ದಲ್ಲಿ ತಮ್ಮ ಕಲಾನೈಪುಣ್ಯವನ್ನು ಪ್ರದರ್ಶಿಸಿದ್ದಾರೆ. ಎಂಬ ಒಂದು ಉದಾಹರಣೆ 
ಪ್ರಕೃತಸಾಕು. 


ವಸ್ತು ಪ್ರದರ್ಶನಕ್ಕೆ ಭೇಟಿಇ ಹಿರಿಯರು : ವಸ್ತು ಪ್ರದರ್ಶನಕ್ಕೆ 
ಹಿಂದೇ ರಾಷ್ಟ್ರಾಧ್ಯಕ್ಷರಾಗಿದ್ದ ಶ್ರೀ ವಿ. ವಿ. ಗಿರಿ , ಅಖಿಲಭಾರತ ಕಾಂಗ್ರೆಸ್ ಅಧ್ಯಕ್ಷ 
ರಾಗಿದ್ದ ಶ್ರೀ ನಿಜಲಿಂಗಪ್ಪ , ಕೇಂದ್ರ ಕಾರ್ಮಿಕ ಮಂತ್ರಿ ಶ್ರೀ ವೀರೇಂದ್ರ ಪಾಟೀಲ್ 
ಕರ್ನಾಟಕ ಮಂತ್ರಿಮಂಡಲದ ಸಾಮಾನ್ಯವಾಗಿ ಎಲ್ಲ ಮಂತ್ರಿಗಳು, ಭಾರತದ ಕೈಗಾ 
ರಿಕೊದ್ಯಮಿ ಬಿರ್ಲಾ, ಭಾರತಸರಕಾರದ ಮಾಜಿಸ್ಟ್ರೇಟ್ ಸಚಿವರಾಗಿದ್ದ ಶ್ರೀ ಎಂ . 
ಎಸ್ . ಗುರುಪಾದಸ್ವಾಮಿ ಉಪರಾಷ್ಟ್ರಪತಿಗಳಾಗಿದ್ದ ಶ್ರೀ ಜತ್ತಿ ಕರ್ನಾಟಕದ ಮಾರಿ 
ಮುಖ್ಯ ಮಂತ್ರಿಗಳಾದ ದಿ|| ಕೆಂಗಲ್ ಹನುಮಂತಯ್ಯ ಮಾನ್ಯ ದಿ|| ಎಂ . ವಿ. ಕೃಷ್ಣ 
ಸ್ಪನವರು ಸಂತಸದಸ್ಯ ಪ್ರಕಾಶ್ ವೀರಶಾಸ್ತ್ರೀ ಇವರೇ ಮೊದಲಾದವರೂ , ಕರ್ನಾ 
ಟಕ ರಾಜ್ಯದ ವಿವಿಧ ಇಲಾಖೆಗಳ ಉನ್ನತಾಧಿಕಾರಿಗಳೂ , ದೊಡ್ಡ ದೊಡ್ಡ ಕೈಗಾರಿಕಾ 
ಸಂಘ - ಸಂಸ್ಥೆಗಳವರೂ ಸಂದರ್ಶನಕೊಟ್ಟು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. 
ಗ್ರಾಮಾಂತರ ಪ್ರದೇಶದ ವ್ಯವಸಾಯ ಮತ್ತು ಕೈಗಾರಿಕಾ ನ ಸ್ತು ಪ್ರದರ್ಶನ 
ವಾದ ಇದು ಶಾಶ್ವತವಾಗಿ ಈ ಕ್ಷೇತ್ರದಲ್ಲಿ ಇತೋಪ್ಯತಿಶಯವಾಗಿ ನಡೆದುಕೊಂಡು 
ಬರಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ವಸ್ತು ಪ್ರದರ್ಶನ ಸಮಿತಿಯವರೂ 
ಕೂಡ ಈ ವಸ್ತು ಪ್ರದರ್ಶನವು ಉತ್ತರೋತ್ತರ ಶಾಶ್ವತವಾಗಿ ಸಾರ್ವವಾಲಿಕ ವಸ್ತು 
ಪ್ರದರ್ಶನವಾಗಿ ನಿಲ್ಲುವಂತೆ ಪ್ರಯತ್ನಿಸತೊಡಗಿದ್ದಾರೆ. ಇದಕ್ಕೆ ಸರಕಾರದ, ಮತ್ತು 
ಜನತೆಯ ಬೆಂಬಲಗಳಿಸುವ ದಿಸೆಯಲ್ಲಿ ವಿಶೇಷ ಪ್ರಯತ್ನಗಳು ನಡೆಯುತ್ತಿವೆ. 


28 


ಸಿದ್ದಗಂಗಾ 


- ಖರ್ಚುವೆಚ್ಚಗಳು: ಪ್ರಾರಂಭದ ಹಂತದಲ್ಲಿ ಅಂದರೆ ಮೊದಲ ಎರಡು 
ಮರುವರ್ಷಗಳು ವಸ್ತು ಪ್ರದರ್ಶನದ ಖರ್ಚುವೆಚ್ಚಗಳು ಹೆಚ್ಚಾಗಿ ಆದಾಯ ಕಡಿಮೆ 
ವಾಯಿತು. ಆದರೂ ಸಮಿತಿಯು ಧೈಯ್ಯಗೆಡದೆ ಕಾರವನ್ನು ನಷ್ಟದಲ್ಲಿಯೇ ಮುಂದು 
ರಿಸಿತು. ಆ ನಷ್ಟವನ್ನು ಶ್ರೀಕ್ಷೇತವೇವಹಿಸಿಕೊಂಡಿತು . ಆದರೆ ಇತ್ತೀಚಿನ ವರ್ಷ 
ಳಲ್ಲಿ ಖರ್ಚುವೆಚ್ಚಗಳು ಆದಾಯಕ್ಕೆ ಸಮಸಮನಾಗಿ ನಿಂತು ಸಮಿತಿಯಾಗಲಿ , ಶ್ರೀ 
Fತ್ರವಾಗಲಿ ನಷ್ಟ ಕೊಳಗಾಗಲಿಲ್ಲ. ಆದರೆ ಲಾಭದ ಉದ್ದೇಶವು ಸಮಿತಿಗಾಗಲಿ , 

ಶ್ರೀಗಳವರಿಗಾಗಲಿ ಇಲ್ಲ. ಜ ನ ತೆ ಗೆ ಪ್ರಯೋ ಜ ನ ನಾ ಗ ಬೇಕೆ೦ಬು ದೇ 
ಮೂಲೋದ್ದೇಶ. ಒಂದುವೇಳೆ ಲಾಭದಯಕವಾಗಿ ಆದರೂ , ಆ ಲಾಭದ ಹಣವನ್ನು 
ಪ್ರದರ್ಶನದ ಉತ್ತರೋತ್ತರ ಅಭಿವೃದ್ದಿಗಾಗಿ ವೆಚ್ಚ ಮಾಡಲಾಗುವುದು, ಅದರನ್ವಯ 
ವಸ್ತು ಪ್ರದರ್ಶನದ ಮೈದಾನಕ್ಕೆ ಎರಡು ಪಾತ್ರದಲ್ಲಿಯೂ ಎತ್ತರವಾಗಿ ಗೋಡೆ ಹಾಕ 
ರಾಗಿವೆ, ಮುಂಭಾಗದಲ್ಲಿ ಸುಭದ್ರವಾದ ಕಲ್ಲಿನ ಕಟ್ಟಡವನ್ನು ಅಂದವಾಗಿ ನಿರ್ಮಿಸ 
ಹಾಗಿದೆ. ವಧ್ಯದಲ್ಲಿ ಅಲಂಕರಾಕ್ಕಾಗಿ ಶಾಶ್ವ ತ ವಾದ ಒಂದು ಪಾರ್ಕ್‌ನ್ನು ರಕ್ಷಿಸಿ 

ಂಡು ಸಾಕಲಾಗುತ್ತಿದೆ. ವಸ್ತು ಪ್ರದರ್ಶನ ಉಪಯೋಗಕ್ಕಾಗಿ ಒಂದು ಬೋಲ್ 
ಹಲ್‌ನ್ನು ಹಾಕಲಾಗಿದೆ. ಸುಸಜ್ಜಿತವ್ಯವಸ್ಥೆಗಾಗಿ ಹಲವು ಅತ್ತೂ ಪಯುಕ್ತ ಸಲಕರ 
ಹಗಳನ್ನು ಸಣ್ಣಗೊಳಿಸಲಾಗಿದೆ . ಇತ್ತೆ ಹೇಗೆ ವಸ್ತು ಪ್ರದರ್ಶನ ವ್ಯವಸ್ಥೆಯು ಸುಸೂತ್ರ 
ರಾಗಿ ಸಾಗಿರುತ್ತಿರುವುದು ನಾಡಿನ ಜನತೆಯ ಸುಯೋಗವೆಂದು ಭಾವಿಸಬಹುದು . 
ವೈಜ್ಞಾನಿಕ ಜ್ಞಾನಾಭಿವೃದ್ಧಿಗೂ , ಮಾ ನ ರಂ ನೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ 
- ಳಿಗೂ ವಿಶೇಷಸ್ಥಾನವಿತ್ತು ಗ್ರಾಮಾಂತರ ಪ್ರದೇಶದಜನರಿಗೆ ಅನುಕೂಲ ಕಲ್ಪಿಸಿ 
ಕೊಡುವ ಮಾರ್ಗದಲ್ಲಿ ವರ್ಷವರ್ಷ ಪ್ರವರ್ಧಮಾನಕ್ಕೆ ಬರುತ್ತಿರುವ ವ್ಯವಸಾಯ 
ತುತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ” ವು ಕೆಲವೇವರ್ಷಗಳಲ್ಲಿ ರಾಷ್ಟ್ರೀಯಮಟ್ಟದ 
ಶುಸಜ್ಜಿತ ಸಾರ್ವಕಾಲಿಕ ವಸ್ತು ಪ್ರದರ್ಶನಾಲಯವಾಗುವುದರಲ್ಲಿ ನನಗೆ ಅಪಾರ 
ಹಂಬಿಗೆಯಿದೆ. ಈ ಕಾರಕ್ಕೆ ಮುಖ್ಯವಾಗಿ ಶ್ರೀ ಶ್ರೀ ಗಳವರ ಕೃಪಾಶೀರ್ವಾದವೂ 
ಕೇಂದ್ರ ಹಾಗು ರಾಜ್ಯ ಸರಕಾರಗಳ , ಜನತೆಯ , ಸಂಘಸಂಸ್ಥೆಗಳ ಸಂಪೂರ್ಣಸಹಕಾ 
ರವೂ ಅವಶ್ಯವಾಗಿದೆ. ಕ್ರಿಯಾಸಿದ್ಧಿಃ ಸವೋಭವತಿ ಮಹತಾಂ ನೋಪಕರಣೈಃ” 


ಹೀಗಾಗಿ ಪ್ರತಿವರ್ಷವೂ ಶಿವರಾತ್ರಿಯ ಜಾತ್ರಾ ಸಂದರ್ಭದಲ್ಲಿ ವ್ಯವಸಾಯ 
ಮುತ್ತು ಕೈಗಾರಿಕಾ ವಸ್ತು ಪ್ರದರ್ಶನವೂ ನಾಡಿನ ಸೇವೆಯನ್ನು ಯಶಸ್ವಿಯಾಗಿ ನಿಶ್ವ 
ರಸಿಕೊಂಡು ಬರುತ್ತಿದೆ. ಅಂತಯೇ ಈ ವರ್ಷವೂ ರಾಜ್ಯ ಹಾಗೂ ಕೇಂದ್ರ 
ಸರಕಾರದ ವಿವಿಧ ಇಲಾಖೆಗಳು ಮತ್ತು ಖಾಸಗಿ ಸಂಸ್ಥೆಗಳು ತುಂಬಾ ಉತ್ಸುಕತೆ 
ಯಿಂದ ಭಾಗವಹಿಸಿ ಈ ಸಾಲಿನ ಪ್ರದರ್ಶನ ಉತ್ತಮ ಮಟ್ಟದಲ್ಲಿಪ್ರದರ್ಶಿತಗೊಳ್ಳಲು 
ಸಹಕಾರಿಯಾಗಿದ್ದವು. ತಾ|| 2 - 2-83 ರಂದು ವಸ್ತು ಪ್ರದರ್ಶನದ ಉದ್ಘಾಟನಾ 
ಮಾರ್ಚಿ, 1983 

29 


ಸಮಾರಂಭಕ್ಕೆ ಕರ್ನಾಟಕ ಸರಕಾರದ ಲೋಕೋಪಯೋಗಿ ಮಂತ್ರಿಗಳಾದ 
ಹೆಚ್ . ಡಿ. ದೇವೇಗೌಡರು ಭಾಗವಹಿಸಿದ್ದರು. ಮೈಸೂರು ಬ್ಯಾಂಕಿನ ಜನರ 
ಮ್ಯಾನೇಜರ್ ಶ್ರೀ ಸಿ . ಶಿವಶಂಕರ್‌ರವರು ಅತಿಥಿಗಳಾಗಿ ಆಗಮಿಸಿದ್ದರು. ಈ 
16 - 2- 83 ರಂದು ನಡೆದ ಮುಕ್ತಾಯ ಸಮಾರಂಭಕ್ಕೆ ರಾಜ್ಯದ ಕೈಗಾರಿಕೆ ಸಲ 
ರಾದ ಶ್ರೀ ಎಸ್ . ಆರ್ . ಬೊಮ್ಮಾಯಿಯವರು ಮತ್ತು ಕೃಷಿ ಸಚಿವರಾದ : 
ಎಸ್ . ರೇವಣ್ಣನವರು ಆಗಮಿಸಿದ್ದರು. ಶಾಸಕರಾದ ಶ್ರೀ ಲಕ್ಷ್ಮೀನರಸಿಂಹಯನವ 
ಉತ್ತಮ ಮಟ್ಟದ ಪ್ರದರ್ಶಿಸಿ ಬಹುಮಾನ ಗ ೪ ಸಿ ದ ತುಮಕೂರಿನ ಹೇತ 
ಎಂ . ಟಿ . ಗಡಿಯಾರ ಕಾರ್ಖಾನೆ, ಅ ರ ಣ್ಯ ಮತ್ತು ವ್ಯವಸಾಯ ಇಲಾಖೆಗೆ 
ಪ್ರಥಮ ಪರಾಯ ಪಾರಿತೋಷಕ ಬಹುಮಾನವನ್ನು ಮತ್ತು ಇತರ ಮ ಳಿ ಗೆ 
ಳಿಗೂ ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಿದರು. ಎ 
ಗಿಂತ ಈ ಸಾಲನ ಪ್ರದರ್ಶನ ಉತ್ತಮ ಮಟ್ಟದಲ್ಲಿ ಪ್ರದರ್ಶಿತವಾಗಿತ್ತು ಎಂಬು 
ಹಲವು ಮುಖಂಡರ ಅಭಿಪ್ರಾಯ . ಹೀಗೆ ದಿನೇದಿನೆ ಅಭಿವೃದ್ಧಿಯನ್ನು ಸಾಧಿಸು 
ಶ್ರೀ ಸಿದ್ದಲಿಂಗೆಶ್ವರ ವ್ಯವಸಾಯ ಮತ್ತು ಕೈಗಾರಿಕಾ ವಸ್ತು ಪ್ರದಶವು ವ್ಯವ 
ವಾಗಿ ನಡೆದುಕೊಂಡು ಬರಲು ಪೂಜ್ಯರ ಆಶೀರ್ವಾದ, ಶ್ರೀ ಕ್ಷೇತ್ರದ ಹಳೆ 
ವಿದ್ಯಾರ್ಥಿ ಮಿತ್ರರು ಮತ್ತು ಸದರಿ ಅಭ್ಯಾಸ ಮಾಡುತ್ತಿರು ಮಕ್ಕಳು ಕ್ಷೇತ್ರದ 
ಎಲ್ಲಾ ವಿದ್ಯಾಸಂಸ್ಥೆಗಳ ಮುಖ್ಯರು ಮತ್ತು ಅವರ ಸಹೋದ್ಯೋಗಿಗಳ ಪೂ : 
ಸಹಕಾರ ಮುಖ್ಯ ಕಾರಣ ಎಂದು ಹೇಳುತ್ತಾ ಮುಂದೆಯೂ ಎಲ್ಲರ ಪೂರ್ಣ ? 
ಕಾರ ಅನ್ಯಾಹಕವಾಗಿ ಸಾಗಿ ಬರಲೆಂದು ಶ್ರೀ ಕ್ಷೇತ್ರಾಧಿಪತಿ ಶ್ರೀ ಸಿದ್ಧಲಿಂಗೇಶ್ವರ 
ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇವೆ. 


With Best Compliments from : 

Shop : 8968 
Phon : Bes : 8161 


KARNATAKA TENT HOUSE 

Hirers of : 
FURNITURES , CROCKERY & SHAMIYANAS 


NEW MANDIPET 
2 ND MAIN ROAD 


TUMKUR 


30 


ಸಿದ್ದಗ 


ಶ್ರೀ ಪುರಂದರದಾಸರ ಉಪದೇಶ 


- 


---- ಶ್ರೀ ಭದ್ರಗಿರಿ ಅಚ್ಯುತದಾಸರು 


ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ಕರ್ತುಮರ್ಹತಿ ” ಕರ್ಮದಿಂದ 
ತನಗೇನೂ ಪ್ರಯೋಜನವಿಲ್ಲದಿದ್ದರೂ ಇತರರಿಗೆ ನಿಷ್ಕಾಮ ಕರ್ಮದಲ್ಲಿ ರುಚಿಯ 
ನ್ನುಂಟುಮಾಡುವ ಸಲುವಾಗಿ ಅಪರೋಕ್ಷ ಜ್ಞಾನಿಗಳೂ ಕೂಡಾ ಕರ್ಮ ಮಾಡ 
ಬೇಕೆಂದು ಗೀತಾಚಾರ್ಯ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನು ಅಪ್ಪಣೆ ಕೊಟ್ಟ 
ದ್ದಾನೆ. ಹಾಗೆಯೇ ಅಪರೋಕ್ಷ ಜ್ಞಾನಿಗಳಾದ ( ಪರಮಾತ್ಮನನ್ನು ಕಂಡವರು ) 
ಜೀವನ್ನು ಶ್ರೀ ಪುರಂದರದಾಸರು ಲೋಕಸಂಗ್ರಹಕ್ಕಾಗಿ ಆ ಕಾಲದ ಜನರ ನಡೆ , 
ನುಡಿಗಳನ್ನು ತಿದ್ದಲು, ಹದವಾಗಿ, ಮೆದುವಾಗಿ ಚುಚ್ಚಿ , ಮೆಚ್ಚಿ , ಮುನಿಸಿನಿಂದ, 
ಮಮತೆಯಿಂದ ಮಾಡಿದ ಉಪಜೇಶ ಪದ್ದತಿಯನ್ನು ಅವಲೋಕಿಸುವುದು ಈ ಲೇಖ 
ನದ ಉದ್ದೇಶ. 


ಧರ್ಮಕ್ಕೆ ಕೈ ಬಾರದೀಕಾಲ.... 
ಪಾಪ ಕರ್ಮಕ್ಕೆ ಮನಸೋಲೋದೀ ಕಲಿ ಕಾಲ - 
ದಂಡ ದೇಹಕೆ ಉಂಟು ಪುಂಡು ಪೋಕರಿಗುಂಟು 
ಹೆಂಡತಿ ಮಕ್ಕಳಿಗೆ ಇಲ್ಲವೀ ಕಾಲ 1 ದಿಂಡರಿಗುಂಟು ಜಗ ಭಂಡರಿಗುಂಟು 
ಅಂಡಲೆವರಿಗಿಲ್ಲವೀ ಕಾಲ ! | 


ಈ ಕೀರ್ತನೆಯಲ್ಲಿ ದಾಸರು ನೀತಿಗೆಟ್ಟ ಸಮಾಜದ ನೈಜ ಚಿತ್ರವನ್ನು ನಮ್ಮ 
ಮುಂದೆ ಇಡುತ್ತಾರೆ. “ ದಾನಧರ್ಮಾದಿ ಭಾವನೆಯಿಂದ ಪ್ರೇರಿತವಾದ ಸಮಾಜದಲ್ಲಿ 
ಆರ್ಥಿಕ ಸಮತೋಲನವೂ , ಸಮಾನತೆಯ ಸಹಜವಾಗಿ ಪ್ರಾಪ್ತವಾಗುತ್ತದೆ. ದಾನ 
ನಾಡದೇ ಭೋಗಿಸುವವನನ್ನು “ ಕಳ್ಳ ” ಎಂದು ಗೀತೆಯಲ್ಲಿ ಹೇಳಿದೆ. “ ದಾನವೇ 
ಭೂಷಣ ಎರಡೂ ಹಸ್ತಗಳಿಗೆ ” ಎಂದು ಶ್ರೀಪಾದರಾಯರ ವಚನಗಿ “ ಹಾತದಿಯಾ 
ಕರೇದಾನ ' ದಾನಗಳಿಗಾಗಿಯೇ ಕೈಗಳು ಕೊಡಲ್ಪಟ್ಟಿವೆ ಎಂದು ಸಂತ ಕಬೀರರ ವಚನ 
ವಿದೆ. ಆದರೆ ಇದು ಕಲಿಕಾಲ, ಧರ್ಮಕ್ಕೆ ಕೈ ಬಾರದು; ಪಾಪಕರ್ಮಕ್ಕೆ ಮನ 
ಸೋಲ್ತುದು ಎನ್ನುತ್ತಾರೆದಾಸರು. ಜನರ ಈ ಬುದ್ದಿ ನೋಡಿ ಇದು ಕಲಿಕಾಲ 
| ಎಂದು ದಾಸರು ಅನುಮಾನಿಸಿದುದು ಸೂಕ್ತವೇ ಆಗಿದೆ. ಈ ಕುರಿತು ಬ್ರಹ್ಮ ಪುರಾಣ 
ದಲ್ಲಿ ಹೀಗೆ ಹೇಳಿದೆ. 


ಮಾರ್ಚಿ, 1983 


ಯದಾ ಯದಾಹಿ ಪಾಖಂಡ ವೃತ್ತಿರಪಲಕ್ಷತೆ| 
ತದಾ ತದಾ ಕಲೆ ವೃದ್ದಿರನುಮೇಯಾ ವಿಚಕ್ಷಣೆ: 11 

(ಬ್ರಹ್ಮ ಪುರಾಣ 229 -44) 
ಬ್ರಾಹ್ಮಣರೇ ! ಎಂದು ಈ ಜಗತ್ತಿನಲ್ಲಿ ಪಾಖಂಡ ವೃತ್ತಿಯು ದೃಷ್ಟಿಗೋಚರ 
ನಾಗುವುದೋ ಆಗ ಕಲಿಕಾಲವು ವೃದ್ಧಿಯಾಗುವುದೆಂದು ವಿದ್ವಾಂಸನಾದ ಪುರುಷನು 
ಅನುಮಾನಿಸಬೇಕು. 

ಪಾಖಂಡರೆಂದರೆ , ದೇಹವೇ ದೇವರು , ಭೋಜನವೇ ಭಕ್ತಿ , ಮರಣವೇ 
ಮುಕ್ತಿ ಎನ್ನುವ ಜನರು. (“ ದೇಹತೆ ದೇವ, ಭೋಜನತೆ ಭಕ್ತಿ , ಮರಣತೆ ಮುಕ್ತಿ 
ಪಾಖಂಡ್ಯಾಚಿ” ಸಂತ ತುಕಾರಾಮರು) 

ಹೀಗೆ ಧರ್ಮಕ್ಕೆ ಕೈ ಬಾರದ, ಪಾಪ ಕರ್ಮಕ್ಕೆ ಮನಸೋಲುವ ಜನರನ್ನು ಕಂಡು 
ಶ್ರೀ ಪುರಂದರದಾಸರು ಇದು ಕಲಿಕಾಲ ಎಂದು ಅನುಮಾನಿಸುತ್ತಾರೆ. 

ಮೂರ್ಖರು ತಮ್ಮ ಕೈಯಲ್ಲಿ ಅಪಾರ ಧನವಿದ್ದರೂ ಅದನ್ನು ಸತ್ಕಾರ್ಯಕ್ಕೆ 
ಧರ್ಮಕಾರ್ಯಕ್ಕೆ ವಿನಿಯೋಗಿಸರು. ಜೂಜು, ಸ್ಪರ್ಧೆ, ಭೋಗ, ವ್ಯಭಿಚಾರ 
ಇವುಗಳಲ್ಲಿ ತೊಡಗಿಸುವರು. ನಾರದ ಪುರಾಣದಲ್ಲಿ ಭಗವಾನ ಕಪಿಲ ಮಹರ್ಷಿಗಳ 
ವಚನವಿಂತಿದೆ. 
“ ಭವೇದ್ಯದಿ ಖಲಸ್ಯ ಶ್ರೀ ಸೈವ ಲೋಕವಿನಾಶಿನಿ ” 

ದುಷ್ಟನಲ್ಲಿ ಇರುವ ಸಂಪತ್ತು ಲೋಕನಾಶಕ್ಕೆ ಕಾರಣವಾಗುವುದು “ ಪಾಪಿಯ ಧನ 
ಪ್ರಾಯಶ್ಚಿತ್ತಕ್ಕಲ್ಲದೇ ಪಂಚಾಮೃತಕ್ಕೆ ಸಲ್ಲದಯಾ ” ನಾಯಿಯ ಹಾಲು ನಾಯಿ 
ಮರಿಗಲ್ಲದೆ ಪ೦ ಚಾ ತ ಕೈ ಸಲ್ಲದಯಾ ಎಂಬ ಶರಣ ಬಸವಣ್ಣನವರ 
ವಚನದಂತೆ, ಈ ಕಲಿಕಾಲದ ಜನರು ದಂಡದೋಹಕೆ ಪುಂಡುಪೋಕರಿಗೆ ಹಣ 
ಸುರಿಸುವರು ಎಂಬ ಪುರಂದರದಾಸರ ಮಾತು ಪ್ರತ್ಯಕ್ಷಾನುಭವ. 
ಐಶ್ವರ್ಯ ಮದ ಮತ್ತಾನಾಂ ಕುಧಿತಾನಾಂ ಚ ಕಾಮಿನೀಂ | 
ಅಹಂಕಾರವಿರೂಢಾನಾಂ ವಿವೇಕೊನೈವ ಜಾಯತೆ || 

( ಭಗವಾನ ಕಪಿಲ -.- ನಾರದ ಪುರಾಣ, 8.103 ). 
ಧ ನ ಮ ದ ದಿ೦ ದ ಉನ್ಮತ್ತನಾದವನು, ಹಸಿದವನೂ , ಕಾಮಾತುರನೂ , 
ಅಹಂಕಾರದಿಂದ ಮೂಢನಾದವನಿಗೂ ವಿವೇಕ ಉದಯವಾಗುವುದೇ ಇಲ್ಲಾ . 

ಮೇಲಿನ ಕೀರ್ತನೆಯಲ್ಲಿ ದಾಸರು -- ಕಲಿಕಾಲದ ಲಕ್ಷಣ ಹೇಳುತ್ತಾ - ದಂಡ 

ಹಕೆ ಉಂಟು ಪುಂಡು ಪೋಕರಿಗುಂಟು ! ಹೆಂಡತಿ ಮಕ್ಕಳಿಗಿಲ್ಲವೀಕಾಲ” ಎನ್ನು 
ಇಾರೆ. 


32 


ಸಿದ್ಧಗಂಗಾ 


ಯದಾ ಯದಾ ಸತಾಂ ಹಾನಿರ್ವೆದ ಮಾರ್ಗನು ಸಾರಿಣಾಮ್ | 
ತದಾ ತದಾ ಕಿರ್ವೃದ್ಧಿದನುಮೇಯಾ ವಿಚಕ್ಷಣೈಃ ! . 
ಪ್ರಾರಂಭಾಶ್ಚಾವಸೀದಂತಿ ಯದಾ ಧರ್ಮಕೃತಾಂ ನೃಣಾನಮ್ | 
ತದಾನುಮೇಯಂ ಪ್ರಾಧಾನ್ಯಂ ಕಲೇವಿಪ್ರಾ ವಿಚಕ್ಷಣೈಃ| 

( ಬ್ರಹ್ಮಪುರಾಣ . 229 - 45 , 46 
ವೇದ ಮಾರ್ಗಾನುಸಾರಿಗಳಾದ ಸಾಧುಗಳಾದ ವಿದ್ವಾಂಸರಿಗೆ ಎಂದು ಹಾ 
ಉಂಟಾಗುತ್ತದೋ ಆಗ ಕಲಿವೃದ್ಧಿಯಾಗಿದೆ ಎಂದು ವಿದ್ವಾಂಸರು ತಿಳಿಯಬೇಕು 
ಎಂದು ಧರ್ಮಾತ್ಮರಿಂದ ಪ್ರಾರಂಭವಾದ ಸತ್ಕಾರ್ಯಗಳು ಶಿಥಿಲವಾಗುತ್ತಾ ಬರು 
ನವೋ ಆಗ ವಿದ್ವಾಂಸನಾದವನು ಮುಖ್ಯವಾಗಿ ಕಲಿವೃದ್ಧಿಯಾಗಿದೆ ಎಂದು ತಿಳಿಯ 
ಬೇಕು ಹೀಗೆ ಬ್ರಹ್ಮಪುರಾಣದ ವೇದವ್ಯಾಸರ ಶ್ಲೋಕಗಳನ್ನು ಈ ಕೀರ್ತನೆಯಲ್ಲಿ 
ಹಾಸರು ಕನ್ನಡಿಸಿದ್ದಾರೆ ಎನ್ನಬಹುದು. 


ನಿಜವಾದ ಕೈಹಿಡಿದ ಹೆಂಡತಿ ಮಕ್ಕಳಿಗೆ ಈ ಕಾಲದಲ್ಲಿ ಸರಿಯಾದ ಸಂರಕ್ಷಣೆ 
ಇಲ್ಲಾ . . ಆದರೆ “ ದಿಂಡೇರಿಗುಂಟು ಜಗ ಧಂಡರಿಗುಂಟು / ಅಂಡಲೆಯವರಿಗೆ ಇಲ್ಲವೇ 
ಕಾಲ.'' 


ಈ ಕೀರ್ತನೆಯಲ್ಲಿ ದಾಸರು ಕಲಿಕಾಲ ಲಕ್ಷಣ ಹೇಳುತ್ತಾ ಸುಳ್ಳು ಹೇಳುವವ 
ರಿಗೆ , ನಿತ್ಯ ವ್ಯಭಿಚಾರಾದಿ ದುರ್ಮಾರ್ಗದಲ್ಲಿರುವವರಿಗೆ ಈ ಕಾಲ ಸುಖ , ಉತ್ತಮ 
ರಿಗೆ ಈ ಕಾಲವಲ್ಲಾ . ತೊತ್ತು ತಾಡಕಿಯರು ಈ ಕಾಲ ಮೆರೆಯುತ್ತಾರೆ. ಹೆತ್ತ 
ತಾಯಿಗೆ ಈ ಕಲಿಕಾಲದಲ್ಲಿ ಸುಖವಿಲ್ಲಾ ಎನ್ನುತ್ತಾರೆ. ನಿಜವಾಗಿ ಈಗ ಜನರು 
ಸುನೆಯ ಕೂಲಿಯ ಆಳಿಗೆ ಹೆದರಿ ನಡೆಯುವಷ್ಟು ಅವರಿಗೆ ತೋರುವ ಗೌರವದಷ . 
ತಾಯಿಗೆ ತೋರುತ್ತಿಲ್ಲಾ. 


“ ಮಾತೆಂಸಿ ನಮಿಳೆ ಗಳ ಸರಿಬಾಯಿಲೇಸಿ ಸೊನಿಯಾಂಚಿ ಸಿ?” ತಾಯಿ 
ಕೇಳಿದರೆ ಆಕೆಯ ಕೊರಳಿಗೆ ಲೋಹದ ಸರವೂ ಇಲ್ಲಾ ” ಎಂಬ ಮಗ, ಹೆಂಡತಿಗೆ 
ಚಿನ್ನದ ಸರ ಹಾಕುತ್ತಾನೆ ಎನ್ನುತ್ತಾರೆ ತುಕಾರಾಮರು. 


ತಾಟಕಿಯಂಥಾ ಹೆಂಡತಿಯನ್ನು ಹೊಗಳುತ್ತಾ ತಾಯನ್ನು “ ನಾನು ಹುಟ್ಟಿ, 
ದಂದಿನಿಂದ ಇದು ನನ್ನ ಬೆನ್ನು ಹಿಡಿದ ಭೂತ' ಎನ್ನುತ್ತಾನಂತೆ. ಇದು ಕಲಿಕಾಲದ 
ಅಕ್ಷಣ ಎಂದು ತುಕಾರಾಮರೂ ಒಂದೆಡೆ ಹೇಳಿದ್ದಾರೆ. .. 


ಹುಸಿ ದಿಟವಾಯಿತು | ರಸ ಕಸವಾಯಿತು | ಸೊಸೆ ಅತೈ ದಂಡಿಸೋದೇ 
ಕಾಲ ಬಿಸಜಾಥ ಪುರಂದರ ವಿಠಲನ ಮನದಲ್ಲಿ - -ಸ್ತುತಿಸುವವರಿಗೆ ಇಲ್ಲವೀಕಾಲ. 


ಒಳ್ಳೇ ಸತ್ಯವಾಗುತ್ತದೆ ಕಲಿಕಾಲದಲ್ಲಿ. ದೊಡ್ಡ ದೊಡ್ಡ ಓದಿದ ಕಾನೂನು ತಜ್ಞ 
ಲ್ಲಾ ಸೇರಿ ನ್ಯಾಯಾಲಯದಲ್ಲಿ ಇಂದಿಗೂ ಸುಳ್ಳನ್ನ ಸತ್ಯವಾಗಿಸುತ್ತಲೇ ಇದ್ದಾರೆ. 
ಉತ್ತಮವಾದ ಆರೋಗ್ಯದಾಯಕವಾದ ಆಹಾರಗಳೆಲ್ಲಾ ಮಾಯವಾಗಿ , ತೀಕ. 
ಕಾದ , ಅನಾರೋಗ್ಯಕರವಾದ, ಉಲ್ಬಣಕಾರದ ಆಜೀರ್ಣಾದಿಗಳನ್ನುಂಟುಮಾಡುವ 

ಭಕ್ಷ ಭಕ್ಷಣ, ಮಾದಕ ದ್ರವ್ಯ ಸೇವನೆ , ಕಾಮೋದ್ರೇಕವಾಗಿಸುವ ಸುಪ್ತ ವಾಸನೆ 
ಗಳನ್ನು ಬಡಿದೆಬ್ಬಿಸುವ ಗೀತೆ, ಕಥೆಗಳ ಶ್ರವಣ ಪಶುತ್ವ , ಪಿಸುಣತ್ವ ಇಂತಹ ವಿನಾಶ 
ಕಾರಿ ಲಕ್ಷಣಗಳು ಕಲಿಕಾಲದವುಗಳು. 
ಅನೃತಾತ್ ಪಾರದಾರ್ಯಾಚ್ಚ ತಥಾಭಕ್ಷಸ್ಯ ಭಕ್ಷಣಾತ್ | | 
ಅಗೋತ್ರ ಧರ್ಮಾಚರಣಾತ್ ಕ್ಷಿಪ್ರಂ ನಶ್ಯತಿ ವೈ ಕುಲಮ್ || 

( ಪದ್ಮಪುರಾಣ, 55 - 18) 


ಅಸತ್ಯ ಭಾಷಣ , ಪರಸ್ತಿ ಸಂಗ, ಅಭಕ್ಷ ಭಕಣ ಹಾಗೂ ತನ್ನ ಕುಲ 
ಧರ್ಮಕ್ಕೆ ವಿರುದ್ಧವಾದ ಆಚರಣೆ ಇದನ್ನು ಮಾಡುವುದರಿಂದ ಕುಲವು ಶೀಘ್ರ 
ವಾಗಿ ನಷ್ಟವಾಗುವುದೆಂದು ಪದ್ಮಪುರಾಣದಲ್ಲಿ ಹೇಳಿದೆ. 

ಈ ಪದ್ಯದಕೊನೆಯಲ್ಲಿ ಕಲಿಕಾಲವು ಪುರಂದರ ವಿಠಲನ ಮನದಲ್ಲಿ ಸ್ಮರಿಸುವ 
- ನರಿಗೆ ಅನುಕೂಲವಲ್ಲಾ ಎನ್ನುತ್ತಾರೆ. 

ಆದರೆ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ - ಕುಲಕೋಟಿಗಳು ಉದ್ಧರಿಸು 
ವುವೊ ” ಎಂದು ಅವರೇ ಹೇಳಿದ್ದಾರೆ. 


- ಶ್ರೀ ಪುರಂದರದಾಸರು ತನ್ನ ಕಾಲದಲ್ಲಿ ಉತ್ತಮ ಕುಲದವರೆನಿಸಿದವರಲ್ಲಿ ಅನೇ 
ಕರು ಹೇಯತ್ವಗಳನ್ನು ಮಾಡಿಯೂ ಸಂಭಾವಿತರಂತೆ ತಿರುಗುವವರನ್ನು , ಹೊಲೆಯ 
ಹೊಲತಿ , ಎಂದರೆ ಇವರೇ ಎಂದು ಬೊಟ್ಟು ತೋರಿಸಿ ಹೇಳುವ ಧಾರ್ಷ್ಟವನ್ನು 
ತೋರಿದವರು. 


ಸತಿಗೆ ವಶನಾಗಿ ಜನನಿ ಜನಕರಿಗೆ ಅತಿ ನಿಷ್ಟುರ ಮಾಡುವವ ಹೊಲೆಯ ! 
ಸುತರ ಪಡೆದು ವಾರ್ಧಿಕ ಮದವೇರಿ [ ಮುದಿಭ್ರಾಂತಿ] ಪತಿದ್ವೇಷ ಮಾಡುವವಳೇ 
ಹೊಲತಿ ” ಎನ್ನುತ್ತಾರೆ. ದುರ್ಬಲ ಜನರನ್ನು ಕಂಡು ಮರುಗದವ ಹೊಲೆ ಯ 
ಮುಂತಾಗಿ ಹೇಳಿದ ದೀನಾನು ಕಂಪಿಗಳಾದ ದಾಸರು , ತಕ್ಷಣ ದುರ್ಜನರನ್ನು ತರಾ 
ಟೆಗೆ ತೆಗೆದುಕೊಳ್ಳುತ್ತಾರೆ. ಇವರು ಜಾಲಿಯ ಮರದಂತೆ, ಮೂಲಾಗ್ರ ಮುಳ್ಳು 
ಬಿಸಿಲಿನಲ್ಲಿ ಬಂದವರಿಗೆ ನೆರಳಿಲ್ಲಾ ಹಸಿದು ಬಂದವರಿಗೆ ಹಣ್ಣಿಲ್ಲಾ , ಕುಸುಮ 
ವಾಸನೆ ಇಲ್ಲಾ ಕೂಡಲು ಸ್ಥಳವಿಲ್ಲಾ . ರಸಸ್ವಾದ ವಿಷದಂತೆ ಎಂದು ದುರ್ಜನರನ್ನು 


ಮಾರ್ಚಿ, 1983 


- 


ತಿತಿ 


ಕಂಡು ಓಕರಿಸಿ, ಇವರಿಗೆ ಉಪದೇಶ ಮಾಡಿ ಸರಿಪಡಿಸುವುದೂ ಸಾಧ್ಯವಿಲ್ಲ ಎನ್ನು 
ತಾರೆ. 


- ಊರ ಹಂದಿಗೆ ಷಡ್ರಸಾನ್ನವಿಡಲು ನಾರುವ ಗಂಧನ ಬಿಡುವುದುಂಟಿ ಎಂದು 
ದುರ್ಜನರನ್ನು (ಊರಹಂದಿ ” ( ಹೊಲಸು ಮಲ ತಿನ್ನುವ ಹಂದಿ ಶುದ್ದ ವಾದಗೆಡ್ಡೆ ಗೆಣ 
ಸು ದಿನ್ನು ಕಾಡು ಹಂದಿಯಲ್ಲಾ) ಎಂದುದೂ , ಇವನಿದದ ತಟಕೂ ಉಪಕಾರವಿಲಾ - 
ಬಿನ್ನಾಣದ ಮಾತಿಗೆ ಕೊರತಿಲ್ಲಾ . ಅನ್ನಕ್ಕೆ ಸೇರಿದಕುನ್ನಿ ಇತ ಎಂದುದೂ ಎಷ್ಟು 
ವಿಷ್ಟುರವಾಗಿ !! 


- ಬರೇ ನೀರಿನಲ್ಲಿ ಮುಳಗಿ ಮುಳಗಿ ಮ ಟ್ಟ ಬೇಡಾ ಮುಟ್ಟ ಬೇಡಾ ಎಂಬ ಮೂಢ 
ರನ್ನು ಕಂಡು ಅವರ ವಿಷಯದಲ್ಲಿ ಕನಿಕರ ಪಟ್ಟು , ಚರ್ಮ ತೊಳೆದರೆ ಕರ್ಮಹೋದೀ | 
ತೇ ಧೂ ! ಭಿಕನಾಸಿ ! ಎನ್ನುತ್ತಾರೆ. 


ಇಚ್ಛೆಯಿಂದ ಮಲ ಮೂತ್ರ ಶರೀರವನ್ನು ನೆಕ್ಕಿತೊಳೆದರೆ ಅದು ಮಡಿಯೇ ? : 
ಅಚ್ಯುತಾನಂತನ ನಾಮವನೆನೆದು ಸಚಿತ ಕಳೆವುದೇ ನಿಜವಾದ ಮಡಿ” ಎಂದು ಅಚ 
ರದ ಅಂಧತೆಗೆ ವಿಚಾರದ ಕಣ್ಣುಗಳನ್ನು ಕೊಡುತ್ತಾರೆ. 


ಸ್ನಾನವೆಂದರೆ ಬರೀ ನೀರಿನಲ್ಲಿ ಮುಳುಗವುದಲ್ಲ , ಗುಂಡು ನೀರಿನಲ್ಲಿ ಮುಳು 
ಗುತ್ತದೆ ಬೆಂಡು ನೀರಿನಲ್ಲಿ ತೇಲುತ್ತದೆ ಎನು ಪ್ರಯೋಜನ? - - - 


“ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ ” ಎನ್ನುವ ದಾಸರ ಮಾತು ಎಷ್ಟು 
ಸತ್ಯ ! ಮೂರ್ಖತನವಿಂದರೇನು? ಎಂದು ದಾಸರು ಹೇಳಿದ ಬಗೆ ಎಂತಹ ಮೂರ್ಖನಿಗಾ 
ದರೂ ತಿಳಿಯಬೇಕು. 

... God - ದಿಲ ... , 
ಒಂಟಿಯಲಿ ಹೆಂಡತಿಯ ಬಿಡುವಾತ ಮೂರ್ಖ- ಗಂಟನೊಬ್ಬರ ಕೈಲಿ ಇಡು 
ಪಾತ ಮೂರ್ಖ| ನೆಂಟರಿಗೆ ಸಾಲವನು ಕೊಡುವಾತ ಮೂರ್ಖ. 


ಸತ್ತ ಕರುವಿನ ಹಾಲು ಕುಡಿವಾತ ಮೂರ್ಖ- ಒತ್ತೆಯಿಲ್ಲದೆ ಸಾಲ ಕೊಡು 
ಪಾತ ಮಖರ್ಖ, ಹೆತ್ತ ತಾಯೆಯನು ಬೈವವ ಕಡು ಮೂರ್ಖ. - - 


ಉಂಡ ಮನೆಗೆ ರಡ ಬಗೆವಾತ ಮೂರ್ಖ- ಕೊಂಡೆ ಮಾತನು ( ಚಾಡಿಯ 
ಮಾತು ) ಕೇಳಿ ಕುಣಿಯುವವ ಮೂರ್ಖ– ಈ ಒಂದೊಂದು ಮಾತಿನ ವ್ಯಾವಹಾರಿಕ 
ಸತ್ಯತೆ ಎಷ್ಟು ಸ್ಪಷ್ಟ ! 


35 


ಹೇ ನಾಲಿಗೆ ನಿನ್ನನು ಬೇಡಿಕೊಳ್ಳುತ್ತೋಲೆ ಹರಿನಾಮ ಹೇಳು, ನಾಡಮಾತು ಬೇಡಾ 
ಎಂದು ಬೇಡಿಕೊಳ್ಳುತ್ತಾರೆ, ಅಗಲು ನಾಲಿಗೆ ಹರಿನಾಮ ಹೇಳದಿದ್ದರೆ, ಏನು ನಾಲಗೆ 
ನಲ್ಲಿ ನೆಗ್ಗಿನ ಮುಳ್ಳು ಮುರಿದಿದೆಯೋ ? ಎಂದು ಅಣಕಿಸುತ್ತಾರೆ. 


0. 


ಉಪದೇಶ ಮಾಡಿ ಮಾಡಿ ಬೇಸತ್ತು ಬೇವು ಬೆಲ್ಲ ದೊ ಳಿಡಲೇನು ಫಲ 
ಹಾಲಿಗೆ ಹಾಲೆರೆದು ಏನು ಫಲ' ಹೀಗೆಂದು ತನ್ನ ಉಪದೇಶಗಳೆಲ್ಲಾ ವ್ಯರ್ಥವಾಯ್ತಿ ; 
ಎಂದು ಶಂಕಿಸುತ್ತಾರೆ. 


ಪರರ ವನಿತೆಯರ ಒಲುಮೆ ಗೆ ಒಲಿದು ಅವರನ್ನು ಬೆರೆದು ಅಮೇಲೆನೀರಿನಲ್ಲಿ 
ಮುಳುಗಿ ಬೆರಳನೆಣಿಸಿ ಜಪಮಾಡುವವರನ್ನು - ಸತಿ ಸೇವೆ ಬಿಟ್ಟು ಪರಪತಿಯರಲ್ಲಿ 
ಸರಸವಾಡಿ, ಬಳಿಕ ಮೈ ತೊಳೆದು ವ್ರತವನ್ನು ಮಾಡುವಳನ್ನು ಕಂಡು ದಾಸರು “ ನಗೆ 
ಯುಬರುತಿದೆ” ಎಂದು ಇಂತಹ ಢಾಂಬಿಕರನ್ನು , ನೀತಿಯಲ್ಲಿ ಹೊಲೆಯರನ್ನು ನಮ್ಮ 
ಮುಂದೆ ನಗೆಗೀಡಾಗಿಸುತ್ತಾರೆ. 


- ತನುವನ್ನ ನೀರೊಳದ್ದಿದರೇನು ಬಂತು? ಮನದಲ್ಲಿ ದೃಢ ಭಕ್ತಿ ಇರಬೇಕು ಎಂದು 
ಶುಂಠ ಅಚಾರವಂತರ ಗಂಟಲೌಕುವಂತೆ ಹೇಳುವರು, 


16 


ಹರಿ , ಹರಿ , ಎನ್ನಲು ಜೀವನದಲ್ಲಿ ಅವಕಾಶವೇ ದೊರಕುತ್ತಿಲ್ಲವೇ ನಿಮಗೆ ? 
ನರಜನ್ಮ ವ್ಯರ್ಥವಾಗಿ ಹೋಗುತ್ತಿದೆಯಲ್ಲಾ! 


ಹರಿ ಜಾಗರಣೆ ಏಕಾ ದ ಶಿ ಗಳಲ್ಲಿ ನಿನಗೆ ದ್ವಾದಶಿ ಪಾರಣೆಯ ಚಿಂದೆ ಯಾತ್ರೆಗೆ 
ಹೋದಾಗ ಪಾರಣೆ, ಚಿಂತೆ , ಸತ್ಕಾರ್ಯ ಮಾಡುವಾಗ ಧನದ ಮೇಲಿನ ಚಿಂತೆ? 
ಪುಣ್ಯ ಕಥೆ ಶ್ರವಣ ಮಾಡುವಾಗ ಗೃಹದ ಚಿಂತೆ' ಕಾಶಿಯಾತ್ರೆಗೆ ಹೋಗಿ ಅಲ್ಲಿಯೂ 
ನಿಶ್ಚಿಂತೆಯಿಂದ ನೀನು ಗಂಗೆ ಮುಳುಗಲಾರೆ. 

( ಗಂಗೆ ಮುಳುಗುವಾಗ.... ಚೆಂಬು ಮೇ ಲಿ ದ್ದ ಚಿಂತೆ....ಸಂಗಡದವರು 
ಪೋಗುವ ಚಿಂತೆ?' 


ಪನ್ನಗಶಯನ ಶ್ರೀ ಪುರಂದರವಿಠಲನ್ನ ಹಿಂಗದೆ ಭಜಿಸಲು ಸತತ ನಿಶ್ಚಿಂತೆ. ಈ 
ಕೀರ್ತನೆಯಲ್ಲಿ ದಾಸರು ಸಾಧಕನು ತನ್ನ ದೌರ್ಬಲ್ಯವನ್ನು ಅರಿತುಕೊಂಡು ಸಾಧನೆ 
ಯಲ್ಲಿ ಮುಂದುವರಿಯಲಿ ಎರಬ ಆಶಯ ವ್ಯಕ ಮಾಡುವುದನ್ನು ಕಾಣಬಹುದು. 


) 


ಪುರಂದರದಾಸರ ಕೆಲವು ಕೀರ್ತನೆಗಳಲ್ಲಿ ಸಾಹಿತ್ಯದಲ್ಲಿ ಸೇರಿಸಲಾಗದಂಥ 

ನೆ. ಎಷ್ಟು ಹೇಳಿದರೂ ನಿನಗೆ ಮತಿ ತಿಳಿಯದು ಹೂ ....ಲವಡಿ! ಛೇ! 
ಮಾರ್ಚಿ , 1983 

36 


ನೋಡಿ ಪಾಪಿ ಮನವೆ! ಮುಂಡೆರಾದರು ಪಂಡಿತರು, ತುಂಡು ಮುಂಡೆ.... 
ವ್ಯಾದಿ. ತುಡುಗು ಮಂಡೆಗಂಡ, ಧಗಡಿ ಬಡ್ಡಿ ಮಕ್ಕಳು, ವಾಸುದೇವನ ಪೂಜೆ 
ಡೆಂದರೆ ನಿನಗೆ ಬೇಸರಿಕೆ ತಲೆ ಚಿಟ್ಟಿಕ್ಕುತ್ತದೆ. ಪಗಡೆ, ಚದುರಂಗ, ಕವಡೆ ಈ 
ಗಳನ್ನಾಡಿ ವೇಳೆ ಕಳೆಯುವೆ , ಅದೇ ಹರಿ ಜಾಗರಣೆಗೆ ಕರೆದರೆ ಅಯ್ಯೋ ! ಯಾರು 
ಗೆಡಲಪ್ಪಾ ! ಎಂದು ಆಕಾಶ ಧರೆಗೆ ಹರಿದು ಬಿತ್ತೋ ಎಂಬಂತ ಕೊರಗುತ್ತಿ ! ನನ್ನ 
- ತು ಕೇಳು,ಕೋತಿಯ ಹಾಗೆ ಕುಣಿದಾಡಬೇಡಾ, ರೀತಿ ಮಾರ್ಗ ಹಿಡಿ ಮೂಢ 

ರ ಹಂದಿ ಹೇಸಿಕೆಯಲ್ಲಿ ಹೊರಳಿದಂತೆ ಎಷ್ಟು ಜನ್ಮದಲ್ಲಿ ಹೊರಳಿ ಬಂದೆ! 
ಪಾರು ಮಕ್ಕಳೆಂಬ ಪ್ರಸಂಚಕ್ಕೆ ದುಡಿದು ದುಡಿದು ಮುದಿಕೋಣನಾಗಿ ಹೋದೆ 

! ಜನರ ಮುಂದೆ ಬಿಡಿಸೂಳೆಯಂತೆ ತಿರುಗುವ ನಿನಗೆ ಪುರಂದರ ವಿಠಲನಿಗೆ 
ಮ ಹೋಗಲು ಸಾಧ್ಯವಿಲ್ಲವೆ ; ಎಂದು ಚುಚ್ಚಿ ಮಾತನಾಡಿ, ಎಲೈ ಸಾಧಕನೇ ! 
ಭಕ ಭಕ್ತಿ ಬೇಡಾ, ಡೊಂಬ ಲಾಗ ಹಾಕಿ ಹೊಂಡೊಂಡೆ ಹೊರಳಿದರೂ ಕೃಷ್ಣ 
ಈನು, ಕ ಕೈ , ಕೈ ಶುದ್ಧವಿಲ್ಲದೇ ಕರ್ಮವಿಲ್ಲಾ ! ಇದನ್ನು ತಿಳಿ, ನೀನು ಎಷ್ಟು 
ಟ್ಟರೂ ನಿನಗೆ ದೊರಕದು. ದಾನ ಮಾಡು ಹರಿಗರ್ಪಿಸು . (( ತಾನೇ ಕೊಡ 
ಕ ಕೊಸರಿಕೊಂಡು ಇಲ್ಲಾ ” ಪುರಂದರ ವಿಠಲನ್ನ ದೂರಿದರೂ ನಿನಗೇನೂ 
ಮು ' ನಿನಗೆ ಈಗ ದಾರಿದ್ರ ಬಂದುದು ಹಿಂದೆ ದಾನ ಮಾಡದೇ ಇರುವುದರಿಂದ 
ದು ತಿಳಿ, ತನ್ನ ಬಡತನಕ್ಕಾಗಿ ಶ್ರೀಮಂತರನ್ನು ದ್ವೇಷಿಸುವ ಬುದ್ದಿ ಇರಬಾರದು 
ರು ಬಡವನಿಗೂ , ನೀನು ಈ ಬಡವನಿಗೆ ದಾನ ಮಾಡದಿದ್ದರೆ ನಿನಗೂ ಮುಂದೆ 
ಅಹ ಗತಿಯೇ ಬಂದೀತು ಎಂದು ಶ್ರೀಮಂತಗೂ ಉಪದೇಶ ಮಾಡುತ್ತಾರೆ 
ಸರು. 


ಗಾಳದ ತುದಿಗೆ ಸಿಕ್ಕಿಸಿದ ಮಾಂಸದ ಆಸೆಯಿಂದ ಸಿಕ್ಕಿ ಸಾಯುವ ಮಾನಿನಂತಾ 
“ ಡಾ , ಬೆಂಕಿಗೆ ಬೀಳುವ ಪತಂಗದಂತಾಗಬೇಡಾ, ಗುಹ್ಯ ಇಂದ್ರಿಯ ಚಾಪ 
- ಸಿಲುಕಿ ಹೊಂಡಕ್ಕೆ ಬೀಳುವ ಆನೆಯಂತಾಗಬೇಡಾ, ತಂತಿವಾದ್ಯದ ಧ್ವನಿಗೆ 
ಗೊಟ್ಟು ಬೇಡನ ಬಲೆಗೆ ಬಿದ್ದು ಸಾಯುವ ಹಣದಂತೆ ಆಗಬೇಡಾ. ನಾರಿಲಂಪಟ 
1 ಸಂಪಿಗೆ ಹೂವಿನ ಪರಿಮಳಕ್ಕೆರಗಿ ಹೊರಳಿ ಅಳಿಯುವ ಅಳಿಯಂತಾಗಬೇಡಾ, 
ರು ಈ ಕೀರ್ತನೆಯಲ್ಲಿ ಕ್ರಮವಾಗಿ.... 


ನಾಲಿಗೆ (ಮೀನು, ಗಾಳ) ಕಣ್ಣು ( ಪತಂಗ ಮತ್ತು ಬೆಂಕಿ, ಕಿವಿ ( ತಂತಿ 
ಶ್ಯ ಮತ್ತು ಹರಿಣ) ಸ್ಪರ್ಶೇಂದ್ರಿಯ . ( ಆನೆ ಮತ್ತು ಸ್ಪರ್ಶ) ಮೂಗು.... 
ಎಬಿ ಮತ್ತು ಸಂಪಗಿ ) ಪಂಚ ಜ್ಞಾನೇಂದ್ರಿಯಗಳನ್ನು ಉದಾಹರಸಿ ಒಂದೊಂದು 
ಶ್ರಯಗಳ ವಶವಾಗಿ ಕ್ರಿಮಿಕೀಟ ಹಾಗೆಯೇ ಆನೆಯೇ ಮೊದಲಾದ ಪ್ರಾಣಿಗಳು 
ದುವುವು ಎಂದ ಮೇಲೆ ಐದು ಇಂದ್ರಿಯಗಳಲ್ಲಿ ಸಿಲುಕಿದ ಮಾನವನ ಗತಿ ಏನಾ 


ರ್ಚಿ , 1983 


ತಿ ? 


ಡೀತು! ಎಂದು ಎಚ್ಚರಿಸಿ , ಹೇ ಪುರಂದರವಿಠಲ ದಯದಿಂದ ಈ ಭವ ದೂರಮ 
ಎಂದು ದೇವರನ್ನು ಮರೆಹೋಗುವ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತಾರೆ. 


1 


) 


ಶ್ರೀ ಪುರಂದರದಾಸರು ಕೇವಲ ಸಂಸಾರಿಗಳಿಗೆ , ಅಬ್ಬರಿಗೆ ಮಾತ್ರ ಉಪ 
ಮಾಡಿದರೆಂದಲ್ಲಾ . ದಾರಿ ತಪ್ಪಿದ, ಸನ್ಯಾಸಿ, ಯೋಗಿ, ಜಂಗಮ ಬೈರಾಗಿ ಯ 
ಆಗಿರಲಿ ದಾಸಾರ್ಯರ ಕಣ್ಣು ಆತ ತಪ್ಪಿಸಿಕೊಳ್ಳುವಂತಿಲ್ಲಾ . . 


ಎಲ್ಲಾನು ಬಲ್ಲೆನೆಂಬುವರಲ್ಲಾ ಅವಗುಣ ಬಿಡಲಿಲ್ಲಾ . 
ಸೊಲ್ಲಿಗೆ ಶರಣರ ವಚನವ ಪೇಳುತ ಸಲ್ಲದ ಕಾರ್ಯನ ಮಾಡುವಿರಲ್ಲಾ ! 
........ಕಾವಿಯನುಟ್ಟು ತಿರುಗುವಿರಲ್ಲಾ .... ಕಾಮನ ಬಿಡಲಿಲ್ಲಾ ........ 
ಬ್ರಹ್ಮಜ್ಞಾನಿಗಳೆನಿಸುವಿರಲ್ಲಾ ........ ಹಮ್ಮನು 
ಬಿಡಲಿಲ್ಲಾ ........ ತಾವೊಂದರಿಯದೆ ಆಗಮ ತಿಳಿಯದೆ ಶ್ವಾನನ ಕುಳಿಯಲಿ 
ಬೀಳುವಿರಲ್ಲಾ ......... 

( ಮಂಡೆ ಬೋಳಾದರೆ ಮನ ಬೋಳಾರೆ '' ಎನ್ನುವ ಅವರ ಮಾತಿನ ಚೆ 
ಮಾರ್ಗ ತಪ್ಪಿದವರನ್ನು ಸರಿದಾರಿಗೆ ತರುತ್ತದೆ, 
ಈ ಗೀತೆಯಲ್ಲಿ....ಯೋಗಿಯ ಲಕ್ಷಣವನ್ನು ( ಸಮಿಷ್ಟಾಪ್ನ ಕಾಂಚನ 
ಎಂದು ಹೇಳಿದೆ. ಅದನ್ನ ದಾಸರು .... 


ಒಂಟಿಯಲಿ ಮುನಿಗಳ ಆಶ್ರಮದಲ್ಲಿ ನೆಲಸಬೇಕು. ಹೆಂಟೆ ಬಂಗಾರ ಸನು ತಿ 
ಯಬೇಕು” ಎಂದು ವಿವರಿಸಿರುವರು. ತಮ್ಮ ಸಮಕಾಲೀನ ಸಮಾಜದಲ್ಲಿ ಬಳಸ 
ಗಾದೆಯ ಮಾತು, ಜಾಣ್ಣುಡಿಗಳನ್ನು ದಾಸರು ಹೇರಳವಾಗಿ ಉಪಯೋಗಿಸಿರುವ 


1) ಡೊಂಬ ಲಾಗವ ಹಾಕಿದರೂ ಇಲ್ಲಾ.... ಅಂದರೆ ಎಷ್ಟೇ ಪ್ರಯತ್ನ ಮಾ 
ಡರೂ ಇಲ್ಲಾ ಎಂಬರ್ಥದಲ್ಲಿ ಈಗಲೂ ಬಳಸುತ್ತಾರೆ. 
_ 2) ಕಚ್ಚೆ ಕೈ ಶುದ್ಧವಿಲ್ಲ....ಇಂದ್ರಿಯನಿಗ್ರಹವಿಲ್ಲದವ. ಕೊಟ್ಟು ಕೊಳ್ಳು 
ವ್ಯವಹಾರ ಚೆನ್ನಾಗಿ ಇಲ್ಲದವನು. 
3) ನೀರ ಮೇಲಿನ ಗುಳ್ಳೆ.....ನಶ್ವರ ಎಂಬರ್ಥದಲ್ಲಿ . 
4) ಮಧ್ಯಾಹ್ನ ದರಿದ್ರ....ಎಂದರೆ ಒಪ್ಪತ್ತಿನಊಟಕ್ಕೂ ಇಲ್ಲದವ. 
5 ) ಹರಟೆಗಾಗಿ ಹರಸಿಕೊಂಡ . ಅಂದರೆ ಸುಮ್ಮಸುಮ್ಮನೆ ದೇವರಿಗೆ ಹ 
ಹೇಳಿಕೊಳ್ಳುವುದು . 


38 


ಸಿದ್ದಗಂಗೆ 


16) ಗಂಗೆ ಮುಳುಗುವಾಗ ಚೆಂಬು ಮೇಲಿದ್ದ ಚಿಂತೆ....ಸಾಧನೆಯಲ್ಲಿ ಏಕಾಗ್ರತೆ 

ಇಲ್ಲಾ ಎಂದರ್ಥ. 
7) ಚರ್ಮ ತೊಳೆದರೆ ಕರ್ಮ ಹೋದೀತೆ ? 
8) ಮಂಡೆ ಬೋಳಾದರೆ ಮನ ಬೋಳಾಯ್ದೆ ? 
9) ಕಲ್ಲ ಗೋವಿನ ಹಾಲು ಕರು ಬಯಸಿದಂತೆ ! 
10) ಅಡಿಕೆ ಹೋಳಿಗೆ ( ತುಂಡಿಗೆ) ಹೋದ ಮಾನ ಆನೆ ಕೊಟ್ಟರೂ ಬಾರದೆ . 
11 ) ಹಾಸಿಗೆ ಅರಿತು ಕಾಲು ನೀಡಬೇಕು. 
12) ಗಿಳಿಯ ಸಾಕಿ ಬಾವುಗಗೆ ಒಪ್ಪಿಸುವುದು - ಸಾಧನೆಯ ನಿಷ್ಪಲತೆ. 
13) ಹಗೆಯವರ ಮನೆಯಲ್ಲಿ ಹಗರಣವಾದರೇನು ? 
14) ಬೆಂಡು ಮುಳುಗಿದರೇನು? ಗುಂಡು ತೇಲಿದರೇನು? ಅಸಾಧ್ಯ ಎಂದರ್ಥ. 
15) ಮುಂದಲೆ ಕೊಟ್ಟು ಮುಡಿಗೆ ಹೂ ಮುಡಿಸಿದಂತೆ - ದುಷ್ಟರು ಮಾಡುವ 

ಉಪಚಾರ, 
16 ) ಮಂಗನ ಕೈಯ್ಯ ಮಾಣಿಕ್ಯ -ವ್ಯರ್ಥವೆಂದರ್ಥ. 
17) ಅಟ್ಟ ಮೇಲೆ ಒಲೆ ಉರಿಯಿತು - ಕೆಟ್ಟ ಮೇಲೆ ಬುದ್ದಿ ಬಂದಿತು. 
18) ತುದಿ ನಾಲಗೆ ಬೆಲ್ಲ - ಎದೆ ಕತ್ತರಿಯವರ ಸಂಗ ಬೇಡಾ. 
19 ) ಗರುಡ ಮಂತ್ರ ಜಪಿಸಿದರೆ ಗರಳ ಭಯವಿಲ್ಲಾ , 
20 ) ಬೇಲಿಯೇ ಹೊಲವನ್ನ ಮೆದ್ದರೆ. 
21 ) ಮೂಗುಸಣ್ಣದು ಮೂಗುತಿ ದೊಡ್ಡದು. 
22) ಖಾರಿಹೋದಮಾತಿಗೆ ನೀರೇ ಬಿಡಬೇಕು. 
23) ಕೂಡಿದ್ದವರು ಆಡಿಕೊಂಡರೆ ಕೇರಿಯೇಬಿಡಬೇಕು. 


ಇಂತಹ ಸಾವಿರಾರು ನುಡಿಗಳಿಂದ ವಿಪುಲ ಸಾಹಿತ್ಯ ರಚಿಸಿ , ತನ್ನ ಉಪದೇಶ 
ದಿಂದ ಆ ಕಾಲದ ಸಮಾಜಕ್ಕೆ ತುಂಬ ಉಪಕಾರ ಮಾಡಿರುವರು. ಅವರ ಆ ಉಪ 
ದೇಶ ಇಂದಿಗೂ ಅಷ್ಟೇ ಚಿರಸತ್ಯ ; ಅವರ ಸಾಹಿತ್ಯ ಅಧ್ಯಯನದಿಂದಲೇ ಅರಿಯಬೇ 
ಕಾದ ಅಂಶ . ಬರೆದರೆ ಪೂರ್ಣವಾಗದು. 

ಕೃಪೆ ದಾಸವಾಣಿ 


ಮಾರ್ಚಿ, 1983 


39 


ಗ್ರಾಮೀಣ ಬದುಕಿನಲ್ಲಿ ಗೃಹ ಹಾಗೂ 

ಸಣ್ಣ ಕೈಗಾರಿಕೆಗಳ ಪಾತ್ರ 


ಡಿ. ವೆಂಕಟರಾವ್ , ಎ೦ . ಎ ., ಹಾಸನ. 


ದಲ್ಲಿ ಕೈಗಾರಿಕಾ ಪ್ರಗತಿ ತ್ವರಿತಗತಿಯಲ್ಲಿ ಸಾಗುವಂತಾಗಿ ಬಂಡವಾಳ 
ಹೂಡಿಕೆ ಮತ್ತು ಉದ್ಯೋಗಾವಕಾಶಗಳು ಹೆಚ್ಚಬೇಕು ಎಂಬುದು ಸರಕಾರದ ಆಶಯ . 
ಇದರ ಈಡೇರಿಕೆಗೆ ಅದು ಸುಲಭ ಮಾರ್ಗವನ್ನು ಕಂಡುಕೊಂಡಿದೆ. ಬಂಡವಾಳದ 
ಕೊರತೆ ಇರುವ ಭಾರತದಲ್ಲಿ ದೊಡ್ಡದಾದ ಉದ್ಯಮ ಸಾಹಸವನ್ನು ಬೆಳೆಸುವ ಪ್ರಯತ್ನ 
ಕ್ಕಿಂತಲೂ ಸಣ್ಣ ಉದ್ಯಮಿಗಳಿಗೆ, ಕುಶಲ ಕೆಲಸಗಾರರಿಗೆ, ಸ್ವಂತ ಉದ್ಯೋಗಿಗಳಿಗೆ 
ಹೆಚ್ಚಿನ ಉತ್ತೇಜನ ಕೊಡುವುದರಿಂದ ಪ್ರತಿಫಲ ಶೀಘ್ರವಾಗಿ ದೊರೆಯುವುದಲ್ಲದೆ 
ಆರ್ಥಿಕ ಸ್ವಾವಲಂಬನೆಯನ್ನೂ ಸಾಧಿಸಬಹುದು ಎಂಬ ಭಾವನೆಯಿಂದ ಸರಕಾರ ಗೃಹ 
ಹಾಗೂ ಸಣ್ಣ ಕೈಗಾರಿಕಾ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡುವ ನೀತಿಯನ್ನು 
ಹೊಂದಿದೆ. ಭಾರತ ಮುಖ್ಯವಾಗಿ ಗ್ರಾಮಗಳ ದೇಶವಾಗಿದ್ದು , ಗ್ರಾಮೀಣ ಅಭಿ 
ವೃದ್ಧಿಯಾಗದ ಹೊರತು ಅದರ ಅಭಿವೃದ್ಧಿ ಸಾಧ್ಯವಿಲ್ಲವಾಗಿದೆ. ಗ್ರಾಮೀಣ ಅಭಿ 
ವೃದ್ಧಿ ಗೃಹ ಹಾಗೂ ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಯ ಮೇಲೆ ನಿಂತಿದೆ. ಈ ದೃಷ್ಟಿ 
ಯಿಂದ ಸರಕಾರದ ನೀತಿಯು ಸ್ತುತ್ಯಾರ್ಹವಾಗಿದೆ. ಈ ನೀತಿಯು ಸ್ಕೂಲವಾಗಿ 
ಸಮಾಜವಾದದ ನೀತಿಯಾಗಿದ್ದು , ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಯನ್ನೇ 
ಮುಖ್ಯ ಗುರಿಯಾಗಿ ಹೊಂದಿದೆ. ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶ 
ಹಾಗೂ ಸಂಪ್ರದಾಯ ಗೃಹ ಕೈಗಾರಿಕೆಗಳ ಪುನರುಜೀವನ ಮತ್ತು ವಿಸ್ತರಣದಿಂದ 
ಗ್ರಾಮಾಂತರ ಜನರ ಉದ್ಯೋಗಾವಕಾಶ ಹೆಚ್ಚಿಸಿ, ಪಟ್ಟಣಗಳಿಗೆ ಅದರ ವಲಸೆಯನ್ನು 
ತಡೆಗಟ್ಟುವುದು ಈ ನೀತಿಯ ಹಂಚಿಕೆ, ಭಾರತದ ಆರ್ಥಿಕ ಭದ್ರ ಭವಿಷ್ಯ ಇಂತಹ 
ಆರ್ಥಿಕ ನೀತಿಯನ್ನೇ ಅವಲಂಬಿಸಿದೆ. 


ಅಭಿವೃದ್ಧಿಶೀಲ ರಾಷ್ಟ್ರವಾದ ಭಾರತದಲ್ಲಿ ಕೆಲವು ವಿಶಿಷ್ಟ ಲಕ್ಷಣಗಳು ಮನೆ 
ಮಾಡಿವೆ. ಅವೆಂದರೆ ಹೇರಳ ಮಾನವಶಕ್ಕಿ , ಬಂಡವಾಳದ ಅಭಾವ, ಚಿಕ್ಕ ಮಾರು 
ಕಟ್ಟೆಗಳು , ಅಪರಿಣಿತ ಕೆಲಸಗಾರರು, ತಾಂತ್ರಿಕ ಜ್ಞಾನದ ಕೊರತೆ, ಉದ್ದಿಮೆದಾರರ 
ಸಾಹಸಹೀನ ಪ್ರವೃತ್ತಿ ಇತ್ಯಾದಿ. ಈ ಲಕ್ಷಣಗಳಿಂದಾಗಿ ಭಾರತದಲ್ಲಿ ಬೃಹತ್ 
ಉದ್ದಿಮೆಗಳ ಸ್ಥಾಪನೆ ಸುಲಭವೂ ಅಲ್ಲ, ಲಾಭದಾಯಕವೂ ಅಲ್ಲ. ಆದ್ದರಿಂದ 
ನಮ್ಮ ದೇಶದ ಔದ್ಯಮೀಕರಣಕ್ಕೆ ಏಕೈಕ ಹಾಗೂ ಸುಲಭ ಮಾರ್ಗವೆಂದರೆ ಗೃಹ 


40 


ಸಿದ್ಧಗಂಗಾ 


ಶಿಗೂ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಿ ಅಭಿವೃದ್ಧಿಗೊಳಿಸುವುದು ಈ ಕಾರಣದಿಂದಾ 
ಗಿಯೇ ನಮ್ಮ ಅರ್ಥ ವ್ಯವಸ್ಥೆಯಲ್ಲಿ ಯೋಜನೆಯಿಂದ ಯೋಜನೆಗೆ ಇವುಗಳಿಗೆ ಪ್ರಾಧಾ 
ನ್ಯತೆ ಹೆಚ್ಚು ತ್ತಾ ನಡೆದಿದೆ. ಯೋಜನೆಗಳಲ್ಲಿ ಈ ಕೈಗಾರಿಕೆಗಳನ್ನು ಗ್ರಾಮಾಭಿವೃದ್ಧಿ 
ಕಾರ್ಯಕ್ರಮದ ಮುಖ್ಯ ಲಕ್ಷಣವಾಗಿ ಅಭಿವೃದ್ಧಿಗೊಳಿಸಲಾಗುತ್ತಿದೆ. 


ಆರ್ಥಿಕ ಉದ್ಯೋಗಾವಕಾಶಗಳು : ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳ 
Dಡತನ ನುಂಗಲಾರದ ತುತ್ತಾಗಿದೆ. ಈ ಪ್ರದೇಶಗಳಲ್ಲಿ ಜನಸಂಖ್ಯೆ ನಾಗಾಲೋಟ 
ದಿಂದ ಏರುತ್ತಿದ್ದು , ಶೇಕಡ 60ರಷ್ಟು ಜನರ ಉಪಭೋಗದ ಪ್ರಮಾಣ ರಾಷ್ಟ್ರೀಯ 
“ ರಾಸರಿಗಿಂತಲೂ ಕಡಿಮೆ ಇರುತ್ತದೆ ಎಂದು ತಿಳಿದುಬಂದಿದೆ. ಈ ಪ್ರದೇಶಗಳಲ್ಲಿನ 
ನರ ಬಡತನವನ್ನು ನಿರ್ಮೂಲಮಾಡಿ ಅವರ ಜೀವನಮಟ್ಟವನ್ನು ಮೇಲೆತ್ತುವಲ್ಲಿ 
ಹ ಹಾಗೂ ಸಣ್ಣ ಕೈಗಾರಿಕೆಗಳು ಪರಿಣಾಮಕಾರಿ ಸಾಧನಗಳಾಗಿವೆ. ಗ್ರಾಮಾಂತರ 
ದೇಶಗಳಲ್ಲಿನ ಜನ ಮುಖ್ಯವಾಗಿ ಹೊಲಗದ್ದೆಗಳನ್ನೇ ನೆಚ್ಚಿಕೊಂಡಿರುವರು. ಆದರೆ 
ಸವಲ ಹೊಲಗದ್ದೆಗಳು ಇವರನ್ನು ಪೋಷಿಸಲಾರವು. ಇವರಲ್ಲಿ ಹೆಚ್ಚು ಮಂದಿಗೆ 
ರ್ಷದಲ್ಲಿ ಕೆಲವೇ ತಿಂಗಳ ಕೆಲಸ. ಅನೇಕ ತಿಂಗಳ ನಿರುದ್ಯೋಗ, ಇಂತಹವರಿಗೆ 
ಸವಿಲ್ಲದ ಕಾದಲ್ಲಿ ಏನಾದರೂ ಉಪವೃತ್ತಿಯನ್ನು ಒದಗಿಸಬೇಕು. ಅಂದರೆ ಇಡೀ 
ರ್ಷ ಕೆಲಸ ದೊರಕುವಂತೆ ಮಾಡಬೇಕು. ಇದಕ್ಕೆ ಗೃಹ ಕೈಗಾರಿಕೆಗಳು ಸಾರ್ವ 
Pಮ ಔಷಧಿಗಳಾಗಿವೆ. ಹೀಗೆ ಗೃಹ ಹಾಗೂ ಸಣ್ಣ ಕೈಗಾರಿಕೆಗಳು ಎರಡು ಬಗೆ 
Dಲ್ಲಿ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡುತ್ತವೆ. ಮೊದಲ ನೆ ಯ ದಾ ಗಿ 
ವರ್ಣಾವಧಿಯ ಉದ್ಯೋಗವನ್ನು ಕಲ್ಪಿಸಿಕೊಡುವುದರ ಮೂಲಕ ಗ್ರಾಮೀಣ ನಿರು 

ಗ ಸಮಸ್ಯೆಯನ್ನು ನಿವಾರಿಸುತ್ತದೆ. ಎರಡನೆಯದಾಗಿ , ಗ್ರಾಮೀಣ ಪ್ರದೇಶದ 
ಶರು ಬಿಡುವಿನ ವೇಳೆಯಲ್ಲಿ ಈ ಕೈಗಾರಿಕೆಗಳಲ್ಲಿ ಕೆಲಸಮಾಡಿ ತಮ್ಮ ತಲಾ ವರ 
ಾನವನ್ನು ಹೆಚ್ಚಿಸಿಕೊಂಡು ರಾಷ್ಟ್ರದ ಉತ್ಪಾದನೆಯನ್ನು ಆರ್ಥಿಕಗೊಳಿಸಬಹುದು. 
ರರಿಂದ ಋತುಮಾನದ ನಿರುದ್ಯೋಗವನ್ನು ಪರಿಹರಿಸುವುದರ ಜೊತೆಗೆ ಅನಿಶ್ಚಿತ 
2ಮೆಯಾದ ಕೃಷಿಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. 
ಕೈಗಾರಿಕೆಗಳು ಸ್ವತಃ ಉದ್ಯೋಗ ಕಲ್ಪಿಸಿಕೊಡುವ ಮೂಲಕ ವ್ಯಕ್ತಿಗೆ ಸ್ವಾವ 
ಬನೆಯ ಪಾಠವನ್ನು ಕಲ್ಪಿಸಿಕೊಡುತ್ತವೆ. ನಿರುದ್ಯೋಗ ಬದುಕಿನ ದುರ್ಭರತೆ 
ಆಶಾಕಿರಣವನ್ನು ಬೆಳಗಿಸುತ್ತವೆ. 


ಗೃಹ ಹಾಗೂ ಸಣ್ಣ ಕೈಗಾರಿಕೆಗಳು ಮುಖ್ಯವಾಗಿರಲು ಮತ್ತೊಂದು ಕಾರಣ 
- ನಮ್ಮ ದೇಶದಲ್ಲಿ ಸಾಕಷ್ಟು ಅಸಿದ್ದ ವಸ್ತುಗಳಿವೆ. ಹೇರಳ ಮಾನವ ಶಕ್ತಿ 

ಆದರೆ ಬಂಡವಾಳದ ಕೊರತೆ ಅಷ್ಟೇ ತೀವ್ರವಾಗಿದೆ. ದೊಡ್ಡ ಕೈಗಾರಿಕೆಗಳಿಗೆ 
Eು ಬಂಡವಾಳ ಹಾಕಿದರೂ ಅವು ಹೆಚ್ಚು ಕೆಲಸಗಾರರನ್ನು ನೇಮಿಸಲಾರವು. 


ರ್ಚಿ , 1983 


ಆದ್ದರಿಂದ ಭಾರತದ ಆರ್ಥಿಕ ನೀತಿಗೆ ಹೊಂದುವ, ಕಡಿಮೆ ಬಂಡವಾಳದಿಂದ ಹೆಚ 
ಕೆಲಸಗಾರರಿಗೆ ಕೆಲಸ ದೊರಕಿಸಬಲ್ಲ ಗೃಹ ಹಾಗೂ ಸಣ್ಣ ಕೈಗಾರಿಕೆಗಳನ್ನು ಅಭಿವ್ಯ 
ಪಡಿಸಬೇಕು. ಈ ಅಭಿವೃದ್ಧಿಯು ಅಧಿಕ ಜನರಿಗೆ ಕೆಲಸ ಹಾಗೂ ಸಂಪಾದನೆ 
ದಾರಿದೀಪವಾಗುತ್ತದೆ. ಬಂಡವಾಳದ ಕೊರತೆ ಮತ್ತು ಜನಸಂಖ್ಯೆಯ ಹೆಚ್ಚಳ 
ನಡುವೆ ಸಮತೆಯನ್ನು ಕಂಡು ಪೂರ್ಣ ಉದ್ಯೋಗವನ್ನು ತಲುಪಲು ಇರುವ 
ಮೇವ ಔಷಧಿಯೆಂದರೆ ಈ ಕೈಗಾರಿಕೆಗಳ ಬೆಳವಣಿಗೆ . 


ಗೃಹ ಹಾಗೂ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಲು ಹೆಚ್ಚಿನ ಜಾಣೆಯ ಅರ್ಥ 
ನೈಪುಣ್ಯತೆಯ ಅಗತ್ಯವಿಲ್ಲ. ಸ್ಥಳೀಯ ಸಾಮಾನ್ಯ ಬುದ್ದಿ ಶಕ್ತಿಯಿಂದಲೇ ಇವುಗಳ 
ಸ್ಥಾಪಿಸಬಹುದು. ಇವು ಸ್ಥಳೀಯವಾಗಿ ದೊರೆಯುವ ಕಚ್ಚಾ ಪದಾರ್ಥಗಳ 
ಹೊಂದಿಕೊಂಡು, ಸಾರಿಗೆಯ ವೆಚ್ಚದಲ್ಲಿ ಉಳಿತಾಯ ಮಾಡುತ್ತವೆ. ಅಲ್ಲಿ 
ಕಾರ್ಮಿಕರಿಗೆ ಅವರು ವಾಸಿಸುವ ಊರುಗಳಲ್ಲೇ ಲಾಭದಾಯಕ ಉದ್ಯೋಗಗಳ 
ಒದಗಿಸುತ್ತವೆ. ಅಂದರೆ ಈ ಕೈಗಾರಿಕೆಗಳು ಒಂದು ಪ್ರದೇಶದಿಂದ ಮತ್ತೊಂ 
ಪ್ರದೇಶಕ್ಕೆ ಚಲಿಸಲು ಇರುವ ತೊಂದರೆಗಳನ್ನು ನಿವಾರಿಸುತ್ತವೆ. ಈ ಕೈಗಾ 
ಗಳನ್ನು ದೇಶದ ಎಲ್ಲೆಡೆಗಳಲ್ಲೂ ಸ್ಥಾಪಿಸುವುದರಿಂದ ಜನರು ಒ೦ ದೆ ಡೆ ಯಿ 
ಮತ್ತೊಂದೆಡೆಗೆ ಚಲಿಸುವ ಪ್ರಶ್ನೆಯೇ ಏಳುವುದಿಲ್ಲ. ದೊಡ್ಡ ಕೈಗಾರಿಕೆಗಳಂತೆ : 
ಕೊಳಕು ಪ್ರದೇಶಗಳನ್ನು , ರೋಗರುಜಿನಗಳನ್ನು , ಅನಾರೋಗ್ಯಕರ ವಾತಾವರ 
ವನ್ನು ಸೃಷ್ಟಿಸುವುದಿಲ್ಲ. ಈ ಕೈಗಾರಿಕೆಗಳು ಆರ್ಥಿಕ ಶಕ್ತಿಯ ಕೇಂದ್ರೀಕರಣವ 
ತಪ್ಪಿಸಿ ಪ್ರಾದೇಶಿಕ ಹಾಗೂ ಔದ್ಯಮಿಕ ಸಮಾನತೆ ಸಾಧಿಸುತ್ತವೆ. ನಮ್ಮ 7 
ಯಾದ ಸಾಮಾಜಿಕ ನ್ಯಾಯದ ಕಡೆಗೆ ಕೊಂಡೊಯ್ಯುತ್ತವೆ. ಗೃಹ ಹಾಗೂ ಸ 
ಕೈಗಾರಿಕೆಗಳು ಸ್ವಾವಲಂಬನೆಯ ಮೆಟ್ಟಿಲನ್ನು ಏರಲು ಉತ್ತಮ ಸಾಧನಗಳಾಗಿ 
ಸಾಧಾರಣವಾಗಿ ಉತ್ಪಾದಿಸುವುದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಇವು ಸಿದ್ಧವ 
ಗಳನ್ನು ಉತ್ಪಾದಿಸುತ್ತವೆ. ಈ ಕೈಗಾರಿಕೆ ಗಳ ನ್ನು ಅಭಿವೃದ್ಧಿ ಪಡಿಸುವುದರಿ 
ನಿತ್ಯೋಪಯೋಗಿ ವಸ್ತುಗಳ ಉತ್ಪಾದನೆ ವೃದ್ಧಿಯಾಗಿ ರಾಷ್ಟ್ರ ಸ್ವಾವಲಂಬನೆಯ 
ಮುಟ್ಟಲು ಸಾಧ್ಯವಾಗುತ್ತದೆ. ರಾಷ್ಟ್ರೀಯ ವರಮಾನ ಹಾಗೂ ತಲಾವರಮಾನಗ 
ಏರಿ ಜನತೆಯ ಜೀವನಮಟ್ಟವೂ ಉತ್ತಮಗೊಳ್ಳುತ್ತದೆ. 

ಬೃಹತ್ ಕೈಗಾರಿಕೆಗಳಿಗೆ ನೆರವು : ಸಣ್ಣ ಕೈಗಾರಿಕೆಗಳನ್ನು ಬೃತ 
ಕೈಗಾರಿಕೆಗಳೊಂದಿಗೆ ಅಳವಡಿಸುವುದು ಇತ್ತೀಚಿನ ಭಾರತದ ಧೋರಣೆಯಾ 
ಇಂದು ಗೃಹ ಹಾಗೂ ಸಣ್ಣ ಕೈಗಾರಿಕೆಗಳು ಕೃಷಿ ಮತ್ತು ಬೃಹತ್ ಕೈಗಾರಿಕೆ 
ಸಂಬಂಧ ಕಲ್ಪಿಸುವ ಕೊಂಡಿಯಾಗಿ ಪರಿಣಮಿಸಿವೆ. ಸಣ್ಣ ಕೈಗಾರಿಕೆಗಳ 
ಬೃಹತ್ ಕೈಗಾರಿಕೆಗಳು ಕೆಲಸ ನಿರ್ವಹಿಸಲಾರವು. ಬೃಹತ್ ಕೈಗಾರಿಕೆಗಳು ಅ 
ವಸ್ತುಗಳಿಗೆ ಸಣ್ಣ ಕೈಗಾರಿಕೆಗಳನ್ನು ಅವಲಂಬಿಸಬೇಕಾಗಿರುವುದರಿಂದ , ಸಣ್ಣ 


ಸಿದ್ಧಗೆಗೆ 


- ರಿಕೆಗಳು ಉತ್ಪಾದಿಸಿದ ವಸ್ತುಗಳಿಗೆ ಶಾಶ್ವತ ಪೇಟೆಯ ಸಿಗುತ್ತದೆ. ಕೈಗಾರಿಕಾಭಿ 
ವೃದ್ದಿ ಯೂ ತೀವ್ರವಾಗುತ್ತದೆ. ಆದರೆ ಎಲ್ಲಾ ಸಣ್ಣ ಕೈಗಾರಿಕೆಗಳನ್ನು ದೊಡ್ಡ 
ಕೈಗಾರಿಕೆಗಳ ಉಪ ಉದ್ದಿಮೆಗಳಾಗಿ ಬೆಳೆಸುವುದು ಅಸಾಧ್ಯ . ಕೆಲವು ಕ್ಷೇತ್ರಗಳಲ್ಲಿ 
ಈ ಎರಡೂ ಬಗೆಯ ಕೈಗಾರಿಕೆಗಳ ನಡುವೆ ತಪ್ಪಿಸಲಾರದಂತಹ ತೀವ್ರ ಪೈಪೋಟಿ 
ಇರುತ್ತದೆ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಇವುಗಳ ನಡುವೆ ಪೈಪೋಟಿ ಇಲ್ಲದೆ ಸೌಹಾ 
ರ್ದತೆ ಬೆಸೆದಿರುತ್ತದೆ. ಆದರೆ ನಮ್ಮ ದೇಶದಲ್ಲಿ ಹಲವಾರು ಗೃಹ ಮತ್ತು ಸಣ್ಣ 
ಕೈಗಾರಿಕೆಗಳನ್ನು ಬೃಹತ್ ಕೈಗಾರಿಕೆಗಳ ಉಪ ಉದ್ದಿಮೆಗಳಾಗಿ ಅಭಿವೃದ್ಧಿ ಪಡಿ 
ಸಲು ಅವಕಾಶವಿದೆ. ಈ ದಿಸೆಯಲ್ಲಿ ಸಣ್ಣ ಕೈಗಾರಿಕೆಗಳು ದೊಡ್ಡ ಕೈಗಾರಿಕೆಗಳಿಗೆ 
ಪೂರಕವಾಗಿ ಕೆಳಕಂಡಂತೆ ಕಾರ್ಯ ನಿರ್ವಹಿಸಬಹುದು. 


1 ಸಣ್ಣ ಕೈಗಾರಿಕೆಗಳು ಅರ್ಧ ಸಿದ್ದ ವಸ್ತುಗಳ ಉತ್ಪಾದನೆಯನ್ನು ಕೈಗೊಳ್ಳ 
ಬಹುದು. ಬೃಹತ್ ಕೈಗಾರಿಕೆಗಳು ಆ ಅರ್ಧ ಸಿದ್ಧ ವಸ್ತುಗಳನ್ನು ಪೂರ್ಣಸಿದ್ಧ 
ವಸ್ತುಗಳನ್ನಾಗಿ ಮಾಡಬಹುದು. 
- 2 ಜೈ ಸಿ ಕ ಲ್ , ರೇಡಿಯೋ ಮುಂತಾದವುಗಳ ಬಿಡಿಭಾಗಗಳನ್ನು ಗೃಹ 
ಹಾಗೂ ಸಣ್ಣ ಕೈಗಾರಿಕೆಗಳು ಉತ್ಪಾದಿಸಬಹುದು. 

3 ಕೃಷಿ ಉಪಕರಣಗಳು, ಮನೆಕೆಲಸದ ಪಾತ್ರೆಗಳು, ಸಿದ್ಧ ಉಡುಪುಗಳ 
ತಯಾರಿಕೆಯನ್ನು ಇವು ಕೈಗೊಳ್ಳಬಹುದು. ರಿಪೇರಿ ಮೊದಲಾದ ಕೆಲಸಗಳಿಗೆ ಸಣ್ಣ 
ಕಾರ್ಯಗಾರಗಳನ್ನು ( Workshop ) ಸ್ಥಾಪಿಸಬಹುದು. ಈ ರೀತಿ ತ್ವರಿತ 
ಕೈಗಾರಿಕಾಕರಣಕ್ಕೆ ಪೂರಕ ಉದ್ದಿಮೆಗಳು ಅಗತ್ಯ . 


ಹಳ್ಳಿಗಳಿಗೂ 


ಲೋಹbಣ್ಣ ಕೈಗಾರಿಕೆಗಳಿಗೆ 


ಇತ್ತೀಚೆಗೆ ಸಾಮಾನ್ಯವಾಗಿ ಎಲ್ಲಾ ಹಳ್ಳಿಗಳಿಗೂ ವಿದ್ಯುಚ್ಛಕ್ತಿಯ ಬೆಳವಣಿಗೆ 
ಯಾಗಿದ್ದು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುಚ್ಛಕ್ತಿಯ ಸರಬರಾಜು ಮಾಡಲಾಗುತ್ತಿದೆ. 
ಲೋಹಕೆಲಸ ಹಾಗೂ ಯಂತ್ರ ಕೈಗಾರಿಕೆಯಲ್ಲಿ ಸಮರ್ಥವಾದ ಸಣ್ಣ ಕೈಗಾರಿಕೆಗಳಿಗೆ 
ಇಂದು ಒಳ್ಳೆಯ ಅವಕಾಶವಿದೆ . ಆಹಾರವನ್ನು ಸಿದ್ಧಪಡಿಸುವುದು , ಕೃಷಿಯ ಉಪ 
ಕರಣಗಳನ್ನು ತಯಾರಿಸುವುದು , ಪ್ಲಾಸ್ಟಿಕ್ ಸಾಮಾನುಗಳು, ಬಟ್ಟೆಗಳನ್ನು ಸಿದ್ದ 
ಪಡಿಸುವುದು , ಚರ್ಮ ಹದಮಾಡುವುದು ಮುಂತಾದ ಕ್ಷೇತ್ರಗಳಲ್ಲಿ ಸಣ್ಣ ಕೈಗಾರಿಕೆ 
ಗಳು ವಿಶಿಷ್ಟ ಸ್ಥಾನ ಪಡೆದಿವೆ. ಬಂಡವಾಳ ಸರಕುಗಳ ಮತ್ತು ಗ್ರಾಹಕರ ವಸ್ತುಗಳ 
ಉತ್ಪಾದನೆಯಲ್ಲಿ ಇವು ಮಹತ್ವದ ಪಾತ್ರ ಹೊಂದಿವೆ. ಬೃಹತ್ ಕೈಗಾರಿಕೆಗಳಿಗೆ 
ಬೇಕಾಗುವ ವಸ್ತುಗಳನ್ನು ಜೋಡಿಸುವ, ಮಿಶ್ರಮಾಡುವ, ಹದಮಾಡುವ ಕೆಲಸ 
ಗಳನ್ನು ಕೈಗೊಳ್ಳುವುದರ ಮೂಲಕ ಸಣ್ಣ ಕೈಗಾರಿಕೆಗಳು ನೆರವಾಗುತ್ತವೆ. ಜನ 
ಶಕ್ತಿಯ ವೃಥಾ ವ್ಯಯ ರಾಷ್ಟ್ರದ ಭದ್ರ ಭವಿಷ್ಯಕ್ಕೆ ಆತಂಕಕಾರಿ . ಆದ್ದರಿಂದ ಜನರ 
ಮಾರ್ಚಿ, 1983 

43 


ವಿರಾಮಕಾಲದ ಸದುಪಯೋಗಕ್ಕೆ ತಕ್ಕಂತಹ ಕೈಗಾರಿಕೆಗಳು ಬಹು ಅವಶ್ಯ . ಅಂದರೆ 
ಕೈಗಾರಿಕೆಗಳನ್ನು ಕೃಷಿ ಉತ್ಪಾದನೆಗೆ ಅನ್ವಯವಾಗುವಂತೆ ಸ್ಥಾಪಿಸಬೇಕು. ಆಗಲೇ 
ಗ್ರಾಮಾಂತರ ಪ್ರದೇಶಗಳ ಆರ್ಥಿಕ ಸ್ಥಿತಿ ಸುಧಾರಿಸಿ, ಬಳಕೆದಾರರ ಆಹಾರ ಸಮಸ್ಯೆ 
ನೀಗಲು ಸಾಧ್ಯ . ಬಡರೈತರ ಆರ್ಥಿಕ ಸುಸ್ಥಿತಿಗೆ , ಕೃಷಿಯ ಪುನರುಜೀವನಕ್ಕೆ ಇದು 
ರಿಂದ ಹೊಸ ಚೇತನ ದೊರೆಯಬಲ್ಲದು. ಗ್ರಾಮಜೀವನಕ್ಕೆ ಹೊಸ ತಿರುವು ನೀಡಿ, 
ಅವುಗಳ ಭದ್ರ ಭವಿಷ್ಯಕ್ಕೆ ಪೂರಕವಾಗಬಲ್ಲ, ಅವುಗಳನ್ನು ಸುಖ , ಸೌಭಾಗ್ಯಗಳಿಂದ 
ತುಂಬಿ ತುಳುಕಿಸಬಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಗೃಹ ಹಾಗೂ ಸಣ್ಣ ಕೈಗಾರಿಕೆಗಳು 
ಮಾತ್ರ ಹೊಂದಿವೆ. ಈ ಕೈಗಾರಿಕೆಗಳಿಂದ ಸಂತ್ರಸ್ತ ಪ್ರಜೆ ಸ್ವಾವಲಂಬಿಯಾಗಲು 
ಸಾಧ್ಯ , ನಿರುದ್ಯೋಗಿಗಳು ಪರೋಪಜೀವಿ ವರ್ಗಕ್ಕೆ ಸೇರದೆ ಸ್ವತಃ ಉತ್ಪಾದಕರಾಗ 
ವುದು ಇದೊಂದು ಮಾರ್ಗದಿಂದ. ಇದು ಗಾಂಧೀಜಿ ಪ್ರತಿಪಾದಿಸಿದ ಭಾರತೀಯ 
ಸಮಾಜವಾದದ ವ್ಯಕ್ತಿ ಸ್ವರೂಪ. ಆದ್ದರಿಂದ ಈ ನೀತಿಗೆ ಸಕಲ ಸಮರ್ಥನೆ ನೀಡು 
ವುದು ಪ್ರಜ್ಞಾವಂತರ ಕರ್ತವ್ಯ . 


With Best Compliments from : 


MYFOAM ENTERPRISES 


No. 1 /1, Bore Bank Ro 
BENSON TOWN , BANGALORE - 560046 


AUTHORISED DEALERS FOR 
“MYFOAMEBRAND MATTRESSES , PILLOWS, 

CUSHIONS , TRAVEL KITS 
AND OTHER POLYURETHANE 

FOAM / PRODUCTS 


Phone: 563154 


544 


ಸಿದ್ಧಗಂಗ 


- ಇತಿಹಾಸದ ಕುಖ್ಯಾತ ವಂಚಕ ಕೂಗರ್ 

ಪ. ರಾಮಕೃಷ್ಣಶಾಸ್ತ್ರಿ 


ಈ ಶತಮಾನದಲ್ಲೇ , ಹತ್ತು ವರ್ಷಗಳ ಕಾಲ ಜಗತ್ತಿನ ಷೇರು ಪೇಟೆಯನ್ನು 
ಕೈವಶಮಾಡಿಕೊಂಡು , ಅತ್ಯಂತ ಬಲಶಾಲಿ ವ್ಯಕ್ತಿಗಳ ಪೈಕಿ ಮೂರನೆಯವನೆನಿಸಿದ 
ಐವರ್ ಕೂಗರ್ ಕೊನೆಗೆ ಬಂದೂಕಿನಿಂದ ಗುಂಡಿಟ್ಟು ಕೊಂಡು ಸತ್ಯ , ಜರ್ಮನ್ , 
ಫ್ರೆಂಚ್ ಮೊದಲಾದ ಹಲವಾರು ಸರಕಾರಗಳಿಗೆ ಸಾಲ ಕೊಟ್ಟವನೆಂದು ಖ್ಯಾತಿಪಡೆದ 
ಈ ಮಹಾಶಯ ಅತಿ ದೊಡ್ಡ ವಂಚಕನೆಂದು ಅವನ ಮರಣಾನಂತರ ಬಯಲಾದಾಗ 
ಅನೇಕರು ಹುಬ್ಬೇರಿಸಿದರು. 


ಸ್ವೀಡನಿನ ಕಾಲ್ಕರ್ ಎಂಬ ಸಣ್ಣ ನಗರದ ಮಧ್ಯಮ ವರ್ಗದ ಒಂದು ಕುಟುಂಬ 
ದಲ್ಲಿ ೧೮೮೦ರಲ್ಲಿ ಕೂಗರ್ ಹುಟ್ಟಿದ. ಅವನ ತಂದೆ ಸ್ಟಾಕ್ ಹೋಂನಲ್ಲಿ ರಷ್ಯದ 
ವ್ಯಾಪಾರ ಪ್ರತಿನಿಧಿಯಾಗಿ ನೇಮಕ ಹೊಂದಿದ್ದ ಗೌರವಾನ್ವಿತ ವ್ಯಕ್ತಿ . ಕೂಗರ್ 
ತಂತ್ರಶಾಸ್ತ್ರ ಪರಿಣತನಾಗಿ ಕಟ್ಟಡ ನಿರಾಣದಲ್ಲಿ ಕ್ರಾಂತಿಕಾರಕ ಪದ್ಧತಿಗಳನ್ನು 
ರೂಢಿಗೆ ತಂದ. ದಕ್ಷಿಣ ಆಫ್ರಿಕ, ಅಮೇರಿಕ ಮತ್ತು ಅನಂತರ ಸ್ವೀಡನಿನಲ್ಲಿ ಅವನ 
ಪ್ರತಿಭಾಶಕ್ತಿ ಮಿಂಚಿತು. ಆದರೆ ಕೂಗರ್‌ಗೆ ಅದರಿಂದ ತೃಪ್ತಿ ಸಿಗಲಿಲ್ಲ . ತಾನೊಂದು 
ಉದ್ಯಮದಲ್ಲಿ ಪ್ರಭುತ್ವ ಸ್ಥಾಪಿಸಬೇಕೆಂದು ಆತ ಆಶಿಸಿದ. ಆಗ ಬೆಂಕಿಪೆಟ್ಟಿಗೆ ಅವನ 
ದೃಷ್ಟಿಗೆ ಬಿತ್ತು . 

* ಆಗ ಬೆಂಕಿಪೆಟ್ಟಿಗೆ ತಯಾರಿಸುವ ದೇಶಗಳಲ್ಲಿ ಸ್ವೀಡನ್ ಪ್ರಮುಖವಾಗಿತ್ತು . 
ಗಂಡಸರಂತೆ ಹೆಂಗಸರೂ ಧೂಮಪಾನದ ಚಟಕ್ಕೆ ಬಲಿಯಾಗಿದ್ದುದರಿಂದ ಎಲ್ಲರಿಗೂ 
ಬೆಂಕಿಪೆಟ್ಟಿಗೆ ಅನಿವಾರ್ಯವಾಗಿತ್ತು . ಜಗತ್ತಿನ ದೊಡ್ಡ ರಾಷ್ಟ್ರಗಳ ಮದ್ದಿನ ಸಂಗ್ರಹ | 
ಗಳೆಲ್ಲ ಸ್ಫೋಟಕ ಸಲಕರಣೆಗಾಗಿ ಮುಗಿದಿದ್ದು ವು . ತಟಸ್ಥ ರಾಷ್ಟ್ರವೆನಿಸಿದ ಸ್ವೀಡನಿ 
ನಲ್ಲಿ ಬೆಂಕಿಪೆಟ್ಟಿಗೆ ತಯಾರಿಕೆಗೆ ಬೇಕಾಗುವ ಮಿದುವಾದ ಮರಗಳೂ ಮದ್ದುಗಳೂ 
ವಿಪುಲವಾಗಿತ್ತು . ಕೂಗರ್ ತನ್ನಲ್ಲಿದ್ದ ಹಣವನ್ನು ಸೇರಿಸಿ ಒಂದು ಕಾರ್ಖಾನೆ 
ಯನ್ನು ಕೊಂಡುಕೊಂಡ. ಅನಂತರ ಎರಡು, ಮೂರು ಹೀಗೆಯೇ ದೇಶದ ಎಲ್ಲಾ 
ಬೆಂಕಿಪೆಟ್ಟಿಗೆ ಕಾರ್ಖಾನೆಗಳಿಗೂ ಅವನೇ ಒಡೆಯನೆನಿಸಿದ . 


ಆ ಕಾಲದಲ್ಲಿ ಯೂರೋಪಿನ ರಾಷ್ಟ್ರಗಳು ಯುದ್ದದ ದಳ್ಳುರಿಯಲ್ಲಿ ಸಿಲುಕಿ 
ಬೆಂದಿದ್ದು ವು. ಜರ್ಮನಿಯಲ್ಲಿ ಕಮ್ಯೂನಿಸಂ ಕಾಲಿರಿಸಿತ್ತು . ಆಸ್ಟ್ರಿಯದಲ್ಲಿ ಕಾರ್ಮಿಕ 
ಮಾರ್ಚಿ, 1983 

45 


ಚಳವಳಿ ಆರಂಭವಾಗಿತ್ತು . ಅರ್ಥ ವ್ಯವಸ್ಥೆಗೆ ಪೂರಕವಾದ ಉದ್ಯೋಗಗಳಿರಲಿಲ್ಲ. 
ಆಗ ಆ ದೇಶಗಳೂ ಆರ್ಥಿಕವಾಗಿ ಸಮರ್ಥವಾಗಿರುವ ದೇಶಗಳಿಂದ ಸಾಲವನ್ನು 
ಅಪೇಕ್ಷಿಸಿದುವು. ಆಗ ಕೂಗರ್ ತಾನು ಸಾಲ ಕೊಡುವುದಾಗಿ ಎದೆ ತಟ್ಟಿ ಮುಂದೆ 
ಬಂದ. ಗ್ರೀಸ್ , ಯುಗೋಸ್ಲಾವಿಯ ,ಪೋಲಂಡ್ ,ಲಾಯ, ಇಷ್ಟೊನಿಯ , ಹಂಗರಿ 
ಗಳು ಅವನಿಂದ ಸಾಲ ಪಡೆದು ತಮ್ಮ ದೇಶಗಳ ಬೆಂಕಿಪೆಟ್ಟಿಗೆ ಉತ್ಪಾದನೆಯ ಯಜ 
ಮಾನಿಕೆಯನ್ನು ಅವನಿಗೊಪ್ಪಿಸಿದುವು. ಅವನು ಕೊಟ್ಟ ಸಾಲದ ಪ್ರತಿಫಲವಾಗಿ ಜರ್ಮ 
ನಿಯು ರಷ್ಯದಿಂದ ಬೆಂಕಿಪೆಟ್ಟಿಗೆ ತರಿಸುವುದನ್ನು ನಿಲ್ಲಿಸಿತು. ಕೂಗರ್ ಕೊಟ್ಟ 
ಭಾರೀ ಸಾಲದಿಂದಾಗಿ ಫ್ರಾನ್ಸ್ ಉರುಳದೆ ಉಳಿದುಕೊಂಡಿತು . ದಕ್ಷಿಣ ಅಮೇರಿಕದ 
ಬೆಂಕಿಪೆಟ್ಟಿಗೆ ಉದ್ಯಮಕ್ಕೂ ಕೂಗರ್ ಒಡೆಯನಾದ ಪ್ರಪಂಚದ ಪ್ರತಿಶತ ೬೫ 
ರಷ್ಟು ಈ ಉದ್ದಿಮೆ ಕೂಗರನ ಕೈವಶವಾಗಿತ್ತು - ( ೧೯೨೦ರ ಹೊತ್ತಿಗೆ) ಭಾರತದಲ್ಲಿ 
ವಿ ಬೆಂಕಿಪೆಟ್ಟಿಗೆ ಕಾರ್ಖಾನೆಕೂಗರನ ಪ್ರಾಬಲ್ಯದಿಂದಲೇ ಸ್ಥಾಪನೆಗೊಂಡಿತು. 

- ಎಲ್ಲಾ ದೇಶಗಳಲ್ಲೂ ಕೂಗ ಬೆಂಕಿಪೆಟ್ಟಿಗೆಯ ಬೆಲೆ ಏರಿಸಿ ಬಂದ ಅಧಿಕ 
ಲಾಭದಲ್ಲಿ ಆಯಾ ಸರಕಾರಗಳಿಗೂ ಪಾಲು ಕೊಟ್ಟ ಅನಂತರ ಅದೇ ದೇಶಗಳಲ್ಲಿ 
ಕೊಳ್ಳಲು ಸುಲಭವಾದ ವಹಿವಾಟುಗಳನ್ನು ಒಂದೊಂದಾಗಿ ಕೊಂಡುಕೊಂಡ. ೪೦೦ 
ಕ್ಕಿಂತ ಹೆಚ್ಚು ಕಂಪೆನಿಗಳನ್ನು ಸ್ಥಾಪಿಸಿ , ಗನಿಗಳೂ , ಕೃಷಿಭೂಮಿಗಳು , ರೈಲು, 
ಹೋಟೆಲು ಎಲ್ಲಾ ತನ್ನದಾಗಿಸಿಕೊಂಡ. ನಿಜ ಸಂಗತಿಯೆಂದರೆ ಒಂದು ಅಲಂಕೃತ 
ಕಟ್ಟಡದಲ್ಲಿ ಅವನ ಕಂಪೆನಿಯ ನಾಮಫಲಕವಿತ್ತೇ ಹೊರತು ಯಾರನ್ನೂ ಕೂಗರ್ 
ಕೆಲಸಕ್ಕೆ ನೇಮಿಸಿಕೊಂಡಿರಲಿಲ್ಲ. ದೊಡ್ಡ ದೊಡ್ಡ ಲೆಕ್ಕ ಪುಸ್ತಕಗಳಲ್ಲಿ ಒಂದು ಕಂಪೆನಿ 
ಯಿಂದ ಇನ್ನೊಂದು ಕಂಪೆನಿಗೆ ಕೋಟಿಗಟ್ಟಲೆ ಹಣ ಸಾಲ ಕೊಟ್ಟಿದೆ ಎಂದೂ ಆ 
ಕಂಪೆನಿಯಲ್ಲಿ ಆ ಹಣ ಇಂಥ ಬಾಬಿಗೆ ವೆಚ್ಚವಾಗಿದೆಯೆಂದೂ ಬರೆದಿಡುತ್ತಿದ್ದ . 
ಅದನ್ನು ನೋಡಿ ಸರಕಾರಗಳು ಲಾಭದಾಯಕ ಉದ್ಯಮಗಳನ್ನು ಅವನ ಹತೋಟಿಗೆ 
ಒಪ್ಪಿಸಿಬಿಡುತ್ತಿದ್ದು ವು . ಈ ಸಾಲದ ಲೆಕ್ಕ ಶುದ್ಧ ಕಾಲ್ಪನಿಕ ಎಂಬುದು ಯಾರಿಗೂ 
ತಿಳಿಯಲಿಲ್ಲ. 


ಇದರಿಂದಾಗಿ ಕೂಗರನ ಪ್ರಭಾವ ಮುಂದುವರೆಯಿತು. ಅವನ ಕಂಪೆನಿಗಳಲ್ಲಿ 
ಕೋಟಿಗಟ್ಟಲೆ ಹಣ ತೊಡಗಿಸಲು ನ್ಯೂಯಾರ್ಕಿನ ಅತಿ ಚಾಣಾಕ್ಷ ಬ್ಯಾಂಕುಗಳು 
ಮುಂದೆ ಬಂದುವು. ಪೋಲಂಡಿನ ಅರ್ಥ ಸಚಿವರು ತನ್ನ ದೇಶದಲ್ಲಿ ಒಂದು ಅಡಮಾನ 
ಬ್ಯಾಂಕ್ ಸ್ಥಾಪಿಸುವ ಬಗ್ಗೆ ಸಲಹೆ ಪಡೆಯಲು ಸ್ಟಾಕ್ ಹೋಮಿನಲ್ಲಿದ್ದ ಅವನ ಬಳಿಗೆ 
ಬಂದರು. ಹಲವು ಸರಕಾರಗಳು ಅವನ ಸ್ನೇಹಹಸ್ಯ ಯಾಚಿಸಿದುವು. ಆಡಳಿತ 
ಪ್ರಕೃತಿಗಳು ಅವನ ಸ್ನೇಹವನ್ನು ಅಮೂಲ್ಯವೆಂದೇ ಭಾವಿಸಿದ್ದರು. ಫ್ರಾನ್ಸ್ ಸರ 
ಕಾರ ಕೂಗರನಿಗೆ “ ಲೀಜನ್ ಆಫ್ ಆನರ್ ' ಪ್ರಶಸ್ತಿ ನೀಡಿ ಗೌರವಿಸಿತು. ಪತ್ರಿಕೆ 
ಗಳು ಅವನನ್ನು ಮುಕ್ತಕಂಠದಿಂದ ಹೊಗಳುತ್ತಿದ್ದು ವು. 
46 

ಸಿದ್ಧಗಂಗಾe 


- ೧೯೨೯ ರಲ್ಲಿ ವಾಲ್ ಸ್ಟ್ರೀಟ್‌ನ ಷೇರುಪೇಟೆ ಕುಸಿದು ಹೋಯಿತು. ಆಗ 
ಹೂಗರ್ ಅಮೇರಿಕೆಗೆ ತೆರಳಿ, ಅಧ್ಯಕ್ಷ ಹೂವರ್‌ಗೆ ಯಾವುದಕ್ಕೂ ಭಯಪಡಬೇಕಾ 
ಗಿಲ್ಲವೆಂದು ಧೈರ್ಯ ತುಂಬಿದ. ಆದರೆ ಸ್ವತಃ ಕೂಗರನಿಗೆ ಅದರಿಂದ ವ್ಯಾಪಾರಿ 
ಮುಗ್ಗಟ್ಟು ತಲೆದೋರಿತು . ಅವನೇನೂ ಹೆದರದೆ ಸಣ್ಣ ಗಲ್ಲಿಯೊಂದರಲ್ಲಿ ಮುದ್ರ 
ಣಾಲಯವೊಂದನ್ನು ಸ್ಥಾಪಿಸಿ, ಇಟಾಲಿಯನ್ ಸರಕಾರದ ಸುಮಾರು ೪೨ಕೋಟ 
ರೂಪಾಯಿ ಬೆಲೆಯ ಸಾಲಪತ್ರಗಳನ್ನೂ ಹುಂಡಿಗಳನ್ನೂ ತಯಾರಿಸಿದ. ಆ ದೇಶದ 
ಸಚಿವರು , ಬ್ಯಾಂಕುಗಳ ಡೈರೆಕ್ಟರರು ಅವನಿಗೆ ಈ ಮೊದಲೇ ಬರೆದ ಪತ್ರಗಳಿಂದ 
ಇವರ ಸಹಿಗಳ ನಕಲಿ ಬ್ಲಾಕುಗಳನ್ನು ತಯಾರಿಸಿ ಅವುಗಳಲ್ಲಿ ಮುದ್ರಿಸಿದ, ಆ ಸಹಿ 
ಗಳಲ್ಲಿ ಇಟಾಲಿಯನ್ ಸರ್ವಾಧಿಕಾರಿ ಮುಸೋಲಿನಿಯ ಸಹಿ ಕೂಡ ಇತ್ತು . ಅದನ್ನು 
ಕಂಡು ನಾಲ್ಟ ನ ಬ್ಯಾಂಕುಗಳು ಕೂಗರನಿಂದ ಇಟಾಲಿಯನ್ ಸರಕಾರಕೋಟಿ 
ಗಟ್ಟಲೆ ಸಾಲ ಪಡೆದಿದೆ ಎಂದು ನಂಬಿದುವು. ೧೯೩೧ ರಲ್ಲಿ ಜಗತ್ತಿನ ಬಲಶಾಲಿ 
ರಾಷ್ಟ್ರಗಳು ಆರ್ಥಿಕವಾಗಿಸೋತಾಗ ಈ ಮಹಾಶಯನೊಬ್ಬನಿಂದಲೇ ತಾವು ಬದುಕ 
ಬಹುದೆಂದು ಅವನ ಕೈ ಕಾಲು ಹಿಡಿದುವು. 

ಅಮೇರಿಕದ ಆರ್ಥಿಕ ವಹಿವಾಟಿನಲ್ಲಿ ಪ್ರಬಲನಾಗಿದ್ದ ಜೆ. ಪಿ . ಮಾರ್ಗನ್ 
ಮಾತ್ರ ಕೂಗರನನ್ನು ಸಂಶಯಿಸಿದ. ಆತನು ನೇಮಿಸಿದ ರಹಸ್ಯಚಾರರು ಕೂಗರನ 
ಬೆಂಬತ್ತಿ ಅವನು ಮಾಡಿದ ಮಹಾಮೋಸಗಳನ್ನು ಬಯಲಿಗೆಳೆದರು. ೧೯೩೨ ರ 
ಒಂದು ದಿನ ಪ್ಯಾರಿಸ್ಸಿನ ವಿಕ್ಟರ್‌ ಇನ್ನೂ ನುಯೆಲ್ ರಸ್ತೆಯಲ್ಲಿದ್ದ ತನ್ನ ಮನೆಯಲ್ಲಿ 
ಸ್ವತಃ ಗುಂಡಿಟ್ಟು ಕೊಂಡು ಕೂಗರ್ ಪೊಲೀಸರ ಅತಿಥ್ಯದಿಂದ ಶಾಶ್ವತವಾಗಿ ತಪ್ಪಿಸಿ 
ಕೊಂಡ. ಅವನು ಸತ್ತಿರಲಿಲ್ಲವೆಂದೂ ಪೂರ್ಣವಾಗಿ ತನ್ನನ್ನೇ ಹೋಲುವ ಗೊಂಬೆಗೆ 
ಗುಂಡಿಟ್ಟು ಸುಮಾತ್ರಾಕ್ಕೆ ಓಡಿಹೋಗಿವೇಷಾಂತರ ಮಾಡಿಕೊಂಡಿದ್ದ ; ಅಲ್ಲಿ ವಿಶೇಷ 
ವಾದ ಹವಾನಾ ಸಿಗರೇಟು ಉದ್ಯಮಕ್ಕೆ ಕೈಹಾಕಿದನೆಂದೂ ವದಂತಿಗಳಿದ್ದು ವು. 

ಅಂತೂ ಕೂಗರನ ನಿರ್ಗಮನದೊಂದಿಗೇ ಪಾಶ್ಚಾತ್ಯ ದೇಶಗಳಲ್ಲಿ ಆತ ಕಟ್ಟಿದ್ದ 
ಆರ್ಥಿಕ ಕೋಟೆಗಳು ಕುಸಿದುಬಿದ್ದು ವು. ವಿಚಾರಣಾ ಆಯೋಗಗಳು ಅವನಿಂದ 
ಲಕ್ಷಾಂತರ ಜನಕ್ಕೆ ಮೋಸವಾಗಿದೆ ಎಂದು ಪ್ರಕಟಿಸಿದುವು. ಗಣ್ಯ ವ್ಯಕ್ತಿಗಳನೇಕರ 
ಮರ್ಯಾದೆಯೂ ಬೀದಿಪಾಲಾಗಿತ್ತು . ಬ್ಯಾಂಕುಗಳು ಕೂಗರನ ಕಂಪನಿಗಳಲ್ಲಿ 
ತೊಡಗಿಸಿದ ಹಣ ಬಿಡಿಗಾಸೂ ಸಿಕ್ಕಲಿಲ್ಲ. 
1 ಪಾಶ್ಚಾತ್ಯ ರಾಷ್ಟ್ರಗಳ ಪಾಲಿಗೆ ಧರ್ಮರಾಯ , ಬೆಂಕಿಪೆಟ್ಟಿಗೆ ದೊರೆ, ' ಬ ಡೀ 
ಸ್ವೀಡ್ , ಕ್ರಾಂತಿಯಿಂದ ಜರ್ಮನಿಯಿಂದ ಕಾಪಾಡಿದ ಮಹಾತ್ಮ ಮುಂತಾಗಿ ಶ್ಲಾಘಿ 
ಸಲ್ಪಟ್ಟ ಕೂಗರ್ ಸತ್ತ ಮೇಲೆ ಇತಿಹಾಸದ 5 ಮಂದಿ ಸುಪ್ರಸಿದ್ದ ವಂಚಕ ಶ್ರೇಷ್ಠರಲ್ಲಿ 
ಒಬ್ಬನೆನಿಸಿದ. ಪ್ಯಾರಿಸ್ , ಬರ್ಲಿನ್‌ಗಳಲ್ಲಿ ಅವನಿಗೆ ಅಗಣಿತ ಸಂಖ್ಯೆಯಲ್ಲಿ 
ಪ್ರೇಯಸಿಯರೂ ಅವರಿಂದ ಜನಿಸಿದ ಮಕ್ಕಳೂ ಇದ್ದರು. 


KST . 1170169 + 9 
CST, 1175169 + 1 


Teie : 3 


SGrams “ SHANK ” 

Phone No. 8414 


With best compliments from : 


Malabar Krishna Beedi Works 

MANDIPET , TUMKUR -572101. 


NI 


DA 


VID)) 


10 


ಬೀಡಿಗಳು : 


2231ಂಡಿವೆ 


ಮಂಡಿಪ 


ತುಮಕೂ 


48 


ಸಿದ್ಧಗಂಗ 


PUT NOT YOUR TRUST 

IN MONEY 


PUT YOUR MONEY 

IN TRUST 


-~~~*~Tn7777RDS?SERISPZPpcppC. 


WITI 


MV 


VID 


THE DHANALAKSHMI BANK LIMITED 

REGD. OFFICE : : TRICHUR 


BRANCH OFFICE- BATAWADI- (Near SIT ) 

TUMKUR - 3 


30 23F , 1983 


49 


అండంగా 


ಸಿದ್ದಗಂಗಾ ಮಾಸಿಕ ಪತ್ರಿಕೆಯ ಮಾಲಿಕತ್ವ ಮತ್ತು 2 
ಇತರ ವಿವರಗಳ ಸಂಬಂಧಪಟ್ಟ ಮಾಹಿತಿ 

ತಾರಂ ೪ 


೧. ಪ್ರಕಟಣೆಯ ಸ್ಥಳ : 
೨. ಪ್ರಕಟವಾಗುವ ಅವಧಿ : 
೩ . ಮುದ್ರಣ ಭಾಷೆ : 
೪. ಮುದ್ರಕರ ಹೆಸರು : 

ರಾಷ್ಟ್ರೀಯತೆ : 
ವಿಳಾಸ : 


ಶ್ರೀ ಸಿದ್ದಗಂಗಾ ಮಠ 
ಮಾಸಿಕ 
ಕನ್ನಡ 
ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರು 
ಭಾರತೀಯ 
ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲಾ | ಕರ್ನಾಟಕ) 
ಹೆಚ್ . ಬಿ . ಗಂಗಾಧರಯ್ಯ 
ಭಾರತೀಯ 
ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲಾ , ( ಕರ್ನಾಟಕ) 
ಶ್ರೀ ಪ೦! ಚನ್ನಪ್ಪ ಎರೇಸೀಮೆ 
ಭಾರತೀಯ 


೫. ಪ್ರಕಾಶಕರ ಹೆಸರು : 

ರಾಷ್ಟ್ರೀಯತೆ: 
ವಿಳಾಸ : 


ಇ ( 


3 


# 


೬ . ಸಂಪಾದಕರ ಹೆಸರು : 
ರಾಷ್ಟ್ರೀಯತೆ : 

NA 
FUHOLAT 
೭ . ಪತ್ರಿಕೆಯ ಮಾಲೀಕರು : 


ವಿಳಾಸ : 


ಶ್ರೀ ಸಿದ್ದಗಂಗಾ ಮಠದ 


ತುಮಕೂರು ಜಿಲ್ಲಾ , ಕರ್ನಾಟಕ . . 
ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳು } 
ಶ್ರೀ ಸಿದ್ಧಗಂಗಾ ಮಠ 
ತುಮಕೂರು ಜಿಲ್ಲಾ , ( ಕರ್ನಾಟಕ) 
ಕೆ. ಆರ್ . ಎನ್ . ೯. 


೮, ನೋಂದಣಿ ಸಂಖ್ಯೆ : 


ನಾನು ಹೆಚ್ . ಬಿ . ಗಂಗಾಧರಯ್ಯ , ಮೇಲಿನ ಅ೦ಶಗಳೆಲ್ಲ ಸತ್ಯ | 
ಎಂದು ನನ್ನ ಜ್ಞಾನ ಮತ್ತು ನಂಬಿಕೆಗಳಿಂದ ದೃಢಪಡಿಸುತ್ತೇನೆ. 
೧ ಮಾರ್ಚಿ, ೧೯೮೩ ( ಸಹಿ ) ಹೆಚ್ . ಬಿ. ಗಂಗಾಧರಯ್ಯ 
ಸಿದ್ದಗಂಗಾ ಮಠ 

ಪ್ರಕಾಶಕ | 


MANGALORE 


Made 
out of 


the 


GANESH 


Smokers 
cannot 
affor1 
to miss 
them 


Finest 
Materials 


BEEDIES 


DAILY SALES EXCEED 8 CRORE BEEDIES 


Head Office : 


MANGALORE GANESH BEEDI WORKS 
VINOBA ROAD : : MYSOR E - 570 005 


Telephone : 20241 


Telegrams : 'AROMA 


LICENCED TO POST WITHOUT PRB PAYMENT LICENCE NO. 3 
SIDDAGANGA Monthly 

Reg No . KRN Q - 9 


ಕಡಿಮೆ ಕಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉ ಸಯೋಗಿಸುವುದರಿಂದ ಇದು ಸಾಧ್ಯ . 


ಕಸೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೇ , ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದೆ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸೂರಿ ಸಾಬೂನುಗಳನ್ನು ಇಂದೇ ಉಪಯೋಗಿಸಿರಿ 


* ಕಸ್ತೂರಿ* 
ಬಾರ್ ಸೋಪ್ ನೀಲಂ ಬಾರ್ ಸೋಪ್ 


ತಯಾರಕರು : 


ರಾಮಕೃಷ್ಣ ಆಯಲ್ ಮಿಲ್ , ತುಮಕೂರು. 


ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ . 


ಒದ್ದಗಂಗಾ 


- ಸಿದ್ದಗಂಗಾ' ಚಿರಾಯುವಾಗಲೆಂದು ಹರಸಿ ಹಾರೈಸಿರುವ 

ಆಜೀವಸದಸ್ಯರ ಬಳಗಕ್ಕೆ ಕೃತಜ್ಞತೆಗಳು| 


| 971 ಶ್ರೀ ವೈ . ಕೆ. ರುದ್ರಯ್ಯ 

ಗಾಂಧಿನಗರ 
ಬೆಂಗಳೂರು- 1 , 


976 ಶ್ರೀ ಎಂ . ಜಿ . ರಾಜಶೇಖರ 

ಯಶವಂತಪುರ 
ಬೆಂಗಳೂರು- 22. 


972 ಶ್ರೀ ಸಿ. ಶಿವಲಿಂಗಮೂರ್ತಿ 

S / o ಶ್ರೀ ಪುಟ್ಟಸ್ವಾಮಿ 
ಗ್ರಾಮಸೇವಕ, ರಂಗೇನಹಳ್ಳಿ 
ತರೀಕೆರೆ ತಾಲ್ಲೂಕ್ 
ಚಿಕ್ಕಮಗಳೂರು ಜಿಲ್ಲೆ , 


977 ಶ್ರೀ ವೈ . ಹೆಚ್ , ಹಾಲಪ್ಪ 

ರಾಜಾಜಿನಗರ 
ಬೆಂಗಳೂರು 10 , 


973 ಶ್ರೀ ವಿ. ಕೃಷ್ಣಮೂರ್ತಿ 

ಶ್ರೀನಿವಾಸ ಸ್ಟೋರ್ 
ಮಲ್ಲೇಶ್ವರಂ 
ಬೆಂಗಳೂರು- 3 . 


978 ಶ್ರೀ ಕೆ . ಎನ್ . ಕಾಂತರ 

ಆರ್ . ಪಿ . ಸಿ . ಲೇಟ್ 
ವಿಜಯನಗರ 
ಬೆಂಗಳೂರು- 40 . 


974 ಶ್ರೀಮತಿ ಮತ್ತು ಶ್ರೀ 

ಎಂ . ವಿ. ನಾಗರಾಜಶೆಟ್ಟಿ 
ಮಿಂಟ್ , ಟಿ. ನರಸೀಪುರ 
ಮೈಸೂರು ಜಿಲ್ಲೆ . 


979 ಶ್ರೀ ಎಂ . ಜಿ . ನರಸಿಂಹಂ 

ರಾಜಾಜಿನಗರ 
ಬೆಂಗಳೂರು- 10 . 


975 ಶ್ರೀಮತಿ ಮತ್ತು ಶ್ರೀ 

ಡಿ. ರಾಧಾಕೃಷ್ಣ ಶೆಟ್ಟಿ 
ಶ್ರೀರಾಂಪೇಟೆ 
ಮೈಸೂರು- 1. 


980 ಶ್ರೀ ಎನ್ . ಪುಟ್ಟಪ್ಪ 

ರಾಜಾಜಿನಗರ 
ಬೆಂಗಳೂರು- 10 . 
( ಮುಂದುವರಿಯುತ್ತ 


ಸಿದ್ದಗಂಗಾ 


೨akashಹಿಂkedakke kai 
ಸಂಪುಟ ೧೯ ಸಂಚಿಕೆ - ೪ 

ಏಪ್ರಿಲ್ , ೧೯೮೩ 
గాంధారాలు లంక 


ಜಗಜ್ಜಾಲಪಾಲಂ ಜನಸ್ತುತ್ಯಶೀಲಂ ! . 
ಭವಾರಣ್ಯದಾನಂ ಭೂತ ಸ್ವಾನುಭಾವಂ || 
ಶಿವಾನಂದಕೊಶಂ ದಿನೇಶಪ್ರಕಾಶಂ || 
ಮಹಾಲಿಂಗಸಂಗಂ ಭಜೇ ಸಿದ್ದಲಿಂಗಂ 


ಸ್ವತಂತ್ರ ಸ್ವಲೀಲಂ ಗಣೇ೦ದ್ರಾನುಕೂಲಂ1) 
ಮಿಲನೂಲಮಂತ್ರಂ ಪ್ರಣೀತೇಶ ತಂತ್ರಂ || 
ಶಿವಧ್ಯಾನಸಕ್ತಂ ಪರಾನಾದಿಮುಕ್ಕಂ | 
ಮಹಾಲಿಂಗಸಂಗಂ ಭಜೇ ಸಿದ್ದಲಿಂಗಂ 


ಪರಿವ್ರಾತ್ವರೇಣ್ಯಂ ಗಣೇಶಾಗ್ರಗಣ್ಯಂ | 
ಸದಾಸತ್ಯಭಾಷಂ ಶಿವಜ್ಞಾನಭೂಷಂ ! 
ಸರುದ್ರಾಕ್ಷಮಾಲಂ ಲಸದ್ಭಸ್ಮಫಾಲಂ | 
ಮಹಾಲಿಂಗಸಂಗಂ ಭಜೇ ಸಿದ್ದಲಿಂಗಂ 


ಗಂಗಾ 


ఈ గుంటిరియల్లి 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


* ಚಿಂತನ 


* ನವನೀತ 
* ವಿಶ್ವಮಾನವ ಪ್ರೇಮಿಗಳ ಪಂಕ್ತಿಯಲ್ಲಿ ಅಗ್ರಗಣ್ಯ ಸ್ಥಾನ 
ಭಗವಾನ್ ಬಸವಣ್ಣನವರಿಗೆ 

- . . 10 
* ಹಾಸಿಗೆ ಇದ್ದಷ್ಟು ಕಾಲು ಚಾಚು 

- ಹೆಚ್ . ಎಸ್ . ಸಿದ್ದಗಂಗಪ್ಪ , ಎಂ . ಎ . , 11 
* ದಯವೇ ಧರ್ಮದ ಮೂಲ - ಶಾಂತಾದೇವಿ ಮಾಳವಾಡ 18 

ಗಾದೆ ವೇದಕ್ಕೆ ಸಮಾನ - 3, ಸಿ. ಕೆ. ಪರಶುರಾಮಯ್ಯ 18 
* ದಿವ್ಯವಾಣಿ 

ವೀರಭದ್ರಪ್ಪ ಅಂದಾನಿ 25 
ಎಲರ್ಜಿ (ರಕ್ತನಂಜು) 

ಡಾ!! ಎಲ್ . ಆರ್ . ಹೆಗಡೆ 27 
* ಮಕ್ಕಳ ಸಾಹಿತ್ಯಕ್ಕೆ ವೀರಶೈವ ಸಾಹಿತಿಗಳ ಕೊಡುಗೆ 

- ಬಿ. ಪಾಂಡುರಂಗರಾವ್ 35 
* ಶ್ರೀ ಈಶ್ವರ ಮ , ಮಗದುಂ - (ಕೆ.ಎಲ್. ಎ. ಸಂಸ್ಥೆಯವರ ಕೊಡುಗೆ ) 4 


ಸಿದ್ದರು 


ಶೀವಾಳಿ 


- ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಮಹಾತ್ಮರ ಮರಣವೂ 
ದುರಂತನುಯವೇ . ಬಹುಶಃ ಅದಕ್ಕೆ ಕಾರಣ ಅವರೆಸಗಿದ 
ಕ್ರಾಂತಿಯನ್ನು ಅರಗಿಸಿಕೊಳ್ಳಲಾಗದ ತತ್ಕಾಲೀನ ಸಮಾಜದ 
ಪ್ರತಿಕೂಲವರ್ತನೆಯೇ . ಜಗತ್ತಿನ ಶ್ರೇಷ್ಠ ತತ್ತ್ವಜ್ಞಾನಿ 
ಸಾಕ್ರಟೀಸ್ ವಿಷಪ್ರಾಶನ ಮಾಡಿ ಸತ್ತ . ಏಸು ಶಿಲುಬೆಗೇರಿದ, 
ಬುದ್ಧ - ಗಾಂಧಿ - ಪೈಗಂಬರಿಗೆ ಒದಗಿದ ಗತಿಯೂ ಇದೇ . 
ಇದರಂತೆ ಈ ಒಂದು ಮರಣದ ದುರಂತ, ಧಾತ್ಮಿಕ, ಆರ್ಥಿಕ , 
ಸಾಮಾಜಿಕ , ಸಾಂಸ್ಕೃತಿಕ - ಸಾಹಿತ್ಯಕ ಕ್ಷೇತ್ರಗಳಲ್ಲಿ ಸಮಗ್ರ 
ಕ್ರಾಂತಿಯನ್ನು ಮಾಡಿದ ಬಸವಣ್ಣ ನವರಿಗೂ ತಪ್ಪಲಿಲ್ಲ . ಆದರೆ 
4 ಕಾಲೋsಯಂ ನಿರವಧಿ ವಿಪುಲಾಚ ಸೃಥ್ವಿ ” ಎಂದ ಹಾಗೆ 
ವಿಶಾಲವಾದ ಈ ಸೃಷ್ಟಿಯಲ್ಲಿ ಎಂದಾದರೂ ಒಂದು ದಿನ 
ಮುಂದಿನ ಸಮಾಜ ಇಂಥ ಮಹಾತ್ಮರ ಕ್ರಾಂತಿಯನ್ನು ಸ್ವಾಗ 
ತಿಸುತ್ತದೆ. ಆ ಕ್ರಾಂತಿಯ ವೈಚಾರಿಕತೆಯ ಹಿನ್ನೆಲೆಯಲ್ಲಿ ತನ್ನ 
ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಈ 
ಪ್ರಕಾರವಾಗಿ, ಅನೇಕಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿರುವ 
ನಮಗೆ ಬಸವಣ್ಣನವರ ಸಮಗ್ರ ಕ್ರಾಂತಿಯು ಇಂದು ಅತ್ಯ 
ವಶ್ಯಕವಾಗಿ ಬೇಕಾಗಿದೆ. 


ಏಪ್ರಿಲ್ , 1983 


* 


* 


* 


* * 


* 


* 


ಲೇಖಕರಲ್ಲಿ ಮನವಿ 
“ ಸಿದ್ದಗಂಗಾ” ಮಾಸ ಪತ್ರಿಕೆ 

ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ಶ್ರೀ ಸಿದ್ದಗಂಗಾ ಮಠ-572104 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ತುಮಕೂರು ಜಿಲ್ಲೆ . 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 

ಕವನ, ಕಲೆ, ವಿಜ್ಞಾನ, ಶಿಕ್ಷಣ , ರಾಜ 
ಪ್ರಧಾನ ಸಂಪಾದಕರು 
ಪಂ ! ಚನ್ನಪ್ಪ ಎರೇಸೀಮೆ 

ನೀತಿ, ಧರ್ಮ , ದರ್ಶನ , ಇತಿಹಾಸ 

ವೈಚಾರಿಕ ಚಿಂತನ, ನಗೆಬರೆಹ, ಹರಟಿ 
ಸಹ ಸಂಪಾದಕರು 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ಪಿ . ಎನ್ , ಚಂದ್ರಶೇಖರಯ್ಯ 

ತಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಬಸವರಾಜು 

ಸೈಜಿನ ಕಾಗದದ ಒಂದೇ ಮಗ್ಗುಲಲ್ಲಿ 

ಸ್ಪಷ್ಟವಾಗಿ ಬರೆದಿರಬೇಕು. ಆಸ್ವೀಕೃತ 
* * * 
ಜಾಹೀರಾತು ವಿಭಾಗ 

ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಎಂ . ರೇಣುಕಾರಾಧ್ಯ 

ಆಂಚೆಚೀಟಿಯನ್ನು ಲಗತ್ತಿಸಿರಬೇಕು. 

ಲೇಖನಗಳು ಆ ಕ ಸ್ಮಾ ತ ಕಳೆದು 
ಪ್ರಸಾರ ವಿಭಾಗ 

ಹೋದರೆ ಸಂಪಾದಕರು ಹೊಣೆಗಾರರಲ್ಲ. 
ಆರ್ . ಎಸ್. ಮಲ್ಲೇಶಪ್ಪ 

ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 

ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ . 
ಪ್ರಕಾಶಕರು 

ಈ ಬಗ್ಗೆ ಪತ್ರವ್ಯವಹಾರಕ್ಕೆ ಅವಕಾಶ 
ಹೆಚ್. ಬಿ, ಗಂಗಾಧರಯ್ಯ ವಿಲ್ಲ . ಅನುವಾದ, ರೂಪಾಂತರ ಲೇಖನ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ ಗಳಿಗೆ ಮೂಲ ಕೃತಿಕಾರರ ಅನುಮತಿ 

ಪಡೆದಿರಬೇಕು, ಕೈ ತ ಲೇಖನದ 
ಮುದ್ರಕರು 

ಪ್ರಕಟಣೆಗೆ : ಸಿದ್ದಗಂಗಾ ' ಆಗಿಂದಾಗ್ಗೆ 

ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ , 
ಮುದ್ರಣಾಲಯ 

ಕಳುಹಿಸಿಕೊಡಲಾಗುವುದು. ಸ್ಥಿರ 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ಪ್ರಕಟಣೆಯ ಸ್ಥಳ 

ರಿಗೆ ಆದ್ಯತೆ ಕೊಡಲಾಗುವುದು, 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

“ ಸಂಪಾದಕರು 

(ಸಿದ್ಧಗಂಗಾ' ಕನ್ನಡ ಮಾಸ ಪತ್ರಿಕೆ 
ಚಂದಾ ವಿವರ 

ಶ್ರೀ ಸಿದ್ದಗಂಗಾ ಕ್ಷೇತ್ರ -572104 
ವಾರ್ಷಿಕ ಚಂದಾ 15- 00 ರೂ 

ತುಮಕೂರು ಜಿಲ್ಲೆ . 
ಆಜೀವ ಸದಸ್ಯತ್ವ 151 - 00 ರೂ | ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ. 


* 


* 


* 


* 


* 


* 


ಮಾರ್ಚಿ, 1983 


ತಿಂತನ 


ಟ , ಆರ್ . ಮಹಾದೇವಯ್ಯ 
* ಸಿನಿಸಿಕೆ ಆವ ಬದುಕು 


| ತಾನು ಸುಖವಾಗಿ ಬದುಕಬೇಕು ಎಂಬ ಬಯಕೆ ಪ್ರತಿ ಜೀವಿಗೂ ಇರುತ್ತದೆ. 
ಆದರೆ ತನ್ನಂತೆಯೇ ತಮ್ಮ ಜೊತೆಯಲ್ಲಿ ಬಾಳುವವರೂ ಸುಖವಾಗಿರಲಿ ಎಂದು 
ಬಯಸುವವರು , ಅದರಂತೆ ನಡೆದುಕೊಳ್ಳುವವರು ಕೆಲವೇ ಮಂದಿ. ಇನ್ನೊಬ್ಬರು 
ನಮಗೆ ಕೇಡು ಮಾಡಬಾರದು ಎಂದು ಬಯಸುವಂತೆಯೇ ನಾವೂ ಉಳಿದವರಿಗೆ 
ಅದನ್ನು ಬಯಸಬಾರದು ಎಂಬ ಸದ್ಭಾವನೆ ಮೂಡಿದಾಗ ಎಲ್ಲೆಲ್ಲೂ ಸೌಹಾರ್ದ 
ವಾತಾವರಣವೇರ್ಪಡುತ್ತದೆ. 

ಲೇಸೆನಿಸಿಕೊಳ್ಳುವ ಬಾಳೆಂದರೆ ಲೋಕದಲ್ಲಿ ನಾವು ಎಲ್ಲರನ್ನೂ ಮೆಚ್ಚಿಸಿ ಬಾಳ 
ಲಾದೀತೆ ? ಈ ಪ್ರಶ್ನೆ ಏಳುತ್ತದೆ. ಅದು ಸಾಧ್ಯವಿಲ್ಲ, ಏಕೆಂದರೆ ಒಬ್ಬೊಬ್ಬರೂ 

ನ ಗೆ ಉಚಿತವೆಂದು ಕಾಣುವ ಒಂದೊಂದನ್ನು ಹೇಳುತ್ತಾರೆ. ಅವೆಲ್ಲವನ್ನು 
ಹೇಳುತ್ತಾ ಅನುಸರಿಸ ಹೋದರೆ ಏನೂ ಸಾಧಿಸಲಾಗದೆದಿಢರಾಗಬೇಕಾಗುತ್ತದೆ, 
ಅಷ್ಟೆ . ಅದಕ್ಕೇ ' ಜಗಧೀಶನನ್ನು ಮೆಚ್ಚಿಸಬಹುದು ಜನ ಮೆಚ್ಚಿಸಲಾಗ? ಎಂಬ ಅನು 
ಭವದ ಮಾತು ಹೊಮ್ಮಿದೆ. 

ಇದನ್ನು ಕಂಡೇ ಮಡಿವಾಳ ಮಾಚಿದೇವ ಹೀಗೆಂದಿದ್ದು : 
- ಉಂಡರೆ ಭೂತನೆಂಬರು , ಉಣದಿದ್ದರೆ ಚಕೋರಿಯೆಂಬರು ; 
ಊರೊಳಗಿರ್ದಡೆ ಸಂಸಾರಿಯೆಂಬರು, ಅಡವಿಯೊಳಗಿರ್ದಡೆ ಮರ್ಕಟನೆಂಬರು ; 
ಮಾತನಾಡಿದರೆ ಪಾಪಕರ್ಮಿಯೆಂಬರು, ಮಾತನಾಡದಿರ್ದಡೆ ಮುಸುಕಕರ್ಮಿ 

ನಾ 

ಎಂಬರು ; 
ಮಲಗದಿರ್ದಡೆ ಚೋರನೆಂಬರು, ಮಲಗಿರ್ದಡೆ ಜಡದೇಹಿಯೆಂಬರು. 
ಇಂತೀ ವಸುಧೆಯೊಳಗೆ ಎಂಟು ವಿಧವ ಕಳೆಯಲಳವಲ್ಲ ಕಾಣಾ, ಕಲಿದೇವರ ದೇವಾ 

. ( ಮಡಿವಳ ಮಾಚಿದೇವ ವಚನ 27 .) 
= ಜನ ಮೆಚ್ಚಿಸಿ ಬಾಳಲಾಗದು , ಮನಮೆಚ್ಚುವಂತೆ ಬಾಳು' ಎಂದರು ಅನುಭಾವಿಗಳು. 
ಸರಿ , ಮನ ಮೆಚ್ಚುವುದೆಂದರೆ ನಾವು ಏನೇ ಮಾಡಲಿ , ಅದನ್ನು ನಮ್ಮ ಮನಸ್ಸು 
ಮೆಚ್ಚೇ ಮೆಚ್ಚುತ್ತದೆಯಲ್ಲಾ ? ಗುಲಗಂಜಿಗೆ ತನ್ನ ಮೈ ಮೇಲಿನ ಕಪ್ಪು ಚುಕ್ಕೆಯೇ 
ತಿಳಿದಿಲ್ಲವಂತೆ . ಹಾಗಾದರೆ ಏನು ಗತಿ ? ಇದಕ್ಕೂ ಒಂದು ಪರಿಹಾರವನ್ನು ಸೂಚಿಸಿ 
ಏಪ್ರಿಲ್ , 1983 


ದ್ದಾರೆ ಅವರು. ನಮ್ಮನ್ನು ನಾವು, ನಮ್ಮತನವನ್ನು ದೂರವಿಟ್ಟು , ನೋಡುವುದ 
ಅಭ್ಯಾಸಮಾಡಬೇಕು. ನಿಷ್ಪಕ್ಷಪಾತವಾಗಿ ಆತ್ಮನಿರೀಕ್ಷಣೆ ಮಾಡಿಕೊಳ್ಳುವುದ 
ಕಲಿಯಬೇಕು. ಇದಕ್ಕೆ ಯಾವುದೇ ನಿರ್ದಿಷ್ಟ ಶಿಕ್ಷಣ ಬೇಕಿಲ್ಲ. ಅನುಭವವೇ ದೊ 
ಗುರುವಾಗಿ ನಮಗೆ ಕಲಿಸುತ್ತದೆ. ನಮ್ಮ ಮನದ ಸರಕನ್ನೆಲ್ಲಾ ಬಿಚ್ಚಿ ಹೊರಗಿ 
ಅದರಲ್ಲಿ ಒಳ್ಳಿತು -ಕೆಟ್ಟುದನ್ನು ಗುರುತಿಸುವ ಜಾಣೆ ಕ್ರಮೇಣ ಮೈಗೂಡುತ್ತ 
ನಮ್ಮ ನಡವಳಿಯನ್ನು ನಾವೇ ಪರಿಶೀಲಿಸಿ ನಿರುದ್ವಿಗ್ನತೆಯಿಂದ ಉಚಿತಾನುಚಿ 
ಗಳನ್ನು ಕಂಡುಕೊಳ್ಳುವ ಅವಕಾಶವುಂಟಾದರೆ ನಾವು ಲೇಸಾದ ಬದುಕನ್ನು ರೂ 
ಕೊಳ್ಳಲು ಸಾಧ್ಯವಾಗುತ್ತದೆ. ತಾನು ಸುಖವಾಗಿದ್ದು ನಾಲ್ಕು ಜನಕ್ಕೂ ಹಿತವಾ 
ನಂತೆ ಬದುಕುವ ಕ್ರಮ ಇದು. ಅದನ್ನೇ ಲೇಸಾದ ಬದುಕು ಎನ್ನುವುದು, ಕಿ 
ಲೇಸೆನಿಸಿಕೊಂಡು ಕಣವಾದರೂ , ಸಾಕು , ಒಂದು ದಿನವಾದರೂ ಸಾಕು ಬಮಕಿ 
ಕಾಳು ಸಾರ್ಥಕ , 
ಲೇಸೆನಿಸಿಕೊಂಡು ಐದು ದಿನ ಬದುಕಿದರೇನು ? 
ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ? 
ಲೇಸೆನಿಸಿಕೊಂಡು ಮೂರುದಿನ ಬದುಕಿದರೇನು ? 
ಲೇಸೆನಿಸಿಕೊಂಡು ಎರಡುದಿನ ಬದುಕಿದರೇನು ? 
ಕೂಡಲ ಸಂಗಮ ದೇವರ ವಚನದಲ್ಲಿ 
ಲೇಸೆನಿಸಿಕೊಂಡು ಒಂದುದಿನ ಬದುಕಿದರೇನು ? 

( ಬಸವ . 15 
ಎಂದರು ಬಸವಣ್ಣ . 

ಹಾಗಿಲ್ಲದೆ ಥ , ಛೀ ಎನಿಸಿಕೊಂಡು, ನೆರೆಹೊರೆಯವರಿಗೆ ಮುಳ್ಳಾಗಿ, ಹೊ 
ಭೂತಾಯಿಯ ಅಂಗದ ನೋಲಣ ಹುಣ್ಣಾಗಿ ಬಾಳುವುದಕ್ಕಿಂತ ಸಾಯುವುದು ಲೇ 
ಎಂದಿದ್ದಾಳೆ ಅಕ್ಕಮಹಾದೇವಿ. 
ನಿಮ್ಮ ನಿಲವಿಂಗೆ ನೀವು ನಾಚಬೇಡವೆ ? 
ಅನ್ಯರಕೈಯಲ್ಲಿ ಅಲ್ಲ ಎನಿಸಿಕೊಂಬ ನಡೆ - ನುಡಿಯೇಕೆ? 
ಅಲ್ಲ ಎನಿಸಿಕೊಂಬುದರಿಂದ ಆ ಕ್ಷಣವೇ ಸಾವುದು ಲೇಸು ಕಾಣಾ 
ಚೆನ್ನಮಲ್ಲಿಕಾರ್ಜುನಾ 

( ಅಕ್ಕನ ವಚನಗಳು, 16 
ಡಿವಿಜಿಯವರು ಜೀವನ ಸಿದ್ದಾಂತವನ್ನು ಹೀಗೆ ಭಟ್ಟಿ ಇಳಿಸಿದ್ದಾರೆ : 
ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು 
ಕಲ್ಲಾಗು ಕಷ್ಟಗಳ ವಿಧಿ ಸುರಿಯೆ 
ಬೆಲ್ಲಸಕ್ಕರೆಯಾಗು ದೀನದುರ್ಬಲರಿಂಗೆ 
ಎಲ್ಲರೊಳೊಂದಾಗು ಮಂಕುತಿಮ್ಮ 

ಸಿದ್ದಗಂ 


ನ ನ ನಿ . ಈ 


ನರಸ್ನಾಭರಣಂ ಗಸಂರೂಪಸ್ಯಾಭರಣಂ ಗುಣಃ | 
ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ವಾಭರಣಂ ಸ್ಪಮಾ 11, 

ನರನಿಗೊಡವೆಯು ಅವನ ರೂಪು ಚೆಲುವು 
ರೂಪಕ್ಕೆ ಆಭರಣ ಅವನ ಗುಣವು 
ಅಂಥ ಗುಣಕಾಭರಣ ಜ್ಞಾನ ತಾನು 
ಜ್ಞಾನಕ್ಕೆ ಕ್ಷಮೆ ತಾನು ಆಭರಣವು. 


ಆಯುಃ ಕರ್ಮ ಶಕ ನಿತ್ಯಂ ಚ ವಿದ್ಯಾ ನಿಧನಮೇವ ಚ | 
ಪಂಚೈತಾಪಿ ಸೃಜ್ಯಂತೇ ಗರ್ಭಸ್ಥಸ್ಯೆನ ದೇಹಿನಃ !! 

ಆಯುಷ್ಯ , ಉದ್ಯೋಗ ಮತ್ತು ಸಂಪತ್ತು 
ಜೊತೆಗೆ ವಿದ್ಯೆಯು, ಮರಣದಾಸತ್ತು 
ಇರುವಾಗಲೇ ನರನು ಗರ್ಭದೊಳು ತಾನು 
ವಿಧಿಸುವ ವಿಧಿ ಅವನಿಗೀ ಐದನು. 


A 


೫ ಆಪತ್ತು ಮಿತ್ರಂ ಜಾನೀಯಾದ್ಯುದ್ದೆ ಸೂರನ್ನುಣೇ ಶುಚಿಮ 
ಭಾರ್ಯಾರಿ ಕ್ಷೀಣೇಷು ವಿತ್ತೇಷು ವ್ಯಸನೇಸು ಚ ಬಾಂಧವಾನ್ !! 

ಕಷ್ಟದಲಿ ಗೆಳೆಯನನು , ಯುದ್ದದಲಿ ಶೂರನನು 
ಸಾಲದಲಿ ಸತ್ಯತೆಯನರಿಯಬೇಕು 
ಹಣ ಕಡಿಮೆಯಿದ್ದಾಗ ಮಡದಿಯನು ಮತ್ತೆ 
ದುಗುಡದಲಿ ಬಂಧುಗಳನರಿಯಬೇಕು. 


- ಕಾವ್ಯ ಸುಧಾಪ್ತಿ ಯ 
ಕೆ . ಜಿ. ರಂಗಯ್ಯ 


ಏಪ್ರಿಲ್ , 1983 


ವಿಶ್ವಮಾನವ ಪ್ರೇಮಿಗಳ ಪಂಕ್ತಿಯಲ್ಲಿ 
ಅಗ್ರಗಣ್ಯ ಸ್ಥಾನ ಭಗವಾನ್ ಬಸವಣ್ಣನವರಿಗೆ 


ಭಗವಾನ್ ಬಸವಣ್ಣನವರಿಗೆ ಜಗತ್ತಿನ ವಿಚಾರವಾದಿಗಳ ವಿಶ್ವಮಾನ 
ಪ್ರೇಮಿಗಳ ಪಂಕ್ತಿಯಲ್ಲಿ ಅಗ್ರಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಕೊಡುಗೆ ದಾಕ್ಷಿ 
ನಲ್ಲ, ಯಥಾರ್ಥವಾದದ್ದು . ಮನುಕುಲದ ಮಂಗಳ ಮುಹೂರ್ತವನ್ನು ಅಹನಿ 
ಜೀವನದುಸಿರಿನಂತೆ ನಿರ್ವಹಿಸಿದ ವ್ಯಕ್ತಿಯವರು . ವ್ಯಕ್ತಿಯ ಜೀವನದ ಸವ 
ಕ್ರಾಂತಿಯ ನೇಕಾರರು , ಇಹದಲ್ಲಿದ್ದು ಇಹವನ್ನು ಗೆಲ್ಲುವ, ಲೋಕದ ಮಧ್ಯದಲ್ಲಿರ 
ಲೋಕವನ್ನು ಗೆದ್ದು ಗೆಲ್ಲುವ ಮಾರ್ಗ ಸಂದೇಶವನ್ನು ದಯೆಗೈಯ ಲೋಕೋ 
ಪುರುಷರವರು. ನರಲೋಕವನ್ನು ಹರಲೋಕವನ್ನಾಗಿ ಮಾಡುವ ಮಹಾ ಮಣ 
ವನ್ನು ಹೊತ್ತು ಮರ್ತ್ಯಕ್ಕವತರಿಸಿದ ಮಹಾಂತ ಈ ಪುಣ್ಯ ಪುರುಷನ ಜೀವನ ಸಂದೆ 
ವನ್ನು ನಾಡಿನ ಜನತೆಗೆ ತಿಳಿಯ ಹೇಳುವಸಲವಾಗಿ ದೈಹಿಕ ಶ್ರಮವನ್ನು ಲೆಕ್ಕಿ 
ಪ್ರಚಾರಗೈಯುತ್ತಿರುವ ಪೂಜ್ಯ ಡಾ || ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳು 
ಪ್ರಚಾರ ವೈಖರಿ ಅನುಪಮವಾದುದು. ದಿನವಿಡೀ ಬಸವ ಜಯಂತ್ಯುತ್ಸವ ಕಾಯ 
ಕ್ರಮ ನಡೆಯಬೇಕು. ಬಸವ ತತ್ವ ಸಂದೇಶದ ಎರಡು ಸಮಾರಂಭಗಳು ನಡೆ 
ಬೇಕು. ಬೆಳಿಗ್ಗೆ 10 ಹಂಟೆಗೆ ಒಂದು ಸಭೆ ಮಧ್ಯಾಹ್ನ ಪ್ರಸಾದ ವಿನಿಯೋಗ, ಸಃ 
ನಾಲ್ಕು ಘಂಟೆಗೆ ಮತ್ತೆ ಸಭೆ ಇಡೀ ರಾತ್ರಿ ಶ್ರೀ ಬಸವೇಶ್ವರರ ನಾಟಕ ಪ್ರದರ್ಶ 
ನಾಟಕದ ಕೊನೆಯ ದೃಶ್ಯವಿರುವಾಗ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಪ್ರೇಕ್ಷಕ ವ 
ದವರನ್ನೆ ಕುರಿತು ದಿನವಿಡೀ ನಡೆದ ಕಾರ್ಯಕ್ರಮದ ಸಿಂಹಾವಲೋಕ ಕ್ರಮರ 
ಉಪಸಂಹಾರ ರೂಪ ಉಪದೇಶ. ಇಡೀ ದಿನ ಒಟ್ಟು ಸುಮಾರು ಮೂರು ನಾ 
ಘಂಟೆಗಳ ಕಾಲ ನಿರರ್ಗಳವಾಗಿ ಬಸವಣ್ಣನವರ ಸಂದೇಶವನ್ನು ಜನತೆಗೆ ತಣಿಸುವು 
ಪೂಜ್ಯರ ಉತ್ಸವ ವ್ಯವಸ್ಥೆ , ಹೀಗಾಗಿ ಪ್ರಸಕ್ತ ಸಾಲಿನಲ್ಲಿ ಗ್ರಾಮಾಂತರ ಪ್ರದೇಶದ 
ನಡೆದ ಮತ್ತು ನಡೆಯಲಿರುವ ಉತ್ಸವಗಳ ವಿವರ ಹೀಗಿದೆ. 

27 - 3 - 83 ರಂದು ಅರಿವೇಸಂದ್ರ , ಗುಬ್ಬಿ ತಾ||. 2- 4 - 83 ಕಲ್ಕೆರೆ , ಬಿ 
ಳೂರು ದಕ್ಷಿಣ , 10 - 4 - 83 ಕಂಬಾಳು , ನೆಲಮಂಗಲ ತಾ||. 16 - 4 - 83 
ದಾಳು , ಗೌರೀಬಿದನೂರು ತಾ|| 18 - 4 - 83 ಕಿರಿಕೊಡ್ಲಿಮಠ, ಉತ್ತರಕೊಡ 
21 -4 - 83 ಶ್ರೀ ಮಹಂತೇಶ್ವರ ಸ್ವಾಮಿ ಗದ್ದುಗೆ ಮಠ, ಮಾಗಡಿ ತಾ||. 23.4 
ನಲ್ಲೂರು, ಗುಬ್ಬಿ ತಾ||. 26 -4 -83 ಹಟ್ಟಿಹಳ್ಳಿ , ತುರುವೇಕೆರೆ ತಾ||. 30-4 . 
ದೇವನಹಳ್ಳಿ , ಬೆಂಗಳೂರು ಜಿಲ್ಲೆ , 5 - 5 - 83 ಕೆನ್ನೂರು, ತುಮಕುರು ತ 
8 -5 - 83 ಶ್ರೀ ಗುರುವಣ್ಣ ದೇವರಮಠ, ಬೆಂಗಳೂರು. 15 -5- 83 ಪುರುಷನಹ 
ದೊಡ್ಡಬಳ್ಳಾಪುರ ತಾ|| 18 - 5 - 83 ಹೊಸಕೋಟೆ, 21 - 5 - 83 ಅಮ್ಮಸಂ 
23.-5 - 83 ತಾವರೆಕೆರೆ, ನೆಲಮಂಗಲ ತಾ || 
10 . 

ಸಿದ್ದಗಂ 


ಹಾಸಿಗೆ ಇದ್ದಷ್ಟು ಕಾಲು ಚಾಚು ” 


ST 


- ಎಚ್ ಎಸ್ . ಸಿದ್ದಗಂಗಪ್ಪ , ಎಂ . ಎ ., 


ಇದು ಜನಪ್ರಿಯ ಗಾದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬುದು 
ಶುತ್ತೊಂದು ಗಾದೆ. ನಮ್ಮ ಜನ ಪ ದ ಅನುಭವದ ಸಾರ ಗಾದೆ. ಹಾಸಿಗೆ 
ಇರುವಷ್ಟಕೆ ಕಾಲನ್ನು ನೀಡಬೇಕು ಎಂಬುದು ಇದರ ಬಾಹ್ಯಾರ್ಥ, ಹೊರನೋಟಕ್ಕೆ 
ಕಾಸಿಗೆ ಮತ್ತು ಕಾಲಿಗಷ್ಟೇ ಸಂಬಂಧವಿರುವಂತೆ ಕಂಡುಬಂದರೂ , ಒಳ ಹೊಕ್ಕು 
ನೋಡಿದಾಗ, ಇದರ ಅಂತರಾಳವನ್ನು ಕೆದಕಿ ನೋಡಿದಾಗ ವಿಶ್ವ ರೂಪವೇ ಕಂಡ 
ಎರುತ್ತದೆ. ಸಮಸ್ತಜೀವನಕ್ಕೆ ಸಂದೇಶವನ್ನು ನೀಡುತ್ತದೆ. 

ಇಲ್ಲಿ ಹಾಸಿಗೆ ನಮ್ಮಲ್ಲಿರುವ ಆಸ್ತಿ , ಸಂಪತ್ತು , ಗಳಿಕೆಗೆ ಸಂಕೇತವಾದರೆ, 
ಹಾಲು ಚಾಚುವುದು ಆಸ್ತಿ , ಗಳಿಕೆಗೆ ಅನುಗುಣವಾಗಿ ವೆಚ್ಚ ಮಾಡಬೇಕು. ಅದಕ್ಕೆ 

ದಕನ್ನು ಅಳವಡಿಸಿಕೊಳ್ಳಬೇಕೆಂಬುದನ್ನು ಪ್ರತಿನಿಧಿಸುತ್ತದೆ. ಸಂಪಾದನೆ ಹೆಚ್ಚು 
ಕೋದಂತೆ, ವ್ಯಕ್ತಿಯ ದೈನಂದಿನ ಅವಶ್ಯಕತೆಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗು 
ವುದು ಒಂದು ವಿಧವಾದರೆ, ದುಡಿಯದೆ ಅನವಶ್ಯಕವಾಗಿ ಅವಶ್ಯಕತೆಗಳನ್ನು ಹೆಚ್ಚಿಸಿ 
ಕೊಳ್ಳುತ್ತಾ ಹೋಗುವುದು ಮತ್ತೊಂದು ರೀತಿ: ಜೀವನ ನಿರ್ವಹಣೆಗಾಗಿ, ದಿನ 
ಇತ್ಯದ ಬದುಕನ್ನು ಸರಿದೂಗಿಸುವುದಕ್ಕಾಗಿ, ದುಡಿಯುತ್ತಲೇ ಇರಬೇಕಾಗುತ್ತದೆ. 
ಮುಡಿಯದೆ ಇದ್ದರೆ, ಹಿರಿಯರು ಗಳಿಸಿಟ್ಟ ಆಸ್ತಿ ದಿನೇ ದಿನೇ ಕರಗುತ್ತಾ ಹೋಗುತ್ತದೆ. 
ಇಂಥವರನ್ನು ಕಂಡೇ ಇರಬೇಕು ಕೂತುಉಣ್ಣುವವನಿಗೆ ಕುಡಿಕೆ ಹಣ ಸಾಲದು ” 
ಎಂಬ ಗಾದೆ ಹುಟ್ಟಿಕೊಂಡಿರಬೇಕು. ಬೆವರು ಸುರಿಸಿ ಕಷ್ಟ ಪಟ್ಟು ದುಡಿಯುತ್ತವೆ 
ಎಗೆ ಹಣದ ಬೆಲೆಯ ಅರಿವಿರುತ್ತದೆ. . 
ಆ ಸಂಪಾದನೆಗಿಂತಲೂ ಹೆಚ್ಚು ವೆಚ್ಚ ಮಾಡುತ್ತಾ ಹೋದರೆ ಅಂಥವರು ಬೇಗೆ 
ಕಷ್ಟಗಳ ಸಂಕೋಲೆಗೆ ಸಿಕ್ಕು ತ್ತಾರೆ. ಮುಂದಾಲೋಚನೆ ಮಾಡದೆ ಅಧಿಕ ವೆಚ್ಚ 
ಮಾಡುವುದರಿಂದ ಜೀವನ ನಿರ್ವಹಣೆಯಲ್ಲಿ ಏರುಪೇರಾಗುತ್ತದೆ. ತನ್ನ ಇತಿಮಿತಿ 
= ಳನ್ನು ಅರ್ಥಮಾಡಿಕೊಳ್ಳದೆ ಬೇರೊಬ್ಬರನ್ನು ನೋಡಿ ಅನುಸರಿಸಲು ಹೋದರೆ 
ಇರುವುದನ್ನು ಕಳೆದುಕೊಂಡು ತಮ್ಮನ್ನು ನಂಬಿದವರನ್ನು ಬೀದಿಪಾಲು ಮಾಡಿರುವ , 
ಮಾಡುತ್ತಿರುವುದನ್ನು ನಾವು ದಿನನಿತ್ಯ ನೋಡುತ್ತಲೇ ಇದ್ದೇವೆ. 
* ನೆರೆ ಹೊರೆಯವರು ಮಗಳ ಮದುವೆಯನ್ನು ಅದೂ ರಿಯಾಗಿ ಸುತ್ತ ಮೆತ 
ಅನ ಜನ ಮೆಚ್ಚಿ ಹೊಗಳುವಂತೆ ಮಾಡಿದರು , ತಾನು ಅವರಿಗಿಂತ ಏನು ಕಡಿಮೆ 
ತಾನು ತನ್ನ ಮಗಳ ಮದುವೆಯನ್ನು ವೈಭವದಿಂದ ಮಾಡಿಸಬೇಕು. ಅವನು 
ಏಪ್ರಿಲ್ , 1988 


) 


ಮುದುವೆಗೆ ಜೋಡಿಮೇಳ ಕರೆಸಿದರೆ ತಾನು ಅದಕ್ಕಿಂತಲ ೮ ತಮವಾದ ಬಾಲೆ 
ಸೆಟ್ ತರಿಸಬೇಕು. ಸಂಗೀತ ಕಛೇರಿಯನ್ನು ಏರ್ಪಡಿಸಬೇಕು, ಅವರು ಎರದ 
ಬಗೆಯ ಸಿಹಿಮಾಡಿಸಿದರೆ, ತಾನು ಬಗೆ ಬಗೆಯ ಸಿಹಿ ಮಾಡಿಸಿ ಭಲೇ ಎನಿ 
ಕೊಳ್ಳಬೇಕು. ಹೀಗೆ ಯೋಚಿಸಿ ಛಲಕ್ಕಾದರೂ ಚೆನ್ನಾಗಿ ಮದುವೆ ಮಾಡಃ 
ಕೆ೦ದು ಇರುವ ಆಸ್ತಿಯನ್ನು , ಅಡವಿಟ್ಟು ಸಾಲ ಮಾಡಿ ಮುಂದಿನದನ್ನು ಯೋಚಿಸಿ 
ದುಂದು ವೆಚ್ಚದಿಂದ ಮದುವೆ ಮಾಡಿ ಕೊನೆಗೆ ಸಾಲವನ್ನು ತೀರಿಸುವುದಿರಲಿ ಅದ 
ಬಡ್ಡಿಯನ್ನು ಕೊಡಲಾಗದೆ ಅಡವಿಟ್ಟ ಆಸ್ತಿಯನ್ನು ಅವರಿಗೇ ಬಿಟ್ಟುಕೊಟ್ಟು ಬಿ 
ಬೀದಿ ಅಲೆಯುವುದನ್ನು ನೋಡುತ್ತಿದ್ದೇವೆ. ಇದು ಯಾವ ಪುರುಷಾರ್ಥಕ್ಕಾಗಿ ಎಂ 
ದನ್ನು ಮನಗಾಣಬೇಕು. ಮಗಳ ಮದುವೆಯನ್ನು ತುಂಬಾ ಅದ್ದೂರಿಯa 
ಮಾಡಿದ ಎಂದು ಬೆನ್ನು ಚಪ್ಪರಿಸಿದವರು, ಇವನು ಸಾಲಗಾರನಾಗಿ ಆಸ್ತಿಯನ್ನು ಈ 
ದುಕೊಂಡು ಕಂಡ ಕಂಡವರ ಮುಂದೆ ಕೈ ಒಡ್ಡುವುದನ್ನು ಕಂಡಾಗ ಯಾರೂ ಅವ 
ಸಹಾಯಕ್ಕೆ ಬರುವುದಿರಲಿ, ತಿರುಗಿಯೂ ಸಹ ನೋಡುವುದಿಲ್ಲ . ಕೆಟ್ಟ ವೆ . 
ಬುದ್ದಿ ಬಂತು , ಅಟ್ಟ ಮೇಲೆಒಲೆ ಉರೀತು ಎನ್ನುವಂತಾಗಬಾರದು . 

ಅವಶ್ಯಕತೆಯನ್ನು ಮೀರಿ ದುಂದು ವೆಚ್ಚ ಮಾಡುವುದಕ್ಕಿಂತ ಎಷ್ಟು ಬೇಕೊ 
ಅಷ್ಟನ್ನು ವೆಚ್ಚ ಮಾಡಿ ದುಡಿಮೆಯ ಸ್ವಲ್ಪ ಭಾಗವನ್ನಾದೂ ಉಳಿಸುವ ಅಭ್ಯಾ 
ವನ್ನು ಬೆಳೆಸಿಕೊಂಡರೆ ಅದರಿಂದ ಭವ್ಯ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಇದರಿಂ 
ನೆರವಾಗುತ್ತದೆ. - “ ಹನಿಗೂಡಿದರೆ ಹಳ್ಳ ತೆನೆಗೂಡಿದರೆ ರಾಶಿ ” ಎಂಬ ನಾಣ್ಣು 
ಯನ್ನು ಪ್ರತಿಯೊಬ್ಬರೂ ನೆನಪಿನಲ್ಲಿಡಬೇಕು. ಕೂಡಿಡುವ ಈ ಗುಣ ವ್ಯಕ್ತಿಗಳ 
ಅಲ್ಲದೆ ಪ್ರಾಣಿ ಪಕ್ಷಿಗಳಲ್ಲಿಯೂ ಕಾಣಬಹುದು. ಆಗ 

- ತಮ್ಮ ಆದಾಯಕ್ಕೆ ಅನುಗುಣವಾಗಿ ಜೀವನದ ಅವಶ್ಯಕತೆಗಳನ್ನು ಹೊಂ 
ಸಿಕೊಳ್ಳಬೇಕು. ಅಲ್ಲದೆ ಹೋದರ ತಲೆಗಟ್ಟಿ ಇದೆ ಎಂದು ಬಂಡೆಗೆ ಚಚ್ಚಿಕೊಂಡಂತೆ 
ಗುತ್ತದೆ. ಯಾವನದ ಅಮಲಿನಲ್ಲಿ ಮುಂದಿನದನ್ನು ಯೋಚಿಸದೆ ಮನೆತುಂಬ ಮ 
ಳನ್ನು ಪಡೆದರೆ ಅವರಿಗೆ ಸರಿಯಾದ ಶಿಕ್ಷಣ, ಆಹಾರ, ಬಟ್ಟೆಗಳನ್ನು ಓದಗಿಸಲ 
ರದೆ ತೊಂದರೆಪಡಬೇಕಾಗುತ್ತದೆ. - ಮುನ್ನೆಚ್ಚರಿಕೆಯಿಂದ ಒ೦ ದೆ ರ ಡು ಮಕ 
ಳನ್ನು ಹಡೆದು ಅವರಿಗೆ ಉತ್ತಮ ಶಿಕ್ಷಣ ನೀಡಿದರೆ ಅವರ ಭವಿಷ್ಯ ಉಜ್ವಲವಾಗಿ 
ತದೆ. ಇದರಿಂದ ತಂದೆ ತಾಯಿಯರ ಮನಸ್ಸು ಪ್ರಫುಲ್ಲವಾಗುತ್ತದೆ. 

ಜೀವನವನ್ನು ಹೇಗೆ ನಡೆಸಬೇಕು, ಹೇಗೆ ನಡೆಸಿದರೆ ಚೆನ್ನ ಎಂಬುದನ 
ಅನುಭವದಿಂದ ಕಂಡುಕೊಂಡ ನಮ್ಮ ಜನಪದರು “ ಹಾಸಿಗೆ ಇದ್ದಷ್ಟು ಕಾಲ 
ಚಾಚು '' ಎಂದು ಸರಳವಾಗಿ ಅಭಿವ್ಯಕ್ತಪಡಿಸಿದ್ದಾರೆ. ಯಾವ ವ್ಯಕ್ತಿ ತನ್ನ ಇ 
ಮಿತಿಯನ್ನು ಅರ್ಥಮಾಡಿಕೊಂಡು ಜೀವನ ನಡೆಸುತ್ತಾನೆಯೋ ಅವನಜೀವ 
ಸುಖಮಯವಾಗುತ್ತದೆ. 

ಸಿದ್ಧಗಂಗೆ 


12 


ದಯವೇ ಧರ್ಮದ ಮೂಲ 


. ಶಾಂತದೇವಿ ಮಾಳವಾಡ 


* ಬಸವಣ್ಣನವರು ಮಹೂರ್ತದಲ್ಲಿ , ಎದ್ದು ಧ್ಯಾನಸ್ಥರಾಗಿ ಕುಳಿತ್ತಿದ್ದರು. 
ಸಂತರ ಪ್ರಾತರ್ವಿಧಿಗಳನ್ನು ತೀರಿಸಿಕೊಂಡು ಬಂದು ಶಿವಪೂಜೆಗೆ ಹೂವುಗಳ 
ಸ್ನಾಯು ತರುತ್ತಿದ್ದರು , ಆಕಳ ಕೊಟ್ಟಿಗೆಗೆ ಹೋಗಿ ಅವುಗಳ ಮೈ ಮೇಲೆ ಕೈಯಾ 
ಶಿಸಿ , ಗಂಗೆ, ಗೌರಿ, ಗಿರಿಜೆ, ಮೊದಲಾದ ಆಕಳುಗಳನ್ನು ಹೆಸರಿಡುತ್ತಿದ್ದರು. 
ಅವುಗಳ ನಲಿವು ಗೆಲುವಿನ ಜೀವನವನ್ನು ಕಂಡು ಸಂತಸಪಡುತ್ತಿದ್ದರು. ಉಪ 
ರನಕ್ಕೆ ಧ್ಯಾನಮುಗಿಸಿ ಹೋಗುತ್ತಿದ್ದರು. ಅಲ್ಲಿ ಸಾಕಿದ ಮೊಲ, ನವಿಲು, ಗಿಳಿಗಳ 
ತಿಳಗಕ್ಕೆಲ್ಲಾ ತಮ್ಮ ಕೈಯ್ಯಾರೆ ಆಹಾರವನ್ನು ಹಾಕಿ ಸ್ನಾನಕ್ಕೆ ಹೋಗುವುದು ಬಸ 
ಣ್ಣನವರ ನಿತ್ಯ ನಿಯಮ . 
- ಆಕಳ ಹಿಂಡು ಬೆಳಿಗ್ಗೆ ಮೀಯಲು ಅಡವಿಗೆ ಹೋಗಿ ಸಾಯಂಕಾಲ ಮನೆಗೆ 
ಇರುತ್ತಿದ್ದವು. ಬಂದೊಡನೆ ಗಂಗಾಂಬಿಕೆ, ನೀಲಾಂಕೆಯರು ಎಲ್ಲಾ ಆಕಳುಗಳನ್ನು 
ಆತ್ಮೀಯತೆಯಿಂದ ಮೈದಡವಿ ಹುಲ್ಲು ಹಾಕಿ ಅನುಭವ ಮಂಟಪದ ಕಾರ್ಯಕ್ರಮ 
ಹಳಿಗೆ ಹೋಗುತ್ತಿದ್ದರು. ಒಂದು ದಿನ ಸಾಯಂಕಾಲ ಮೇಯಲು ಹೋದಆಕ 
ಎಗಳು ಬರಲೇ ಇಲ್ಲ. ಅವುಗಳ ದಾರಿ ಕಾಯು ಬೇಸತ್ತು ಗಂಗಾಂಬಿಕೆಯರು ಅನು 
“ ವ ಮಂಟಪಕ್ಕೆ ಹೋದರು , ಅಲ್ಲಿಯ ಕಾರ್ಯ ಕಲಾಪಗಳನ್ನೆಲ್ಲಾ ಮುಗಿಸಿದ 
೦ತರ ಕೊಟ್ಟಿಗೆಗೆ ಬಂದು ನೋಡಿದರು. ಆಕಳ ಹಿಂಡಿನ ಸದ್ದೇ ಇಲ್ಲಾ ಪಡಿ 
ಸರಿ ಉತ್ತಣ್ಣನನ್ನು ಕರೆದು ಆ ಬಗೆಗೆ ವಿಚಾರ ಮಾಡಲು ತಿಳಿಸಿದರು. ಜಂಗ 
ಎರು ಸ್ನಾನ ಪೂಜೆ ಮುಗಿಸಿ ಪ್ರಸಾದಕ್ಕೆ ಸಿದ್ಧರಾದರು. ಅವರಲ್ಲಿ ಕೆಲವರು ಹೊಸ 
ಪಾಲುನೇಮ ಹಾಲು ಕೆನೆಯನೇಮದವರಿದ್ದರು. ಅಲ್ಲದೆ ಕೊಟ್ಟಿಗೆಯಲ್ಲಿ ಎಳೆಗರು 
ಳು ತಾಯಿಯನ್ನು ನೆನೆದು, ಅ೦ಬಾ ! ಅಂಬಾ ! ಎಂದು ಕೂಗುತ್ತಲಿದ್ದವು. 
ಸಲಾಂಬಿಕೆಯರು ಕರುಗಳ ಕೊರಗಿನ ಕೂಗನ್ನ ಕೇಳಿ ಕಳವಳಪಡುತ್ತಲಿದ್ದರು. ಆಗ 
ನಗಾಹಿ ಬಾಲಕರು ಅಳುತ್ತಾ ಮಹಾಮನೆಗೆ ಬಂದರು. 


ನಾಗಾಂಬಿಕೆಯರು ಅವರ ಬಳಿಗೆ ಹೋಗಿ “ ಯಾಕಪ್ಪಾ ” ಆಕಳುಗಳೆಲ್ಲಿ ? 
ಐದಳು. ನೀಲಾಂಬಿಕೆ ಕರುಗಳನ್ನು ಬಿಟ್ಟು ಹೊರಗೆ ಬಂದು “ ಎಳೆ ಕರುಗಳ 
ಇಧನೆ ಕೇಳಲು ಅಸಾಧ್ಯವಾಗಿದೆ ? ಏನಾಯಿತು ? ಆಕಳುಗಳೆಲ್ಲಿ ? ಯಾಕೆ 
ಸುತ್ತಿರುವಿರಿ ಎಂದಳು , 


ಏಪ್ರಿಲ್, 1983 


ತಾಯಿ ನಿತ್ಯದಂತೆ ದನಗಳನ್ನು ಮೇಯಿಸಿ ಕೆರೆಗೆ ಒಯ್ದು ಮೈ ತೊಳೆದೆ . 
ಇನ್ನೂ ಹೊರಡಬೇಕು ಎನ್ನುವಷ್ಟರಲ್ಲಿ ನಾಲ್ಕು ಜನ ಜ ರಿ ಗ ಮ ವೇಷಧ 
ಕಳ್ಳರು ಬಂದು ನಮ್ಮನ್ನು ಒಡಿ ದು ಅಂಜಿಸಿ ಆಕಳ ಹಿಂಡನ್ನು ಹೊಡೆದುಕೊಂt 
ಆ ಗುಡ್ಡದ ಆಚೆಗೆ ಹೋದರು . ತಾಯಿ ! ಏನು ಮಾಡಬೇಕೆಂಬುದೇ ತಿಳಿಯರ 
ಇಲ್ಲಿಗೆ ಬಂದೆವು, ಎಂದು ದನಗಾಯಿಗಳು ಹೇಳಿದರು . 


ಎ ಆ ವೇಳೆಗೆ ಬಸವಣ್ಣವನರು ರಾತ್ರಿಯ ಪೂಜೆ ಮುಗಿಸಿಕೊಂಡು ಜಂಗಮ 
ಘನೆ ನೋಡಲು ಬಂದರು . ಪ್ರಸಾದದ ವೇಳೆಯಾದರೂ ಅಲ್ಲಿ ಇನ್ನೂ ಯಾ 
ಬಂದಿರಲಿಲ್ಲ . ಮಹಾಮನೆಯ ಹೊರಭಾಗದಲ್ಲಿ ಎಲ್ಲರೂ ಕೂಡಿ ಪ್ರಸಾದದ ವೆ 
ಯಾದರು ಅಲ್ಲಿ ಇನ್ನೂ ಯಾರೂ ಬಂದಿರಲಿಲ್ಲ . ಮಹಾಮನೆಯ ಹೊರಭಾಗದ 
ಎಲ್ಲರೂ ಕೂಡಿ ಮುಂದೇನು ಮಾಡಬೇಕೆಂದು ವಿಚಾರಿಸುತ್ತಿರುವಾಗ ಬಸವಣ್ಣ 
ಷರು ಅಲ್ಲಿಗೆ ಬಂದರು. 


“ ನೀಲಾ ಪ್ರಸಾದದ ವೇಳೆಯಾಗಿದೆ ಇನ್ನೂ ಏಕೆ ಪ್ರಾರಂಭವಾಗಿಲ್ಲ ” 
ಬಸವಣ್ಣ ನವರ ಪ್ರೀತಿಯ ಆಕಳ ಹಿಂಡು ಕಳವಾಗಿ ಹೋಗಿದೆ. ಕರುಗಳು ಹ 
ಲಿಸುತ್ತಿವೆ ಎಂಬುದನ್ನು ಹೇಳಿದರೆ ಬಸವಣ್ಣನವರ ಮನ ನೊಂದೀತು ಎಂದು ಭಾ 
ಸಿದ ನೀಲಾಂಬಿಕೆ ( ಈಗ ಪ್ರಸಾದದ ಪ್ರಾರಂಭವಾಗುವುದು ' ಎಂದು ಹೇಳಿದ 
ಎಲ್ಲರೂ ಗಂಭೀರವಾಗಿ ನಿಂತಿರುವುದನ್ನು ಕಂಡು ಏನೋ ನಡೆದಿದೆ ಎಂದೆನಿಸಿತು. | 
ಬಸವಣ್ಣನವರಿಗೆ ಆಕಳುಗಳನ್ನು ಕಳೆದುಕೊಂಡು ಬಂದುದಕ್ಕಾಗಿ ಮಂತ್ರಿಗೆ 
ತಮ್ಮನ್ನು ಸೆರೆಮನೆಗೆ ಕಳುಹಬಹುದೆಂದು ಅಂಜಿದ ದನಗಾಯಗಳು ಆಳುತ್ತಾ ಆ 
ವಣ್ಣನವರ ಪಾದಕ್ಕೆರಗಿದರು. 
- ಸ್ವಾಮಿ ! ತಂದೆ, ಕಳ್ಳರು ಆಕಳುಗಳನ್ನು ಒಯ್ದರು'' ಎಂದರು. 

ಕಳ್ಳರು ! ಅದು ಹೇಗೆ ಒಯ್ದರು ” ಎಂದು ನುಡಿದರು . ಬಸವಣ್ಣನ 
ಮುಖ ಗಂಭೀರವಾಯಿತು. 


01 


( ಜಂಗುಮವೇಷಧರಿಸಿ , ನಮ್ಮನ್ನು ಬಡಿದು ಆಕಳ ಹಿಂಡನ್ನು ಹೊಡೆ 
ಕೊಂಡು ಹೋದರು . 


( ಸಂಗಮನೇ ಜಂಗಮನಾಗಿ ಬಂದಿರಬೇಕು. ಜಂಗಮರಿಗೆ ಕಳ್ಳ - 
ಬೇಡಿರಿ ಜೋಕೆ' ಎಂದು ದನಗಾಯಿಗಳಿಗೆ ಎಚ್ಚರಿಕೆಯನ್ನಿತ್ತರು. ಬಸವಣ್ಣ 
ವರು ಒಬ್ಬ ದನಗಾಯಿ ಧೈರ್ಯ ಮಾಡಿ ಮುಂದೆ ಬಂದು ತನ್ನ ಬೆನ್ನ 


ಸಿದ್ಧಗಂr, 


14 


ರಿದ “ ಮಹಾಸ್ವಾಮಿ ಕಳ್ಳರು ನನ್ನನ್ನು ಹೊಡೆದು ಕಂಬಳಿಯನ್ನು ಕಸಿದಕೊಂಡು 
ಹೊದರು, ಇದೋನೋಡಿರಿ ಬೆನ್ನು ಮೇಲಿನ ಬಾಸುಳೆಗಳನ್ನು ” ಆಗ ನಾಗಲಾಂಬಿಕೆ ದನ 
ತಾಯಿಯನ್ನು ಕರೆದು ಬಳಿಗೆಹೋಗು ಗಂಗಾಂಬಿಕೆ ಎಣ್ಣೆ ಹಚ್ಚುವಳು. ಎಂದಳು 
ಬಸವಣ್ಣನವರ ಬಳಿ ಬಂದು. 


ಬಸವಣ್ಣಾ , ಹಿಂದೊಮ್ಮೆ ಜಂಗಮ ರೂಪಿಕಳ್ಳ ನೀಲಾಂಬಿಕೆಯ ಆಭರಣಗ 
ತನ್ನು ಕದ್ದು ಯು ವುದನ್ನು ಕಂಡು ಅವನು ನಿಜ ಜಂಗಮನೆಂದೇ ಭಾವಿಸಿ ನೀಲಾಂಬಿ 
ತೆಯ ಆಭರಣಗಳನ್ನು ಕಳ್ಳನಿಗೆ ಕೊಟ್ಟೆ, ಬಿಟ್ಟೆ! ಆಕಳ ವಿಶಾಲ ಭಾವನೆಯು ಕಂಡು 
ಕೃದಯ ಪರಿರ್ವತನೆ ಹೊಂದಿ ನನ್ನ ಶಿ ಪ್ಯ ನಾ ಗಿ ಬಿಟ್ಟ . ಆದರೆ ಈಗಿನ ಪ್ರಸಂಗ 
ಬೇರೆಯೇ ಆಗಿದೆ ಎಂದಳು . . 


ಸ್ವಾಮಿ ? ಕೊಟ್ಟಿಗೆಯಲ್ಲಿ ಎಳೆಗರುಗಳು ಅಂಬಾ, ಅಂಬಾ! ಎಂದು ಒರಲುವು 
ದನ್ನು ನಾಕೇಳಲಾರೆ ಬೇಗನೆ ಜನರನ್ನು ಕಳುಹಿಸಿ ಅಕಳುಗಳನ್ನು ತರಿಸಿರಿ ಎಂದಳು 
ಸಲಾಂಬಿಕೆ. 0 

ಆಗ ದನಗಾಹಿ ಬಾಲಕರು ಉತ್ಸಾಹದಿಂದ ಮುಂದೆ ಬಂದು ನಮ್ಮ ಜೊತೆಗೆ 
ಜನರನ್ನು ಕಳುಹಿಸಿರಿ ಕಳ್ಳರು ಹೋದಮಾರ್ಗವನ್ನು ತೋರಿಸುತ್ತೇವೆ' ಎಂದರು. 
ಮಡಿವಾಳ ಮಾಚಿದೇವರು , ಘಟ್ಟಿವಾಳಯ್ಯ , ತುರುಗಾಹಿ ರಾಮಣ್ಣ ಮೊದಲಾದವೀರ 
ಗಣಾಚಾರ ವೃತ್ತಿಯ ಶರಣರು ನಡೆಯಿರಿ ಹೋಗೋಣಮಹಾ ಮನೆಯದನಗಳನ್ನು 
ಕಳ್ಳರಿಂದ ಬಿಡಿಸಿಕೊಂಡು ಬರೋಣ. ಕಳ್ಳರನ್ನು ಹಿಡಿದು ಕೊಂಡು ಬಂದು ಬಸವ 
ಸ್ವಣ್ಣನವರ ಪಾದಕ್ಕೆ ಬೀಳಿಸೋಣ. 

ಶರಣರ ಈನುಡಿಗಳನ್ನು ಕೇಳಿದ ಬಸವಣ್ಣನವರು ನಿಡಿಸುಯ್ದ ರು . 
ಆಕಳ ಕಳ್ಳರು ಕೊಂಡೊಯ್ದರೆನ್ನದಿರಿಂಭೋ ನಿಮ್ಮ ಧರ್ಮಿ! 
ಬೊಬ್ಬಿಡದಿರಿಂ ಭೋ ನಿನ್ನ ಧರ್ಮ 

ಅಲ್ಲಿ ಉ೦ಬರೇ ಸಂಗ, ಇಲ್ಲಿ ಉಂಬರೆ ಸಂಗ? 
ತ್ರಗಳು ಕೂಡಲ ಸಂಗಮದೇನ ಏಕೋಭಾವ!! . 


ಇಳಿಇಳಿ ಸಿಳ ಆಳ ಳ ಳ . 


ಈ ಇಲಿ ಒಣ 


* ಮಾಚಿದೇವರು! ಇಲ್ಲಿ ಕರುಗಳು ಹಾಲಿಲ್ಲದೆ ಕೊರಗುತ್ತಿವೆ. ಅಲ್ಲಿ ಕರುಗಳನ್ನು 
ಕಾಣದೆ ಆಕಳಹಿಂಡು ಕಂಗೆಟ್ಟು ಒರಲುತ್ತಿರಬೇಕು. ಕರುಗಳ ಆರ್ತಧ್ವನಿ ಇಲ್ಲಿಯ 
ವರೆಗೂ ಕೇಳುತ್ತಿದೆ. ಬನ್ನಿರಿ ಶ ರ ಣ ರೆ ಎಳೆಗರುಗಳನೆಲ್ಲಾ ಒಂದು ಚಕ್ಕಡಿಯಲ್ಲಿ 
ಹಾಕಿರಿ . ಆ ಜಂಗಮರಿದ್ದೆಡೆಗೆಹೋಗಿ ಕರುಗಳನೆಲ್ಲಾ ಅವರಿಗೆ ಒಪ್ಪಿಸಿರಿ ಆಕಳುಗಳಿ 
ದ್ದಲ್ಲಿ ಕರುಗಳು ಇರಬೇಕು ಅಲ್ಲವೇ ? ಎಂದರು. 
ಏಪ್ರಿಲ್ , 1983 


15 


ಬಸವಣ್ಣನವರ ಮಾತನ್ನು ಕೇಳಿ ಅಲ್ಲಿದ್ದವರೆಲ್ಲಾ ಅಚ್ಚರಿಪಟ್ಟರು. ಮತ 
ಮಂತ್ರಿಗಳು ! ಆಜ್ಞೆಯನ್ನು ಹೊರಡಿಸಿ ಕಳ್ಳರನ್ನು ಹಿಡಿದು ತರಿಸುವರು. ಕಳ್ಳರು 
ದಂಡಿಸಿ ಆಕಳುಗಳನ್ನು ತಿರುಗಿ ತರಿಸುವರು ಎಂದು ಭಾವಿಸಿದರು. ಶರಣರಿಗೆ ಬಸವ 
ನವರ ನುಡಿ ವಿಚಿತ್ರವೆನಿಸಿತು . ಆದರೆ ಮಹಾಮನೆಯಲ್ಲಿ ಬಸವಣ್ಣನವರ ನುರಿ 
ಎದುರಾಡುವ ಶಕ್ತಿ ಒಬ್ಬರಿಗೂ ಇರಲಿಲ್ಲ. ಬಸವಣ್ಣನವರ ವಿಶಾಲ ದೃಷ್ಟಿ , ಜಂಗೆ 
ಪ್ರೇಮ, ಪ್ರಾಣಿ ದಯೆಗಳನ್ನು ಕಂಡು ದನಗಾಹಿ ರಾಮಣ್ಣ , ಮಡಿವಾಳ ಮಾ 
ದೇವರು ಮೊದಲಾದವರೆಲ್ಲ ಕೂಡಿ ಕರುಗಳನ್ನು ತೆಗೆದುಕೊಂಡು ಕಳ್ಳರನ್ನರಸು 
ಹೋದರು. 


- ರಾತ್ರಿಯ ಗಾಡಾಂಧಕಾರದಲ್ಲಿ ಕರುಗಳೊಂದಿಗೆ ನೂರಾರು ಜನ ದೀವ 
ಗಳನ್ನು ಹಿಡಿದುಕೊಂಡು ತನ್ನತ್ತ ಬರುತ್ತಿರುವುದನ್ನು ಕಂಡು ಕಳ್ಳರು ಮುಂ 
ಗಾಣದೆ ನಡುಗುತ್ತ ನಿಂತರು. ಈ ಜನ ನಮ್ಮನ್ನು ದಂಡಿಸದೆ ಬಿಡಲಾರರು ಎಂ 
ಅಂಜಿದರು . 


“ ಕಳ್ಳರ ಮುಖಂಡನಾರು ಬಾ ಇಲ್ಲಿ ” ಎಂದರು ಮಾಚಿದೇವರು. 
ಕಳ್ಳರ ಮುಖಂಡ ನಡುಗುತ್ತಾ ಶರಣರ ಪಾದಕ್ಕೆರಗಿದನು. 

ಅಯ್ಯಾ ನಿರಪರಾಧಿ ಧನಗಾಹಿಗಳನ್ನು ಬಡಿದು ಆಕಳುಗಳನೆಲ್ಲಾ ಹೊಡೆ 
( ಕೊಂಡು ಬಂದಿರುವಿರಿ . 


ದಯವಿಲ್ಲದ ಧರ್ಮವದಾವುದಯಾ ? 
ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ 
ದಯವೇ ಧರ್ಮದ ಮೂಲವಯ್ಯಾ ! 

ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ | | 
ಎಂದು ನಂಬಿದ ಬಸವಣ್ಣನವರು ಕರುಗಳ ಕೂಗನ್ನು ಕೇಳಲಾರದೆ ಅವುಗಳ 
ನಿಮಗೆ ಒಪ್ಪಿಸಲು ತಿಳಿಸಿದ್ದಾರೆ. ತೆಗೆದುಕೊಳ್ಳಿರಿ ಈ ಕರುಗಳು , ತಾಯ ಹಾಲ 
ಕುಡಿಯುವವರೆಗೆ ಬಸವಣ್ಣನವರು ಪ್ರಸಾದ ಸೇವಿಸುವುದಿಲ್ಲಾ . ಕರುಗಳು ತಾ 
ಹಾಲನ್ನು ಕುಡಿಯುವುದನ್ನು ಕಂಡು ನಾವೆಲ್ಲ ತಿರುಗಿಹೋಗುತ್ತೇವೆ ಎ೦ 
ಮಾಚಯ್ಯನವರು ಕರುಗಳನ್ನು ಆಕಳ ಬಳಿ ಹೊಡೆದರು. 


ಈ ಹುಲ್ಲು ನೀರನ್ನು ಮುಟ್ಟದೆ ಕರುಗಳಿಗಾಗಿ ಕರುಬುತ್ತಿದ್ದ ಆಕಳುಗಳು ಉಲೆ 
1. ಗೊಂಡವು ಕರುಗಳು ನೆಗೆಯುತ್ತಾ ಹೋಗಿ ತಾಯ ಮೊಲೆ ಹಾಲನ್ನುಣ್ಣಹತ್ತಿದ 

ಆಕಳುಗಳು ಸಂತಸದಿಂದ ಕರುಗಳ ಮೈ ಯನ್ನು ನೆಕ್ಕ ಹತ್ತಿದ್ದವು. ಆ ಮೂಕ ಪ 
3 16 

ಸಿದ್ಧಗಂ 


ಗಳ ಮಾತೃ ವಾತ್ಸಲ್ಯವನ್ನು ಕಂಡು ಶರಣರ ಹೃದಯ ಸಂತಸದಿಂದ ನಲಿಯುತ್ತಿತ್ತು . 
ಶರಣರನ್ನು ಕಂಡು ಅವರು ಕೊಡುವ ದಂಡನೆಗೆ ಸಿದ್ದರಾಗಿ ನಿಂತ ಕಳ್ಳರು “ ದಯವೇ 
ಧರ್ಮದ ಮೂಲ” ಎಂಬ ಬಸವ ವಾಣಿಯನ್ನು ಜೀವನದಲ್ಲಿ ಮೊದಲ ಸಲ ಕೇಳಿ 
ಸ್ಮಿತರಾದರು . ಅವರ ಹೃದಯ ಅಲ್ಲೋಲಕಲ್ಲೋಲವಾಯಿತು. ಅದುವರೆಗೆ ತಾವು 
ಕೈದ ಕೊಲೆ, ಸುಲಿಗೆಗಳೆಲ್ಲ ಚಿತ್ರಪಟದಂತೆ ಕಣ್ಣೆದುರು ಹಾಯ್ದುಹೋದವು. ತಾವು 
ಗೈದ ಕಳ್ಳತನಕ್ಕಾಗಿ ಮಹಾಮಂತ್ರಿಗಳು ತಮ್ಮನ್ನು ಸೆರೆಮನೆಗೆ ಹಾಕಿಸಿ ಚಿತ್ರಹಿಂಸೆ 
ಕೊಡಿಸಬಹುದೆಂದು ಊಹಿಸಿದ ಕಳ್ಳರ ಮನಕ್ಕೆ ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ 
ಎಂಬ ಬಸವ ವಾಣಿ ಅದ್ಭುತ ಪರಿಣಾಮವನ್ನು ಬೀರಿತು . ಆಕಳ ಬಳಿ ಕರುಗಳನ್ನು 
ಕಳುಹಿಸಿದ ಬಸವಣ್ಣನವರ ಬಗೆಗೆ ಭಕ್ತಿ ಉದಯಿಸಿತು. ಕಣ್ಣಿಗೆ ಕವಿದ ಅಜ್ಞಾನ 
ದಿಂದ ಕತ್ತಲೆ ಹರಿಯಿತು. 

“ ತಂದೆ ನಮ್ಮ ತಪ್ಪನ್ನು ಸೈರಿಸಿರಿ ” ಎಂದು ಮಾಜಿದೇವರ ಪಾದಕ್ಕೆರಗಿದರು . 


“ ಏಳಿರಿ ಎಲ್ಲರ ತಪ್ಪನ್ನು ಸೈರಿಸುವ ಮಹಾತ್ಮರಾದ ಬಸವೇಶ್ವರರಿದ್ದಾರೆ ಎಂದರು 
ಮಾಚಯ್ಯನವರು , ಆಯಾ ಆಕಳನ್ನು ಕದ್ದ ಕಳ್ಳರ ಬಳಿ ಕರುಗಳನ್ನು ಕಳಿಸುವ ದಯಾ 
ಪರರು ಈ ಲೋಕದಲ್ಲಿ ಇದ್ದಾರೆಯೇ ? ಇಂಥ ಪಾವನ ಮೂರ್ತಿಗಳು ಇದ್ದ ಭೂಮಿ 
ಯಲ್ಲಿ ನಮ್ಮಂಥ ಪಾಪಿಗಳಿದ್ದೇವಲ್ಲಾ ! ನಮಗೆ ಈ ಪಾಪದಿಂದ ಬಿಡುಗಡೆಯಿಲ್ಲವೆ ? 
ಶರಣರೆ ನಾವು ಇಂದಿನಿಂದ ಈ ಹೀನ ವೃತ್ತಿಯನ್ನು ತೊರೆಯುತ್ತೇವೆ. ನಮಗೊಂದು 
ಕಾಯಕ ದಯಪಾಲಿಸಿರಿ . ಈ ಆಕಳ ಹಿಂಡನ್ನು ಕರುಗಳನ್ನು ತಂದು ಮಹಾಮನೆಗೆ 

ಪ್ಪಿಸುತ್ತೇವೆ. ಒಂದೇ ಒಂದು ಸಲ ಮಹಾನುಭಾವ ಬಸವೇಶ್ವರರ ದರ್ಶನವನ್ನು 
ನಮಗೆ ಮಾಡಿಸಿರಿ . ಎಂದು ಕಳ್ಳರು ಶರಣರೊಂದಿಗೆ ಮಹಾಮನೆಗೆ ಬಂದರು . 


- ಶರಣರ ಬರುವಿಕೆಯನ್ನು ನಿರೀಕ್ಷಿಸುತ್ತಿದ್ದ ಬಸವಣ್ಣನವರು ಹೊರಗೆ ಬಂದರು . 
ಮಾಚಿದೇವರು ಕರುಗಳನ್ನು ಅವುಗಳ ತಾಯಿಯ ಬಳಿ ಬಿಟ್ಟು ಬಂದಿರಾ ? ಎಂದು 
ಹೇಳಿದರು. ಆಗ ಕಳ್ಳರು ಬಂದು ಬಸವಣ್ಣನವರ ಪಾದಕ್ಕೆ ನಮಸ್ಕರಿಸಿದರು . ತೇಜಃ 
ಪುಂಜವಾದ ಬಸವೇಶ್ವರರ ದಯಾ ದೃಷ್ಟಿಯಿಂದ ಕಳ್ಳರ ಹೃದಯಗಳು ತೆರದವು. 
ಬಸವೇಶ್ವರರ ರಕ್ಷೆಯ ಗುಣವೆಂಬ ಗಂಗಾಜಲದಿಂದ ಕಳ್ಳರ ಮನ ತೊಳೆದು ಪವಿತ್ರ 
ವಾಯಿತು. ಅವರ ಕ್ರೂರ ದೃಷ್ಟಿ ನಾಶವಾಗಿ ಸೌಮ್ಯ ದೃಷ್ಟಿ ಮೂಡಿಬಂದೀತು. 
ಬಸವಣ್ಣನವರ ಪಾದಕ್ಕೆರಗಿದ ಕಳ್ಳರು ಹೃದಯ ಪರಿವರ್ತನೆ ಹೊಂದಿ ಕಳ್ಳತನಬಿಟ್ಟು 
ಕಾಯಕನಿರತರಾಗಿ ಮಹಾಮನೆಯಲ್ಲಿ ಉಳಿದರು. 


ಏಪ್ರಿಲ್ , 1983 


* ಗಾದೆ ವೇದಕ್ಕೆ ಸಮಾನ 3 


- ಸಿ. ಕೆ. ಪರಶುರಾಮುಂ 


ಅಲಲಾ ಅನ್ನೋ ಅಳ್ಳಿಮರ ನಂಬಬಹುದು ಮಳ್ಳಿ ಹಂಗಿರೋ ಕಳ್ಳಿ ನಂ 
ಬಾರ್ದು ? 

ನೇರವಾಗಿ ಮಾತನಾಡುವವರು ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಏನೂ ಇ 
ಕೊಂಡಿರದ ಸರಳ ಸ್ವಭಾವದವರು . ಇದ್ದುದನ್ನು ಮುಚ್ಚು ಮರೆ ಇಲ್ಲದೆ ಹೇಳಿಬಿ 
ವುದು ಅವರ ಗುಣ. ಅಂತಹವರಿಂದ ಯಾವ ತೊಂದರೆಯೂ ಇಲ್ಲ. ಅಷ್ಟೇ ಅ 
ಅವರು ಉಪಯೋಗಿಗಳೂ ಆಗಿರುತ್ತಾರೆ. ಆದರೆ ಗುಪ್ತವಾಗಿದ್ದು ಕೊಂಡು ಕೆಡುಕ 
ಸಾಧಿಸುವವರು ಅಪಾಯಕಾರಿ . ಇವರನ್ನು ನಂಬುವುದು ಕಷ್ಟ . ಮನಸ್ಸನ್ನು ಬಿ 
ಮಾತೇ ಆಡದಿರುವ ಇವರ ಅಂತರಂಗವನ್ನು ಅರಿಯುವುದು ಕಷ್ಟ . ಈ ಅಂಶವ 
ಸುಳಿಗಾಳಿ ಬೀಸಿದರೂ ಅಲಲಾ ಎಂದು ಶಬ್ದ ಮಾಡುವ ಅರಳಿಮರ ನೀಡುವ ನೆರೆ 
ಹಾಗೂ ಏನೂ ಅರಿಯದಂತೆ ಬಿದ್ದಿರುವ ಕಳ್ಳಿಯ ಮೇಲೆ ಅರಿಯದೆ ಕಾಲಿಟ 
ಚುಚ್ಚುವ ಮುಳ್ಳು ಮತ್ತು ಸೋರುವ ಹಾಲಿನ ಕೆಡುಕನ್ನು ಹೋಲಿಸಿ ಮನುಃ 
ಎರಡು ವಿರುದ್ದ ವ್ಯಕ್ತಿತ್ವಗಳನ್ನು ಪ್ರತಿಬಿಂಬಿಸುತ್ತದೆ ಈ ಗಾದೆ. 
ಅಂದನೋಡಿದ್ರೆ ತಿಂದ್ರೋಳ್ಳನ ಅನ್ನಿಸ್ತದೆ ಗುಣನೋಡಿದ್ರೆ ಗುದ್ದಿ 
ಅನ್ನಿಸ್ತದೆ. 

ರೂಪಕ್ಕೆ ತಕ್ಕ ಗುಣ ಇದ್ದಾಗ ಮಾತ್ರ ವ್ಯಕ್ತಿತ್ವಕ್ಕೆ ಶೋಭೆ. ರೂಪ 
ದಿದ್ದರೂ ಗುಣ ಇದ್ದಾಗ ಅದಕ್ಕೆ ಬೆಲೆ ಸಿಗುತ್ತದೆ. ಆದರೆ ರೂಪ ಇದ್ದು ಗುಣ 
ದಿದ್ದರೆ ಅದಕ್ಕೆ ಏನೇನೂ ಬೆಲೆ ಇಲ್ಲ . ರೂಪಕ್ಕೆ ಮಾರುಹೋಗಿಗುಣವನ್ನು ಸರಿ 
ಸದೆ ಒತ್ತಾಯಕ್ಕೆ ಒಪ್ಪಿಕೊಂಡ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮೇಲಿನ ಗಾದೆ ಈ 
ಬಂದಿದೆ. ಕಣ್ಮನಗಳನ್ನು ತಣಿಸುವ ರೂಪವಿದೆ. ಆದರೆ ಗುಣನೋಡಿದರೆ 
ಯೊಡೆದುಕೊಳ್ಳಬೇಕು. ಒಂದಕ್ಕೊಂದು ಸಾಮ್ಯವಿಲ್ಲದ ಜೋಡಿ. 
ಅದೇನೆಂದರೆ ಅತ್ತೆ ಮಗಳು , ಕೊಂದೇನೆಂದ್ರೆ ಮಾವನ ಮಗಳು . 

ದಾಕ್ಷಿಣ್ಯಕ್ಕೆ , ಒತ್ತಾಯಕ್ಕೆ ಅಥವಾ ಹಳೆಯ ಸಂಬಂಧ ಕೈಬಿಟ್ಟು ಹೋಗು 
ಯಲ್ಲಾ ಎಂಬ ಕಟ್ಟಿಗೆ ಬಿದ್ದು ಸಂಬಂಧದಲ್ಲಿ ಮಾಡಿಕೊಂಡ ಮದುವೆ ಜೀವನನ 
ಸುಗಮಗೊಳಿಸಿದರೆ ಕ್ಷೇಮ . ಆದರೆ ಕೆಲವು ಸಂದರ್ಭದಲ್ಲಿ ನಿರೀಕ್ಷಿಸಿದ್ದರ ವಿರುದ್ಧ 

ಸಿದ್ಧಗೆ 


18 


ದಾಗ ಕಟ್ಟಿಕೊಂಡವನ ಸ್ಥಿತಿ ಹೇಳತೀರದು. ಇಂತಹ ಪರಿಸ್ಥಿತಿಯಲ್ಲಿ ಹೆಂಡತಿಯ 
ಗೆ ಆಡುವ ಪ್ರತಿಮಾತನ್ನೂ ಎಚ್ಚರಿಕೆಯಿಂದ ಆಡ ಬೇಕಾಗುತ್ತದೆ. ಸಂಬಂಧದ 
ಏಕೋಲೆಯಲ್ಲಿ ಮಾತು ಸೊರಗುತ್ತದೆ. ಈ ಉಭಯ ಸಂಕಟದ ಸ್ಥಿತಿಯನ್ನು ಗಾದೆ 
ಅನಿಸುತ್ತದೆ. 


ಚಾರ ಹೇಳಾಕೆ ಅವನ್ನ ಕರೆಸಿ ಹೆಂಡ್ರನ್ನ ಬಿಟ್ಟು ಆರು ತಿಂಗಳಾದೊನ್ನ 

ಹತ್ತು ಜನರೆದುರಿಗೆ ಆಚಾರ ವಿಚಾರಗಳನ್ನು ವಿವರಿಸಬೇಕಾದರೆ ಅದಕ್ಕೊಂದು 
ಕಿತ್ನ ಇರಬೇಕಾಗುತ್ತದೆ. ಏಕೆಂದರೆ ಅಂತಹ ಸ್ಥಾನಕ್ಕೆ ಒಬ್ಬನನ್ನು ಗುರುತಿಸಿ 
ರೆಯಲು ಬೇಕಾದ ಮೂಲಅಗತ್ಯವೇ ಅದು. ತಾನು, ನ್ಯಾಯವಾದ ಆದರ್ಶವಲ್ಲ 
ದ್ದರೂ ಅದಕ್ಕೆ ಹತ್ತಿರವಾದ ನಾಲ್ಕು ಜನ ಒಪ್ಪುವಂತಹ ಬದುಕನ್ನು ನಡೆಸುತ್ತಿರು 
ವನು ಮಾತ್ರ ಇತರರಿಗೆ ಒಳ್ಳೆಯದು ಕೆಟ್ಟದ್ದನ್ನು ವಿವರಿಸಲು ಯೋಗ್ಯ. ಅದು 
ಟ್ಟು ತನ್ನ ಬದುಕೇ ಇತರರ ಅವಹೇಳನಕ್ಕೆ , ಅಪಹಾಸ್ಯಕ್ಕೆ , ಟೀಕೆಗೆ ಗುರಿಯಾಗಿರು 
ನಾಗ ಅಂತಹವನಿಂದ ನೀತಿಬೋಧನೆಯನ್ನು ಅಪೇಕ್ಷಿಸುವುದಾಗಲಿ , ಹಾಗೇನಾದರೂ 
ಪೇಕ್ಷೆಸಟ್ಟ ಸಂದರ್ಭದಲ್ಲಿ ಹಿಂದುಮುಂದು ನೋಡದೆ ಒಪ್ಪಿ ನೀತಿ ಹೇಳುವುದಾಗಲಿ 
= ಎರಡೂ ಒಪ್ಪತಕ್ಕ ವಿಷಯಗಳಲ್ಲ , ಆಚಾರ ಹೇಳಲು ಯೋಗ್ಯತೆ ಇಲ್ಲದವನ ಹೆಸ 
ನ್ನು ಆ ಕಾರಕ್ಕೆ ಸೂಚಿಸಿದಾಗ ಅವನ ವ್ಯಕ್ತಿತ್ವದ ಬಗೆಗಿರುವ ಕಳಂಕವನ್ನು ಎತ್ತಿ 
ಹೇಳಿ ಅದು ಸರಿಯಾದ ನಿರ್ಣಯವಲ್ಲವೆಂಬುದನ್ನು ಮನದಟ್ಟು ಮಾಡುತ್ತದೆ ಈ 


ಇದೆ. 


ಆನೆಯಂಥದ್ದೂ ಮುಗ್ಗರಿಸುತ್ತದೆ. 
- ಭವ ಬಂಧನದಲ್ಲಿ ಸಿಲುಕಿರುವ, ಸಂಸಾರ ಸಾಗರದಲ್ಲಿ ಈಜುತ್ತಿರುವ ಮಾನವನ 
ಬದುಕಿಗೆ ನೂರೆಂಟು ತೊಡಕುಗಳು. ಒಂದನ್ನು ಪರಿಹರಿಸಿಕೊಂಡರೆ ಮತ್ತೊಂದು 
ಸುತ್ತುತ್ತದೆ. ಈ ಎಡರುಗಳ ನಡುವೆ ಸಂಭಾವಿತ ಜೀವನ ನಡೆಸುವುದು ಒಂದು 
ರಾಹಸದ ವಿಷಯ . ಹೀಗಿರುವಾಗ ನಾನು ತಪ್ಪನ್ನೇ ಮಾಡುವುದಿಲ್ಲ . ನನ್ನ ಜೀವನದಲ್ಲಿ 
ಎಂದೂ ಮುಗ್ಗರಿಸಿಯೇ ಇಲ್ಲ ಎನ್ನುವುದು ತುಂಬ ದಾಷ್ಟ್ರದ ಮಾತಾಗುತ್ತದೆ. 
ಎಂತಹವರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ತಪ್ಪು ಮಾಡುತ್ತಾರೆ, ಎಡವುತ್ತಾರೆ . 
ಆದರೆ ಈ ತಪ್ಪುಗಳೇ ಜೀವನದಲ್ಲಿ ಸರಮಾಲೆಯಾಗಿ ಸುತ್ತಿಕೊಳ್ಳಬಾರದು. ಅವು 
ಆಗದಂತೆ ವಹಿಸುವ ಎಚ್ಚರಿಕೆ ಮುಖ್ಯ . ನಮ್ಮ ಎಚ್ಚರವನ್ನು ಶಕ್ತಿಯನ್ನು ಮೀರಿ 
= ದ ತಪ್ಪು ಅನಿವಾದ್ಯ , ಅದನ್ನೇ ದೊಡ್ಡದಾಗಿ ಪರಿಗಣಿಸಿ ತಪ್ಪೆಸಗಿದವನನ್ನು ಹೀಯಾ 
2ಸಬಾರದು. ಏಕೆಂದರೆ ಇಂದು ತಾನು ಮಾಡಿದಂತಹ ತಪ್ಪನ್ನು ಇನ್ನೊಬ್ಬ ಮಾಡ 

ಹುದು. ಅವನು ಮಾಡಿದ ತಪ್ಪನ್ನೇ ಮತ್ತೊಬ್ಬ ಮಾಡಬಹುದು. ಅದ್ದರಿಂದ 
ಏಪ್ರಿಲ್, 1983 


19 


ಅನಿವಾರವಾಗಿ ಆದ ತಪ್ಪನ್ನು ಗಣನೆಗೆ ತಂದುಕೊಳ್ಳದ ಔದಾರ್ಯ ನಮ್ಮಲ್ಲಿರಬೇ ? 
ಏಕೆಂದರೆ ಆನೆ ತುಂಬ ಗಂಭೀರವಾಗಿ ನಡೆಯುವ ಪ್ರಾಣಿ. ಅಂತಹ ಪ್ರಾಣಿಯ 
ಒಮ್ಮೊಮ್ಮೆ ಮುಗ್ಗರಿಸುತ್ತದೆ. ಎಂದ ಮೇಲೆ ಬದುಕಿನ ನೂರೆಂಟು ಜಂಜಾಟರ 
ತೊಡಗಿರುವ ಸಾಮಾನ್ಯ ಮನುಷ್ಯರು ತಪ್ಪು ಮಾಡುವುದು ಅನಿವಾಯ್ಯ ಎಂಬುದು 
ಆನೆಯ ನಿದರ್ಶನದೊಂದಿಗೆ ಹೇಳಿರುವ ಈ ಗಾದೆಯ ಅರ್ಥ ತುಂಬ ಗಂಭೀರವಾಗಿ 


ಆರಂಭದ ಬುಡ ಕಷ್ಟ . ಅಧಿಕಾರದ ತುದಿ ಕಷ್ಟ , 

ಇದೊಂದು ಲೋಕಾನುಭವ ಸಂಗತಿ, ಕೃಷಿ ಕಾರ ಪ್ರಾರಂಭದಲ್ಲಿ ತುಂಬ ಕ 
ಸಮಸ್ಯೆಗಳು ಹೆಚ್ಚು . ಬಿತ್ತುವ ಸಲಕರಣೆಗಳಿಂದ ಹಿಡಿದು ಬೀಜ ಗೊಬ್ಬರಗಳೆ 
ಹೊಂದಿಸಿಕೊಂಡ ಮೇಲೆ ಬೆದೆಯರಿತು ಹದವಾಗಿ ಬಿತ್ತಬೇಕು. ಹೆಜ್ಜೆ ಹೆಜ್ಜೆ 
ಎಚ್ಚರ ಅಗತ್ಯ . ರೈತನಿಗೆ ಬಿಡುವಿಲ್ಲದ ಕೆಲಸ. ಸ್ವಲ್ಪ ಉದಾಸೀನ ಮಾಡಿದರೆ 
ಮುಂದಿನ ಫಸಲಿಗೆ ಸಂಚಕಾರ. ಬಿತ್ತಿ ಪೈರು ಎದ್ದ ಮೇಲೆ ಆಗೊಮ್ಮೆ ಈಗೊನೆ 
ಹರಗಿ , ಕಳೆತೆಗೆಯುತ್ತ ಬೇಲಿ..ಬಂಕ ಕಟ್ಟಿಕೊಂಡರೆ ವರುಣನ ಕೃಪೆಯಿಂದ ಬೆಳೆ 6 
ಕೊಂದು ಚಂದವಾಗಿ ಬೀಗಿ ಬೆಳೆಯುತ್ತದೆ. ಅದನ್ನು ಸಮಾಧಾನದ ಕಣ್ಣಿನಿ 
ನೋಡಿ ಆನಂದಿಸುವುದೇ ಒಂದು ಹಬ್ಬ ರೈತ ಸಿ ಗೆ. ನಂತರ ಬರುವ 
ಸುಗ್ಗಿ ಅವನ ಶ್ರಮಕ್ಕೆ ತಕ್ಕ ಫಲನೀಡಿ ಮನಸ್ಸಿಗೆ ನೆಮ್ಮದಿ, ಬದುಕಿಗೆ ಸಮೃದ್ಧಿ ತರ 
ಸಡಗರದ ಸನ್ನಿವೇಶ, ಅಧಿಕಾರದ ಮಾತು ಇದಕ್ಕೆ ವಿರುದ್ದ ಪ್ರಾರಂಭದಲ್ಲಿ ದೊ 
ವರ ತಲೆಮೇಲೆ ಜವಾಬ್ದಾರಿ ಇರುತ್ತದೆ. ಕೆಳಗಿನವರ ಹೊಣೆ ಕಡಿಮೆ . ಹೇಳಿದೆ 
ಕೆಲಸ ವಹಿಸಿದಷ್ಟು ಕರ್ತವ್ಯ ಮುಗಿಸಿದರೆ ಆಯಿತು. ಆದರೆ ಒಂದು ಕ್ಷೇತ್ರದ 
ಮೇಲು ಮೇಲಿನ ಹುದ್ದೆಗೆ ಹೋದಂತೆ ಜವಾಬ್ದಾರಿಯೂ ಹಿಗ್ಗುತ್ತ ಹೋಗುತ್ತ 
ಹತ್ತು ಜನರಿಂದ ಕೆಲಸ ತೆಗೆದು ಆ ಕ್ಷೇತ್ರದ ಒಟ್ಟು ಹೊಣೆಯನ್ನು ನಿವೇದಿಸಬೇ 
ಗುತ್ತದೆ. ಮೈಯೆಲ್ಲ ಕಣ್ಣಾಗಿದ್ದರೂ ಒಬ್ಬನ ಅಸಡ್ಡೆಯಿಂದ , ಅವಜ್ಞೆಯಿಂದ ಅಜ 
ನದಿಂದ ಕೆಲವು ಸಂದರ್ಭಗಳಲ್ಲಿ ಅನಾಹುತ ಸಂಭವಿಸಬಹುದು. ಬಿಡುವನ್ನು ಕರ 
ಣಿಸಿ. ಸಮಯದ ಮೌ ಲ್ಯ ನ ನ ರಿ ತು ಹಗಲಿರುಳು ದುಡಿಯಬೇಕಾಗಿರುತ್ತ 
ಹೊರಗೆ ನೋಡುವವರಿಗೆ ಅಧಿಕಾರಿ ಸುಖದ ಸುಪ್ಪತ್ತಿಗೆಯಾಗಿ ಕಂಡರೆ ಅದನ್ನು ನಿ 
ದಿಸುವವರಿಗೆ ಅದು ಮುಳ್ಳಿನ ಹಾಸಿಗೆಯಾಗಿರುತ್ತದೆ. 
- ಈ ಅಂಶವನ್ನು ಹತ್ತಿರದ ನಿದರ್ಶನಗಳ ಮೂಲಕ ಮನದಟ್ಟು ಮಾಡುವ 
ಗಾದೆಯಲ್ಲಿ ಅಡಗಿರುವ ಲೋಕಾನುಭವ ಅಪೂರ್ವವಾದುದು. 


ಆಸರು ಬೇಸರ ಕಳಕೊಳ್ಳೋಕೆಅ೦ತ ಅಕ್ಕನ ಮನೆಗೆ ಹೋದ್ರೆ ಬೀಸೆ 
ರಾಗಿ ಮೊರತೆಂದು ಮುಂದಕಿಕ್ಕಿದರ. 
20 

ಸಿದ್ಧಗಂ 


ಅನೇಕ ಸಂದರ್ಭಗಳಲ್ಲಿ ನಮ್ಮ ಊಹೆತಪ್ಪಾಗಿ ನಿರೀಕ್ಷಿಸಿದ್ದರ ವಿರುದ್ದ ಪರಿಣಾಮ 
ಗಳಾಗುತ್ತವೆ. ಆಗ ಮನಸ್ಸಿಗೆ ಆಗುವನೋವುಅಷ್ಟಿಷ್ಟಲ್ಲ. ಅನಿವಾರವಾಗಿ ಸಹಿಸಿ 
ಸೊಳ್ಳಬೇಕಾಗುತ್ತದೆ. ದಿನನಿತ್ಯ ದುಡಿದು ದುಡಿದು ಬೇಸತ್ತಾಗ ನಾಲ್ಕು ಘಳಿಗೆ ಶ್ರಮ 
ಸರಿಹರಿಸಿಕೊಂಡು ವಿಶ್ರಾಮ ಪ ಡೆ ಯ ಲು ಒಡಹುಟ್ಟಿದ ಅಕ್ಕ ತಂಗಿಯರ ಮನೆಗೆ 
ಹೋಗುತ್ತಿದ್ದುದು ಹಿಂದಿನ ಕಾಲದಲ್ಲಿ ಇದ್ದ ಒಂದು ಅಭ್ಯಾಸ, ತನ್ನ ಮನೆಯಲ್ಲಾ 
ನರೆ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿರುತ್ತಿದ್ದ ವ್ಯಕ್ತಿ ಅಕ್ಕನ ಮನೆಯಲ್ಲಿ ಬಿಡುವಾ 
ರಬಹುದಿತ್ತು . ಆದರೆ ಕೆಲವು ಅಕ್ಕಂದಿರು ಎಂತಹವರ ಕೈಯಲ್ಲೂ ದುಡಿಸುವ ಪ್ರವೃ 
ಶಿಯವರು, ತಂಗಿ ಬೇಸರಕಳೆಯಲು ಬಂದಿದ್ದಾಳೆ. ಅವಳಿಗೆ ಶ್ರಮದ ಕೆಲಸ ಹೇಳ 
ಧಾರದು ಎಂಬ ವಿವೇಚನೆ ಇರುವುದಿಲ್ಲ. ಬಂದ ತಂಗಿಯನ್ನು ಆದರಿಸುವುದರ ಬದಲು. 
ಮೈಮುರಿತದ ದುಡಿಮೆಗೆತೊಡಗಿಸಿದಾಗಿನ ಸನ್ನಿವೇಶವನ್ನು ಈ ಗಾದೆ ವಿವರಿಸುತ್ತದೆ. 
ಆಳಾಗಿ ದುಡಿ, ಅರಸಾಗಿ ಉಣ್ಣು . 

ಕಷ್ಟಪಟ್ಟು ದುಡಿದವನು ಮಾತ್ರ ಸುಖ ಅನುಭವಿಸಲು ಅರ್ಹನಾಗುತ್ತಾನೆ. 
ಹಾಗೆ ದುಡಿದು ಉಣ್ಣುವವನಿಗೆ ಮಾತ್ರ ಸುಖ ಎಂತಹ ಬೆಲೆಯುಳ್ಳದ್ದೆಂಬುದು ಅರ್ಥ 
ರಾಗಲು ಸಾಧ್ಯ . ತಾನು ಮನಸ್ಸಿಟ್ಟು , ಮೈ ಮುರಿದು ಕೆಲಸಮಾಡಿದಾಗ ದುಡಿ 
ಯೆಯ ಮೌಲ್ಯ ಅರ್ಥವಾಗುತ್ತದೆ. ಆದ್ದರಿಂದ ದುಡಿಯುವ ಸಂದರ್ಭದಲ್ಲಿ ಅಂತ 
ಸ್ತನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಕೆಲಸ ಮಾಡಬೇಕು. ಸುಖ ಅದರಿಂದ ತಾನಾಗಿಯೇ 

ದಗಿ ಬರುತ್ತದೆ. ಅಂತಹ ಸುಖವನ್ನು ಅನುಭವಿಸುವಾಗ ಅದು ತನ್ನ ಪರಿಶ್ರಮದ 
ಪಲವಾದುದರಿಂದ ಮನಸ್ಸಿಗೆ ಹಿತವಾಗುತ್ತದೆ. ಇನ್ನೊಬ್ಬರ ಹಂಗಿಲ್ಲದೆ ಸವಿಯುವ 
ಸ್ವಾತಂತ್ರ್ಯವಿರುತ್ತದೆ. 

( ಕೃಪೆ ಜನಪದ) 
- ಶ್ರೀ ನಂಜುಂಡೇ:ಶೃತಿ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
* ಬೇಕರಿ ಈ 

* ಕಾಂಡಿಮೆಂಟ್ಸ್ * 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ , ಅಪ್ಪಟ ತುಪ್ಪದಿಂದ ತಯಾರಿ 
ಪಲ್ಸ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತು ಖಾರಾ 
ಬಿಸ್ಕತ್ತುಗಳ ತಯಾರಕರು 

- ತಿಂಡಿಗಳ ತಯಾರಕರು . 
ಚಿಕ್ಕಪೇಟೆ, ತುಮಕೂರು ಅಶೋಕ ರಸ್ತೆ ತುಮಕೂರು 

ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಸುಗಳಿಗಾಗಿ 

- ಒಮ್ಮೆ ಸಂದರ್ಶಿಶಿರಿ . 
ಬಿ . ಎಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ ತುಮಕೂರು. 
ಏಪ್ರಿಲ್ , 1983 


2 ] 


ದಿವ್ಯ ವಾಣಿ 


ವೀರಭದ್ರಸ್ವಾ ಅಂದಾನಿ , ಗೋಕಾಕ 


) 


0 


೧ ಒಂದಕರವನ್ನು ಕಲಿಸಿದಾತ ಗುರು. ಅಜ್ಞಾನವೆಂಬ ಕತ್ತಲೆಯನು 
ಕಳೆಯುವ ಶಕ್ತಿಯುಳ್ಳವನೆ ಗುರು. ಜೀವನದ ಅತಿ ನಿಕಟ ಬಂಧುವೆಂದರೆ ಗುರು 
ದೇಹವನ್ನು ಕೊಡುವವರು ತಂದೆ ತಾಯಿಗಳು, ಹೊಸ ಬಾಳನ್ನು ಕೊಟ್ಟು ಮುಕ್ತಿಯ 
ಮಾರ್ಗವನ್ನು ತೋರಿಸುವವ ಗುರು . ಹಿರಿದಾದ ಭವಸಮುದ್ರವನ್ನು ಬೃಹತ್ತಾ 
ಧರ್ಮದ ಹಡಗದಿಂದ ಸಹಸ್ರಾರ ಜನರನ್ನು ದಾ೦ಟಿಸುವ ಅಂಬಿಗನೇ ಗುರು. ಕಾವ 
ಧೇನು, ಚಿಂತಾಮಣಿ, ಕಲ್ಪವೃಕ್ಷಗಳಿಗಿಂತ ಗುರುವಿನ ಅನುಗ್ರಹ ಹಿರಿದಾದುದು 
ಕಾಮಧೇನು ಇಚ್ಛಿತ ಪದಾರ್ಥಗಳನ್ನು ಈಶಾಟ್ಟರೆ ಗುರುವಿನ ಉಪದೇಶವು ಕಾವ 
ವಾಸನೆಯನ್ನು ನಾಶಮಾಡುವದು. ಚಿಂತಾಮಣಿಯು ಚಿಂತಿಸಿದ ವಸ್ತುಗಳನ 
ಕೊಟ್ಟರೆ ಗುರುವಿನ ಉಪದೇಶವು ಶಿಷ್ಯನ ಚಿಂತನೆಯನ್ನೇ ಹರಣಮಾಡುವದು. ಈ 
ವೃಕವು ಕಲ್ಪನೆಮೂಡಿದ ವಸ್ತುಗಳನ್ನು ಕೊಟ್ಟರೆ ಗುರುವಿನ ಉಪದೇಶವು ಕಲ್ಪನೆ 
ನಿಲುಕದ ನಿಜ ಸುಖವನ್ನು ಕೊಡುವದು. ಮಹತ್ ತಪವನ್ನಾಚರಿಸಿದ ಯೋಗಿಗಳ 
ಕಾಣಬಹುದಾದ ಪರಮಾತ್ಮನನ್ನು ಶಿಷ್ಯನ ಜ್ಞಾನ ಚಳುವಿನಲ್ಲಿರಿಸಿದ ಗುರುವಿನ ಉ 
ಕಾರವನ್ನು ಎಷ್ಟು ವರ್ಣಿಸಿದರೂ ಕಡಿಮೆ . ಹರ ಮುನಿದರೂ ಗುರು ಕಾಯುವನ 

೨ ಎಲ್ಲ ಜೀವಾತ್ಮರು ದೇವರ ಮಕ್ಕಳು, ನಿನ್ನಂತೆ ಅವರನ್ನು ಪೂಜಿಸ 
ಉಚ್ಛ- ನೀಚ ಭಾವನೆಗಳನ್ನು ತೊರೆದು ಸಹೋದರರಂತೆ ನಡೆದುಕೊಂಡು ಜನರ ಅ 
ರಲ್ಲಿಯೂ ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಮುಟ್ಟಿಸುವ ಅಂಚೆಪೆಟ್ಟಿಗೆಗಳಂತಿರು. 
ದೀನ- ದಲಿತರ, ನಿರ್ಗತಿಕರ ಮತ್ತು ರೋಗಿಗಳ ಸೇವೆಯೇ ದೇವರ ಸೇವೆ ಅಂತ 
ತಿಳಿದು ಮನಸೊಪ್ಪುವಂತೆ ತನು - ಮನ- ಧನದಿಂದ ಸೇವೆ ಮಾಡು. ಅದೇ ದೇವ 
ಪೂಜೆ, ಅಂತರ್ಗತ ಪೂಜೆಯೇ ಅನುಸಂಧಾನ, ಸಗುಣರೂಪದಿಂದ ನಿರ್ಗುಣರೂಪ: 
ಮಾಡುವ ಚಿಂತನೆ . ಇಲ್ಲಿ ಬಾಹ್ಯ ಪೂಜಾ ಸಾಮಾಗ್ರಿಗಳ ಅವಶ್ಯಕತೆಯಿಲ್ಲ. ಸಕ 
ಸದ್ದು ಣಗಳೇ ಪೂಜಾ ಸಾಮಾನು, ಭಕ್ತಿಯೇ ಮಜ್ಜನಕ್ಕೆ ಜಲ , ವಿರತಿಯೇ ಗಂಡ 
ಕರಣೇಂದ್ರಿಯಗಳೇ ಅಕ್ಷತೆ, ಅರಿವೆ ಪುಷ್ಪ , ಹರುಷವೇ ದೂಪ, ಪರಿಪೂರ್ಣ 
ನೈವೇದ್ಯ , ದೇವರೇ ಕೊಟ್ಟ ಪತ್ರಿ , ಪುಷ್ಪ , ದೀಪ, ಧೂಪ, ಆರ್ಭಟಿಸುವ ಘಂಟ 
ನಾದದಿಂದ ನಿಜಭಕ್ತಿಯಿಲ್ಲದೆ ಆಡಂಬರದಿಂದ ಮಾಡುವ ಪೂಜೆ ಬರೀ “ ಪೂಜೆ”. 

೩ ದೇಹವಿರುವವರೆಗೆ ಕರ್ಮವನ್ನು ಮಾಡಲೇಬೇಕು. ಪಕ್ವಜ್ಞಾನ ಬರು 
ತನಕ ಕರ್ಮತ್ಯಾಗ ಹಿತವಲ್ಲ. ಆಸಕ್ತಿಯನ್ನು ಬಿಟ್ಟು ಕರ್ಮವನ್ನು ಮಾಡು. ಕನ 

- ಸಿದ್ದಗಂತ 


22 


ದ ಬರುವ ಫಲಾಪೇಕ್ಷೆಯನ್ನು ಬಿಡುವದೇ ತ್ಯಾಗ, ಕಾಯಿ ಬಲಿತು ಹಣ್ಣಾದಾಗ 
ತದಿಂದ ಹಣ್ಣು ತಾನೇ ಕಳಚಿ ಬೀಳುವಂತೆ ಜ್ಞಾನ ವಿಕಾಸವಾದಾಗ ಮಾನವನಲ್ಲಿಯ 
ತ್ವವು ತಾನೇ ಇಲ್ಲದಾಗುವದು. ಕರ್ಮ ಮಾಡುವಲ್ಲಿ ಸ್ವ - ಪರ ಹಿತಾಂತಗಳಿವೆ . 
ಯೆ ಮಾಡುವಲ್ಲಿ ಸ್ವಹಿತಗಳಿವೆ, ಕಾಯಕ ಮಾಡುವಲ್ಲಿ ಸ್ವ ...ಪರ ಹಿತಗಳಿವೆ. 
ರ್ಸುಗಿಂತ ಕ್ರಿಯೆ , ಕ್ರಿಯೆಗಿಂತ ಕಾಯಕ ಶ್ರೇಷ್ಟ, ಶುದ್ಧ ಕಾಯಕದಲ್ಲಿ ಅರಿವು, 
ನಾಚರಣೆ, ಸುಜ್ಞಾನ, ಸತ್ಕ್ರಿಯೆಗಳು ಬೆರೆತಿವೆ . ದುರ್ಮಾರ್ಗದಿಂದ ಧನವನ್ನು 
=ರಾದಿಸಿ ಪಾಪಸಂಚಯವನ್ನು ತಂದುಕೊಳ್ಳುವುದಕ್ಕಿಂತ ಸತ್ಯ ಶುದ್ಧವಾದ ಕಾಯಕ 
ದ ಹಿತಮಿತವಾದ ಸಂಪತ್ತನ್ನು ಪಡೆಯುವದು ಲೇಸು. ಜೀವನೋಪಾಯಕ್ಕಾಗಿ 
ಕೊಳ್ಳ ಬೇಕಾಗುವ ಸತ್ಯ ಶುದ್ಧವಾದ ಉದ್ಯೋಗವನ್ನು ಸ್ವಹಿತದೊಂದಿಗೆ ಪರಹಿತ 
ಗಿ ನಿರ್ವಂಚನೆಯಿಂದ ಬಳಸುವದು ಕಾಯಕ. 


೪ ಭೌತಿಕ ವಸ್ತುಗಳಾದ ಧನಕನಕಾದಿಗಳನ್ನು ಪಡೆದಂತೆ ಸುಖವನ್ನು ಬಾಹ್ಯ 
=ುವದೇ ವಸ್ತುವಿನಿಂದ ಪಡೆಯಲಿಕ್ಕಾಗದು, ಅದು ನಮ್ಮ ಮನೋಭೂಮಿಯಲ್ಲಿಯೇ 
ದಗಿಕೊಂಡಿದೆ. ಅದು ನಿಮ್ಮಲ್ಲಿರುವ ವಸ್ತುವಿನ ಮೌಲ್ಯದ ಮೇಲೆ ಮಾತ್ರ ಅವ 
ಬಿಸಿದೆ. ಕಡಿಮೆ ಅವಶ್ಯಕತೆಗಳುಳ್ಳವರು ಹೆಚ್ಚು ಸುಖಿಗಳಾಗಿರುವರು . ಇಚ್ಚಿತ 
ಸಾರ್ಥಗಳು ದೊರಕಿದಂತೆ ಅವಶ್ಯಕತೆಗಳು ಹೆಚ್ಚುತಲೇ ಹೋಗುವವು ಆದರೆ 
ಕೃತ ಪದಾರ್ಥಗಳಿಂದ ಸುಖವು ದೊರೆಯಲಾರದು. ಮಾತು ಮತ್ತು ಕೃತಿಯಲ್ಲಿ 
ತರ ಕಡಿಮೆ ಮಾಡಿದಷ್ಟು ಜೀವನ ಸುಖದ ಹೆದ್ದಾರಿಯ ಹಗುರೆನಿಸುವದು . ಪರರ 
ಗೆ ಆತ್ಮೀಯತೆ ತೋರುತ್ತ ದೊಡ್ಡಸ್ತಿಕೆಯಲ್ಲಿ ಆಸ್ತೆಯನ್ನು ತೋರಿಸದೆ ಬಡವ 
ದರೂ ಸಂತೃಪ್ತ ಜೀವನವನ್ನು ಸಾಗಿಸುವವನೆ ಸುಖಿಯು. ವೈರಾಗ್ಯಕ್ಕಿಂತ 
ನವ ಸೌಖ್ಯ ಸಂಪದಗಳಿಲ್ಲ. ಭೌತಿಕ ವಿಷಯಗಳ ವ್ಯಾಮೋಹ ತ್ಯಾಗವೇ ಸುಖವು. 
ಖಾತ್ಮಕ ಪರವಶತೆಯಿಂದ ಸುಖಾತ್ಮಕ ಆತ್ಮಶಕ್ತಿಯನ್ನು ಸಾಧಿಸುವಲ್ಲಿಯೇ ಜೀವ 
ಸೌಖ್ಯವಿದೆ. ಆತ್ಮನೇ ತಾನೆಂಬ ತನ್ನ ನಿಜ ಸ್ವರೂಪದ ದೃಢ ಅಪರೋಕ 
ನವೆ ನಿಜ ಸುಖದ ಸಾಗರ , 


- ೫ ಶ್ರಾವಣ ಮಾಸವು ಅರಣ್ಯ ಸಂಪತ್ತನ್ನು , ವರ್ಣಮಯ ನಿಸರ್ಗಸಂಪ 

, ಎಲ್ಲ ಜೀವರಾಶಿಗಳಿಗೆ ಜೀವನಾಧಾರವನ್ನು ಒದಗಿಸುವದಲ್ಲದೆ ಸಾಮಾನ್ಯ 
ನವನ ಮನವನ್ನು ಅಧ್ಯಾತ್ಮ ಸಂಪತ್ತಿನ ಕಡೆಗೆ ಒಯ್ಯುವ ಧರ್ಮಮಾಸ ಮಠ. 
ದಿರಗಳಲ್ಲಿ ಪುಣ್ಯಾತ್ಮರ ಪುರಾಣ ಪ್ರವಚನ ಮನೆಗಳಲ್ಲಿ ಮನಂಗೊಂಬುವ ಸಡ 
ದ ಪೂಜೆ ಮನದಲ್ಲಿ ಧಾರ್ಮಿಕ ಭಾವನೆ ಮೊದಲಾದ ಮಾನವನ ಜೀವನೋ 
ರಕ್ಕೆ ನೆರವಾಗುವ ಸಾಮಾನ್ಯ ಸಾಧನಗಳನ್ನು ಸಾಧಿಸುವ ಮಾಸವು ಇದಾದರೆ 
ರ್ಥಕ ಜೀವನವನ್ನು ಸಾಗಿಸಿ ಶಾಶ್ವತ ಸುಖವನ್ನು ಆಸ್ವಾದಿಸಲು ಆತ್ಮಜ್ಞಾನವನ್ನು 
ಲ್ , 1983 


ಮಾಡಿಕೊಂಡು ಸದ್ದು ರುಗಳ, ಸಾಧುಸಂತರ ಸೇವೆ ಮೂಡುತ್ತ ಸತ್ಶ್ರವಣ , ಸ 
ತ್ಮನ ನಿಕಟಸಂಬಂಧನ್ನು ಬೆಳೆಯಿಸಿ ಆತನ ಸತತ ನಾಮಸಂಕೀರ್ತನೆಮಾಡುವ 
ತರ, ಮಹಾನುಭಾವಿಗಳ ಸಂಪೂರ್ಣ ಆಯುಷ್ಯವೇ ಶ್ರಾವಣ ಮಾಸವು. 


೬ ಪರೋಪಕಾರನೇ ಪುಣ್ಯ ಪರಪೀಡೆ ಯೇ ಪಾಪ ತತ್ವವನ್ನರಿತ 
ಪರೋಪಕಾರದ ಪ್ರಕಾಶ ವಿ ದೆ. ತತ್ವ ಸಾಧನೆಯಿಂದ ಸರ್ವವನ್ನರಿಯುವ 
ತನ್ನನರಿತು ತನ್ನ ಸೂಲ ದೇಹದ ಮೂಲಕ ಮಾಡತಕ್ಕೆ ಸೇವೆಯೇ ಸರೋಸ 
ಇದಕ್ಕೆ “ಪರೋಪಕಾರಾರ್ಥಂ ಇದಂ ಶರೀರಂ” ಎಂದುದು ಕೂತುಂಡು ಕೊಡುವ 
ಕಿ೦ತ ಮಾಡುವ ಪರೋಪಕಾರವೇ ಮಿಗಿಲು, ಪರರ ಉಪಕಾರ ಅಂದರೆ ಪರ 
ಮಾತ್ಮ + ಉಪ ಸಮೀಪ ಕರ = ಮಾಡಿಕೊಳ್ಳು ) ಪರಮಾತ್ಮನನ್ನು ಸವಿ 
ಮಾಡಿಕೊಳ್ಳುವದು, ನದಿಗಳು , ವೃಕ್ಷಗಳು , ಪಶುಗಳು , ಫಲ - ಪುಷ್ಟದಿಗಳು 
ವದು ಪರೋಪಕಾರಕ್ಕಲ್ಲದೆ ಸ್ವ ಉಪಭೋಗಕ್ಕಲ್ಲ. ಯಾವದೇ ಪ್ರಕಾರ 
ಯಾವನೂ ತಾನೇ ಉಪಜೀವಿಸುವದಿಲ್ಲ. ಇನ್ನಿತರ ಉಪಕಾರಾರ್ಥವಾಗಿ ಯಾ 
ಜೀವಿಸುವನೋ ಅವನೇ ನಿಜವಾಗಿ ಜೀವಿಸುತ್ತಾನೆ. ಪರರಿಗೆ ಕೊಟ್ಟ - 
ಯಾವದು ಉಳಿಯುವದೋ ಅದೇ ತನಗೆ, ಬಚ್ಚಿಟ್ಟಿದ್ದು ಯಾವದೋ ಅದು ಸ 


D 


- ೭ ಸತ್ಕಾರ ಮಾಡುವದಕ್ಕಿಂತ ಸತ್ಸಂಗ ಮಾಡುವದೇ ಲೇಸು. ಸರ್ತ 
ಐಹಿಕ ಸುಖಕ್ಕೆ ಸಾಧನವಾದರೆ ಸತ್ಸಂಗವು ಇಹಪರ ಸುಖಕ್ಕೆ ಸಾಧನ. ಸವ 
ಸುಧಾರಕರೆಂದೆನಿಸಿಕೊಳ್ಳುವವರನ್ನು ಕರೆತಂದು ಹೊಗಳಿ ಶಾಲು ಹೊದಿಸಿ ಅನ 
ಸನ್ಮಾನದಿಂದ ಕಳುಹಿಸಿಕೊಡುವದಕ್ಕಿಂತ ಸದ್ದು ಣಗಳ ಸಾಗರದಂತಿರುವ ಮಹ 
ಸಜ್ಜನರ , ಸಾಧು-ಸಂತರ ಸಂಗದಲ್ಲಿರುವದು ಉತ್ತಮ . ಸಮುದ್ರದೊಳಗಿನ - 
ಗಳ ಸಂಬಂಧದಂತೆ , ಪ್ರಯಾಣದಲ್ಲಿ ಸಹ ಪ್ರಯಾಣಿಕನೊಡನೆ ಇರಬಹು 
ಸಂಬಂಧದಂತೆ. ಸತ್ಕಾರ ಮಾಡುವವರ ಮತ್ತು ಮಾಡಿಸಿಕೊಳ್ಳುವವರ ಸಂಬ 
ನಾದರೂ ಅಷ್ಟೇ ಕ್ಷಣಿಕ ಸಂಬಂಧ. ಆದರೆ ಸಜ್ಜನರೊಡನೆ ಇರುವ ಸಂಬಂಧ ಅನ 
ಪರಿಮಳದ ಪುಷ್ಪವು ಬಾಡಿದರೂ ಅದರ ಪರಿಮಳವು ಉಳಿಯುವಂತೆ ಸಣ್ಣ 
ಸಾಯುಜ್ಯವನ್ನು ಹೊಂದಿದರೂ ಅವರ ಸದ್ದು ಣಗಳ ಸಂಯೋಗವು ಅಂದರೆ ಅವರ 
ಗುಣಗಳ ಮನನವು ಹಾಗೆ ಉಳಿಯುವದು. ಸಜ್ಜನರ ಸಹವಾಸ ಸಂಭಾಷಣೆ 
ಸತ್ಸಂಗವು- ಸತ್ಸಂಗದಿಂದ ನಿಸ್ಸ೦ಗತ್ವವು- ನಿಸ್ಸ೦ಗತ್ವದಿಂದ ನಿರ್ಮೋಹವು-ನಿನೊ 
ದಿಂದ ಸಂತೃಪ್ತಿಯು- ಸಂತೃಪ್ತಿಯಿಂದ ನೈಜ ಸುಖ ಪ್ರಾಪ್ತವಾಗುವದರಿಂದ ಸತ್ಸ೦ 
ಲೇಸು. ಸತ್ಸಂಗವು ಧರ್ಮದ ಅತ್ಯಂತ ಪ್ರಧಾನ ಅಂಗವು. 
- ೮ ಮುಕ್ತಿ ಸಂಪತ್ತನ್ನು ಗಳಿಸಲಿಕ್ಕೆ ಸದ್ಗುಣಗಳೇ ಸಾಧನ. ದುರಿತ ಈ 

- ಸಿದ್ದಗ 


24 


ವನು ಮಾಡಬೇಡ, ಸರ್ವರಿಗೆ ಹಿತವನೇ ಬಯಸು. ಅಸತ್ಯ ಮಾತನಾಡಬೇಡ, ಅತಿ 
ಯಾದಲೋಭವನು ಬಿಡು, ಪರರ ದುಃಖವನ್ನು ಕಂಡು ಮರಗು, ನಿತ್ಯ ಕಾರ್ಯ 
ನಲ್ಲಿ ಬಂದದ್ದರಲ್ಲಿಯೇ ತೃಪ್ತಿ ಹೊಂದು. ಅಹಂಭಾವವನ್ನು ತುಳಿದು ಸತ್ವಭರಿತ ತತ್ವ 
ಸ್ಥಾನವನ್ನು ಹುಡುಕು, ಕಪಟ, ಮೋಸ, ವಂಚನೆಗಳಿಗೆ ಮನಸ್ಸನ್ನು ಕೊಡದಿರು. 
ಸತ್ಸಂಗ ಮಾಡು, ಸಜ್ಜನರು ಮೆಚ್ಚುವಂತೆ ಬಾಳು , ಧನಿಕನಾದಾಗ ವಿನಯದಿಂದ 
ವರ್ತಿಸು. ಅನ್ಯರ ಉನ್ನತಿ ಕಂಡು ಮತ್ಸರಪಡಬೇಡ. ಸುಖ - ದುಃಖಗಳನ್ನು ಒಂದೇ 
= ತಿಯಲ್ಲಿ ಅನುಭವಿಸು, ಅಪತ್ತು ವಿಪತ್ತುಗಳಿಗೆ ಅಂಜದಿರು ಅವು ವಿಕಾಸಕ್ಕಲ್ಲದೆ 

ನಾಶಕ್ಕಲ್ಲ. ವಿಷಯ ಸುಖಗಳಿಗೆ ಮನಸ್ಸು ಹರಿಹಾಯಿಸಬೇಡ, ನಶ್ವರ ದೇಹ 
ರನ್ನು ನಂಬಬೇಡ. ಚಂಚಲ ಮನಸ್ಸನ್ನು ಸ್ಥಿರವಾಗಿರಿಸಿಕೊಂಡಿರು , ವ್ಯರ್ಥ ಕಾಲ 
ಹರಣ ಮಾಡಬೇಡ, ವಿಷಯ ಸಂಸಾರವಿದನು ಕನಸೆಂದರಿ , ಆರು ನಾನೆಂದು ವಿಚಾ 

ಸು , ಜೀವ ಶಿವೈಕ್ಯಕ್ಕೆ ಸುಜ್ಞಾನ ವೈರಾಗ್ಯ ಸಂಪತ್ತನ್ನು ಸಂಪಾದಿಸು, ಹುಟ್ಟು 
ಹಾವುಗಳ ಹೇಯ ಮಾರ್ಗ ತೊರೆದು ನಿನ್ನ ನಿಜ ಸ್ವರೂಪಾನಂದವನ್ನು ಹೊಂದು. 


- ೯ ತೋಡಿದ ಬಾವಿಗೆ ಜಲವೆ ಸಾಕ್ಷಿ , ಮಾಡಿದ ಪಾಪಕ್ಕೆ ಮನವೆ ಸಾಕ್ಷಿ. 
ರಾಡಿದ ದುರಿತ ಕರ್ಮಕ್ಕೆ ಪ್ರಾಯಶ್ಚಿತ್ತನೆ ಸಾಕ್ಷಿ , ಬಿಟ್ಟ ಆಶೆಗೆ ನಿರಾಶೆಯೇ ಸಾಕ್ಷಿ. 
ಎಂಡ ಊಟಕ್ಕೆ ತೃಪ್ತಿಯೆ ಸಾಕ್ಷಿ , ಮಾಡಿದ ಧರ್ಮಕ್ಕೆ ದಯವೆ ಸಾಕ್ಷಿ . ತೊಟ್ಟ 
ವೀರಕ್ಕೆ ರಾಗವೆ ಸಾಕ್ಷಿ , ಲಯವಾದ ಮನಸಿಗೆ ನಿರ್ವಾಸನೆ ಸಾಕ್ಷಿ ಬಾಳಿದ ಜಗಕೆ 
ಆಯಾಣ್ಮನ ಕರುಣೆಯೆ ಸಾಕ್ಷಿ ಮಾಡಿದ ಪುರುಷಾರ್ಥಕ್ಕೆ ಆತ್ಮನೆ ಸಾಕ್ಷಿ , ವೈರಾ 
ಕ್ಕೆ ವಿಷಯಗಳ ವ್ಯಾಮೋಹ ತ್ಯಾಗವೆ ಸಾಕ್ಷಿ , ಶರೀರಾಶೆ ಬಿಟ್ಟಿದ್ದಕ್ಕೆ ಮರಣಕ್ಕಂಜ 
ರುವದೆ ಸಾಕ್ಷಿ . ಸತ್ಯಕ್ಕೆ ಸುಳ್ಳನಾಡದಿರುವದೆ ಸಾಕ್ಷಿ , ಚಿತ್ ಶುದ್ದಿಗೆ ಸದ್ದು ಣಗಳೆ 
ಕ್ಷಿ , ಸ್ತುತಿ-ನಿಂದೆ ಸಮಭಾವಕ್ಕೆ ಹಿಗ್ಗು - ಕುಗ್ಗದಿರುವದೆ ಸಾಕ್ಷಿ , ದೇವಗುಣಕ್ಕೆ , 
ನವಗುಣ ಅಳಿದದ್ದೆ ಸಾಕ್ಷಿ . ಕರಣ ವಿಜಯಕ್ಕೆ ಇಂದ್ರಿಯಗಳ ನಿರ್ವ್ಯಾಪರನೆ ಸಾಕ್ಷಿ. 

ಹ್ಮ ಸಾಕ್ಷಾತ್ಕಾರಕ್ಕೆ ಜ್ಞಾನೋದಯವೆ ಸಾಕ್ಷಿ ಕ್ಷಮಾಗುಣಕ್ಕೆ ಪರರ ದುಷ್ಯತ್ಯ 
ಇನ್ನು ಸಹಿಸುವದೆ ಸಾಕ್ಷಿ , ಆತ್ಮವೈಕ್ಯತೆಗೆ ಭ್ರಾಂತಿ ಭ್ರಮೆ ನಶಿಸಿದ್ದೆ ಸಾಕ್ಷಿ : 


- ೧೦ ಕಾಮನೆಗಳ ವಿಕಾಸ ಪ್ರೇಮದಿಂದ ಸಾಧ್ಯ . ರಾಕ್ಷಸೀ ವೃತ್ತಿಯ ವಿಕಾಸ 
ಎಸೆಯಿಂದ ಸಾಧ್ಯ . ದುರ್ಗುಣಗಳ ವಿಕಾಸ ದುಷ್ಟ ಜನ ಸಂಗದಿಂದ ಸಾಧ್ಯ . ಸದ್ಗುಣ 

ವಿಕಾಸ ಸಜ್ಜನ ಸಂಗದಿಂದ ಸಾಧ್ಯ . ಮಾನವತೆಯ ವಿಕಾಸ ನೈತಿಕತೆಯಿಂದ 
ಅಧ್ಯ , ಜೀವನ ವಿಕಾಸ ಅನುಭವದಿಂದ ಸಾಧ್ಯ . ಮನುಷ್ಯನ ಸ್ವಾಭಾವಿಕ ಧೈರ್ಯದ 
ಕಾಸ ಅನುಭವದಿಂದ ಸಾಧ್ಯ . ಮನುಷ್ಯನ ಸ್ವಾಭಾವಿಕ ಧೈರ್ಯದ ವಿಕಾಸ 
ಸವ ಸಂದರ್ಭಗಳಲ್ಲಿ ತೋರುವ ಮಾನಸಿಕ ಪ್ರಶಾಂತಿಯಿಂದ ಸಾಧ್ಯ . ಭಕ್ತಿಯ 
ಹಾಸ ಭಗವಂತನಲ್ಲಿಯ ಅನುರಕ್ತಿಯಿಂದ ಸಾಧ್ಯ . ಆತ್ಮ ವಿಕಾಸ ನಿಜ ಜ್ಞಾನ 


ಅಲ್ , 1983 


25 


ದಿಂದ ಸಾಧ್ಯ . ಜ್ಞಾನದ ವಿಕಾಸ ಅಭ್ಯಾಸಬಲದಿಂದ ಸಾಧ್ಯ . ವೈರಾಗ್ಯ ವಿಕ 
ವಿಷಯ ಸುಖಗಳಿಗೆ ಎಡೆಗೊಡದಿರುವುದರಿಂದ ಸಾಧ್ಯ . ಮಾನಸಿಕ ಅಶಾಂತಿ 
ವಿಕಾಸ ದೇಹಾಭಿಮಾನದಿಂದ ಸಾಧ್ಯ . ಧರ್ಮದ ವಿಕಾಸ ದಯದಿಂದ ಸಾತ 
ಮುಕ್ತಿ ಸಂಪತ್ತಿನ ವಿಕಾಸ ಸದ್ದು ಣಗಳ ಸಾಧನದಿಂದ ಸಾಧ್ಯ . ಸಮಾಜದ ವಿಕ 
ಧಾರ್ಮಿಕ , ಆರ್ಥಿಕ , ಸಾಮಾಜಿಕ ಸಮತೆಯಿಂದ ಸಾಧ್ಯ . ಮಾನಸಿಕ ಶಾಂತಿ 
ವಿಕಾಸ ನಿಸ್ವಾರ್ಥತೆಯಿಂದ ಸಾಧ್ಯ . ಹೃದಯದ ವಿಕಾಸ ಮನೋಶೀಲ ಸಂವ 
ನೆಯಿಂದ ಸಾಧ್ಯ . ಎಲ್ಲದರ ವಿಕಾಸ ಮನೋಬಲದಿಂದ ಸಾಧ್ಯ . 


ಯುಗಾದಿಯ ಶುಭಾಶಯಗಳು 
ನಿನ್ನು ನನಒಪ್ಪುವ ರೀತಿಯಲ್ಲಿ ಅಂದವಾದ ನೂತನ 
ಡಿಸೈನುಗಳಲ್ಲಿ 28 – ದ ಆಭರಣಗಳನ್ನು 
ಸಕಾಲದಲ್ಲಿ ತಯಾರಿಸಿಕೊಡುತ್ತೇವೆ. 

- ಒಮ್ಮೆ ಭೇಟಿಕೊಡಿ 
ಶ್ರೀ ರ್ಎ . ನಾಗರಾಜಶೆಟ್ಟಿ ಅಂಡ್ ಸನ್ 

- ಜಯಲರ್ 
- ಅಶೋಕ ರಸ್ತೆ : : ಮೈಸೂರು. 
ಶ್ರೀ ರ್ಎ , ನಾಗೇಂದ್ರಗುಪ್ತ 

ಜ್ಯೂಯಲರ್ 
ಕೆ. ಅರ್ . ಸರ್‌ಲ್ : : ಮೈಸೂರು 
ಶ್ರೀ ರ್ಎ , ಅನಂತನಾಗರಾಜಗುಪ್ತ 
* ನಾಗರಾಜ ಜ್ಯೂಯಲರಿ ಮಾಗ್ಸ್ , 
ಶ್ರೀ ವರಾಂಪೇಟೆ xx ಮೈಸೂರು 

ಶ್ರೀ ಅ ಶೋ ಕ ಗು – 
- ಶ್ರೀರಾಮ ಜ್ಯೂಯಲರಿ ಹಾಲ್ 
ಅಶೋಕ ರಸ್ತೆ , ಮೈಸೂರು 


: 


26 


- ಸಿದ್ದಗದ 


ಎಲರ್ಜಿ ( ರಕ್ತನಂಜು ) 


ಡಾ !! ಎಲ್ . ಆರ್ . ಹೆಗಡೆ 


ಹಲವು ರೀತಿಯ ಚರ್ಮ ರೋಗಗಳಿಗೂ , ಥಂಡಿ , ಗಂಟಲ ನೋವುಕೆಮ್ಮು 
ತು , ಹೊಟ್ಟೆಶೂಲೆ, ಅತಿಸಾರ ಮುಂತಾದ ವ್ಯಾಧಿಗಳಿಗೂ ತಳಹದಿಯಾಗಿಯೂ 
ರು ಹಲವು ವ್ಯಾಧಿಗಳನ್ನು ಕೆರಳಿಸುವಂಥದಾಗಿಯ ಉದಾ: ಸಂಧಿವಾತ ರಕ್ತ 
ಜಾಗುವ ವಸ್ತುಗಳ ಸೇವನೆಯಿಂದ ಉಲ್ಬಣವಾಗುವುದು) ಕೆಲವು ಔಷಧಗಳ 
ಪಯೋಗ ಮಾತ ದಿಂದ ಮರಣವನ್ನು ತರುವಂಥ ಸಾಧ್ಯತೆಯುಳ್ಳದಾಗಿಯೂ 
Jವ ಈ ರಕ್ತನಂಜು ಆಧುನಿಕ ಕಾಲದಲ್ಲಿ ಬಹು ವಿಸ್ತಾರವಾಗಿ ಹರಡುತ್ತಿದೆ. 
_ ನಂಜು , ಒಂದು ವಸ್ತುವಿನಿಂದ ಎಲ್ಲರಿಗೂ ಒಂದೇ ಬಗೆಯಾದ ಪರಿಣಾಮವಲ್ಲ. 
ಷ್ಟ ವಸ್ತುವು, ವ್ಯಕ್ತಿಗಳು ಕೆಲವರಲ್ಲಿ ಮಾತ್ರ ವಿಪರೀತ ಪರಿಣಾಮ ಮಾಡುವುದೇ 
ನಂಜು. ಒಬ್ಬನ ಆಹಾರ ಇನ್ನೊಬ್ಬನ ವಿಷವಾಗಬಹುದು ಎಂಬರ್ಥವುಳ್ಳ ಆಂಗ್ಲ 
ವೆ ಇಲ್ಲಿ ತುಂಬಾ ಸತ್ಯವಾಗಿ ಕಾಣುತ್ತದೆ. ಪೆನ್ಸಿಲ್ ಇಂಜೆಕ್ಷನ್ ಹಲವ 
ರಕ್ತನಂಜನ್ನುಂಟು ಮಾಡದು, ರಕ್ಕನಂಜು ಉಂಟಾದರೂ ಎಲ್ಲರಿಗೂ ಒಂದೇ 
ಯ ಪರಿಣಾಮವಾಗದು. ಕೆಲವರಿಗೆ ಚರ್ಮದಲ್ಲಿ ರಕ್ತನಂಜಿನ ಗುಳ್ಳೆಗಳು ಮಾತ್ರ 

ತುರಿಕೆಯಿಂದ ತಾಸಾದರೆ ಕೆಲವರು ಇಂಜೆಕ್ಷನ್ ಕೊಟ್ಟ ಎರಡು ಮೂರು 
ಏಷಗಳಿಗೆ ಮರಣ ಹೊಂದುತ್ತಾರೆ ( ಎರಡನೇ ಸಲ ಮುನ್ನೆಚ್ಚರಿಕೆ ಕ್ರಮ 
= ಳ್ಳದಿದ್ದರೆ ಮಹಾ ಘಾತ ಸಂಭವ ಅನಾನಸು ತಿಂದರೆ, ಕೆಲವರಿಗೆ ಮೋರೆ, ಮೈಕೈ 
ತುಕೊಳ್ಳದಿದ್ದರೆ , ಬಹುಸಂಖ್ಯೆಯ ಜನರಿಗೆ ಹೀಗೆನಾಗದು, 


- ಅತ್ಯುತ್ತಮ ಆಹಾರಸತ್ವವಾದ ಜೇನುತುಪ್ಪವು ಅದರಲ್ಲಿನ ' ಬಿ ' ಅನ್ನಾಂಗದ 
ಇಾಲಕ ರಕ್ತ ನಂಜಿಗೆ ಗುಣಕಾರಿಯೆಂದು ತಿಳಿದಿದ್ದಾರೆ. ಆದರೆ ಕೆಲವರಿಗೆ ಜೇನು 
ಪ್ರದಿಂದ ರಕ್ತ ಸ೦ಜು ಕೆಣಕಿ ರಕ್ತನಂಜಿನ ಚರ್ಮರೋಗ ಹೆಚ್ಚಾಗಬಹುದು. ಜೇನು 
ಬು ಬಿಟ್ಟು , ಜೇನು ವಿಷ ಶರೀರಕ್ಕೆ ಸೇರಿದ ಪರಿಣಾಮದಲ್ಲಿಯೂ ತುಂಬ ವ್ಯತ್ಯಾಸ 
ನೆ , ಚುಚ್ಚಿದಸ್ಥಳದಲ್ಲಿ ತೀರ ನೋವುಬೀಗು ಬರಬಹುದು... ಚುಚ್ಚಿದ್ದು ಪುನಃ 
ರಃರೂಢಿಯಾದರೆ, ಆ ಮೇಲೆಜೇನುವಿಷದ ಪರಿಣಾಮವನ್ನು ವಿರೋಧಿಸುವ ಶಕ್ತಿ 
Dತ್ತದೆ. 


8 


ವಾಯು ( Colie ) ಉಪದ್ರವದಿಂದ ಬಳಲುವ ಒಬ್ಬರಿಗೆ ಕುಚ್ಚಿಗೆ ಅಕ್ಕಿಯ ಅನ್ನ 
ಬಟ್ಟೆ ಸೇರಿದರೆ , ಭಯಂಕರ ಶೂಲೆ ಬಂದು ನೆಲದ ಮೇಲೆ ಬಿದ್ದು ಹೊರಳಾಡುತ್ತ 


ಲ್ , 1983 


21 . 


ತಡೆಯಲಾರದ ನೋವಿನಿಂದ ಕೂಗುತ್ತಿದ್ದರು. ಕಚ್ಚಿಗೆ ಅಕ್ಕಿಯ ಜೀರ್ಣಕ್ಕೆ 
ವಾಗಿದ್ದು , ಬೇನೆಯವರ ಆಹಾರವೆಂದು ಪ್ರಸಿದ್ಧ ಪಡೆದಿದೆ. ಈ ದುರ್ದೆ, 
ಹೊಟ್ಟೆಯ ನರಗಳಿಗೆ ಅದು ವಿಷಪರಿಣಾಮಿಯಾಯಿತು. 


ಗಂಟಲು ಮೊಳೆ, ಟಾನ್ಸಿಲ್ ಉಲಿಯೂತವನ್ನು ಕರಿದ ಪದಾರ್ಥವನ್ನು ೬ 
ಣವು ಕೆಣಕಿ ಈ ಶೀತ ಕಡಿಮೆಯಾಗಿದ್ದರೂ ಉಲ್ಬಣವಾಗುವಂತೆ ಮಾಡ 
ಕರಿಬಾಳೆಹಣ್ಣು ತಿಂದರೆ ಗಂಟಲು ನೋವು ಮರುಕಳಿಸಬಹುದು. ಥಂಡಿ, 
ಕರಿದ ವಾಸನೆ ಬಂದರೂ ಸಾಕು ಹೆಚ್ಚಾಗುವುದು. ಬಹಳ ಜನರಿಗೆ ಅನುಭ 
ರುವ ವಿಷಯ . ಆದರೆ ಮುಂಬಯಿಯಲ್ಲಿನ , ನನ್ನ ಹಿರಿಯ ಅಳಿಯನ ಮಿ 
ಬೃನು ಥಂಡಿ, ಕಫ ಆದಾಗ , ಚಹದಂಗಡಿಗೆಹೋಗಿ, ಎರಡು ಭಜ್ಜಿ ಪ್ಲೇಟ್ 
ಆರ್ಡರ ಕೊಡುತ್ತಾನೆ. ಎರಡು ಪ್ಲೇಟ್ ಭಜ್ಜಿ ತಿಂದ ಮೇಲೆ, ಅವನ ಥಂಡಿ 
ಮಾಯ . ಅವನಿಗೆ ಅದೇ ಔಷಧ, ಥಂಡಿಗೆ ಆದೇ ರಾಮಬಾಣ. ಚರ 
ಡಿಯೇ ಅವನ ಆಸ್ಪತ್ರೆ, ( ಈ ರೋಗ ಚಿಕಿತ್ಸೆಯಲ್ಲಿ.) 


ಕಡೆದ ಮಜ್ಜಿಗೆಯ ಅದರಲ್ಲಿಯೂಆಕಳಮಜ್ಜಿಗೆ ವಿಶೇಷವಾಗಿ ಅನಂತರೋಗ 
ನಿವಾರಿಸುವ ಭೂಲೋಕದ ಅಮೃತವೆಂದು ಹೊಗಳುತ್ತಾರೆ. ಮಿತಿಮೀರಿದ 
ತಿಂದು ಅಜೀರ್ಣವಾದವರಿಗೆ ( ಪರಿಸ್ಥಿತಿಯ ವ್ಯತ್ಯಾಸದಿಂದ , ಕಾ೦ ಮಹಿಮೆ 
ಈಗ ಅಂಥವರ ಸಂಖ್ಯೆ ಕಡಿಮೆಯಾದುದು ಒಳ್ಳೆಯದಾಯಿತು... ಯಾಕೆಂದರೆ 
ಈ ಭೂ ಲೋಕದ ಅಮೃತವು ಬೆರಿಕೆ ವಸ್ತುಗಳ ಸಹಯೋಗದಿಂದ 
ನವರು ಹೆಚ್ಚಾದುದರಿ೦ದೂ ದುರ್ಲಭವಾಗಿದೆ. ಜ್ವರಗೆಡ್ಡೆಯನ್ನು ಕರಗಿ 
ಮಜ್ಜಿಗೆ ದುರ್ಮಿಳವಾಗುತ್ತಿದ್ದರೂ ಒಂದು ರೀತಿಯಿಂದ ಚಿಂತೆ ಪರಿಹಾರ. 0 
ದರೆ , ಗಂಡಸರಿಗೆ ಎಂಟೋ ಒಂಬತ್ತೊ ತಿಂಗಳು ತುಂಬಿದ ಹಾಗೆ ಕಾಣ 
ಮಾಡುವ ಮಲೇರಿಯಾದ ಜೊತೆಗೆ ಕಾಲು ಕಿತ್ತಿದೆ. ಈ ವು ದಿನ ಮಜ್ಜಿಗೆ 
ಸಿದರೆ ಗುಣವಂತೆ. 
- ವಿಶೇಷವಾಗಿ ಕೊಬ್ಬು ಬೆಳೆದು ಊದಿಕೊಂಡಿದ್ದು ದು ಕಡೆದ ಮಜ್ಜಿಗೆಯ 
ದಿಂದ ತೆಳ್ಳಗಾಗುತ್ತದೆ ಎನ್ನುತ್ತಾರೆ. ಇದು ಮಾತ್ರ ಅನುಮಾನಸ್ಪದ. 
ವಾಗಿ ಕೊಬ್ಬನ್ನು ಬೆಳೆಸಿಕೊಂಡ ಮಹೋದಯ ( ಮಹೋದಯರ] ಮ 
ದರವು ನಮ್ಮ ದೇಶದ [ ಭಾ , ರ, ಪ] ಜನಸಂಖ್ಯೆಯಂತೆ ಬೆಳೆಯುತ್ತಲೇ ಇರ 
ಅವರಿಗೆ ಬಹುಶಃ ನಮ್ಮ ಖಾನಾವಳಿ ಮತ್ತು ಹೋಟೆಲುಗಳಲ್ಲಿ ದೊರೆಯುವ 
ಲ್ಲದ ತಿಳಿಮಜ್ಜಿಗೆಯ ರುಚಿ ಗೊತ್ತಾಗಿಲ್ಲದುದೇ ಕಾರಣ . ಮನೆಯಲ್ಲಿ ಈ 
ಬಹುಜನರಿಗೆ ಕಡೆದ ಮಜ್ಜಿಗೆ ಕುಡಿದ ಅಭ್ಯಾಸವಿಲ್ಲ . 


28 


ಆದರೆ , ಇಂಥ ಮಜ್ಜಿಗೆ ಹೊಟ್ಟೆಯನ್ನು ಸೇರಿದರೆ ಚಡಪಡಿಸಿ ಒದ್ದಾಡುವಶೂಲೆ 
ನೀಗ ಪೀಡಿತರೂ ಇರುವರೆಂದರೆ , ಪ್ರಕೃತಿಯ ವಿಕೃತಿಯನ್ನು ಏನೆಂದು ಕೊಂಡಾ 
ಣ ? 

ಆದರೆ , ಇದಕ್ಕೆಲ್ಲ, ಬುದ್ದಿವಂತರಾದ ಆಂಗ್ಲರ ಡೆಮಾಕ್ರಟ ಎಂಬ ಶಬ್ದಕ್ಕಿಂ 
ಶ್ರೀ ಈಡಿಯೊಸಿಂಕ್ರಸಿ ( ವಿಶಿಷ್ಟ , ವಿಚಿತ್ರ ಪ್ರಕೃತಿ) ಎಂಬ ಇನ್ನು ದೊಡ್ಡ ಹೆಸ 
ರು ಕೊಟ್ಟಿದ್ದಾರೆ. 


* ಕೆಲವರಿಗೆ ಅವರು ಸಾಕಿದ ನಾಯಿ , ಬೆಕ್ಕು , ಮುಂತಾದ ಪ್ರಾಣಿಗಳ ಸಾನಿಧ್ಯ 
ಹಚರ್ಯ ಅಲರ್ಜಿಯಾಗಿ ಅವರಿಗೆ ದಮ್ಮಿನ ಸಂಕಟವಾಗುತ್ತದೆ. ಒಬ್ಬ ಮುದು 
ಯ ಅನುಭವ ಇನ್ನೂ ವಿಚಿತ್ರವಾಗಿದೆ. ಅವಳ ಮದುವೆಯಾದ ಮೇಲೆ ಅವಳಿಗೆ 

ದಲು ಇಲ್ಲದ ದವಿನರೋಗ ಪೀಡೆ ಕೊಡಹತ್ತಿತು. ಗಂಡನು ತೀರಿ, ಅವನ 
ಹಾವನ್ನು ಮನೆಯಿಂದ ಸಾಗಿಸಿದ ಮೇಲೆ, ಅಂದಿನಿಂದಲೇ ಅವಳ ದತ್ತು ಪೂರ್ಣ 
ಣವಾಯಿತು. ಯಾವ ಔಷಥದ ಅಗತ್ಯವಿಲ್ಲದೆಯೇ ಆರಾಮವಾಯಿತು. ಅವಳಿಗೆ 
ವಳ ಗಂಡನೇ ಅಲರ್ಜಿಯನ್ನು ೧೦ಟು ಮಾಡಲು ಕಾರಣ . 
ಆರೋಗ್ಯದರ್ಪಣ - ಪುಟ ೩೧೯ . 


- ಯಾರಿಗೆ ಯಾವುದರಿಂದ, ಯಾರಿಂದ, ಆಲರ್ಜಿ ಆಗುವುದೆಂದು ಮೊದಲೇ 
ಆಯುವುದಿಲ್ಲ . ಬಾಳೆಹಣ್ಣು , ಟೊಮೋಟೊ ( ಕಾಯಿ , ಹಣ್ಣು ) ತತ್ತಿ ಮೀನು 
ಯಕ್ಟ‌ದಂಥ ಮೀನು, ಏಡಿ ಮುಂತಾದ ಆಹಾರ ಪದಾರ್ಥಗಳು ಸಾಮಾನ್ಯ 
ಗಿ ಅಲರ್ಜಿಯನ್ನುಂಟು ಮಾಡುವವೆಂದು ತಿಳಿಯಲಾಗಿದೆ. [ ಆದರೂ ಎಲ್ಲರಿಗೂ 


. . 


ಇನ್ನು ಕೆಲವು ವಸ್ತುಗಳು ಕೆಲವರಿಗೆ ಮಾತ್ರ ವಿಪರೀತ ತೊಂದರೆ ಕೊಡುತ್ತವೆ. 
ಗೋಧಿಯನ್ನು ಸೇವಿಸಿದರೆ ಕೆಲವರಿಗೆ ಇಸಬು ಉಂಟಾಗುತ್ತದೆ. ಕೆಲವರಿಗೆ ಕೊಬ್ಬು 
ಥವಾ ಎಣ್ಣೆ ತಿಂದರೆ ಪಿತ್ತವಿಕಾರವುಂಟಾಗುತ್ತದೆ. ಉಳ್ಳಾಗಡ್ಡೆಯನ್ನು ತಿಂದರೆ 
ಸ್ ತಿಂದಂತಾಗಿ ಒದ್ದಾಡಿಕೊಳ್ಳು ವವರನ್ನು ಕಾಣಬಹುದು . ಕೆಲವರಿಗೆ ಸಕ್ಕರೆ 
Dಂದ ಅಲರ್ಜಿಯಾಗಿ ಕಷ್ಟ , ಧೂಳಿಯಲ್ಲಿರುವ ಸಣ್ಣ ಹುಳು ( mite) ಗಳಿಂದಲೆ 
ಲವರಿಗೆ ದಮ್ಮು , ಕೆಮ್ಮು , ಸೀನು, ಉಂಟಾಗುತ್ತವೆ. ಅಲರ್ಜಿ ಚರ್ಮರೋಗ 
ಗಬಹುದು , 


- ಕೃತಕ ನೂಲು ಕೂದಲಿಗೆ ಹಚ್ಚುವ ರಾಸಾಯನಿಕ ಬಣ್ಣ , ಮತ್ತು ಇತರ 
Dಂಕಾರ ( Cosmetics ) ಸಾಧನಗಳು, ಡಬ್ಬಗಳಲ್ಲಿ ಹಾಕಿ ಬರುವ ಆಹಾರ 


-ಿ , 1983 


29 


ಸಾಮಗ್ರಿ, ಆಧುನಿಕ ವೈದ್ಯ ಶಾಸ್ತ್ರದ ( ಅಲೋಪಥಿಯ ) ಸಿದೌಷಧಗಳು, ಕ್ರಿಮಿನ 
ಗಳು ಅಲರ್ಜಿಯ ಸಾಮ್ರಾಜ್ಯವನ್ನು ವಿಸ್ತ್ರತಗೊಳಿಸಿವೆ. 

- ಸಮಾನ್ಯವಾಗಿ ನಿರುಪದ್ರವಿಯಾದ ಬಿ ಅನ್ನಾಂಗ ವಿಟಮಿನ್ ದ ಇಂಜ 
ಕೊಟ್ಟಮೇಲೆ, ಶಿವಮೊಗ್ಗ ಆಸ್ಪತ್ರೆಯೊಂದರಲ್ಲಿ ಒಬ್ಬ ರೋಗಿ ಮರಣ ಹೊ 
ನೆಂದು ಪತ್ರಿಕೆಗಳಲ್ಲಿ ಸುದ್ದಿ ಬಂದುದುಂಟು. ಇದರ ನಿಜವಾದ ಕಾರಣ ಏನೆಂ 
ಪ್ರಕಟಪಡಿಸಿಲ್ಲ. ಆ ಇಂಜಕ್ಷನ್ ಅವನಿಗೆ ಅಲರ್ಜಿಯಾಗಿತೆಂದು ನಾನು ಊ 
ತೇನೆ. ಲಿಂಬೆಹಣ್ಣಿನ ರಸವನ್ನು ಪದೇ ಪದೇ ಕುಡಿದು (ಹಹನ್ನೆರಡೋ ಔ 
ಕುಡಿದ ಮೇಲೆ ಒಬ್ಬನು ಪ್ರಾಣಬಿಟ್ಟನು ಎಂದು ಪತ್ರಿಕೆಗಳಲ್ಲಿ ಬಂದ ಸುದ್ದಿ ತು 
ಆಶ್ಚರ್ಯಕರವಾಗಿದೆ. 

ಅಲೋಪಥಿಚಿಕಿತ್ಸಾ ಶಾಸ್ತ್ರದಲ್ಲಿ ಎಂಟಿಹಿಸ್ಟಮ್ಯಾನ್ ಚಿಕಿತ್ಸೆಯನ್ನು ಅಲಜಿ 
ತಾತ್ತೂರ್ತಿಕ ಪರಿಹಾರಕ್ಕಾಗಿ ಬಳಸುತ್ತಾರೆ. ಅಲರ್ಜಿಗೆ ಕಾರಣವಾದ ವಸ್ತುಗ 
ಪತ್ತೆ ಹಚ್ಚಲು ಒಂದೊಂದನ್ನೆ ಸೂಕ್ಷ್ಮ ಪ್ರಮಾಣದಲ್ಲಿ ಚರ್ಮಕ್ಕೆ ಸೇರಿಸಿ , ಮಾ 
ತಪಾಸಣೆಯಿಂದ ಕ್ರಮೇಣ ಆ ದೋಷಿಯು ( Caiffit ) ಯಾವ ವಸ್ತು - 


ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 

ನಿಮ್ಮ ಜೀವನದ ಭದ್ರ ಬುನಾದಿಗೆ 
ಭವಿಷ್ಯದ ಆಶೋತ್ತರಗಳ ಈಡೇರಿಕೆಗೆ 


ನಿಮ್ಮ ಹಣವನ್ನು ವಿವಿಧ ಉಳಿತಾಯ 
ಯೋಜನೆಗಳಲ್ಲಿ ತೊಡಗಿಸಿರಿ . 
ವಿವರಗಳಿಗೆ ಮತ್ತು ಬ್ಯಾಂಕಿನಿಂದ ಪಡೆಯಬಹುದಾದ 

ಸೌಲಭ್ಯಗಳ ವಿಚಾರಗಳಿಗೆ 


ನನ್ನು ಯಾವುದೇ ಶಾಖೆಗೆ ಭೇಟಿಕೊಡಿ- 


ܕܰܚܕ݂ܺܨܶܬ̣ܝܨܰܘܬ̣ܕܶ 
| 


ಮೈಸೂರು ಬ್ಯಾಂಕು ನಿಮ್ಮ ಹಿತಾಕಾಂಕ್ಷಿ 


3 


ಸಿದ್ಧ 


ಡು ಹಿಡಿದು ಅದನ್ನು ಬಿಡಲು ಸೂಚಿಸುತ್ತಾರೆ, ಈ ಪರೀಕ್ಷೆಯಲ್ಲಿ ತಿಳಿವುದಾ 
ರೂ ಆ ವಸ್ತುಗಳನ್ನು ತ್ಯಜಿಸುವುದು ಅನೇಕ ಸಲ ಕಷ್ಟವಾಗುತ್ತದೆ. ಮನೆಯ 

ಳಿನ ಹುಳಗಳನ್ನು ಕೊಲ್ಲುವುದಕ್ಕೆ ಫೆನಾಯಿಲ್ ಮುಂತಾದುವನ್ನು ನೀರಿಗೆ ಸೇರಿಸಿ 
ಲವನ್ನು ಉಜ್ಜಬಹುದು. ( ಅವೇ ಅಲರ್ಜಿಯಾದರೆ ?) 


* ಆದರೆ ವಾತಾವರಣದ ಕಲ್ಮಲಗಳನ್ನು ತೆಗೆವುದು ಸುಲಭವಲ್ಲ . ಹವೆಯನ್ನು 
ಶಲಾಯಿಸಲು ದೂರದ ಅನುಕೂಲಕರ ಹವೆಯ ಜಾಗಕ್ಕೆ ಹೋಗಿ ನೆಲಸುವುದರಿಂ 
ಈ ಪ್ರಯೋಜನವಾಗುವುದುಂಟು. ಆದರೆ, ಇದು ಎಷ್ಟು ವ್ಯಾವಹಾರಿಕವಾಗಬ 
ದು ? ಮೋಡ ತುಂಬಿದ ವಾತಾವರಣವೇ ಕೆಲವರ ದಮು ಕೆರಳಲು ಕಾರಣ. 
> ಡಗಳು ಇಲ್ಲದ ಆಕಾಶವನ್ನು ಸೃಷ್ಟಿಯಲ್ಲಿ ಹುಡುಕಿಕೊಂಡು ಹೋಗುವುದು ಕಷ್ಟ . 


ಹನೆಯಿಂದ ಹಬ್ಬುವ ( AIRBOARNE ) ಚರ್ಮರೋಗ ವು ಅಲರ್ಜಿಯ 
ಲಕವೇ ತಾಸು ಕೊಡುತ್ತದೆ. ಇತ್ತೀಚೆಗೆ, ಈ ಹಬ್ಬು ಅಲರ್ಜಿಗೆ ಪಾರ್ಥ 
ನಂ ಎಂಬ ಸಸ್ಯದ ಬೆಳವಣಿಗೆ ಸಹ ಕಾರಣವೆಂದು ಡಾ|| ಪಾಲ್ ನೀಲಂಕ್ವಿಲ್ 
ಬುವರು ಬರೆದಿದ್ದಾರೆ ( ಪತ್ರ - ಡೆಕ್ಕನ್ ಹೆರಾಲ್ಡ್ ) 4 - 11 - 82 


ಈ ಸಸ್ಯಕ್ಕೆ ಕಾಂಗ್ರೆಸ್ ಹುಲ್ಲು ಎಂದು ಹೆಸರು ಬಿದ್ದು ಹೋಗಿದೆ. ಇದಕ್ಕೆ ಕಾರ 
ಶೀನೋ ತಿಳಿಯದು. ಇದು ಕಾಂಗ್ರೆಸ್ ಹುಲ್ಲಾದರೆ , ಜನತಾ , ಬಿ ಜೆ ಪಿ , ಕಾಂತಿ 
ಗ ಮುಂತಾದ ಪಕ್ಷಗಳವರಿಗೆ ಮೂತ್ರ ಅಲರ್ಜಿಯನ್ನುಂಟು ಮೂಡಬೇಕಾಗಿತ್ತು . 
ರೆ, ವಸ್ತುಸ್ಥಿತಿ ಇರುವಂತೆಕಾಣದು ಎಂದು ನನ್ನ ಅನುಮಾನ ( ಅನುಮಾನ ಎಂದು 
ದುದೇಕೆಂದರೆ , ಕೆಲವು ಕಟ್ಟಾ ವಿರೋಧಿಪಕ್ಷಗಳ ಧುರೀಣರಿಗೆ ಸಹ ಇದರಿಂದ 
ರ್ಜಿಯಾಗಿದ್ದಿರಲೇ ಬೇಕು ಈ ಪಾರ್ಥೇನಿಯಂ ಕಳೆಯನ್ನು ಸಮೂಲವಾಗಿ ತೆಗೆ 
* ನಿರ್ಮೂಲಗೊಳಿಸಲು ವಿರೋಧಿಪಕ್ಷಗಳವರೆಲ್ಲರ ಬಿಕ್ಕಟ್ಟಾಗಿ ಒಂದು ಕಡೆಗಾ 
ಕಾರ್ಯಪ್ರವೃತ್ತರಾಗುವ ಚಿಹ್ನೆ ಸದ್ಯಕ್ಕಂತೂ ಕಾಣಿಸುವುದಿಲ್ಲ. 


ಪಾರ್ಥೇನಿಯಂ ಸಸ್ಯಗಳ ಹಾವಳಿಯಿಲ್ಲದ ಜಾಗಕ್ಕೆ ರಜಾದಿನಗಳಲ್ಲಿ ಹೋಗಿ, 
= ದ ರೋಗಿಗಳಿಗೆ ಅಷ್ಟು ದಿನ ಈ ಶನೀಶ್ವರನ ಕಾಟ ತಪ್ಪಿ ಆರಾಮಾಗಿ ಕಾಲಕಳೆದು 
ದ ಅನುಭವವಿದೆಯಂತೆ. 


- ಹೆದರಿಕೆ, ಅಲ್ಲದೆ, ಮಾನಸಿಕವಾದ ಚಿಂತೆಯ ಒತ್ತಡಗಳು ಕಾರಣವಾಗಿ ಉಬ್ಬಸ 
ಟಾಗುವುದೆಂದು ಕಂಡು ಬಂದಿದೆ ನಾಲ್ಕು ವರ್ಷ ವಯಸ್ಸಿನ ಒಬ್ಬ ಹುಡುಗನಿಗೆ 
ನ ತಂದೆ - ತಾಯಿಗಳು ಹತ್ತಿರ ಇಲ್ಲದೆಹೋದರೆ ಭಯ ಭೀತಿಯಂಟಾಗಿ ಉಬ್ಬ ಸದ 


ಲ್ , 1983 


31 


ಪೀಡೆಯಾಗುತ್ತಿತ್ತಂತೆ. ಅದೂ ವಿಶೇಷವಾಗಿ ರಾತ್ರಿಕಾಲದಲ್ಲಿ. ಇದನ್ನು 
ಅವನ ತಂದೆ-ತಾಯಿಗಳು ಅವನನ್ನು ರಾತ್ರಿ ಕಾಲದಲ್ಲಿ ಅಗಲದೆ ಅವನ 
ಯಲ್ಲಿಯೇ ಉಳಿದ ಮಾತ್ರದಿಂದಲೇ ಅವನ ಉಬ್ಬಸ ಗುಣವಾ ಯಿತೆಂದು ದಿ 
ಡಾ!! ಮುಕೇಶ ಬಾಟಾ ಎಂಬ ಹೋಮಿಯೋಪಥಿಯ ತಜ್ಞರು ಬರೆದಿದ್ದಾರೆ. 


ಕಫವು ಗಟ್ಟಿಯಾಗುವುದರಿಂದಾಗಲಿ, ಶ್ವಾಸನಾಳದ ನಲಿಕೆಗಳು ಅಲರ್ಜಿ 
ದಾಗಲಿ ಉಂಟಾಗುವ ದಮ್ಮಿಗೆ ನಮ್ಮ ಅಲೋಪಥಿ ಡಾಕ್ಟರ ಮಹಾಶಯರು - 
ಆಟಿಗೆಯಂಥ ವರ್ತುಲಾಕಾರದ ಪಂಪ್‌ನಲ್ಲಿ ಔಷಧದ ಗ್ಯಾಸ್ ತುಂಬಿ ಅ 
ಹಿಡುದು ಮೂಗಿನ ಹತ್ತಿರ ಹಿಚುಕುತ್ತಿದ್ದು ಅದರ ಗ್ಯಾಸ್‌ ಮೂಗಿನೊಳಕ್ಕೆ ಹೆ 
ಮಾತ್ರದಿಂದಲೇ ತಾತ್ಕಾಲಿಕವಾಗಿ ಆ ಉಬ್ಬಸದ ಒತ್ತಡ ಕಡಿಮೆಯಾಗು 
ಉಪಾಯವನ್ನು ಕಂಡು ಹಿಡಿದಿದ್ದು , ಅದು ಕೆಲವರಿಗೆ ಉಪಯುಕ್ತವೆಂದು 
ಬಂದಿದೆ. 


ಇದರಂತೆ ಕೆಲವರಿಗೆ ತಾತ್ಕಾಲಿಕ ಶಮನಕ್ಕೆ ಹಳ್ಳಿ ಮದ್ದು ಉಮ್ಮತದ ಒಳಿ 
ಗಳ ಬೀಡಿ ಪ್ರಯೋಗ, ಈ ಎಲೆಗಳನ್ನು ದಂಟು ಸಮೇತ ಒಣಗಿಸಿ, ಹೊಗೆ 
ನಂತೆ ಕೊಳವೆಯಲ್ಲಿ ಹಾಕಿ ಸೇದುವುದರಿಂದ ಉಬ್ಬಸ ಅನೇಕ ಸಾರಿ ಶಮನ 
ತದೆ. ಕೆಲವರಿಗೆ ಆ ಪ್ರಕಾರ ಸೇದಿದ ಕೂಡಲೆ ಗುಣವಾಗುತ್ತದೆ. ಬೇರೆ 
ರಿಗೆ ಅದರಿಂದ ಪರಿಣಾಮವಾಗದಿರುವುದುಂಟು. ಎಲೆಗಳಿಂದ ಗುಣ ಬಾರದ 
ಬೀಜಗಳನ್ನು ಜಜ್ಜಿ ಕೊಳವೆಯಲ್ಲಿ ಹಾಕಿ ಅವುಗಳ ಹೊಗೆಯನ್ನು ಸೇದುವುದು : 
ಉತ್ತಮ ಎನ್ನಲಾಗಿದೆ. ( ಇದು ಉಕಾಷಧಿಗಳ ಪ್ರಯೋಗಎಂಬ ಗ್ರಂಥದಲ್ಲಿ 
ಸಿದ್ದು ) ಪ್ರಾರಂಭದಲ್ಲಿ ಎಲೆ ಬೀಜಗಳ ಒಣಗಿದ ಚೂರುಗಳನ್ನು ಹತ್ತಿಪ್ಪತ್ತು 
ಹಾಕಿ ಸೇದುವುದು ಕ್ರಮೇಣ ಹೆಚ್ಚಿಸಿ, ಮೂವತ್ತು ಗ್ರೇನ್‌ವರೆಗೆ ಹಾಕಿ ಸೇದುವ 
ವಾಕರಿಕೆ ಮುಂತಾದ ತೊಂದರೆಗಳಾದರೆ ಸೇದುವುದನ್ನು ಕೂಡಲೇ ಬಿಡಬೇಕು 


ಅಲೋಪಥಿಯ ಸಂಶೋಧಕರು ತುಂಬಾ ಬುದ್ದಿವಂತರು. ಅವರು ರೊ 
ಉರುಬೆಯನ್ನು ತಾತ್ಕಾಲಿಕವಾಗಿ ಶಮನ ಮಾಡುವ ಹಲವು ಮದ್ದುಗಳನ್ನು ಕ 
ಪುನಃ ರೋಗಿತಮ್ಮ ಬಳಿಗೆ ಬರುವಂತೆ ಉಪಾಯದಿಂದ ಮದ್ದುಗಳನ್ನು ಸಂಯೋ 
ಮಾಡವಲ್ಲಿ ನಿಪುಣರು. ಇದರಿಂದ ರೋಗಿಗೂ ಡಾಕ್ಟರರಿಗೂ ಅವಿನಾಭಾವಿ 
ಸಾಹಚರ್ಯ ಏರ್ಪಡಲು ಅನುಕೂಲ. 


ಇದರಿಂದಾಗಿ ದಮ್ಮಿನ ರೋಗಿಗಳು ಯಾವಜೀವ ಪುನಃ ಪುನಃ ದಿನ 
ಗುಣದ ಆನಂದವನ್ನು ಅನುಭವಿಸುತ್ತಿರಲು ಸಾಧ್ಯವಾಗುತ್ತದೆ. 


32 


ಮಾರ್ಚಿ, 1 


- ಹೋಮಿಯೋಪಥಿಯ ಪ್ರಕಾರರೋಗದ ಮೂಲವನ್ನು ಕಂಡುಹಿಡಿದು ಔಷಧ 
ಯೋಜನೆ ಮಾಡುವ ಕ್ರಮದಲ್ಲಿ ಒಮ್ಮೊಮ್ಮೆ ತಾತ್ಕಾಲಿಕ ಶಮನದೊರಕದೆ , ಪೀಡೆ 
“ ಯವಾಗಿ ರೋಗಿ ಈ ಔಷಧಗಳನ್ನು ಮುಂದುವರಿಸುವುದು ಕಷ್ಟವಾಗುತ್ತದೆ 
, ತಜ್ಞ ಡಾಕ್ಟರರು ಸರಿಯಾಗಿ ಔಷಧಗಳನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. 
ಗ ಸಮೂಲವಾಗಿ ನಾಶಹೊಂದುತ್ತದೆ ಇದು ನಿಶ್ಚಯ. 


- ಹಲವು ಔಷಧಗಳ ಗುಣಪರಿಚಯವಿದ್ದರೂ ಇಲ್ಲಿ ಹಾಗೆ ವಿಸ್ತರಿಸಿ ಹೇಳುವುದು 
ಗಿ ಸ್ವಂತ ಪ್ರಯೋಗಮಾಡಿಕೊಂಡು, ಕೆಲವು ಸಲ ತೊ೦ದರೆ ಯ ನ್ನು ಹೆಚ್ಚು 
ಡಿಕೊಳ್ಳಲು ಕಾರಣವಾಗುವುದರಿಂದ ತಿಳಿಸುವುದು ಕಷ್ಟ . ನಾಲ್ಕು ಪ್ರಕಾರಗಳ 
ನಲ್ಲಿ ಕಫದ ದಮ್ಮು ( BRONCHAL ASTHMA) ನರಸಂಬಂಧವಾದ ದಮು 
ERVOUS ASTHMA ) ಅಜೀರ್ಣ ವಾಯುಸಂಬಂಧವಾದ ಉದರಶಾಸ( STOM 
3 ASTHMA ) ಮತ್ತು ಹೃದಯದ ದನ್ನು ( CARDIAC ASTHMA) ಎಂಬು 
ಇವೆ. ಇವನ್ನು ತಿಳಿಯದಿರುವವರು ಚಿಕಿತ್ಸೆ ಮಾಡಿಕೊಳ್ಳುವುದು ಕಷ್ಟ . ಕಫದ 
ಗೆ ಔಷಧ ಸೇವಿಸಿದರೆ ( ಅಥವ ಕೊಟ್ಟರೆ ) ಹೃದಯದ ದಾದರೆ ರೋಗ 
ಣವಾಗುವ ಸಂಭವ ಹೆಚ್ಚು 


ಯಾವುದೇ ರೋಗದಲ್ಲಿಯಾಗಲಿ ಅಥವಾ ಇತರ ಮಾನಸಿಕ ಚಿಂತೆ ಇತ್ಯಾದಿಗಳ 
ರಾಗಲಿ ಯೋಗಸಾಧನೆಯಿಂದ ತುಂಬ ಪ್ರಯೋಜನವಾಗುತ್ತದೆ. ಇದರಲ್ಲಿ ಸದ್ದ 
ದು ಪ್ರಕಾರ ವ್ಯಾಯಾಮ ಮಾಡುವುದೂ ಧ್ಯಾನಯೋಗ ಸಹಾ ಉಂಟು. ಇಂಥ 
ಕಿತ್ಸೆಯ ತರಬೇತಿಯನ್ನು ಕೊಟ್ಟುರೋಗಗಳನ್ನು ಗುಣಮಾಡುವ ಒಂದು ಸಂಸ್ಥೆ 
ಎಗಳೂರಿನಲ್ಲಿದೆ. ಋಷಿಸಂಸ್ಕೃತಿ ವಿದ್ಯಾ ಕೇಂದ್ರ , 1763 ಮೊದಲನೇ ಕ್ರಾಸ್ , ಎರ 
ಈ ಮೆಯಿನ್ , ನಾಲ್ಕನೇ ಬ್ಲಾಕ್ ( ಪೂರ್ವ) ಜಯನಗರ ಬೆಂಗಳೂರು. ಇಲ್ಲಿ 
ದ ಒತ್ತಡ, ದಮ್ಮು ಮೊದಲಾದ ದೀರ್ಘಕಾಲೀನರೋಗಗಳನ್ನು ಪ್ರಾರಂಭದಲ್ಲಿ 
- ಡಾಕ್ಟರರ ಔಷಧ ಚಿಕಿತ್ಸೆ ಸಹಿತ ಕೊಡಿಸಿ, ಯೋಗಚಿಕಿತ್ಸೆಯಿಂದ ಗುಣ ಪಡಿ 
ತ್ತಾರೆ. ಪತ್ರ ಬರೆದು ಅವರೊಡನೆ ಇತರ ವಿವರ ಪಡೆಯಬಹುದು . 


ಆಯುರ್ವೇದ ಮತ್ತು ಯುನಾನಿ ಚಿಕಿತ್ಸೆಗಳ ಮೂಲಕವು ರಕ್ತ ನಂಜಿನ ಮೂಲ 
ರಾದ ಚರ್ಮ ರೋಗ ಮತ್ತು ದಮ್ಮುಗಳನ್ನು ಗುಣಪಡಿಸಬಹುದು. ದಮ್ಮು 
ದಾಸದಾಗಿ ಪ್ರಾರಂಭವಾಗಿದ್ದರೆ , ಮತ್ತು ಎಳೆಯ ವಯಸ್ಸಿನವರಿಗಾದರೆ , ಗುಣವಾಗುವ 
ಧ್ಯತೆಯಿರುತ್ತದೆ. ಆದರೆ ಈ ಚಿಕಿತ್ಸೆಯಿಂದ ನಿಧಾನವಾಗಿ ಗುಣಕಾಣುತ್ತದೆ. 

ಹನ್ನೆರಡು ವರ್ಷ ವಯಸ್ಸಿನ ಒಬ್ಬ ಹುಡುಗನ ತೀವ್ರವಾದ ದಮ್ಮಿನ ರೋಗ 
ಪ್ರಿಲ್ , 1983 

33 


ವನ್ನು ಕಾರ್ಟಿಸೋನ್ ಚಿಕಿತ್ಸೆಯಿಂದ ಹತೋಟಿಗೆ ತರಲಾಗುತ್ತಿತ್ತು . ಈ 
ಶಮನಕಾರಿ ಮಾತ್ರ . ಆತನ ಪ್ರಕೃತಿಯ ಒಂದು ವಿಚಿತ್ರ ಲಕ್ಷಣವೆಂದರೆ , 
ಹಾಕಿಕೊಂಡ ಭಾಗದ ಮೈ ಒಣದಾಗಿದ್ದು , ಹಾಕಿಕೊಳ್ಳದ ಮೈ ಭಾಗದಲ್ಲಿ 
ಬರುತ್ತಿತ್ತು . ಈ ಮುಖ್ಯ ಲಕ್ಷಣದ ಮೇಲೆ ಧೂಜಾ ( Thuja ) 3x 
ಹೋಮಿಯೋಪಥಿ ಔಷಧವನ್ನು ಕೊಟ್ಟ ಒಂದು ಮಿನಿಟಿಗೆ ತ್ರಾಸು ಇಲ್ಲದೆ 
ಆತನು ಅತ್ಯಾನಂದದಿಂದ ನೆಲದಮೇಲೆ ಕೈಯೂರಿ, ಆಚೀಚೆ ಕಾರು , 
ದಮ್ಮು ಗುಣವಾಯಿತು ಎನ್ನುತ್ತಿದ್ದನು. 

ಆಮೇಲೆ ಅವನು ತಂದೆಯ ಸಂಗಡ ಮುಂಬೈಗೆ ಹೋದ ಮೇಲೆ 
ದಮು ಬಂದಾಗ , ಆ ಲಕ್ಷಣವಿರಲಿಲ್ಲವೆಂದು ಕಾಣುತ್ತದೆ ಪೂಜಾ ಪರಿಣಾಮ 
ಯಾಗಲಿಲ್ಲ , ಆಮೇಲೆ, ಅವನ ತಂದೆಯವರು ಒಬ್ಬ ಆಯುರ್ವೇದ ವೈದ 
ಚಿಕಿತ್ಸೆ ಮಾಡಿಸಲು ದನ್ನು ಸಂಪೂರ್ಣ ಗುಣವಾಯಿತು. ( ಮುಂದುವಯವ 


01) 


dddddkಷಿಸAahmadbekadhಹಿಡಿಹಿಡಿಮಿಡt#ces 


VYSYA BANK WILL PAY YOU PENSIO 
It is not suryprisng : 
! n fact your own Savings in our 
PARAMPARA DEPOSIT SCHEME WILL EARN 
Y u a substantial pension month after month 
for ever , after maturity of the Deposit . 
it is simple 
Start saving Rs. 116 -00 per month for 120 mon hs , 
From the 122 nd month , Start receiving Rs. 109 
every month for ever . 
You eat your cake while having it , your Savings 
of Rs. 1 , 000 - 00 which grows 10 Rs. 20 ,557 - 10 
will still be your till you choose to close the account 
Drop in - We have exci ing plans for you . 

THE VYSYA BANK LIMITED 
Regd . office : Avenue Road , Bangalore - ? 
Admn .office ; St .Marks Road , Bangalore - 2 . 

Chairman ; T . K . K . BHAGAVAT. 
ক 

$ $ + # ককককককককক্ত ও 


এ 


34 


ಸಿದ್ದಗೆ 


ಮಕ್ಕಳ ಸಾಹಿತ್ಯಕ್ಕೆ 

ವೀರಶೈವ ಸಾಹಿತಿಗಳ ಕೊಡುಗೆ 


ಬಿ . ಪಾಂಡುರಂಗರಾವ್ 


- ನಮ್ಮ ದೇಶ ೧೮೫೭-೫೮ ರ ವೇಳೆಗೆ ಸಂಪೂರ್ಣವಾಗಿ ಬ್ರಿಟಿಷ್ ಚಕ್ರಾಧಿ 
ತ್ಯಕ್ಕೆ ಅಧೀನವಾಯಿತು. ಕಾಲಕ್ರಮದಲ್ಲಿ ನಮ್ಮ ದೇಶದಲ್ಲಿ ಪಾಶ್ಚಾತ್ಯ ದೇಶಗಳ 
ಭಾವದಿಂದ ಜನಜೀವನದಲ್ಲಿ ಮಹತ್ತರ ಬದಲಾವಣೆಯಾಯಿತು. ಶಿಕ್ಷಣದಲ್ಲಿ 
ಇಾರ್ಪಾಟಾಯಿತು. ಸಮಾಜದಲ್ಲಿ ಸುಧಾರಣೆಯಾಯಿತು. ಜನರಲ್ಲಿ ಜಾಗೃತಿ 
೦ಟಾಯಿತು. 


ಈ ಹಿಂದಿನಿಂದ ನಡೆದು ಬಂದಿದ್ದ ಶಿಕ್ಷಣ ಪದ್ಧತಿ ಕ್ರಮಬದ್ಧವಾಗಿ ಹೊಸಜಾಡು 
ವಾಯಿತು. ಆಂಗ್ಲ ಭಾಷೆಯನ್ನು ಕಲಿತ ನಮ್ಮ ಜನ ಆ ಭಾಷೆಯಲ್ಲಿದ್ದ ವೈ ಪುಲ್ಯಕ್ಕೆ 
ಸಾರುಹೋದರು . ಆ ಭಾಷಾ ಸಾಹಿತ್ಯದಲ್ಲಿ ಇದ್ದ ವಿಶೇಷಗಳನ್ನು ನಮ್ಮ ದೇಶದ 
ಷೆಗಳಲ್ಲಿಯೂ ತಂದು ಕೊಳ್ಳಬೇಕೆಂದು ಆಸೆಪಟ್ಟರು. ಈ ಆಸೆ ಪಠ್ಯಪುಸ್ತಕಗಳ 
ಕನೆಯಲ್ಲಿ ಸಾರ್ಥಕ ಪಡೆಯಿತು. ಪ್ರಾಥಮಿಕ ಶಾಲೆಗಳಿಂದ ಮೊದಲುಗೊಂಡು 

ವಿದ್ಯಾನಿಲಯಗಳವರೆಗೆ ಪಠ್ಯ ಪುಸ್ತಕಗಳು ವಿದ್ಯಾರ್ಥಿಗಳ ವಯೋಮಿತಿ ಮನೋ 
ರ್ಮುಗಳಿಗೆ ಅನುಗುಣವಾಗಿ ರಚಿತವಾದುವು. 


* ಪ್ರಾಥಮಿಕ ಶಾಲಾ ಮಕ್ಕಳು ನೀರಿಳಿಯದ ಗಂಟಲೊಳ್ ಕಡಬು ತುರುಕಿ 
ತಾಗಿ ಕ್ಲಿಷ್ಟಕರವಾದ ರೀತಿಯಲ್ಲಿ ಪಾಠ ಪ್ರವಚನ ಮಾಡುತ್ತಿದ್ದರು. ಅವರಿಗೆ 

ನುಡಿಗಿಂತ ಹೆಚ್ಚಾಗಿ ಮರಾಠಿ, ಉರ್ದು ಭಾಷೆಗಳಲ್ಲಿ ಪಾಠವಾಗುತ್ತಿತ್ತು . 
ು ಕಲಿಯುತ್ತಿದ್ದರೋ ಎಷ್ಟು ಕಲಿಯುತ್ತಿದ್ದರೋ ದೇವರೇ ಬಲ್ಲ. ಆಂಗ್ಲ ಪದ್ದ 
ರು ಶಿಕ್ಷಣ ಪ್ರಾರಂಭವಾದ ಮೇಲೆ ನಮ್ಮ ಮಕ್ಕಳು ಕನ್ನಡದಲ್ಲಿ ಪಾಠ ಕಲಿಯುವ 
ಸ್ಥಿತಿ ಉಂಟಾಯಿತು. ನಮ್ಮ ಮಕ್ಕಳ ಪಾಠಪ್ರವಚನಗಳಿಗೆ ತಕ್ಕಂತೆ ಪಠ್ಯ 

ಕಗಳ ರಚನೆಯಾಯಿತು. ಪ್ರಾಥಮಿಕ ಶಾಲೆಗಳ ಮಕ್ಕಳ ವಯೋಮಿತಿಗೆ 
ನೋಧರ್ಮಕ್ಕೆ ತಕ್ಕಂತೆ ಪಠ್ಯ ಪುಸ್ತಕಗಳನ್ನು ಬರೆದರು. ನಮ್ಮ ದೇಶ ಭಾಷಾ 
- ರು , ಹಾಗೂ ಮಕ್ಕಳ ಮನೋಧರ್ಮವನ್ನು ಬಲ್ಲ ದೇಶ ಭಾಷಾ ಸಾಹಿತಿಗಳು. 
ರಾಂಶ ನಮ್ಮ ಮಕ್ಕಳ ಸಾಹಿತ್ಯದ ಉಗಮ ಪ್ರಾಥಮಿಕ ಶಾಲಾ ಪಠ್ಯ ಪುಸ್ತಕ 
ಏದ ಎನ್ನಬಹುದು. 
ಲ್ , 1983 


ಕಗಳ ರಚನೆ 


. ನಮ್ಮ ಮಕ್ಕಳ ಕನ್ನಡದಲ್ಲಿ ಪಾಠ ಕಲಿಸಿ 


* ಹೇಳಿಕೊಟ್ಟ ಪಾಠ, ಕಟ್ಟಿಕೊಟ್ಟ ಬುತ್ತಿ ” ಎಲ್ಲಿಯವರೆಗೆ 
ಎಂದು ಪಠ್ಯಪುಸ್ತಕಗಳ ಸಾಧ್ಯಾ ಸಾಧ್ಯತೆಗಳನ್ನು ಬಲುಬೇಗ ಅರಿತು ಕೊ 
ಮಕ್ಕಳ ಮನೋಧರ್ಮವನ್ನು ಬಲ್ಲ ನಮ್ಮ ದೇಶ ಭಾಷಾ ಶಿಕ್ಷಣ ತಜ್ಞರು 
ಮಕ್ಕಳ ಸಾಹಿತ್ಯಾಭಿಮಾನಿಗಳು , ಪಠ್ಯ ಪುಸ್ತಕಗಳ : ಬೋರ್ ' ನಿಂದ 
ಮಕ್ಕಳನ್ನು ಪಾರು ಮಾಡಲು ಯೋಚಿಸಿದರು. ಪಾಶ್ಚಾತ್ಯ ದೇಶಗಳ ಭಾ 
ಮಕ್ಕಳ ಸಲುವಾಗಿಯೇ ಸಾಹಿತ್ಯ ರಚಿತವಾಗಿರುವಂತೆ ಇಲ್ಲಿಯ ಅಂತ 
ಸನ್ನು ನಮ್ಮ ಮಕ್ಕಳ ಸಲುವಾಗಿ ರಚಿಸುವ ಪ್ರಯತ್ನ ನಡೆಯಿತು. ನಮ್ಮ 
ಇನ್ನು ಪಠ್ಯ ಪುಸ್ತಕಗಳ ಸೆರೆಯಿಂದ ಬಿಡಿಸಿ , ಅವರಿಗೆ ಮನರಂಜನೆ, 
ಕೊಡುವಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ ಕೀರ್ತಿ ಮಂಗಳೂರಿನ ಸಂಜೆ 
ಶರಾಯರಿಗೆ ಸಲ್ಲುತ್ತದೆ. ಅವರೇ ನಮ್ಮ ಕನ್ನಡ ಮಕ್ಕಳ ಸಾಹಿತ್ಯ ನಿರ್ಮಾ 
ಆದ್ಯರು. 


ಧಾರವಾಡದ ಕಡೆ ಮಕ್ಕಳ ಶಿಕ್ಷಣ ಕ್ಷೇತ್ರದಲ್ಲಿ ಬಲು ದೊಡ್ಡ ಹೆಸರು 
ಚೆನ್ನಬಸಪ್ಪನವರು ಮತ್ತು ತೂರಮರಿ ಅವರುಗಳು ಪ್ರಾಥಮಿಕ ಶಾಲಾ - 
ಪಠ್ಯಪುಸ್ತಕಗಳ ರಚನೆಯಲ್ಲಿ ಶ್ರಮಿಸಿದುದು ಉಲ್ಲೇಖಾರ್ಹವಾದುದು. ೧ 
ಹೊತ್ತಿಗೆ ಈ ಕಡೆ ಹೊನ್ನಾಪುರ ಮಠ ಗದಿಗೆಯ್ಯನವರು ಬಾಲ ಲಾವ 
ಬಾಲ ಭಾರತಗಳನ್ನು ರಚಿಸಿದ್ದರೆಂದು ಹರ್ಡೇಕರ್ ಮಂಜಪ್ಪನವರ ಸ್ಮಾರಕ 
ಪಲ್ಲಿ ಉಕ್ತವಾಗಿದೆ. ಇವರ ನಂತರ ಧಾರವಾಡದ ಗೌರೀಶ ವಾಚನ ಮೂ 
ಪ್ರಾರಂಭಿಸಿದ ಶಂಭುಲಿಂಗಪ್ಪ ಸೋಮಪ್ಪ ಕುಲಕರ್ಣಿ ಅವರ ಪ್ರಯತ್ನ ಸ 
ಬ್ಲಾಗಿದೆ. ಅವರ “ ಸಾಡನೆಲೆಗಾರ” ಎಂಬ ಕಧೆಯ ಪುಸ್ತಕ ಆ ಕಾಲದಲ್ಲಿ ನು 
ಬಹಳವಾಗಿ ಆಕರ್ಷಿಸಿದ ಸಂಕಲನವಾಗಿದೆ. 


ಹರ್ಡೇಕರ್ ಮಂಜಪ್ಪನವರು ವೀರಶೈವ ಸಮಾಜದ ಶಿಕ್ಷಕ- ಸಮಾ ? 
ಹುರೀಣರಲ್ಲಿ ಪ್ರಸಿದ್ದರು. ಅವರು ಸ್ವರಾಜ್ಯ ಚಳವಳಿಯಲ್ಲಿ ಧುಮುಕಿ 
ವಿಶ್ವಾಸ ಸಂಪಾದಿಸಿ ಗಾಂಧೀ ಚಳುವಳಿಯಲ್ಲಿ ಪಾಲುಗೊಂಡು ಸತ್ಯಾಗ್ರ 
ಸ್ಥಾಪಿಸಿದರು . ಗಂಗಾಧರರಾವ್ ದೇಶ ಪಾಂಡೆಯವರಿಂದ “ ಕರ್ನಾಟಕ 
ಎಂದು ಕರೆಸಿಕೊಂಡರು. ನಮ್ಮ ಮಕ್ಕಳಿಗಾಗಿ ಹರ್ಡೇಕರ್ ಮಂಜ 
ಬುದ್ದಿ ಯ ಮಾತು, ಆರೋಗ್ಯ ಜೀವನ, ಭಾಗ್ಯದ ಕೈ , ಗೋ ಸೇವೆ, 
+ ಸಂದೇಶ, ಲಜಪತರಾಯರ ಚರಿತ್ರೆ , ಬಸವಣ್ಣನವರ ಚರಿತ್ರೆ , ಪ್ರಭುದೇವ 
ಅಣ್ಣನ ಕ್ರಾಂತಿ, ಅಕ್ಕನ ಉಪದೇಶ, ಕಾಯಕವೇ ಕೈಲಾಸ, ಕಚದೇ 
ಹೀಗೆ ಇನ್ನೆಷ್ಟೋ ಮಕ್ಕಳ ಪುಸ್ತಕಗಳನ್ನು ಬರೆದಿದ್ದಾರೆ, 


ಮಕ್ಕಳಿಗೆ ಪದ್ಯ ಸಂಗ್ರಹಗಳನ್ನು ರಚಿಸಿಕೊಟ್ಟವರಲ್ಲಿ ಹಿರಿಯ ಹೆಸರು “ಕಾವ್ಯಾ 
ದ ” ರೆಂದು ಪ್ರಸಿದ್ಧರಾಗಿರುವ ಸಿದ್ದಯ್ಯ ಪುರಾಣಿಕರದು. ಅವರು ೧೯೫೫ ರಲ್ಲಿ 
ಕಾಸವಾಣಿ' ಎಂಬ ಕವನ ಸಂಕಲನವನ್ನು ರ ಚಿ ಸಿ ದ ರು . ಮಾನ್ವಿ ನರಸಿಂಗರಾ 
ರು ತಮ್ಮ ಮುನ್ನುಡಿಯಲ್ಲಿ “ ಇದರಲ್ಲಿ ಉದ್ದಿಷ್ಟ ರಾದ ಓದುಗರು ಹಳ್ಳಿಗರು ಮತ್ತು 
- ಮಕ್ಕಳು. ಅವರ ಮನಸ್ಸಿಗೆ ಹಿಡಿಯುವಂತೆ ಬರೆಯುವ ಕೌಶಲವನ್ನು ಕಾವ್ಯಾ 
ದರು ಪಡೆದಿದ್ದಾರೆ ” ಎಂದಿದ್ದಾರೆ. ತುಪ್ಪಾ ರೊಟ್ಟಿ ಗೆ ಗೇ ಗೇ ” ಎಂಬ ಮಕ್ಕಳ 
ಸಂಗ್ರಹ ೧೯೬೪ ರಲ್ಲಿ ಪ್ರಕಟವಾಯಿತು ಕಾವ್ಯಾನಂದರ ಲೇಖನಿಯಿಂದ ಅವರ 
ಚಿನ ಮಕ್ಕಳ ಪದ್ಯ ಸಂಗ್ರಹ ಗಿಲ್ ಗಿಲ್ ಗಿಲಗಂಚಿ ೧೯೭೯ ರಲ್ಲಿ ಪ್ರಕಟವಾ 

ಕಾವ್ಯಾನಂದರು ನಮ್ಮ ಮಕ್ಕಳಲ್ಲಿ ಸಮಕಾಲೀನ ಪ್ರಜ್ಞೆಯನ್ನು ಪ್ರಚೋದಿಸ 
ಕೆಂಬ ಹಂಬಲ ಉಳ್ಳವರು. ಅವರ ಕವನಗಳಲ್ಲಿ ಅದು ಎದ್ದು ಕಾಣುತ್ತದೆ “ಕೊಡು 
ತನ ಕೈಗೆ” ಎನ್ನುವ ಕವನದಲ್ಲಿ ಸೃಷ್ಟಿಯಾಗಿರುವ ಪೋರ ಅಭಿಮನ್ಯುವಿಗೆ ಸಾಟಿ 
ಈಗಿನಿಲ್ಲುವಂಥ ಕೆಚ್ಚು ಇವನು. 


– ಗುರುಪಾದ ಸ್ವಾಮಿ ಹಿರೇಮಠರು “ ಹಾಲು ಗಿಂಡಿ ” ನನ್ನ ಪುಸ್ತಕ ಹೊಸಮನಿ 
> ಗ ಮೇ ಶ ರು “ ಬೊಲ ಬು ಗ ರಿ ” ಸ ಕ ರೆ ಗುಬ್ಬಿ ಶಂ . ಗೋ 
ಶಾದಾರರು ನನ್ನ ಹಾಡು ” (C ಕಾರಂಜಿ ” ಉಳವೀಳರು “ ಗೊಂಬವ್ವ ' ಚ, ನಿಂ , 
ಇಾಸವನಿ '' ಪುಟ್ಟ ಭಾರತ”- ಪಿ. ಬಿ. ಪಾಟೀಲ್ ಅನ್ನು ಹಾಡುಹೇಳು” ಈಶ್ವರ 
ರಾರರು “ ಮಕ್ಕಳ ಲೋಕ'-ಸೋಮಚಂದ್ರಶೇಖರಯ್ಯ “ ಶಾಲಾ ಮಕ್ಕಳ ಗೀತೆ 
ಸು ” ಎಂಬ ಮಕ್ಕಳ ಪದ್ಯ ಸಂಗ್ರಹಗಳನ್ನು ರಚಿಸಿ ಪ್ರಕಟಿಸಿದ್ದಾರೆ. ಈ ಕವಿಗಳಲ್ಲಿ 
= ತು ಹೊಸತು ವಿಷಯಗಳನ್ನು ಹೇಗೆ ಬಳಸಬೇಕು ಎಂಬ ಪರಿಜ್ಞಾನವುಂಟು. 
ಏಕೀಟ, ಪಶು ಪಕ್ಷಿ , ಪ್ರಕೃತಿ ಸೌಂದಯ್ಯ , ರೈಲು, ಮೋಟಾರು , ರೇಡಿಯೊ , ಏರೋ 
ಎನ್ , ನೇಗಿಲು ಬಂದೂಕ ಎಲ್ಲವೂ ಕವನಗಳಿಗೆ ವಸ್ತುಗಳೇ ಈ ಕವಿಗಳಿಗೆ, ದೇಶ 

ಯಂತೂ ಕವಿಗಳ ಉಸಿರಾಗಿದೆ. ಗಾಂಧಿ , ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ 
ಎದಲಾದ ದೇಶಭಕ್ತರನ್ನು ಕುರಿತು ಪದ್ಯ ಕಟ್ಟದಿದ್ದರೆ ಸಾಧ್ಯವೇ ಇಲ್ಲ ಈ ಕವಿಗಳಿಗೆ, 
ರರೂ ಸಮಕಾಲೀನ ಪ್ರಜ್ಞೆಯನ್ನು ಮರೆತಿಲ್ಲ ಈ ಕವಿಗಳು , 


ಈ ಮಕ್ಕಳಿಗೆ ಕಥೆಕೇಳುವುದರಲ್ಲಿ ಆಸಕ್ತಿ ಹೆಚ್ಚು . ಕುತೂಹಲದಿಂದ ತೆರದ ಬಾಯಿ 
ಎಚ್ಚದೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಕಿವಿಯರಳಿಸಿ ಕೇಳುತ್ತಾರೆ. ಪಶು ಪಕ್ಷಿಗಳು , 
ಅವು ಹುಳಾ ಹುಪ್ಪಟೆ ಎಲ್ಲವೂ ಅವರ ಕಥೆಗಳಿಗೆ ವಸ್ತುಗಳೇ , ಸಿಶು ಸಂಗಮೇಶರು 
ಅಯ ಫಜೀತಿಯನ್ನು ಬಹಳ ಸಾರಸವಾಗಿ ಬಣ್ಣ ಬಣ್ಣನಾಗಿ ಕಥೆ ಕಟ್ಟಿ ಹೇಳಿದ್ದಾರೆ. 
- ಡಿತ ಚನ್ನಪ್ಪ ಎರೇಸೀಮೆ ಆವರು ಸಾಲ ತೀರಿಸಿದ ನಾಯಿ ” ಎಂಬ ಪುಟ್ಟ ಕಥಾ 
ಸ್ತಕ ಬರೆದಿದ್ದಾರೆ. ಎರೆಸೀಮೆ ಅವರು ಸರಳವಾಗಿ ಸ್ವಾರಸ್ಯವಾಗಿ ಕಥೆಹೇಳಿದ್ದಾರೆ. 


ಪ್ರಲ್ , 1983 


- 37 


ಸಿಶು ಸಂಗಮೇಶ, ಎರೆಸೀಮೆಯದರು ಕಥೆಗಳು ಚಿಕ್ಕವಾಗಿವೆ, ಮಕ್ಕಳನ 
ಸೂರೆಗೊಳ್ಳುವ ಗುಣ ಹೊಂದಿವೆ. 


(' ವಾಗೀಶ ” ಎಂಬ ಹೆಸರಿನಿಂದ ಪ್ರ ಸಿ ದ್ದ ರಾ ಗಿ ದ್ದ ಶ್ರೀರಾಮಾ 
ಕೂಾಂಡರ್ ” ಎಂಬಾತನ ಜಾನಪದ ಕಥಾ ಸಂಗ್ರಹದಿಂದ ಕೆಲವು ಕ 
ಆರಿಸಿ, ಬೇಟೆಗಾರನ ಮಗ?” ಎಂಬ ಹೆಸರಿನಲ್ಲಿ ದಕ್ಷಿಣ ಭಾಷಾ ಪುಸ್ತಕ ಸ 
ಭಾಷಾಂತರಿಸಿದ್ದಾರೆ. ಭಾಷಾಂತರ, ಮೂಲಕ್ಕೆ ಕುಂದುತಂದಿಲ್ಲ ಭಾಷೆ ಸ 
ಸ್ವಂತ ರಚನೆಯೇ ಎಂಬಷ್ಟು ಕಥೆಗಳು ಸ್ವಾರಸ್ಯವಾಗಿವೆ. 


ಪ್ರಚಲಿತ ಪ್ರಜ್ಞೆ ನಮ್ಮ ಮಕ್ಕಳ ಕಥೆ ಗಾ ರ ರಲ್ಲಿ ಬೆಳೆಯುತ್ತದೆ ಎ 
ಸಾಕ್ಷಿ ಮಾದೇವ ಮಿತ್ರ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿ ಸರ 
ಹೋರಾಡಿ ರಕ್ತದಾನ ಮಾಡಿ ಸತ್ತ ವೀರದೇಶಭಕ್ತರನ್ನು ಮಾಡಿ ಮಡಿದರು ” 
ಸ್ತುವನ್ನಾಗಿ ಆರಿಸಿಕೊಂಡಿದ್ದಾರೆ. ಕ್ರಾಂತಿಯ ಕಹಳೆಯೂದಿದ ಮೊದಲಿಗ ನಾ 
ಬಳವಂತ ಫಡಕೆಯಿಂದ ಪ್ರಾರಂಭವಾಗಿ ನೇತಾಜಿ ಸುಭಾಸಚಂದ್ರರವರೆಗೆ 
ಮಡಿದವರು ” ಕಥೆ ಸಾಗತ್ತದೆ. ೧೪ ಜನ ಕ್ರಾಂತಿಕಾರರ ವೀರಗಾಥ ಮಾಡಿನ 
ರಲ್ಲಿ ' ಬಿಸಿರಕ್ತದ ಬರವಣಿಗೆಯಾಗಿ ಮೂಡಿಬಂದಿದೆ. ಮಾದೇವ ಮಿತ್ರರು | 
ಲೋಕದ ಅ೦ಗಳಕೆ ' ಎಂಬ ಇನ್ನೊಂದು ಸ್ವಾರಸ್ಯವಾದ ಪುಸ್ತಕವನ್ನು ಬರೆದ 
ಕೈಯಲ್ಲಿ ಇಟ್ಟಿದ್ದಾರೆ. ಸೂರ್ಯನ ಬಳಗದ ಪರಿಚಯವಿದೆ. ನಮ್ಮ ನೆರೆಯ 
ನನ್ನು ನಮ್ಮ ಪ್ರಕೃತಿ ಪರಿಚಯ ಮಾಡಿಕೊಳ್ಳುತ್ತಾರೆ. ನಮ್ಮ ಸಮೀಪದ | 
ಪರಿಚಯವೂ ಆಗುತ್ತದೆ. ಮೇಲು ಲೋಕದ ಗ್ರಹಗಳಿಗೆ ಮಾನವ । 
ದಕ್ಕೆ ರಾಕೆಟ್ ಪರಿಚಯಪುಸ್ತಕ ಜನನವಾಗಿದೆ. ರಾಕೆಟ್ ಬಿಡುವ ವಿವರಿ 
ದ್ದಾರೆ. ' ನೆರೆಯಲ್ಲಿ ಬೆಂಕಿ ” ಇದು ಭಾರತ ದೇಶವನ್ನು ನೆರೆಹೊರೆಯ ದೇಶ, 
ಭಾಯಿ ಎಂದು ಹೇಳಿಕೊಳ್ಳುತಿದ್ದಾ ಜೈನ ಕಬಳಿಸ ಬಂದಾಗ ನಾವು ಏನು 
ದೆವು ? ಎಂಬುದನ್ನು ಕುರಿತು ಸ್ವಾರಸ್ಯವಾಗಿ ನಿರೂಪಿಸುವ ಒಂದು ನೀಳತೆ. 


( ಚಂದ್ರನ ಮೇಲೆ ಇಳಿದರು?' ಈ ಪುಸ್ತಕವನ್ನು ಮಕ್ಕಳವೈಜ್ಞಾನಿಕ 
ಬರಿ ಎಂದು ಕರೆದಿದ್ದಾರೆ ಪ್ರಕಾಶಕರು. ಈ ಮಕ್ಕಳ ಕಾ ದ ೦ ಬರಿ ಯ ಲೆ 

ಶಶಿಕುಮರ'' ಮಾಣಿ ಮತ್ತು ಮಂಗಳೆ ಎಂಬ ಇಬ್ಬರು ಮಕ್ಕಳು ಚಂದ್ರ 
ಹೋದದ್ದು ಈ ಗ್ರಂಥದಕಥಾವಸ್ತು , ರಷ್ಯ , ಅಮೆರಿಕ, ತಮ್ಮವರನ್ನು ಚ 
ಕಕ್ಕೆ ಕಳಿಸಿ ಹೊಸಶಕೆಯನ್ನು ಪ್ರಾರಂಭಿಸಿತಲ್ಲಿ, ಆ ಸಾಹಸಕಥೆಯನ್ನು, ಚಂ 
ಕದ ಮೇಲೆ ಮಾನವ ಹಾಯಿಸಿದ ವಿಜಯ ಧ್ವಜದ ಕಥೆಯನ್ನು ಇಲ್ಲಿ ಮೆಲು? 
ಬಹುದು ನಮ್ಮ ಮಕ್ಕಳು ಜ್ಞಾಪಿಸಿಕೊಂಡು, 


ವಿಚಾರ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ನಮ್ಮ ಮಕ್ಕಳಿಗೆ ಅವಶ್ಯಕ ಎಂದು ಮನ 
ಡವರಲ್ಲಿ ಪಂಡಿತ ಚನ್ನಪ್ಪ ಎರೇಸೀಮೆ ಯವರು ಒಬ್ಬರು. ಅವರು ಜೇನು ? 
ತ್ತು ತೆಂಗ ' ಎಂಬ ಎರಡು ಪುಟ್ಟ ಪುಸ್ತಕಗಳು ಸಾಕಷ್ಟು ಚಿತ್ರವೊದಗಿಸಿ ಬರೆದು 
ಕಳಿಗೆ ಉಪಕಾರ ಮಾಡಿದ್ದಾರೆ. ಸಂಭಾಷಣೆಯ ರೂಪದಲ್ಲಿ ಈ ಎರಡು ಪುಸ್ತಕ 
ಈ ವಿಷಯ ಜೇನು, ತೆಂಗು ಈ ಎರಡು ಪುಟ್ಟ ಪುಸ್ತಕಗಳು ಮಕ್ಕಳ ವೈಜ್ಞಾನಿಕ 
ಹಿತ್ಯ ಬೊಕ್ಕಸಕ್ಕೆ ಅಮೂಲ್ಯ ನಿಧಿಯಾಗಿವೆ, ಶ್ರೀ ಎರೇಸೀಮೆಯವರು ಅರವಿಂದ 
ಬ ಇನ್ನೊಂದು ಮಕ್ಕಳ ಪುಸ್ತಕವನ್ನು ಬರೆದಿದ್ದಾರೆ. ಅರವಿಂದರ ಈ ಜೀವನಪು 
ಇಲ್ಲಿ ಮಕ್ಕಳಿಗೆ ಹಿಡಿಸುವ ರೀತಿಯಲ್ಲಿಮೂಡಿಬಂದಿದೆ. ಈ ದಿಸೆಯಲ್ಲಿ ಸಿಶು ಸಂಗ 
ಸರ “ ನನ್ನ ಮನೆ'' ( ಪಕ್ಷಿಗಳ ಮನೆ ಮರಿಗಳ ಪರಿಚಯ ) ಯನ್ನು ಸೇರಿಸಿಕೊ . 
ಬಹುದು. 


- -- 

ನಮ್ಮ ಮಕ್ಕಳಿಗೆ ಪ್ರವಾಸ ಸಾಹಿತ್ಯವನ್ನು ಒದಗಿಸಿ ಉಪಕಾರಮಾಡಿದ ಸಂಸ್ಥೆ 
ಎಂದರೆ , ಅದು ಕರ್ಣಾಟಕ ಶಿಕ್ಷಣ ಇಲಾಖೆಯ ಶಿಕ್ಷಣ ಸ೦ ಶೋ ಧ ನ 
ಖೆ. ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕ ಲೇಖರನ್ನು ಕರೆ 
ಕೊಂಡು, ಅವರಿಗೆ ಸಾಹಿತ್ಯ ಶಿಕ್ಷಣ ಶಿಬಿರವನ್ನು ಒಂದೆರಡುವಾರ ಏರ್ಪಡಿಸಿ, ಭಾರ 
ನಾನಾ ಭಾಗಗಳಿಗೆ ಕಳಿಸಿ . ಪ್ರತ್ಯಕ್ಷ ಅನುಭವದಿಂದ ಪ್ರವಾಸ ಸಾಹಿತ್ಯರಚಿಸುವಂತೆ 
ಣ ಸಂಶೋಧನ ಶಾಖೆ ಏರ್ಪಾಡು ಮಾಡಿತು. ೧೯೬೩ರಲ್ಲಿ ಈ ಶಿಬಿರದಲ್ಲಿ ಸುಮಾ 
೧೯ ಮಂದಿ ಶಿಕ್ಷಕ ಲೇಖಕರುಗಳು ಕರ್ಣಾಟಕದ ನಾನಾ ಭಾಗಗ ಳಿ ದ ಬಂದು 
ಅಗಳೂರಿನಲ್ಲಿ ಸಮಾವೇಶಗೊಂಡಿದ್ದರು. ಶಿಬಿರದ ಚಟುವಟಿಕೆ ಮುಗಿದ ಮೇಲೆ 
ಕ ಲೇಖಕರುಗಳ ಭಾರತದ ನಾನಾ ರಾಜ್ಯಗಳಿಗೆ ಹೋಗಿಸ್ವತಃ ತಾವು ಅನುಭವ 
ತೆದು ಕರ್ಣಾಟಕ್ಕೆ ಹಿಂದಿರುಗಿ ಬಂದು ನನ್ನ ಮನೆ'' ಎಂಬ ಶೀರ್ಶಿಕೆಯಲ್ಲಿ ಪ್ರವಾಸ 
ಹಿತ್ಯ ನಿರ್ಮಾಣವಾಯಿತು. ಇನ್ನು ಗುರುಪಾದ ಸ್ವಾಮಿ ಹಿರೇಮಠ ಗುಜರಾತನ್ನು 
ನ್ , ಜಿ. ಸಂಗಮ , ಮಧ್ಯ ಪ್ರದೇಶವನ್ನು ಉಳವೀಶ, ಉತ್ತರ ಪ್ರದೇಶವನ್ನು 
. ವಿರೂಪಕೊಯ್ಯ , ಅಸ್ಸಾಮ್‌ನ್ನು ಈಶ್ವರ ಚಿಂತಾಮಣಿ ರಚಿಸಿದ್ದಾರೆ . ಆಯಾ 
ಜ್ಯಗಳ ಬಾಲಕರು ತಮ್ಮ ತಮ್ಮ ರಾಜ್ಯಗಳ ಭೌಗೋಳಿಕ, ಚಾರಿತ್ರಕ, ಸಾಂಸ್ಕೃತಿಕ 
ಮಾಜಿಕ ಜೀವನವನ್ನು ತಾವೇ ತಮ್ಮ ಸರಳಶೈಲಿಯಲ್ಲಿ ಸ್ವಾರಸ್ಯವಾಗಿ ಹೇಳಿಕೊಳ್ಳು 
ರೆ. ಈ ತಂತ್ರವನ್ನು ನನ್ನ ಮನೆ' ಶೀರ್ಷಿಕೆಯಲ್ಲಿ ಪುಸ್ತಕ ಬರೆದ ಎಲ್ಲ ಲೇಖಕರು 
ಹುಸರಿಸಿದ್ದಾರೆ. " ಲೇಖಕರು ತಾವೇ ಆಯಾ ರಾಜ್ಯಗಳ ಬಾಲಕರುಗಳ ಮಟ್ಟಕ್ಕೆ 
ಇದು ಸ್ವತಃ ಹೇಳಿಕೊಳ್ಳುವ ವಸ್ತು ನಿರೂಪಣ ಕಲೆ ಇಲ್ಲಿ ಸಾಧಿಸಿದೆ. ಮಕ್ಕಳ 
ವಾಸ ಸಾಹಿತ್ಯ ಇಲ್ಲವಲ್ಲ ಎಂಬ ಕೊರತೆ ಸಾಕಷ್ಟು ತುಂಬಿ, ಪೂರ್ಣ ತೃಪ್ತಿ ಇಲ್ಲದಿ 
ರೂ ಇಷ್ಟಾದರೂ ಇದೆಯಲ್ಲ ಎಂದು ಸಮಾಧಾನ ಪಟ್ಟುಕೊಳ್ಳೋಣಕGU - ರು 
ಅಲ್ , 1983 


ಸಿಶು ಸಂಗಮೇಶರುಪ್ರವಾಸ ಸಾಹಿತ್ಯಕ್ಕೆ ಪೂರಕವಾಗಿಯೋ ಏನೋ ಎ 
“ ನನ್ನ ಗೆಳೆಯ ಜಪಾನದ ಟಾರೊ ” ಎಂಬ ಪುಸ್ತಕವನ್ನು ಎರಡು ಭಾಗ 
ರಚಿಸಿದ್ದಾರೆ. ಬಸವರಾಜ ಎಂಬ ಬಾಲಕ ಜಪಾನಿನ ರಾಜಧಾನಿ ಟೋ । 
ಪಟ್ಟಣದಿಂದ ತನ್ನ ತಾಯಿಗೆ ಪತ್ರ ಬರೆದು ಜಪಾನಿನ ಪರಿಚಯ ಮಾಡಿ 
ತಾನೆ. ಪತ್ರದ ಮುಖೇನ ತನ್ನ ಅಕ್ಕನಿಗೆ ಜಪಾನಿನ ವೈಶಿಷ್ಟಗಳನ್ನು ತಿಳಿ, 
ಹೋಗುತ್ತಾನೆ. ಪುಸ್ತಕವನ್ನು ವಿಶೇಷ ಶ್ರದ್ದೆ ವಹಿಸಿ ಸಚಿತ್ರವಾಗಿ ಪ್ರಕಟಿಸಿ| 
ಸಿಸು ಸಂಗಮೇಸರು ಇತ್ತೀಚೆಗೆ “ ಬಾಲಭಾರತಿ ” ಎಂಬ ಮಕ್ಕಳ ಮಸಪತ್ರಿಕೆ 
ಡಿಸುತ್ತಿದ್ದಾರೆ. 


ಜೀವನ ಚರಿತ್ರೆಗಳು ಕನ್ನಡ ಸಾಹಿತ್ಯದಲ್ಲಿ ಅಪರೂಪವಾಗಿದ್ದ ಕಾಲ, 
ಮಕ್ಕಳಿಗಾಗಿ ಜೀವನ ಚರಿತ್ರೆಗಳು ಎಲ್ಲಿ ಬರಬೇಕು. ಸುಬೋಧ ರಾಮರಾ 
ಸುಬೋಧ ಕುಸುಮಾಂಜಲಿ ಗ್ರಂಥಮಾಲೆಯಲ್ಲಿ ಸುಮಾರು ನೂರಮೂವತ್ತೆ 
ಜೀವನ ಚರಿತ್ರೆಗಳನ್ನು ಬರೆದು ಈ ಕೊರತೆಯನ್ನು ನೀಗಿದರು . ಮಕ್ಕಳಿಗೆ ಜಿ 
ಚರಿತ್ರೆಗಳನ್ನು ಬರೆದ ಇನ್ನೊಬ್ಬರು ಸಿಂಪಿ ಲಿಂಗಣ್ಣ , ಇವರು “ ಭಗವ 
ಬುದ್ಧದೇವ ” ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 


ನಾಟಕಗಳ ಕೊರತೆ ಇನ್ನೂ ತುಂಬಿ ಬಂದಿಲ್ಲ ಮಕ್ಕಳ ಸಾಹಿತ್ಯದಲ್ಲಿ. 
ವೀರಶೈವ ಸಾಹಿತ್ಯ ಸಾಹಿತಿ ಉಳವೀಶರು ರಚಿಸಿದ “ ಬಾಲ ತಪಸ್ವಿ ” ಎಂಬ 
ನಾಟಕ ಮಾತ್ರ ಸಿಕ್ಕಿದೆ. ಬಿ . ಪುಟ್ಟಸ್ವಾಮಯ್ಯನವರು “ ದುರ್ಗಾದೇವಿ” 
ಮಕ್ಕಳ ನಾಟಕವನ್ನು ಬರೆದಿರುವರೆಂದು ನನ್ನ ನೆನಪು. 


- ಐ. ಬಿ. ಹೆಚ್ . ಪ್ರಕಾಶನ ಕನ್ನಡ ಮಕ್ಕಳ ಸಲುವಾಗಿ ದಿವಂಗತ ಆ 
ಕೃಷ್ಣರಾಯರ ಸಂಪಾದಕತ್ವದಲ್ಲಿ ಕನ್ನಡ ನಾಡು ಮತ್ತು ಕನ್ನಡಿಗರ ಪರ 
ಎಂಬ ಮಾಲೆಯನ್ನು ೧೯೭೦ - ೭೧ ರಲ್ಲಿ ಪ್ರಾರಂಬಿಸಿತು. ಆಗಿನಿಂದ ಈವರೆಗೆ ೧ 
ರಕ್ಕೂ ಮೇಲ್ಪಟ್ಟು ಪುಸ್ತಕಗಳನ್ನು ಪ್ರಕಟಿಸಿದೆ. ಕನ್ನಡದ ಕಡುಗಲಿಗಳು, ಕನ 
ಕವಿಪುಂಗವರು, ಕನ್ನಡದ ಯತಿವರೇಣ್ಯರು, ಕರ್ನಾಟಕ ವೈಭವ, ಆಧುನಿಕ ಕ 
ಟಕದ ನಿರ್ಮಾಪಕರು , ಕರ್ನಾಟಕದ ಕಲಾವಿದರು , ಕರ್ನಾಟಕದ ರಾಜವಂಶ 
ಮತ್ತು ಕರ್ನಾಟಕದ ಪ್ರಾಚೀನ ಆಧುನಿಕ ದೇಣಿಗೆ ಹೀಗೆ ಕನ್ನಡನಾಡು - 
ಕನ್ನಡಿಗರ ಪರಂಪರೆ ” ಮಾಲೆಯ ಪುಸ್ತಕಗಳನ್ನು ವರ್ಗೀಕರಣ ಮಾಡಿದೆ, 
ಮಾಲೆಗೆ ತಮ್ಮ ಲೇಖನವನ್ನು ಬರೆದು ಕೊಟ್ಟ ವೀರಶೈವ ಸಾಹಿತಿಗಳ ಹೆ 
ಹಾಗೂ ಕೃತಿಗಳನ್ನು ಕನ್ನಡ ಕಡುಗಲಿಗಳು , ಕನ್ನಡ ಕವಿಪುಂಗ 


40 


ಡದ ಯತಿವರೇಣ್ಯರು, ಕರ್ನಾಟಕದ ವೈಭವ , ಆ ಧು ನಿಕ ಕರ್ನಾಟಕದ 
ರ್ಗಾಪಕರು, ಕರ್ನಾಟಕದ ಕಲಾವಿಧರು , ಕರ್ನಾಟಕದ ರಾಜವಂಶಗಳು , 
೧೯ಟಕದ ಪಾಚೀನ ಆಧುನಿಕದೇಣಿಗೆ ಹೀಗೆ ಕನ್ನಡ ನಾಡು ಮತ್ತು ಕನ್ನಡಿಗರ 
೦ಪರೆಯ ಮಾಲಿಕೆಯ ಕ್ರಮದಲ್ಲಿಯೇ ತಿಳಿಯಬಹುದು. 


- ಐ . ಬಿ. ಹೆಚ್ , ಪ್ರಕಾಶನದ ಆಶ್ರಯದಲ್ಲಿ ಕನ್ನಡ ನಾಡು ಮತ್ತು ಕನ್ನಡಿಗರ 

ಪರೆ ಮಾಲೆ ” ಬುದ್ದಿ ಬೆಳೆದು ತಿಳುವಳಿಕೆ ಮಾಡಿತು. ಪ್ರವೃದ್ದ ಮಾನವಾಗಲಿ 
* ಮಕ್ಕಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ವಿಶ್ವವಿದ್ಯಾನಿಲಯಗಳ ವಿದ್ವಾಂ 
, ಸುಪ್ರಸಿದ್ಧ ಸಾಹಿತಿಗಳು, ಮಠಾಧಿಪತಿಗಳು, ಪಂಡಿತರು, ಈ ಮಾಲೆಯ 
ಖಕ ಬಳಗದಲ್ಲಿದ್ದಾರೆ. ಈ ಮಾಲೆಯ ಬಹುಮಂದಿ ಲೇಖಕರು ತಮ್ಮ ತಮ್ಮ 
ಯಗಳಲ್ಲಿ ತಜ್ಞರಾಗಿದ್ದಾರೆ. ಆದರೆ ಮಕ್ಕಳ ವಯೋಮಿತಿ ಮನೇಲಿ ಧರ್ಮಕ್ಕೆ 
ನು ಸರಳವಾಗಿ ವಿಷಯ ಹೇಳುವುದರಲ್ಲಿ ಸಾಫಲ್ಯರಾಗಿಲ್ಲವೇನೋ ಎನ್ನಿಸುತ್ತದೆ. 
8 . ಹೆಚ್ . ಪ್ರಕಾಶನದ ಸಾಹಸವನ್ನು ಕನ್ನಡಿಗರು ಮೆಚ್ಚಲೇಬೇಕು. ಇದರಲ್ಲಿ 
ಯವಿಲ್ಲ . 


ಬೆಂಗಳೂರಿನ ರಾಜ್ಯೋತ್ಥಾನ ಪರಿಷತ್ತು ಕನ್ನಡ ಮಕ್ಕಳಿಗೆ ಐನೂರೊಂದು 
= ತ ಶ್ರೇಷ್ಠ ಮಹಾನ್ ವ್ಯಕ್ತಿಗಳನ್ನು ಪರಿಚಯ ಮಾಡಿಸಬೇಕೆಂದು ಒಂದು 
ಈ ಯೋಜನೆಯನ್ನು ಮುಂದಿಟ್ಟುಕೊಂಡು ೧೯೭೪ ರಲ್ಲಿ ಭಾರತ - ಭಾರತಿ ” 
ಕ ಸಂಪದ ಮಾಲೆಯನ್ನು ಪ್ರಾರಂಭಿಸಿತು. ಶ್ರೀ ಎಲ್. ಎಸ್ . ಶೇಷಗಿರಿರಾ 
- ಈ ಮಾಲೆಯ ಸಂಪಾದಕರು, ಈವರೆಗೆ ಸುಮಾರು ನಾಲ್ಕುನೂರಕ್ಕೆ 
ಪ್ರಟ್ಟು ಮಾಲೆಯ ಪುಸ್ತಕಗಳು ಪ್ರಕಟವಾಗಿವೆ. ಪುರಾತನರಿಂದ ಹಿಡಿದು ಆಧು 
ವರೆಗೆ ಮಹಾ ಮಹಾ ವ್ಯಕ್ತಿಗಳು ಈ ಮಾಲೆಯ ಜೀವವಸ್ತುಗಳಾಗಿದ್ದಾರೆ. 
ಗಳು, ಪುರಾಣಪುರುಷರು , ರಾಜ ಮಹಾರಾಜರುಗಳು , ಕವಿಗಳು , ವಿಜ್ಞಾನಿ 
- ರಾಜ್ಯ ಕಟ್ಟಿದ ರಾಜಕೀಯ ಧುರೀಣರು ಹೀಗೆ ಎಲ್ಲ ಕ್ಷೇತ್ರಗಳ ಮಹಿಳೆಯರು 
ನೀಯರು, ಒಟ್ಟಾರೆ ಭಾರತವನ್ನು ಮಹಾರಾಷ್ಟ್ರವನ್ನಾಗಿ ಮಾಡಿದ ಸಮಸ್ತರೂ 
ಶಾಲೆಯ ಮೆರವಣಿಕೆಯಲ್ಲಿದ್ದಾರೆ. ಈ ಮಾಲೆಯ ವೀರಶೈವ ಲೇಖಕರುಗಳನ್ನು 
ನಿಸಬಹು. 


ಕೃತಿಗಳು: ನಾಮದೇವ. ಸಿ. ಪಿ . ಲಿಂಗಣ್ಣ , ಪಂಪ - ಜಿ.ಎಸ್ . ಶಿವರುದ್ರಪ್ಪ 
ಾರರಾಮ - ಬಸವರಾಜ ಕಟ್ಟಿಮನಿ, ಶಿಶುನಾಳ ಶರೀಫರು ಎಸ್ ಎಸ್ . 
ಪವಾಡ, ನಿವೇದಿತಾ . ಪ್ರಭುಶಂಕರ, ಉಧನಸಿಂಗ್ - ಎಸ್ . ಪಿ. ಸತೀಶ್ 
ಆರ್ .ರಂಗನಾಥನ್ . ಅರ್ .ಶಿವಣ್ಣ , ನಾಗಮಹಾಶಯ - ಸ. ಸ. ಮಾಳವಾಡ 
ಪ್ರಕರ್ ಮಂಜಪ್ಪ -ಎಸ್ .ಎಸ್ .ಭೂಸರೆಡ್ಡಿ , ಷಡಕ್ಷರದೇವ - ಸಿ ವಿ . ಕರಿಮನಿ 
* , 1983 


ಎಂ . ವೆಂಕಟಕೃಷ್ಣಯ್ಯ ಬಿ.ಎಸ್ . ಸ್ವಾಮಿ , ಶ್ಯಾಮಶಾಸ್ತ್ರಿ ... ಬಿ. ಚೆನ್ನಮ್ಮ , 
ಸಿದೆ ಶರ ಎಂ. ಜಿ. ನಂಜುಂಡಾರಾಧ . ಮೇಲಾರ ಮಹದೇವ . 
ಮನಿ, ಉತ್ತಂಗಿ ಚನ್ನಪ್ಪ ಸದಾಶಿವಒಡೆಯರ್ , ಮುಮ್ಮಡಿ ಕೃಷ್ಣರಾಜ 
ಯರ್ - - ಓ . ಎನ್ . ಲಿಂಗಣ್ಣಯ್ಯ , ಮಿರ್ಜಾ ಗಾಲೀಬ್ ಸಿದ್ದಯ್ಯ ಪುರ ' 
ಸತ್ಯೇಂದ್ರನಾಥ್ ಬೋಸ್- ಕೆ.ಶಿವಶಂಕರ , ವಿಷ್ಣು ಶಾಸ್ತ್ರಿ ಚಿಪುಶೂಣಕರ್ 
ಕರಿಮನಿ. 
6 ಭಾರತ - ಭಾರತಿ ಪುಸ್ತಕ ಸಂಪದ ಮಾಲೆ ಕಿಶೋರರಿಗೆಂದೇ ವ್ಯವಸ್ಥೆ 
ಸಾಹಿತ್ಯ . ಈ ಮಾಲೆಯ ಲೇಖಕ ವರ್ಗದಲ್ಲಿರುವವರು ವಿಶ್ವವಿದ್ಯಾನಿಲ 
ಪ್ರಾಧ್ಯಾಪಕರು , ಹೆಸರಾಂತ ಸಾಹಿತಿಗಳು ಬಹುಮಂದಿ ಪಾಂಡಿತ್ಯ ಪೂರ್ಣ 
ಶೈಲಿಯನ್ನು ಉಪಯೋಗಿಸಿ ಬರೆದಿದ್ದಾರೆ. ನಮ್ಮ ಬಾಲಓದುಗರಿಗೆ ಕೆಲವು 
ನೀರಿಳಿಯದ ಗಂಟಲೊಳ್ ಕಡುಬು ತುರುಕಿದಂತಾಯಿತೇನೋ ಎಂದು ನನ್ನ ಅ 
ಆದರೂ ನಮ್ಮ ಬಾಲಕ ವೃಂದಕ್ಕೆ ಒಳ್ಳೆಯ ಪುಸ್ತಕಗಳು ಸಿಕ್ಕವಲ್ಲ ಎಂದು 
ತುಂಬ ಸಂತೋಷ, “ ಭಾರತ - ಭಾರತಿ ' ಪುಸ್ತಕ ಸಂಪದದ ಪ್ರಧಾನ ಸಂಪಾ 
ಮತ್ತು ಪ್ರಕಾಶಕರು ನಮ್ಮ ಕೃತಜ್ಞತೆಗೆ ಪಾತ್ರರು 

: 
- ಕನ್ನಡ ಸಾಹಿತ್ಯ ಪರಿಷತ್ತು ಅಂತರರಾಷ್ಟ್ರೀಯ ಮಕ್ಕಳ ವರ್ಷದಲ್ಲಿ ಸುನ 
ಇನ್ನೂರು ಮಕ್ಕಳ ಪುಸ್ತಕಗಳನ್ನು ಸುಲಭಬೆಲೆಯಲ್ಲಿ ಪ್ರಕಟಿಸಬೇಕೆಂದು ನಿಲ್ಲ 
ಸ್ತುತ್ಯ ಕೆಲಸ ಮಾಡಿತು. ೧೯೭೯ ರಲ್ಲಿ ಸುಮಾರು ಎಪ್ಪತ್ತೈದು ಪುಸ್ತ 
ವಿವಿಧ ವಿಷಯಗಳ ಮೇಲೆ ಕನ್ನಡ ನಾಡಿನ ಸುಪ್ರಸಿದ್ದ ವಿದ್ವಾಂಸರು , ಸಾಹಿ 
ವಿಷಯತಜ್ಞರುಗಳು ಪುಸ್ತಕ ಬರೆದಿದ್ದಾರೆ. ಈ ಪುಸ್ತಕಗಳು ಬಿ. ಜಿ.ಎಲ್ . = 
ಕೆ. ಸಿ. ಶಿವಪ್ಪ , ಅ. ರಾ. ಮಿತ್ರ ಈ ವಿದ್ವಾಂಸ ಸಾಹಿತಿಗಳ ಸಂಪಾದಕ 
ಹೊರಬಂದಿವೆ. ಈ ಮಾಲೆಗೆ ಮಕ್ಕಳ ಪುಸ್ತಕಗಳನ್ನು ಬರೆದ ವಿವರ ಇಂತಿದೆ. 
ಕುಟುಂಬ .. 

ಶಾಂತಾದೇವಿ ಮಾಳವಾಡ 
- ರಜತಗಿರಿಯ ರಾಜ - .- ಮಾದೇವ ಮಿತ್ರ 
ನದಿಗಳು 

- - ಸಿ. ವಿ. ಕರಿಮನಿ 
ಅರವಿಂದರು 

ಸಿಂಪಿ ಲಿಂಗಣ್ಣ 
ಕವಿ ರವೀಂದ್ರ -.. ಗುರುಲಿಂಗ ಕಾಪಸೆ | 
- “ಸಚಿತ್ರ ಶಾಲಾ ನಿಘಂಟು ” ಎಂಬ ವೈಶಿಷ್ಟ್ಯಪೂರ್ಣವಾದ ಪದಾರ್ಥ 
ವನ್ನು ಎನ್ .: ಬಸವಾರಾಧ್ಯ ಮತ್ತು ಟಿ. ಆರ್ . ಮಹಾದೇವಯ್ಯ ಸಂಪಾದಿಸಿ 
ಮಕ್ಕಳಿಗೆ ವಿಶೇಷ ಕೊಡುಗೆ ನೀಡಿದ್ದಾರೆ. 


{ ಳಸಿದ್ದು 


42 


ಮಕ್ಕಳ ಸಾಹಿತ್ಯಕ್ಕೆ ವೀರಶೈವ ಸಾಹಿತಿಗಳ ಕೊಡುಗೆಯನ್ನು ಕುರಿತು ಸಮೀಕ್ಷೆ 
ನಡೆಸಿದಾಗ ಈವರೆಗೆ ಪ್ರಕಟವಾಗಿರುವ ಮಕ್ಕಳ ಪುಸ್ತಕಗಳ ಮೌಲ್ಯವನ್ನು ಕಟ್ಟು 
ರಲ್ಲಿ ನನಗೆ ಸಂತೋಷವಾಗಿದೆ. ಶೈಲಿ, ವಿಷಯ ನಿರೂಪಣೆ, ಒಟ್ಟಾರೆ ಮಕ್ಕಳಿಂದ 
ದಿಸಿಕೊಂಡು ಹೋಗುತ್ತದೆ. 


ಇತ್ತೀಚೆಗೆ ಗದಗಿನ ತೋಂಟದಾಯ್ಯ ಮಠದ ಶ್ರೀಗಳು ವೀರಶೈವ ಮಹಾ ಪುರು 
ಸರ ಮಾಲಿಕೆಯಲ್ಲಿ ಸುಮಾರು 25 - 30 ಚಿಕ್ಕ ಚಿಕ್ಕ ಪುಸ್ತಕ ಪ್ರಕಟಿಸಿದ್ದಾರೆ. ಅವೆಲ್ಲ 
೧೨ ವರ್ಷಕ್ಕೆ ವಿ. ಲ್ಪಟ್ಟ ಮಕ್ಕಳ ವಾಚನಾಭಿರುಚಿಗೆ ಪೋಷಕವಾಗಿವೆ. ಅವರ 
ಪ್ರಯತ್ನ ಈ ದಿಸೆಯಲ್ಲಿ ಇನ್ನೂ ಮುಂದುವರೆದು ನಡೆದೇ ಇದೆ. ಇವು ಆದರ್ಶ 
ವೀರಶೈವ ಮಹಾ ಪುರುಷರ ಸಿದ್ಧಿ ಸಾಧನೆಗಳಿಗೆ ಮೀಸಲಾಗಿವೆ. ಇವುಗಳ ಲೇಖಕ 
ಲ್ಲ ಬಹುಷಃ ವೀರಶೈವ ವಿದ್ವಾಂಸರೇ ಆಗಿದ್ದಾರೆ. ಮತ ತ ರಾಸs 5 - 


What 


I 


Estd , 1958 

* On, 26740 
Grams : “ VA GDYES" 

Phone : 36 26529 
ಕೈ Y . B . No. 79 .4. 

Rs. 693957 
| KST. No•0 59282 - 027 -8-62 ( ST. No.0355282 -214- 6- 67 4 

B . NAGAPPA 
Q - 5 , 0 . T . C . Road , BANGALORE- 560 053, , 

Deolers in : DYES & CHEMICALS 


* 


ಸಿ 


ಹಿ 


KasksksksaksKakkakke 


ಹಿ 


All Types of Textile Dyes & Chemicals are 

Available in Wholesale and Retail 


ಹಿ 


ಹಿ…? 


. 


Noptholes , Bases, Acid , Direct, Vat, Procion , 

Indigosal, Pigment Colours 


? 


* 


For : Pure Silk , Art Silk , Terelene, Nylon , 
Synthetic , Legther , Coir Agarbathi, Botic Etc . 


ಪ್ರಿಲ್ , 1983 


ಶ್ರೀ ಈಶ್ವರ ಮ . ಮಗದುಂ 


ಕೆ. ಎಲ್ . ಎ . ಸಂಸ್ಥೆಯ ಕೆ 
ಅಖಿಲ ಭಾರತ ವೀರಶೈವ ಮಹಾ ಸಭಾದ ೨೦ ನೇ ಅಧಿವೇಶನ ೧೯೮೩ ರ ಆ 


ಸಾಮಾಜಿಕ ವ್ಯವಸ್ಥೆಯಲ್ಲಿ ೧೨ನೇ ಶತಮಾನಕ್ಕೂ ಈಗ ೨೦ನೇ ಶ 
ನಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವುನೋಡುತ್ತೇವೆ ಅಂದು ಜಗಜೆ 
ಬಸವೇಶ್ವರರು ಸಮಾಜದ ಸ್ವರೂಪವನ್ನು ಬದಲಿಸಲು ಮುಪ್ಪುರಿ ಕ್ರಾಂತಿಯ 
ಪಾದಕರಾಗಿ ಇತಿಹಾಸದ ಪುಟಗಳ ಯೋಗ್ಯ ದಾಖಲೆ ಪಡೆದಿದ್ದಾರೆ. ೮೦೦ 
ಗಳ ನಂತರ ಸಮಾಜ ವಿವಿಧ ಮಜಲುಗಳಲ್ಲಿ ಮುನ್ನಡೆದಿದೆ. ಪರಕೀಯರ 
ಮಗಿರಾಗಿದ್ದ ಭಾರತಕ್ಕೆ ಸ್ವಾತಂತ್ರ ಬಂದು ೩೫ ವರ್ಷಗಳಾಗಿವೆ ಜನನ 
ಸಾಮಾಜಿಕ, ರಾಜಕೀಯ ಪ್ರಜ್ಞೆಗಳು ವ್ಯಕ್ತಿಯ ಹಕ್ಕಿನ ಹೋರಾಟಕ್ಕೆ 
ಕೊಡುತ್ತವೆ. ಕೇವಲ ರಾಜ ಕಿ ( ಯ ಸ್ವಾತಂತ್ರದಿಂದ ಗುರಿಮಟ್ಟದ 
ಯರು, ಸಾಮಾಜಿಕ , ಆರ್ಥಿಕ, ಸ್ವಾತಂತ್ರ ಸಾಧನೆಗೆ ಸಿದ್ದವಾಗುತ್ತಿದ್ದಾರೆ 


' ಜನ ಬಳಕೆಯಲ್ಲಿದ್ದ ( ಜಾತಿ ' ಎಂಬ ಪದವನ್ನು ತೊಲಗಿಸಿ : ಧರ್ಮ? 
ದಕ್ಕೆ ನಮ್ಮ ರಾಜ್ಯಾಂಗ ಮಾನ್ಯತೆ ನೀಡದಿದ್ದರೂ ಸಕಲ ಜೀವಾತ್ಮರಿಗೆ ಲೆ 
ಬಯಸುವ ” ಈ ವೀರಶೈವ ಸಮಾಜಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಯಾವ 
ದಿಂದಲೋ , ಯಾರ ಶಾಪದಿಂದಲೋ ಜಾತಿಯ ಬಣ್ಣ ಬಳೆಯಲಾಗಿದೆ. ಈ 
ಯಲ್ಲಿ ವೀರಶೈವ, ಎ೦ ದ ರೆ ಜಾತಿಯಲ್ಲಿ ಇದೊಂದು ಸಿದ್ಧಾಂತ ” ಎಂಬ 
ಪ್ರಧಾನವಾಗಿ ಅಧ್ಯಕ್ಷ ಶ್ರೀ ಮಗುದುಂ ಅವರು ಪ್ರತಿಪಾದಿಸುತ್ತಾರೆ. . 


ಯುವಜನರು ರಾಷ್ಟ್ರದ ಅತುಳ ಸಂಪತ್ತು ಸಂಕುಚಿತ ಮ ನೊ ಭಾ 
ಜಾತಿ ಪದ್ಧತಿಗೆ ದೃಷ್ಟಿ ಕೊಡುವ ಅನಿಷ್ಟ ಪರಂಪರೆಗೆ ಇತಿಶ್ರೀ ಹಾಡಿ ಯುವ 
ಭವಿಷ್ಯ ಉಜ್ವಲವಾಗಲು ವಿಶಾಲ ದೃಷ್ಟಿಕೋನದ ಶಿಕ್ಷಣ ವ್ಯವಸ್ಥೆ ಆ ತ್ಯ 
ನಾವೆಲ್ಲಾ ಒಂದೇ ಜನ , ಒಂದೇ ಮತ, ಒಂದೇ ಕುಲ ನಾವು ಮನುಜರು 
ಅಡಿಗರವಾಣಿಯಂತೆ ಮನುಜಮತ ವಿಶ್ವಪಥ ಎಂಬ ಕವಿ ಕುವೆಂಪುರವರ ಫೆ 
ಣೆಯನ್ವಯವೂ ವೀರಶೈವ ಧರ್ಮ ವಿಶ್ವಧರ್ಮವಾಗಬೇಕು. ಈ ಕಾರಣದಿ 
ಹಳೆಯ ಮೂಢನಂಬಿಕೆಗಳು ಕಂದಾಚಾರ ಕಟ್ಟಳೆಗಳ ಕಟ್ಟೆಯನ್ನು ಒಡೆದು , 
ಸ್ಯೆಗಳನ್ನು ವೈಜ್ಞಾನಿಕವಾಗಿ ಚಿಂತಿಸಿ ಇಂದಿನ ಪರಿಸರಕ್ಕೆ ಅನುಗುಣವಾಗಿ ನ 


AA 


ರಾಜವನ್ನು ನಿರ್ಮಿಸಲು ಯುವಜನರನ್ನು ಸನ್ನದ್ಧರನ್ನಾಗಿ ಮಾಡಬೇಕೆಂಬ 

ಮಗುದುಂ ಅವರ ಸಿದ್ಧಾಂತ. 
| ಧರ್ಮಗುರುಗಳ ಸಮಾಜದ ನೈಜ ಪ್ರತಿನಿಧಿಗಳು , ಸಮಾಜದ ಸಂಘಟ 
ಗು ಸಂಜೀವಿನಿ, ಸಮಾಜದ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ ಸಂಘಟನಾ 
ಕ್ಯದಲ್ಲಿ ಧರ್ಮಗುರುಗಳ ಪಾತ್ರ ಇಂದು ಗುರುತರವಾಗಿದೆ . ಧರ್ಮಪೀಠಗಳೇ 
ದಿನ ಎಲ್ಲ ವಿಧವಾದ ಧಾರ್ಮಿಕ ಶಿಕ್ಷಣ , ಸಾಂಸ್ಕೃತಿಕ ಸಾಮಾಜಿಕ ಜಾಗೃತಿಯ 
ದ್ರಗಳು , ಸಮಾಜದ ಸಕಲ ಶ್ರೇಯಸ್ಸಿಗೆ ಸಮಾಜವನ್ನು ಪ್ರೇರೇಪಿಸಲು ಧರ್ಮ 
ಸುಗಳು ತಮ್ಮಲ್ಲಿರುವ ಭೇಧ ಭಾವನೆಗಳನ್ನು ಬದಿಗೊತ್ತಿ ಒಗ್ಗೂಡಬೇಕು. ಮೂರಾ 
ರೈಯಾಗಿರುವ ವೀರಶೈವರನ್ನುಓಡಿಸಲು ಸಾಮಾಜಿಕ ಸಮತೆಯನ್ನು ಸಾಧಿ 
5 ಧಾರ್ಮಿಕ ಕೇಂದ್ರಗಳು ಸಾಮಾಜಿಕ ಬದುಕಿಗೆ ಧರ್ಮ ದೀಕ್ಷೆಕೊಟ್ಟು, 
ತಿ, ಉಪಜಾತಿ, ಪಂಗಡ, ಒಳಪಂಗಡಗಳನ್ನು ಮೂಲೋಚ್ಚಾಟನೆ ಮಾಡಲು 
ಪ್ರಥಮವಾಗಿ ಎಲ್ಲ ಮಠಾಧೀಶರರ ಮನವೊಲಿಸುವ ಕಾರ್ಯ ಮೊದಲಾಗಬೇಕೆಂಬ 
ಲಾಷೆ ಶ್ರೀಯುತ ಮಗುದುಂ ಅವರದು. 
ಖಿಲ ಭಾರತ ವೀರಶೈವ ಮಹಾಸಭೆ ಅಧಿವೇಶನ ದಿನಾಂಕ 24 , 25 
ಅಲ್ 83 , ಸರ್ವರಿಗೆ ಸ್ವಾಗತ. 


WITH BEST COMPLIMETS OF : 


Shree AMBIKA Electricals 

No . 9, B . V . K Iyengar Road 

BANGALORE - 560053 


Dealers in : 
Everything Electrical Goods and Hardware 


Authorise Dealers for : 'MARCONFANS' 


ಅಲ್ , 1983 


45 


ಸಣ್ಣ ಉದ್ದಿಮೆಗೆ ಸಹಾಯದದೊಡ್ಡ 


೧ ಸಣ್ಣ ಉದ್ದಿಮೆಯು ಎಷ್ಟೇ ಚಿಕ್ಕದಿದ್ದರೂ ನಿಮಗೆ ಆ 

ವಾದ ಹಣ ಸಹಾಯಕ್ಕೆ ನಾವು ಸದಾ ಸಿದ್ಧ . 
ತುಮಕೂರು, ಚಿತ್ರದರ್ಗ, ಚಿಕ್ಕಮಗಳೂರು ಹ 
ಶಿವಮೊಗ್ಗ ಜಿಲ್ಲೆ ಗಳ ಅತಿ ಚಿಕ್ಕ ಉದ್ದಿಮೆಗಳಿಗೆ ನಿವಿ 
ಆತಿ ಶೀಘ್ರದಲ್ಲಿಯೇ ನೆರವನ್ನು ಒದಗಿಸುವಉದ್ದೇಶ 
ತುಮಕೂರಿನಲ್ಲಿ ಒಂದು ಪ್ರಾದೇಶಿಕ ಕಛೇರಿಯ 

ತೆರೆಯಲಾಗಿದೆ. 
ಈ ನಿನ್ನು ಉದ್ದಿಮೆಯ ಹಣದ ಅಗತ್ಯ ಕೇವಲ ಒಂದು ಸಾವಿರ ರೂಗಳಷ್ಟು 

ದಿರಬಹುದು ಅಥವಾ ಎರಡು ಸಾವಿರ ರೂ . ಗಳಷ್ಟು ದೊಡ್ಡದಿರಬಹ 
ಅದನ್ನು ನಾವು ಪೂರೈಸುತ್ತೇನೆ. . 
- ಕಡಿಮೆ ಬಡ್ಡಿ ದರ , ಸಾಕಷ್ಟು ವಿರಾಮವಧಿಯನ್ನೊಳಗೊಂಡ ಮರುಪಾವ 
ಸಮಯ , ಕರ್ಮಿಗಳಿಗೆ ಮತ್ತು ತಂತ್ರಜ್ಞರಿಗೆಂದೇ ಜಾರಿಗೆ ತಂದಿರುವ ನಿ 
ಹಾಗೂ ಆಕರ್ಷಕ ಯೋಜನೆಗಳು ಪರಿಶಿಷ್ಟ ಜಾತಿ, ಪಂಗಡಗಳ ಹಿಂದ 
ವರ್ಗಗಳ ಉದ್ಯಮಿಗಳಿಗೆ ಬಡ್ಡಿ ದರದಲ್ಲಿ ರಿಯಾಯಿತಿ ಇವೆಲ್ಲಕ್ಕೂ ಮಿಗಿ 
ಕ್ಷಿಪ್ರಸೇವೆ - ಇವೇ ನಮ್ಮ ನೆರವಿನ ವೈಶಿಷ್ಟ್ಯ . 

- ಹೆಚ್ಚಿನ ವಿವರಗಳಿಗೆ ಈ ಕೆಳಕಂಡವರನ್ನು ಸಂಪಕಿ 
ಪ್ರಾದೇಶಿಕ ವ್ಯವಸ್ಥಾಪಕ: 

ದೂರವಾಣಿ 20 
ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 
ಧಾನ್ಯ ವರ್ತಕರ ಸಂಘದ ಕಟ್ಟಡ, ಜೆ. ಸಿ. ರಸ್ತೆ , ತುಮಕೂರು- 572101 


ಹೂವು- ಹಣ್ಣು ನಿರಂತರ ಬೆಳವಣಿಗೆ 
ಮರ-ಗಿಡ- ಬಳ್ಳಿ - ಹೂವು- ಹಣ್ಣು 
ಜನಸಂಖ್ಯೆ ಮತ್ತು ವೇತನ 
ಅಂತೆಯೇ 

ಮಕ್ಕಳ ಉನ್ನತ ವ್ಯಾಸಂಗ- ಸ್ವಂತ ಮನೆ 
ನಿಮ್ಮ ಜವಾಬ್ದಾರಿ- ಖರ್ಚು ಒಂದು ಸ್ಕೂಟರ್ ಅಥವಾ ಒಂದು ಕಾರು 
ಬೆಳೆಯುತ್ತಲೇ ಇರುತ್ತವೆ. ರೆಫ್ರಿಜರೇಟರು. ಹೀಗೆಯೇ ಕನಸುಗಳು ನೂ 

ನಿನ್ನು ಬ್ಯಾಂಕು ನಿಮ್ಮ ನಾಳಿನ ಯೋಜನೆಗಳಿಗೆ 
ಇಂದೇ ಯೋಜನೆಗಳನ್ನು ರೂಪಿಸಿಟ್ಟಿದೆ. 
ಕ್ರಮಬದ್ಧ ಉಳಿತಾಯಕ್ಕೆ ಹಲವು 
ಯೋಜನೆಗಳು; ಹೂ - ಮೊಗ್ಗು ಹರಳುವಂತೆ ಬೆಳೆಯಲು 

ಸಿಂಡಿಕೇಟ್ ಬ್ಯಾಂಕ್ 
- ನಿನ್ನು ಪ್ರಾಮಾಣಿಕ ಶುಭಾಕಾಂಕ್ಷೆ 
ಪ್ರಧಾನ ಕಛೇರಿ : ಮಣಿಪಾಲ - 576 119 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆ ಗಳನ್ನು ಒಗೆಯಿರಿ ' 


# ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 

ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು : 


ಕಸ್ತೂರಿ ನೀಲಂ ಹಾಗೂ ಕಸೂರಿ ಬಾಲ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 
ಕಸೂರಿ ಸಾಬೂನುಗಳು ಬಹು ಉಳಿತಾಯಕರ ವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 

ಒಗೆಯಲು ಸಾಧ್ಯವಾಗುತ್ತದೆ, 
* ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 

ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸೂರಿ ಸಾಬೂನುಗಳನ್ನು ಇಂದೇ ಉಪಯೋಗಿಸಿರಿ 


"ಕಸ್ತೂರಿ 
ಬಾರು ಸೋಪ್ ನೀಲಂ ಬಾರ್ ಸೋಪ್ 


ತಯಾರಕರು : 


ರಾಮಕೃಷ್ಣ ಆಯಲ್ ಮಿಲ್ , ತುಮಕೂರು. 


LICENCED TO POST WITHOUT PRE PAYMENT LICENCE NO. 3 
SIDDAGANGA Monthly 

Reg No. KRN 0 - 9 


ಈ ಶುಭ ಸಂದರ್ಭದಲ್ಲಿ 
ಎಲ್ಲ ಗ್ರಾಹಕರಿಗೂ ಮತ್ತು 
ಪ್ರೋತ್ಸಾಹಿಗಳಿಗೆ ಹೃತೂರ್ವಕವಾದ 
ಧನ್ಯವಾದಗಳು . 


ಕೆಂಚಾಂಬ ಲಾಡ್ 


ನಂ . 197 , ಸುಬೇದಾರ್ ಛತ್ರಂ ರಸ್ತೆ 

( ಕಪಾಲಿ ಸಿನೆಮಾ ಪಕ್ಕದಲ್ಲಿ) 
ಗಾಂಧಿನಗರ : : ಬೆಂಗಳೂರು- 9 


ಫೋನ್ : 27082 


78 , 0 : KENCHMLODG 


* ಸೌಜನ್ಯಪೂರ್ಣ ಸೇವೆ, 
* ಶುಚಿರುಚಿಯಾದ ಸಸ್ಯಾಹಾರ 

ಬಸ್ ಮತ್ತು ರೈಲು ನಿಲ್ದಾಣಗಳಿಗೆ ಅತಿ ಸಮೀಪ 
ಈ ನಗರ ಕೇಂದ್ರ ವಾಣಿಜ್ಯ ಹಾಗು ಮನರಂಜನೀಯ ಸ್ಥಳದಲ್ಲಿದೆ. 
ಈ ವಿಶಾಲವಾದ ಕೊಠಡಿಗಳು ( ಬಾತ್ ರೂಂ ಸಹಿತ), 

ಶಾಂತ ವಾತಾವರಣ ಉತ್ತಮ ಗಾಳಿ ಬೆಳಕು, 
# ಕಾರ್ ಪಾರ್ಕಿ೦ಗ್ ಕಡಿಮೆ ದರಗಳು ಇತ್ಯಾದಿ, 


vesniceRae 


ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಮುದ್ರಣಾಲಯ, ಶ್ರೀ ಸಿದ್ದಗಂಗಾ ಮಠ. 


BE 


సిద్దిగంగా 


* ಕಡಿಮೆ ಹಣ ಖರ್ಚು ಮಾಡಿ 

ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


1251617181516 


ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


| 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸೂರಿ ಸಾ ಬೂ ನು ಗಳ ನ್ನು ಇ೦ ದೇ ಉ ಪ ಯೋಗಿಸಿರಿ 


ಬಾರ್ ಸೋಪ್ 


ನೀಲಂ ಬಾರ್ ಸೋಪ್ 


ತ ಯಾ ರ ಕ ರು : 


* ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು. 2 

> > > > > > > >> < << << { { + 


ಸಿದ್ದಗಂಗಾ 


ಈ ಹಿಂಷಿಂಷಂಂಂಅಹಿಂ ಜೆಂರ್ಜಿಯಿಂkakak 
೩ ) ಸಂಪುಟ -- ೨೧ 

ಸಂಚಿಕೆ - ೫ - ಮೇ , ೧೯೮೩ 
మంలింగ్యాంగంల 
దంద్యాల 


ಶಿವಾಚಾರಪಕ್ಷಂ ಕೃಪಾಚ್ಛತಾಕ್ಷಂ | 
ಷಡಧ್ವಾದಿಬೀಜಂ ನತಾಮರ್ತ್ಯಭೂಜಂ|| 
ಪರಿತ್ಯಕ್ತರಾಗಂ ಪರಬ್ರಹ್ಮಯೋಗಂ| 
ಮಹಾಲಿಂಗಸಂಗಂ ಭಜೇ ಸಿದ್ದ ಲಿಂಗಂ 


ಕಲಾ ಸತ್ಕಲಾಸಂ ಕಪರ್ದಿಸ್ವರೂಪಂ | 
ಮನೋವೃತ್ತಿಶೂನ್ಯಂ ಮುನಿವಾತಮಾನ್ಯಂ || 
ಸಮಂಚಿದ್ದು ಣಾಂಕಂ ಸದಾ ನಿಷ್ಕಲಂಕಂ | 
ಮಹಾಲಿಂಗಸಂಗಂ ಭಜೇ ಸಿದ್ಧಲಿಂಗಂ 


& 


ಪವಿತ್ರಾಭಿಧೇಯಂ ಪರಾಮಾಯಗೇಯಂ| 
ನಿರಸ್ಕಾಂಗಜಾತಂ ಸುಧಾಸ್ಥಿತಗೀತಂ || 
ಪರಿಚ್ಛಿನ್ನ ಪಾಶಂ ಸಮಸ್ವಾಮರೇಶಂ | 
ಮಹಾಲಿಂಗಸಂಗಂ ಭಜೇ ಸಿದ್ದಲಿಂಗಂ 


- ಸಿದ್ಧಗಂಗಾ 


ఈ సంబరియన్స్ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


* ಸಂಪಾದಕೀಯ 


* ನವನೀತ 


* ಕ್ಷೇತ್ರವಾರ್ತೆ 
* ಸಿದ್ದಾರ್ಥ ಬುದ್ಧನಾದ 
* ಬಸವ ಬೋಧೆ 


ಬಿ. ಎಸ್ . ತಿನ್ನೋಲಿ 
- ಚನ್ನಪ್ಪ ಎರೇಸೀಮೆ 


* ಎಲರ್ಜಿ ( ರಕ್ಕನಂಜು) - ಡಾ!! ಎಲ್ . ಆರ್ . ಹೆಗ್ಗಡೆ 


* ಅಖಿಲ ಭಾರತ ವೀರಶೈವ 

ಮಹಾಸಭೆಯ ಅಧ್ಯಕ್ಷ ( ಈಶ್ವರ ಮಲ್ಲಪ್ಪ ಮಗ್ಗು೦) . 
* ಉದ್ಯೋಗ( ಕಿರುಕತೆ ) - ಪ. ರಾಮಕೃಷ್ಣ ಶಾಸ್ತ್ರಿ 
* ಪಿಡುಪರಿಯ ವೀರಶೈವಾ೦ದ್ರ | 
ಕವಿಗಳು 

- ಸಿ. ಟಿ. ಯು . ಕೊಟ್ರಯ್ಯ 
* ಕಣ್ಮರೆಯಾದ ಕಾದಂಬರಿಕಾರ 
ಕೊರಟ ಶ್ರೀನಿವಾಸರಾವ್ - ಜಯಸಿಂಹ 


MAN 


ಶ್ರೀವಾಣಿ 


1² . 


AMANI 


* ಯಕ- ದಾಸೋಹ ಈ ಮಾತುಗಳು ಕೇವಲ ವೀರಶೈವ 
ಸಂಪ್ರದಾಯದ ಪಾರಿಭಾಷಿಕ ಶಬ್ದಗಳಲ್ಲ, ಪರಂತು ಸಮಸ್ತ ಮಾನ 
ನನ ಬದುಕಿನ ಪರಿಪೂರ್ಣತೆಯ ಮಾಧ್ಯಮವಾಗಿದೆ. ಅದರಂತೆ ಶಿವ | 
ಪಥದಲ್ಲಿ ನಡೆಯುವ ಪ್ರತಿಯೊಬ್ಬ ವ್ಯಕ್ತಿಯ ಬಾಳರಥದ ಎರಡು 
ಚಕ್ರಗಳಿದ್ದ೦ತಿವೆ ; ಭಕ್ತ ಲಿಂಗದಲ್ಲಿ ಬೆರೆಯಲು ಸಾಧನೆಗಳಾಗಿವೆ. 
ಪರಿಭಾಷೆಯ ಗೊಂದಲವಿಲ್ಲದೆ, ವ್ಯಾಖ್ಯಾನದ ಅವಶ್ಯಕತೆಯಿಲ್ಲದೆ 
ಎಂಥವರಿಗೂ ತಿಳಿಯುವಂತೆ ತಿಳಿಯಾಗಿ ಅವುಗಳ ಲಕ್ಷಣವನ್ನು ನನ್ನ 
ಶರಣರು ಹೇಳಿದ್ದಾರೆ, 

« ಎನ್ನೊಡಲವಸರಕ್ಕೆ ಕುದಿಯದಿರುವುದು ; 
6 ಹಾಗದ ಕಾಯಕವ ಮಾಡಿ ಹಣವೊಡ್ಡವ 
ತಾ ಎಂಬದಿರುವುದು 

( ಅಂದಂದಿನ ನೇಮವ ಅಂದಂದೇ ಸಲಿಸುವುದು ೨೨ 
ಇವು ಕಾಯಕದ ಲಕೃಣವಾದರೆ , 

& ಸಂದಿಲ್ಲದೆ ಸಂಶಯವಿಲ್ಲದೆ ಮಾಡುವುದು > 
( ನಾಡಿಹೆನೆಂಬ ನಾಟಕೂಟದಲ್ಲಿ ಚಿತ್ತನಿಲ್ಲದಿರುವುದು > 

( ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡದಿರುವುದು 
ಮುಂತಾದುವು ದಾಸೋಹದ ಲಕ್ಷಣಗಳೆನಿಸಿವೆ . 

ಪರಿಪೂರ್ಣತೆಯನ್ನು ಪರಸ್ಪರ ಅಪೇಕ್ಷಿಸುವ ಇಂಥ ನಂತ್ರ ಸದೃಶ. 
ದಿವ್ಯ ಮಾತುಗಳನ್ನು ಮನುಕುಲವು ಮನನ ಮಾಡಿ, ಕೃತಿಗಿಳಿಸಿದಾಗ 
ಮಾತ್ರ , ಮಂಗಳ ಮಹಾ ಬೆಳಗು ಮೂಡಲು ಸಾಧ್ಯ . 


Us 


ಮೇ , 1983 


“ ಸಿದ್ದಗಂಗಾ ಮಾಸ ಪತ್ರಿಕೆ 


ಲೇಖಕರಲ್ಲಿ ಮನವಿ 

( ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ಶ್ರೀ ಸಿದ್ದಗಂಗಾ ಮಠ-572104 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 

ಗಿರುವ ಪ್ರಸಿದ್ದ ಮಾಸ ಪತ್ರಿಕೆಯಾಗಿದೆ. 
ತುಮಕೂರು ಜಿಲ್ಲೆ . 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 

ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಪ್ರಧಾನ ಸಂಪಾದಕರು 

ಕವನ, ಕಲೆ, ವಿಜ್ಞಾನ, ಶಿಕ್ಷಣ , ರಾಜ 
ಪಂ || ಚನ್ನಪ್ಪ ಎರೇಸೀಮೆ 

ನೀತಿ, ಧರ್ಮ , ದರ್ಶನ , ಇತಿಹಾಸ 

ವೈಚಾರಿಕ, ಚಿಂತನ, ನಗೆಬರೆಹ , ಹರಟೆ 
* * * 
ಸಹ ಸಂಪಾದಕರು 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ಪಿ . ಎನ್ , ಚಂದ್ರಶೇಖರಯ್ಯ 

ಶಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಬಸವರಾಜು 

ಸೈಜಿನ ಕಾಗದದ ಒಂದೇ ಮಗ್ಗುಲಲ್ಲಿ 

ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
ಜಾಹೀರಾತು ವಿಭಾಗ 

ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಎಂ , ರೇಣುಕಾರಾಧ್ಯ 

ಅಂಚೆಚೀಟಿಯನ್ನು ಲಗತ್ತಿಸಿರಬೇಕು. 

ಲೇಖನಗಳು ಆ ಕ ಸ್ಮಾ ತ್ ಕಳೆದು 
ಪ್ರಸಾರ ವಿಭಾಗ 

ಹೋದರೆ ಸಂಪಾದಕರು ಹೊಣೆಗಾರರಲ್ಲ . 
ಆರ್ . ಎಸ್ . ಮಲ್ಲೇಶಪ್ಪ 

ಲೇಖನಗಳಲ್ಲಿಸೂಕ್ತ ಬದಲಾವಣೆ ಮಾಡಿ 

ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಪ್ರಕಾಶಕರು 

ಈ ಬಗ್ಗೆ ಪತ್ರ ವ್ಯವಹಾಶಕ್ಕೆ ಅವಕಾಶ 
ಹೆಚ್ ಬಿ, ಗಂಗಾಧರಯ್ಯ | ವಿಲ್ಲ . ಅನುವಾದ , ರೂಪಾಂತರ ಲೇಖನ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ ಗಳಿಗೆ ಮೂಲ ಕೃತಿಕಾರರ ಅನುಮತಿ 

ಪಡೆದಿರಬೇಕು, ಮೈ ಕೈ ತ ಲೇಖನದ 
ಮುದ್ರಕರು 

ಪ್ರಕಟಣೆಗೆ : ಸಿದ್ದಗಂಗಾ ' ಆಗಿಂದಾಗ್ಗೆ 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಮುದ್ರಣಾಲಯ 

ಕಳುಹಿಸಿಕೊಡಲಾಗುವುದು . ಸ್ಥಿರ 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ಪ್ರಕಟಣೆಯ ಸ್ಥಳ 

ರಿಗೆ ಆದ್ಯತೆ ಕೊಡಲಾಗುವುದು , 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

“ ಸಂಪಾದಕರು ”. 

| ಸಿದ್ಧಗಂಗಾ' ಕನ್ನಡ ಮಾಸ ಪತ್ರಿಕೆ 
ಚಂದಾ ವಿವರ 

ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 
ವಾರ್ಷಿಕ ಚಂದಾ 15 - 00 ರೂ 

ತುಮಕೂರು ಜಿಲ್ಲೆ . 
ಆಜೀವ ಸದಸ್ಯತ್ವ 151 - 00 ರೂ | ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ. 


* 


* 


* 


* * 


* 


* 


* * 


* 


* 


ಮೇ , 1983 


ಸಂಪಾದಕೀಯ 


ಅಂದು ಸ್ವತಂತ್ರ ಭಾರತದ ಭವಿಷ್ಯದ ಬಗೆಗೆ ಯೋಚಿಸುವವರಿಗೆಲ್ಲ ಎಲ್ಲ ದಿಕ್ಕು 
ಗಳಿಂದಲೂ ನಿರಾಶಾದಾಯಕವಾದ, ಭಯ ಭೀತಿಗೊಳಿಸುವ ಅಂಶಗಳೇ ಗೋಚರ 
ವಾಗತೊಡಗಿವೆ. ಬರಬರುತ್ತ ಭಾರತದ ಆಂತರಿಕ ರಾಜಕೀಯ ಜೀವನದಲ್ಲಿ ಅನೇಕ 
ಬಿರುಕುಗಳನ್ನು ಕಾಣುವ೦ ತಾಗಿ ವಿಚಾರಶೀಲರೆಲ್ಲ ತಲೆಕೆರೆದುಕೊಳ್ಳುವಂತಾಗಿದೆ. 
ಸ್ವಾತಂತ್ರ್ಯಾನಂತರ ಸಮೃದ್ದ ಭಾರತವನ್ನು ಕಾಣುತ್ತೀವೆನ್ನುವವರ ಆಶೆಯೆಲ್ಲ ನುಚ್ಚು 
ನೂರಾಗಿದೆ . ದಿನೇದಿನೇ ರಾಷ್ಟ್ರ ದುರ್ಬಲಗೊಳ್ಳುತ್ತಿದೆಯೇನೋ ಎನ್ನುವ ಭಯ 
ಭೀತಿ ಆವರಿಸತೊಡಗಿದೆ. ಇಡಿಯಾಗಿ ಭಾರತ ಸ್ವತಂತ್ರಗೊಳ್ಳದೆ ಹೋಳಾಗಿ 
ಸ್ವತಂತ್ರವಾದಾಗಿನಿಂದಲೇ ಅನಿಷ್ಟ ಪರಂಪರೆಗಳು ಉಂಟಾಗುತ್ತ ಬಂದಿರುವುದನ್ನು 
ನಮ್ಮ ರಾಜಕೀಯ ಜೀವನದಲ್ಲಿ ಕಾಣಬಹುದಾಗಿದೆ. ಈ ಉಪಖಂಡದ ಸಮಗ್ರ 
ಭದ್ರತೆಗೆ ಭಾರತ ಪಾಕಿಸ್ತಾನ ಮತ್ತು ಪಾಕಿಸ್ತಾನದಿಂದ ಇತ್ತೀಚೆಗೆ ಸಿಡಿದು ಸ್ವತಂತ್ರ 
ಗೊಂಡ ಬಾಂಗ್ಲಾ ಈ ಮೂರೂ ರಾಷ್ಟ್ರಗಳು ಹೊಣೆಯೆಂಬುದನ್ನು ಅವು ಅರಿಯದೆ 
ಪರಸ್ಪರ ಸಂಶಯದ ಸುಳಿಯಲ್ಲಿ ಸಿಕ್ಕು ವ್ಯವಹರಿಸುವುದು , ಯಾರಿಗೂ ಕ್ಷೇಮ 
ವನ್ನುಂಟುಮಾಡುವಂತಹುದಲ್ಲ. ನಿಜವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾಗಳು 
ಚಿಕ್ಕ ರಾಷ್ಟಗಳು, ಅವು ತಮ್ಮ ಭದ್ರತೆಯನ್ನು ಭಾರತದ ಭದ್ರತೆಯೊಂದಿ ಗೆಕಾಯು| 
ಕೊಳ್ಳಬೇಕಾಗಿತ್ತು , ಆದರೆ ಹೀಗಾಗುತ್ತಿಲ್ಲ. ದಿನೇದಿನೇ ಪಾಕಿಸ್ಥಾನ ಶಸ್ತ್ರಾಸ್ತ್ರ 
ಗಳಿಂದ ಬೀಗಿನಿಲ್ಲುವ ಅನ್ಯ ರಾಷ್ಟ್ರದವರೆ ಪ್ರಚೋದನೆಗೊಳಗಾಗಿ ತನ್ನ ಉತ್ತಮ 
ಭವಿಷ್ಯವನ್ನು ಯೋಚಿಸಿದ್ದರೆ ಅದೊಂದು ತಪ್ಪು ಹೆಜ್ಜೆಯೇ . ಅದರ ಈ ತಪ್ಪು ಹೆಜ್ಜೆ 
ಯಿಂದ ಭಾರತಕ್ಕಾದ ಆತಂಕ ಅಷ್ಟಿಷ್ಟಲ್ಲ. ಇದು ತನ್ನ ಅಭಿವೃದ್ಧಿಗಾಗಿ ವ್ಯಯಿಸ 
ಬೇಕಾದ ಅಪಾರ ಧನವನ್ನು ತನ್ನ ಆಂತರಿಕ ಭದ್ರತೆಗೆ ವ್ಯಯಿಸುವ ಸನ್ನಿವೇಶ 
ಸ್ವಾತ೦ತ್ರ್ಯ ದ ಮೊದಲದಿನಗಳಿಂದಲೂ ವೊದಗಿದೊಂದು ದುರದೃಷ್ಟಕರಪ್ರಸಂಗ 
ವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ತನ್ನ ಅಭಿವೃದ್ಧಿಯನ್ನು ಸಾಧಿಸದೆ ಇತರರ ಅಭಿವೃದ್ಧಿ 
ಯನ್ನು ಸಹಿಸದ ಪಾಕಿಸ್ತಾನ ತನ್ನ ಮನೋಭಾವವನ್ನು ಬದಲಾಯಿಸಿಕೊಳ್ಳದಿದ್ದರೆ 
-ಘೋರವಿಪತ್ತನ್ನು ಎದುರಿಸದೆ ಗತ್ಯಂತರವಿಲ್ಲ, ಫಲಿತಾಂಶ ಉಭಯನಷ್ಟ , 


ಈ ಒಂದು ಸಮಸ್ಯೆಯ ಸುಳಿಯಲ್ಲಿ ಭಾರತ ಎಂದಿನಿಂದಲೂ ಸಿಕ್ಕು ಪೇಚಾ 
ಡುತ್ತ ಸಾಗಿಬಂದಿದ್ದರೆ, ಇತ್ತೀಚಿನ ಕಾಶ್ಮೀರ, ಪಂಜಾಬ , ಅಸ್ಸಾಂ ರಾಜ್ಯಗಳಲ್ಲಿ ತಲೆ 
ದೋರಿರುವ ಬಿಕ್ಕಟ್ಟಿನಿಂದ ತತ್ತರಿಸತೊಡಗಿದೆ. ಈ ಸಮಸ್ಯೆಗಳೆಲ್ಲ ಹುಟ್ಟಿ ಬೆಳೆದು 

( 47 ನೇ ಪುಟ ನೋಡಿ) 
ಮೇ , 1983 


ಜನಜಂಜಳದಲ್ಲಿ 

ನ ನನಿತ 
( ಸಂಸ್ಕೃತ ಶ್ಲೋಕಗಳ ಕನ್ನಡ ಭಾವಾನುವಾದ ). 


ಶೈಲೇ ಶೈಲೇ ನ ಮಾಣಿಕ್ಯಂ ಮಾಕಂ ನ ಗಜೇ ಗಜೇ ! 
ಸಾಧವೋ ನ ಹಿ ಸರ್ವತ್ರ ಚಂದನಂ ನ ವನೇ ನನೇ || 

ಗಿರಿ ಗಿರಿಗಳಲ್ಲಿ ಮುತ್ತು ರತ್ನದ ಗಣಿಯು 
ಕರಿ ಕರಿಗಳಲ್ಲಿರದು ಮಾಣಿಕ್ಯ ಮಣಿಯು 
ಸಾಧು ಸಂತರು ಸಿಗರು ಎಲ್ಲೆಂದರಲ್ಲಲ್ಲಿ 
ಚಂದನದ ತರುವಿರದು ವನವನಗಳಲ್ಲಿ. 


ಕನ್ಯಾ ವರಯತೇ ರೂಪಂ ಮಾತಾ ನಿತ್ಯಂ ಪಿತಾ ಶ್ರುತನು 
ಬಾಂಧವಾಃ ಕುಲಮಿಚ್ಛಂತಿ ಮೃಷ್ಟಾನ್ನನಿತರೇ ಜನಾಃ!! 

ವಧುವಿಗಾದರೂ ವರನ ರೂಪದಾಸೆ 
ತಾಯಿಗೋ ವರನ ಸಿರಿ , ತಂದೆಗವನ ವಿದ್ಯೆ 
ಬಂಧುಗಳು ಬಯಸುವರು ವರನ ಕುಲವನ್ನು 
ಉಳಿದವರು ಮೃಷ್ಟಾನ್ನದೂಟವನ್ನು , 


ಅನಭ್ಯಾಸೇ ವಿಷಂ ವಿದ್ಯಾ ಅಜೀರ್ಣೆ ಭೋಜನಂ ವಿಷಂ. 
ವಿಷಂ ಸಭಾ ದರಿದ್ರಸ್ಯ ವೃದ್ದ ಸ್ಯ ತರುಣೀ ವಿಷಮು || 

ಬರೆಯದಿರೆ - ಓದದಿರೆ ಪಾಠ ವಿಷವು 
ಅರಗದಿದ್ದರೆ ಅನ್ನ ತಯೂಟವಿಷವು 
ಹೆಡ್ಡನಿಗೆ ಜ್ಞಾನಿಗಳ ಕೂಟ ವಿಷವು 

ವೃದ್ಧನಿಗೆ ತರುಣಿಯೊಡನಾಟ ವಿಷವು. 
“ ಕಾವ್ಯ ಸುಧಾಪ್ರಿಯ '' * ( ಕೆ . ಜಿ . ರಂಗಯ್ಯ ) 
# # # # # # # # # 

- ಸಿದ್ಧಗಂಗಾ 


# 


ಕೇತವಾರ್ತೆ ಗ್ರಾಮಾಂತರ ಬಸವ ಜಯಂತಿ 


- 


- ಸಂಗ್ರಹ : ಹೆಚ್ . ವಿ . ವೀರಭದ್ರಯ್ಯ 


ಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಕಳೆದ ಐದು 
ವರ್ಷಗಳಿಂದಲೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಭಗವಾನ್ ಬಸವಣ್ಣನವರ ಜಯಂತಿ 
ಉತ್ಸವವನ್ನು ಆಚರಿಸುತ್ತಾ ಬರುತ್ತಿದ್ದಾರೆ. ಜನತೆಯಲ್ಲಿ ಧರ್ಮಜಾಗೃತಿ ಈ ಉತ್ಸ 
ನದ ಮೂಲೋದ್ದೇಶ, ಬಸವ ತತ್ವ ಪ್ರಚಾರದಿಂದ ಜನತೆ ಮತ್ತು ಲೋಕ ಕಲ್ಯಾ 
ಣದ ಮಹತ್ತರ ಧೈಯಸಾಧನೆ. ವಿಶ್ವ ಮಾನವ ಪ್ರೇಮಿ ಬಸವಣ್ಣನವರು ಬಾಳಿ 
ಬದುಕಿದ ಆದರ್ಶವನ್ನು ಜನತೆಗೆತೋರಿ, ಆ ಮಹಾ ಬೆಳಕಿನ ಮಾರ್ಗದಲ್ಲಿ ಮಾನವ 
ಮಾನವನಾಗಿ ಬದುಕಬೇಕೆನ್ನುವುದೇ ಶ್ರೀ ಶ್ರೀಗಳವರ ಉತ್ಕಟಾಕಾಂಕ್ಷೆ. ಈ ದಿಸೆ 
ಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮಾಂತರ ಪ್ರದೇಶದಲ್ಲಿ ಅಣ್ಣ ಬಸವಣ್ಣ 
ನವರ ಜಯಂತಿ ಉತ್ಸವವನ್ನು ಆಚರಿಸುತ್ತಾ ಪೂಜ್ಯರು ಬಂದಿದ್ದಾರೆ. ಪೂಜ್ಯರು 
ಹಮ್ಮಿಕೊಂಡಿರುವ ಉತ್ಸವ ಕಾರ್ಯಕ್ರಮ 24 ಗಂಟೆಗಳು ನಿರಂತರವಾಗಿ ನಡೆಯ 
ಬೇಕು. ಪ್ರಾತಃಕಾಲ ಷಟ್ಟಲ ಧ್ವಜಾರೋಹಣ , ಪೂಜ್ಯ ಬಸವಣ್ಣನವರ ಭಾವ 
ಚಿತ್ರ ಅನಾವರಣ ಮತ್ತು ಉತ್ಸವ. ಬೆಳಗಿನ ಹನ್ನೊಂದು ಘಂಟೆಯಿಂದ ಎರಡು 
ಘಂಟೆಯವರೆಗೆ ಮೊದಲ ಅಧಿವೇಶನ. ಅಧಿವೇಶನದಲ್ಲಿ ಅನೇಕ ವಿದ್ವಾಂಸರ ಮತ್ತು 
ಹರಗುರು ಚರಮೂರ್ತಿಗಳವರಿಂದ ಬಸವಣ್ಣನವರ ಜೀವನ ಸಂದೇಶಗಳನ್ನು ಭಾಷಣ 
ಮತ್ತು ಪ್ರವಚನಗಳ ಮೂಲಕ ಜನತೆಗೆ ತಿಳಿಸುವುದು, ಕೊನೆಯಲ್ಲಿ ಶ್ರೀ ಶ್ರೀಗಳವರ 
ಆಶೀರ್ವಚನ, ಮಧ್ಯಾಹ್ನ 2 ರಿಂದ 4 ರವರೆಗೆ ಶ್ರೀ ಶ್ರೀಗಳವರ ಪೂಜಾ ಕಾರ್ಯ 
ಕ್ರಮ ಮತ್ತು ಸಮಾರಂಭಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ. ಸಾಯಂಕಾಲ 
4 ಘಂಟೆಯಿಂದ ದ್ವಿತೀಯ ಅಧಿವೇಶನ ಆರಂಭ. ಕೊನೆಯಲ್ಲಿ ಶ್ರೀ ಶ್ರೀಗಳವ 
ರಿಂದ ಆಶೀರ್ವಚನ ರಾತ್ರಿ 8 ಘಂಟೆಯವರೆಗೂ ನಡೆಯುತ್ತದೆ, ನಂತರ ಪೂಜಾ 
ಪ್ರಸಾದ ವಿನಿಯೋಗ, ರಾತ್ರಿ ಹತ್ತು ಘಂಟೆಗೆ ಪೂ ಜ್ಯರ ಅಮೂಲ್ಯ ಸಲಹೆ 
ಪ್ರೊತ್ಸಾಹಗಳಿಂದ ಪೋಷಿತವಾದ ಶ್ರೀ ಸಿದ್ದಲಿಂಗೇಶ್ವರ ನಾಟಕ ಮಂಡಲಿಯವರಿಂದ 
ಶ್ರೀ ಜಗಜ್ಯೋತಿ ಬಸವೇಶ್ವರರ ನಾಟಕ ಪ್ರದರ್ಶನ, ಅಖಂಡವಾಗಿ 8 ಘಂಟೆಗಳ 
ಕಾಲ ಪ್ರದರ್ಶಿತವಾಗುವ ವರ್ಣರಂಜಿತ ವಸ್ತ್ರಾಲಂಕಾರಗಳಿಂದ ಕೂಡಿದ ಸಂಗೀತ 
ನೃತ್ಯ ನಾಟಕವನ್ನು ನೋಡಲು ಬರುವ ಜನಸಂದಣಿ ಸಹಸ್ರಾರು ಮಂದಿ, ಒಮ್ಮೆ 
ಯಿಂದ ಕುಳಿತು ರಾತ್ರಿಯೆಲ್ಲಾ ನಾಟಕವನ್ನು ನೋಡಿಆನಂದಿಸುತ್ತಾರೆ. ನಾಟಕಕ್ಕೆ 
ಬ ರು ವ ಆ ಜನಸಮೂಹ ಹಳ್ಳಿ ಹಳ್ಳಿಗೂ ಪೈಪೋಟಿಯೆನ್ನುವಂತೆ ಸೇರುತ್ತದೆ. 
ಮೇ , 1983 


ಸುಮಾರು ಹದಿನೈದು ಇಪ್ಪತ್ತು ಸಹಸ್ರ ಮಂದಿ ಪ್ರೇಕ್ಷಕ ವರ್ಗದಿಂದ ಕೂಡಿದ ಇಡೀ 
ಮೈದಾನವೆಲ್ಲ ಜನಮಯವಾಗುತ್ತದೆ. ನಾಟಕ ನೋಡಿ ಮರಳುವಾಗ ಒಂದು ಅನಿ 
ರ್ವಚನೀಯವಾದ ಮತ್ತೊಂದು ಲೋಕಕ್ಕೆ ಒಯ್ದವರಂತೆ ಮರಳುತ್ತಾರೆ ಇಡೀ ಜನ 
ಸೋಮ. ಇದು ಶ್ರೀ ಶ್ರೀಗಳವರ ಬಸವ ಜಯಂತ್ಯುತ್ಸವದ ಕಾರ್ಯಾಚರಣೆಯ 
ವೈಖರಿ . 

ಹೀಗಾಗಿ ಪ್ರಸಕ್ತ ಸಾಲಿನಲ್ಲಿ ಸುಮಾರು ಇಪ್ಪತ್ತು ಸ್ಥಳಗಳಲ್ಲಿ ಜಯಂತಿ 
ಉತ್ಸವವನ್ನು ಆಚರಿಸಲಾಗಿದೆ. ಅವುಗಳ ಪೈಕಿ ಕೆಲವು ಸ್ಥಳಗಳಲ್ಲಿ ಸೇರಿದ್ದ ಜನ 
ಸಂದಣಿಯನ್ನು ಕುರಿತು ಶ್ರೀ ಶ್ರೀಗಳವರು ಮಾಡಿದ ಆಶೀರ್ವಚನವನ್ನು ಸಂಕ್ಷಿಪ್ತವಾಗಿ 
ಈ ಕೆಳಗೆ ಕೊಡಲಾಗಿದೆ. 


(10- 4-83 ರಂದು ನೆಲಮಂಗಲ ತಾಲ್ಲೂಕು ಕಂಬಾಳು ಮಠ ಇಲ್ಲಿ 

( ಶ್ರೀ ಶ್ರೀಗಳವರ ಆಶೀರ್ವಚನ ) 


ಇದು ವಿಜ್ಞಾನ ಯುಗ, ವಿಚಾರ ಯುಗ, ಸಾಹಸ ಪ್ರವೃತ್ತಿಯ ಯುಗ , 
ಭೀಕರ ಬಡತನವನ್ನು ರಾಷ್ಟ ಅನುಭವಿಸುತ್ತಿರುವ ವಿಷಮ ಕಾಲ . ಇಂಥ ಸಂದಿಗ್ಧ 
ಪರಿಸ್ಥಿತಿಯಲ್ಲಿ ಬಸವ ಜಯಂತಿಯ ಆಚರಣೆಯ ಅಗತ್ಯವಿದೆಯೆ ? ಎಂಬ ಪ್ರಶ್ನೆ ಏಳು 
ವುದು ಸಹಜ, ಸ್ವಾಭಾವಿಕ. ಜೀವನ ಇಂದು ಹಲವಾರು ಸಮಸ್ಯೆಗಳ ಹುತ್ತವಾಗಿ , 
ಪರಿಹಾರ ಕಂಡುಕೊಳ್ಳುವ ಬಗೆ ಹೇಗೆ ಎಂದು ಚಿಂತಿಸುವಂತಾಗಿದೆ. ಬಸವಣ್ಣನವರ 
ಜೀವನ ಸಂದೇಶವನ್ನು ಅನುಸರಿಸುವುದರಿಂದ ಇವೆಲ್ಲವುಗಳಿಗೆ ಪರಿಹಾರ ಕಂಡುಕೊಳ್ಳ 
ಬಹುದಾಗಿದೆ . ಬಸವಣ್ಣನವರು ಒಂದು ಸಮಾಜದ, ಒಂದು ರಾಷ್ಟ್ರದವ್ಯಕ್ತಿಯಲ್ಲ. 
ಅವರು ವಿಶ್ವಮಾನವರು. ಅವರು ತೋರಿದ ಮಾರ್ಗ ಜಗತ್ತನ್ನೇ ಆತ್ಮೀಯಭಾವ 
ದಿಂದ ಆಲಿಂಗಿಸಿಕೊಳ್ಳುವ ಪ್ರೀತಿಯ ಮಾರ್ಗ. “ ಇವನಾರವ , ಇವನಾರವ, ಇವ 
ನಾರವನೆಂದೆನಿಸದಿರಯ್ಯ , ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದೆನಿಸಯ್ಯ ” 
ಎಂದರು. ನಮ್ಮಲ್ಲಿ ಎರಡು ವಿಧದ ಸಾಧಕರನ್ನು , ಆದರ್ಶ ಜೀವಿಗಳನ್ನು , ಆಚಾರ 
ರನ್ನು ಕಾಣುತ್ತೇವೆ. ಎತ್ತರಕ್ಕೆ ಬೆಳೆದು ಗಿರಿಶಿಖರದ ಮೇಲೆ ನಿಂತು ಧರ್ಮೋಪದೇಶ 
ಮಾಡುವವರದು ಒಂದು ಶ್ರೇಣಿ, ಮತ್ತೊಂದೆಂದರೆ ತಾವೂ ಬೆಳೆದು ವಿಶ್ವದೆತ್ತರಕ್ಕೆ , 
ದೀನ, ದಲಿತರ ಕಣ್ಣೀರನ್ನು ಕಂಡು ಕರಗಿ , ಅವರ ಉದ್ದಾರಕ್ಕೆ ತಮ್ಮ ಜೀವನವನ್ನು 
ಅರ್ಪಿಸಿಕೊಂಡು , ಇಡೀ ಬೆಟ್ಟವನ್ನೇ ಹೊತ್ತು ನಿಲ್ಲುವ ಆದರ್ಶ ಪುರುಷರದು. ಬಸ 
ವಣ್ಣನವರದು ಬೆಟ್ಟವನ್ನು ಹೊತ್ತು ಲೋಕ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡು 
ಕೊಳ್ಳುವ ಆದರ್ಶ. ಬಸವಣ್ಣನವರು ಸಮಗ್ರ ಕ್ರಾಂತಿಯ ಮೂಲಪುರುಷರು. 

( 48 ನೇ ಪುಟ ನೋಡಿ) 
10 

ಸಿದ್ದಗಂಗಾ 


ಸಿದ್ಧಾರ್ಥ ಬುದ್ಧನಾದ 


- ಬಿ . ಎಸ್ . ತಿನೋಲಿ 


ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಜನಜೀವನವನ್ನು ಬೆಳಗಲು 
ಜನಿಸಿಬಂದ ಅನೇಕ ಮಹಾಪುರುಷರಲ್ಲಿ ಭಗವಾನ್ ಬುದ್ಧನೂ ಒಬ್ಬ . ಜನತೆಗೆ ಸನ್ಮಾ 
ರ್ಗವನ್ನು ತೋರಿ, ಅವರ ಕಣ್ಣೀರನ್ನು ತೊಡೆಯಲು ಆತನು ತನ್ನ ಬಾಳನ್ನೇ ಪಣ. 
ನಾಗಿಟ್ಟ ಮಹಾನ್ ವ್ಯಕ್ತಿ , ಆತನು ಹುಟ್ಟಿ , ಬೆಳೆದು, ತಾನು ಕಂಡ ಸತ್ಯವನ್ನು ಜನ 
ತೆಗೆ ಬೋಧಿಸಿದ ಭಾರತದ ನೆಲದಲ್ಲಿ ಇಂದು ಬುದ್ಧ ಧರ್ಮವು ಬಾಳಿಲ್ಲವಾದರೂ 
ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮವು ಅಸಂಖ್ಯ ಅನುಯಾಯಿಗಳನ್ನು 
ಪಡೆದಿದೆ. 


ಭಾರತವು ಧರ್ಮದ ತವರು. ವಿವಿಧ ಮತ ಪಂಥಗಳು ಬಾಳಿ ಬೆಳಗಿದ 
ಬೀಡು, ಎರಡು ಸಾವಿರ ವರುಷಗಳಿಗಿಂತ ಪೂರ್ವದಲ್ಲಿಯೇ ವಿಶ್ವಮಾನವ , ಅಹಿಂಸಾ 
ಮೂರ್ತಿಗೌತಮ ಬುದ್ಧನು ಜನಿಸಿದ ನಾಡು. ಕಾಲಕಾಲಕ್ಕೆ ಸಮಾಜದಲ್ಲಿ ಸಂಭ. 
ವಿಸಿದ ಅವ್ಯವಸ್ಥೆಗಳನ್ನು ಸರಿಪಡಿಸಿ ಜನತೆಗೆ ಸತ್ಯಮಾರ್ಗವನ್ನು , ನೀತಿ ಮಾರ್ಗವನ್ನು 
ತೋರಿಸಿದ ಮಹಾ ಪುರುಷರ ಜೀವನ ಚರಿತ್ರೆಗಳು ಭವ್ಯ ಭಾರತದ ಇತಿಹಾಸದ ಪುಟ 
ಗಳನ್ನು ಅಲಂಕರಿಸಿವೆ. ಜನರು ತಮ್ಮ ಜೀವನದಲ್ಲಿ ಒಂದಿಲ್ಲೊಂದು ದುಃಖ 
ದುಮಾನ, ರೋಗರುಜಿನ, ಸಾವು ನೋವುಗಳಿಂದ ತತ್ತರಿಸಿ ದಿಗ್ಗಾಂತರಾದಾಗ 
ಅವರ ಜೀವನ ಪಥದಲ್ಲಿ ದಾರಿದೀಪವಾಗಿ ಬೌದ್ಧ ಧರ್ಮ ಬಂದಿತೆಂದು ಇತಿಹಾಸ 
ಹೇಳುತ್ತದೆ. ಸಾಮಾನ್ಯವಾಗಿ ಧರ್ಮವೆಂದರೆ ನೈತಿಕ ವ್ಯವಸ್ಥೆಯೆಂದು ಹೇಳಬಹುದು. 
ಅದು ಸಿದ್ಧಾಂತವಲ್ಲ. ಸಾಕ್ಷಾತ್ಕಾರವೆಂದು ಹೇಳುವವರೂ ಉಂಟು. ಧರ್ಮವು 
ಅತೀಂದ್ರಿಯ ಅನುಭವವೆಂದು ಅನುಭಾವಿಗಳು ತಿಳಿಸುತ್ತಾರೆ. ಈ ಒಂದು ಅರ್ಥವನ್ನು 
ಗಮನದಲ್ಲಿಟ್ಟುಕೊಂಡು, ಗೌತಮ ಬುದ್ಧನ ಜೀವನ ಹಾಗೂ ಸಾಧನೆ ಕುರಿತು ಚಿಂತನ 
ಮಾಡಬಹುದಾಗಿದೆ . 


ಮೇ ಹದಿನೆಂಟರಂದು ಬುದ್ಧ ಪೂರ್ಣಿಮಾ. ಈ ಶುಭ ದಿನವನ್ನೇ ಗೌತಮ 
ಬುದ್ಧನ ಜನ್ಮ ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ಇದು ಅವನು ಮಾನ 
ವರಿಗೆ ನೀಡಿದ ಅಮರ ಸಂದೇಶವನ್ನು ಮೆಲಕು ಹಾಕುತ್ತಾ “ ಆ೦ತರಿಕ ಅವಲೋಕನ 
ಮಾಡುವ ಸುದಿನವೆಂದು ಹೇಳಬಹುದು . ಅಂತಹ ಮಹಾಪುರುಷನ ಜೀವನಚರಿತ್ರೆ 
ನಮ್ಮ ಜೀವನಕ್ಕೆ ಪ್ರೇರಣೆ ಯಾಗಲಿ . 
ಏಪ್ರಿಲ್ , 1983 


ಹಿಮಾಲಯದ ಅಂಚಿನಲ್ಲಿ, ಅಂದರೆ ( ಈಗಿನ ಭಾರತ ನೇಪಾಳ ಗಡಿ ಪ್ರದೇಶ 
“ ದಲ್ಲಿ ) ಶಾಕ್ಯವಂಶದ ಅರಸರ ಶುದ್ಧೋಧನ ರಾಜ್ಯವಾಳುತ್ತಿದ್ದನು. ಅವನ ಮಮತೆಯ 
ಪುತ್ರನಾಗಿ ಕ್ರಿ . ಪೂರ್ವ 566 ರಲ್ಲಿ , ಗೌತಮನು, ( ಸಿದ್ದಾರ್ಥನು ) ಲುಂಬಿನಿ 
ಬನದಲ್ಲಿ ಜನಿಸಿದನು. ಈ ಜನ್ಮ ಸ್ಥಳದ ಬಗ್ಗೆ ಅಶೋಕನು ನಿಲ್ಲಿಸಿದ ಶಿಲಾಶಾಸನವು 
ತಿಳಿಸುತ್ತದೆ, ಸಿದ್ದಾರ್ಥನು ಇ ತ ರ ರಾಜಪುತ್ರರಂತೆ ಸುಖಲೋಲುಪತೆಯಲ್ಲಿ 
ಹಾಯಾಗಿ ಜೀವನವನ್ನು ಕಳೆಯಬಹುದಾಗಿತ್ತು . ಆದರೆ ದೈವೇಚ್ಚೆಯೇ ಬೇರೆಯಾ 
ಗಿತ್ತು . ಮಗನು ಒಂದಿಲ್ಲೊಂದು ದಿನ ರಾಜ್ಯ ಪಟ್ಟವನ್ನು ತೊರೆದು ಸಂನ್ಯಾಸಿಯಾ 
ಗುತ್ತಾನೆ.-.- ಎಂಬ ಭವಿಷ್ಯವಾಣಿಗೆ ಹೆದರಿ ತಂದೆ ಶುದ್ದೋಧನನು ಮ ಮ ತೆ ಯ 
ಸಂಕೋಲೆಯಲ್ಲಿ ಮೈ ತುಂಬಾ ಕಣ್ಣಾಗಿ ರಕ್ಷಿಸುವ ವ್ಯವಸ್ಥೆ ಮಾಡಿದ್ದನು. ಮುದ್ದು 
ಮಗನ ದೃಷ್ಟಿಗೆ ವಯೋವೃದ್ಧ ರೋಗಿ ಮತ್ತು ಜೀವನದ ಸಾವುನೋವು, ಕಷ್ಟ 
ಕಾರ್ಪಣ್ಯಗಳು ಬೀಳದಂತೆಯ ಅತಿ ಎಚ್ಚರಿಕೆ ವಹಿಸಿದ್ದನು. ಆದರೆ ವಿಧಿನಿಯಮ 
ತಪ್ಪುವಂತಿರಲಿಲ್ಲ . ಏನು ಆಗಬೇಕಾಗಿತ್ತೋ ಅದು ಆಗಿಯೇ ಹೋಯಿತು. 


ರಾಜವೈಭವದಲ್ಲಿ ಮೆರೆಯುತ್ತಿದ್ದ ಸಿದ್ದಾರ್ಥನು ಅದು ಹೇಗೋ ನಿಷೇಧವಾದ 
ಈ ದೃಷ್ಟಾಂತಗಳನ್ನು ಕಂಡು ಅತಿ ಕಳವಳಗೊಂಡನು . ಅವನ ಮನಸ್ಸು ಮಮ್ಮಲ 
ಮರುಗಿತು . ಜೀವನದ ಸಂಗಾತಿಯಾದ ದುಃಖದ ರಹಸ್ಯ ಅವನ್ನು ಮಿಶ್ರಮಿಸಲು 
ಬಿಡಲಿಲ್ಲ. ಈ ಕ್ಷಣಿಕ ಸುಖಗಳಿಗಿಂತ, ಬೇರೆ ಯಾವುದೋ ಒಂದು ಅವ್ಯಕ್ತ ಆನಂದ 
ನೆಮ್ಮದಿಗಾಗಿ ಅವನ ಮನಸ್ಸು ಮಿಡುಕಿತು ; ಜೀವ ಬಯಸಿತು. ಬುದ್ದನ ಆಗಿನ 
ಮನದ ಅಳಲನ್ನು ಅರ್ಥಮಾಡಿಕೊಳ್ಳುವಾಗ “ ದುಃಖದುಮ್ಮಾನಗಳ ಬಗ್ಗೆ ಹೇಳುವ 
ಹಾಡುಗಳೇ ಮಧುರ ಗೀತೆಗಳು ” ಎಂಬ ಆಂಗ್ಲ ಕವಿ ಶೆಲ್ಲಿಯ ಪದ್ಯ ನೆನಪಾಗುತ್ತದೆ. 
ಕತ್ತಲಲ್ಲಿ ಹೊರಳಾಡುತ್ತಿರುವ ಕಂದ ತನ್ನ ಮನೆಗೆ ಹೋಗಲು ಕೂಗಾಡಿದಂತೆ , 
ಅನಂತತೆಯಿಂದ ಬೇರ್ಪಟ್ಟ ನಾವು ಅದರೊಂದಿಗೆ ಲೀನವಾಗಲು ಬಯಸುತ್ತೇವೆ 
ಎಂದು ದಾರ್ಶನಿಕರು ತಿಳಿಸಿದ್ದು ಇಲ್ಲಿ ಔಚಿತ್ಯಪೂರ್ಣವೆನಿಸುತ್ತದೆ. 


ಯುವರಾಜ ಸಿದ್ದಾರ್ಥ ಯಾವುದೋ ಒಂದು ಅವ್ಯಕ್ತ ಬಯಕೆಗಾಗಿ ಹಂಬಲಿ 
ಸುತ್ತಿದ್ದನು. ಅವನು ಆಗಿನ ಕಾಲದ ಆಗುಹೋಗುಗಳ ಸಂಪ್ರದಾಯದ ಸುಳಿಯಲ್ಲಿ 
ರಲು ಬಯಸಲಿಲ್ಲ. ಉದಾತ್ತ ಬಯಕೆಯನ್ನು ಈಡೇರಿಸಿಕೊಳ್ಳಲು ಸುಖ ಸಂಪತ್ತು 
- ಸತ್ವರಹಿತ ಭ್ರಮೆಗಳೆಂಬ ಅರಣ್ಯ ಬೇಧಿಸಿ ಹೋಗಬೇಕೆಂದು ಮನಸ್ಸು ನಿರ್ಧರಿಸಿತು. 
ಜೀವನದಲ್ಲಿ ಅಧಿಕಾರ, ಸಂಪತ್ತು ಸುಖಗಳಿಗೆ ಮೋಹಗೊಳ್ಳದೆ ಉಪನಿಷತ್ತಿನಲ್ಲಿ 
ಹೇಳಿದಂತೆ “ ಕತ್ತಲಿನಿಂದ ಬೆಳಕಿನೆಡೆಗೆ , ಅಸತ್ಯದಿಂದ ಸತ್ಯದೆಡೆಗೆ, ಮರಣದಿಂದ 
ಅಮರತ್ವದೆಡೆಗೆ ಸಾಗಲು ಇಚ್ಚಿಸಿದನು. ಅದಕ್ಕಾಗಿಯೇ ಒಂದು ಮಧ್ಯರಾತ್ರಿ ಸತಿ 
ಸುತರನ್ನು ಬಿಟ್ಟು ತನ್ನ ಪಥವನ್ನು ಮುಂದುವರಿಸಿದನು. ಸಿದ್ದಾರ್ಥನ ಸಂಸಾರಪರಿ 
1 12 

ಸಿದ್ದಗಂಗಾ 


ನಾ 


ತ್ಯಾಗದ ಚಿತ್ರವನ್ನು ಅತಿ ಸುಂದರವಾಗಿ ಕಾವ್ಯಮಯವಾಗಿ ಆಂಗ್ಲ ಕವಿ ಸರ ಎಗ್ವಿನ್ 
ಆತ್ಮಾಳ್ ಆಂಗ್ಲ ಭಾಷೆಯಲ್ಲಿರುವ ಲಾಯಿಟ್ ಆಫ್ ಏಷಿಯಾದಲ್ಲಿ ಬಣ್ಣಿಸಿದ್ದಾನೆ. 

ಗೌತಮನು ಮಾನವನೇ ಮಾನವನ ಹಾಗೂ ಇತರ ಕ್ರಿಮಿಕೀಟಗಳ ಕಡಲೆ 
ರಿಯಾಗಿರುವುದನ್ನು ಕಂಡು ಬೇಸರಗೊಂಡನು. ಇದಕ್ಕೆ ಶಾಶ್ವತ ಪರಿಹಾರ ಕಂಡು 
ಕೊಳ್ಳಲು ( ಆಂತರಿಕ ಬೆಳಕನ್ನು ಕಾಣಲು ಬಯಸಿ ದೇಹ ದಂಡಿಸಿ 40 ದಿನಗಳ 
ವರೆಗೆ ಘೋರತಪಸ್ಸನ್ನು ಮಾಡಿದನು. ಭೋಧಿವೃಕ್ಷದಡಿಯಲ್ಲಿ ತಪಸ್ಸು ಮಾತೆ 
ತಿದ್ದ ಗೌತಮನಿಗೆ ಒಮ್ಮಿಂದೊಮ್ಮೆ ಜ್ಞಾನದ ಬೆಳಕೊಂದು ಮಿಂಚಿನೋಪಾದಿ 
ಯಲ್ಲಿ ಸಂಚರಿಸಿದಂತಾಗಿ ಆ ಕ್ಷಣವೇ ಗೌತಮನು ಬುದ್ಧನಾದನು. ಅವನ ಸಂದೇಶ 
ವೇ ದಮ್ಮಪದ' ಅಂದರೆ ಧರ್ಮಪಥವಾಯಿತು. 


* ಗೌತಮಬುದ್ದನು, ಜ್ಞಾನೋದಯದ ಬೆಳಕಿನಲ್ಲಿ ತಾನು ಹಿಂದೆ ಎಂದೆಂದೂ 
ಕಾಣದ ನಾಲ್ಕು ಕಟುಸತ್ಯಗಳನ್ನು ಕಂಡನು . ಇವುಗಳಿಗೆ ಬೌದ್ದ ಸಿದ್ದಾ೦ತದಲ್ಲಿ 
ಆರ್ಯಸತ್ಯವೆಂದೂ ಹೆಸರು . ಜೀವನವು ದುಃಖಮಯ , ದುಃಖವೇ ಮೊದಲನೆಯ 
ಸತ್ಯವಾಗಿದೆ. ಈ ದುಃಖಕ್ಕೆ ಕಾರಣ ಇದ್ದೆಯಿದೆ. ಇದೇ ದುಃಖಸಮುದಾಯ 
ಇದು ಎರಡನೇ ಸತ್ಯವನಿಸಿದೆ. ದುಃಖವನ್ನು ನಿವಾರಿಸಲು ಸಾಧ್ಯವಿದ್ದು ಅದೇ ದುಃಖ 
ನಿರೋಧ ಎಂಬ ಮೂರನೇ ಸತ್ಯವಾಗಿದೆ. ದುಃಖ ನಿವಾರಣೆಗೆ ಮಾರ್ಗಗಳಿವೆ. 
ಅವುಗಳೇ ದುಃಖವಿರೋಧ, ಗಾಮಿನಿ ಪ್ರತಿಪತ್ ಎಂಬುದು ನಾಲ್ಕನೇ ಸತ್ಯ . 
ಬುದ್ಧ ಧರ್ಮದ ಪ್ರಕಾರ ಈ ನಾಲ್ಕನೇ ಸತ್ಯದ ಅನ್ವೇಷಣೆಗಾಗಿ ಎಂಟು ಮಾರ್ಗಗಳಿವೆ 
ಅವುಗಳೆಂದರೆ : 1 ; ಸಮ್ಯಕ್ ದೃಷ್ಟಿ , 2) ಸತ್ಸಂಕಲ್ಪ , 3) ಸತ್ 
ವಾಕ್ಸ್ , 4 ) ಸತ್ಕಮಾಣತ್ , 5) ಸತ್ ಆಜೀವ, 6) ಸದವ್ಯಾಯಾಮ , 
7) ಸಮ್ಯಕ್ಸ್ಮತಿ, 8 ) ಸಮ್ಯಕ್ ಸಮಾಧಿ. 
ಅಷ್ಟ ಮಾರ್ಗಗಳು : ಈ ಅಷ್ಟ ಮಾರ್ಗಗಳು ಹೂವಿನ ಹಾಸಿಗೆ ನೀನಲ್ಲ. 
ಸ್ಪರ್ಶ, ವೇದನೆ, ತೃಷ್ಣ ಮೊದಲಾದ ಹನ್ನೆರಡು ಕೊಂಡಿಯ ಜೀವನ ಚಕ್ರವನ್ನು 
ಗೆಲ್ಲುವುದು ಅತಿ ಕಠಿಣ. ಏಕೆಂದರೆ ಇವು ಚೇಳಿನ ಕೊಂಡಿಯಷ್ಟೇ ತೀಕ . ಈ 
ಕೊಂಡಿಗಳಿಂದ ಕಳಚಿಕೊಂಡು ಹೊರಬಂದಾಗಲೇ ದುಃಖ ನಿವಾರಣೆ ಸಾಧ್ಯವೆಂದು 
- ಗೌತಮ ಬುದ್ಧನು ಪ್ರತಿಪಾದಿಸಿದನು. 


00 


- ಭಗವಾನ್ ಬುದ್ಧನು ತಾನು ಕಂಡ ಸತ್ಯವನ್ನು ಪ್ರಥಮವಾಗಿ ಸಾರಾನಾಥದಲ್ಲಿ 
ಪ್ರಕಟಪಡಿಸಿದನಲ್ಲದೆ , ಭಾರತದ ಉದ್ದಗಲಕ್ಕೂ ಸಂಚರಿಸಿ ಅಂಹಿಸಾ ತತ್ವ ಪ್ರಚುರ 
ಗೊಳಿಸಿ ಲಕ್ಷಾಂತರ ಜನ ಅನುಯಾಯಿಗಳನ್ನಾಗಿ ಮಾಡಿದನು . ಬುದ್ದನ ಅಮರ 
ಸಂದೇಶಕ್ಕೆ ಜನಸಾಮಾನ್ಯರಷ್ಟೇ ಅಲ್ಲ ಅರಸು ಅಧಿಪತಿಗಳು ತಲೆದೂಗಿದರು . ತತ್ವದ 
ಮೇ , 1983 

13. 


ಪಾಲನೆಯಲ್ಲಿ ತಲ್ಲೀನರಾದರು. ಬೌದ್ಧ ಧರ್ಮವು ಎಲ್ಲ ಮತೀಯರಿಗೂ ಹಾಗೂ 
ವರ್ಗದವರಿಗೂ ಅನ್ವಯವಾದುದರಿಂದ ಬೇಗನೆ ವಿಶ್ವವ್ಯಾಪಿ ಧರ್ಮವಾಗಿ ಬೆಳೆಯಿತು 
ಈಗಲೂ ಶ್ರೀಲಂಕಾ, ಬರ್ಮಾ, ಚೀನಾ, ಜಪಾನ್ , ಟಿಬೇಟ್ , ನೋ ದ ಲಾ ಲ 
ದೇಶಗಳಲ್ಲಿ ಅಸಂಖ್ಯಾತ ಬೌದ್ದ ಅನುಯಾಯಿಗಳು ಇದ್ದಾರೆ. 


ಅವರ ಸಂದೇಶ : ಗೌತಮ ಬುದ್ಧನು ಅವರ ಸಂದೇಶಗಳ ( ಸಂಕಲನ' ವಾ 
ದಮ್ಮಪದ' ವು ಪಾಲಿ ಭಾಷೆಯಲ್ಲಿದ್ದು ವಿಶ್ವದ ಶ್ರೇಷ್ಠ ಧರ್ಮಗ್ರಂಥಗಳಲ್ಲೊಂದಾಗಿದೆ 
ಈಗಲೂ ಬೈಬಲ್ ಕುರಾನ್ ಭಗವದ್ಗೀತೆ, ರಾಮಾಯಣ ಮುಂತಾದ ಮೇಲೆ 
ಕೃತಿಗಳ ಸಾಲಿನಲ್ಲಿ ಮೆರೆಯುತ್ತದೆ. ದಮ್ಮಪದ ಗ್ರಂಥವನ್ನು ಅಧ್ಯಯನ ಮಾಡ 
ವಾಗ ಧರ್ಮದ ವ್ಯಾಪಕ ಅರ್ಥದತ್ತ ಗಮನ ಹರಿಸಬೇಕು. ಯಾವುದೇ ಧಮ 
ದಬೇರುಗಳು ಮಾನವನ ಮೂಲಭೂತ ಪ್ರವೃತ್ತಿಯಲ್ಲಿ ಸುಪ್ತವಾಗಿವೆ . ಬಿಡ 
ಗಡೆಯ ಬಯಕೆ, ಸಂತೋಷದ ಅನ್ವೇಷಣೆ ಹಾಗೂ ಪರಿ ಪೂರ್ಣತೆಯ ಅಭಿಲಾನ 
ಅವನ ಮೂಲ ಪ್ರವೃತ್ತಿಯ ಮೂರು ಮುಖಗಳು?” ಅದೂ ಅಲ್ಲದೆ, ಮಾನವ 
ಧಾರ್ಮಿಕ ಕಲ್ಪನೆ ಬೆಳೆಯಲು ಸುತ್ತಲಿನ ಪರಿಸರ , ಪರಿಸ್ಥಿತಿಗಳು ಸಹಾಯಕರ 
ದವು. ಒಂದೆಡೆ ಸೃಷ್ಟಿ ಸೌಂದರ್ಯದ ಲಾಸ್ಯ , ಮತ್ತೊಂದೆಡೆ ಮೃತ್ಯುವಿನ ಕೂ 
ಹಾಸ್ಯ ಇವುಗಳಲ್ಲಿ ಅಗೋಚರ, ಅಗಾಧ ಚೈತನ್ಯ ಶಕ್ತಿಯಿದೆಯೆಂದು ಮನಗಂತ 
ಮಾನವನು ಆ ಶಕ್ತಿಯ ಉಪಾಸನೆಗಾಗಿ ಹಲವಾರು ವಿಧಿವಿಧಾನಗಳು ಬಳಸಿಕ 
ಹೀಗೆ ಅನುಕ್ರಮಿಸಿದ ಮಾರ್ಗವೇ ಧರ್ಮದ ಬೆಳವಣಿಗೆಯಾಗಿದೆ. ಈ ಒಂದ 
ವ್ಯಾಪಕವಾದ ಧಾರ್ಮಿಕ ಕಲ್ಪನೆಯ ಹಿನ್ನಲೆಯಲ್ಲಿ ಬೌದ್ಧ ಧರ್ಮದ ಬೆಳವಣಿನ 
ಹಾಗೂ ಅದು ಬೀರಿದ ಪ್ರಭಾವವನ್ನು ಗುರುತಿಸಬಹುದಾಗಿದೆ. ಮಾನವ ಜೀನ 
ನದ ಮೂಲಭೂತ ಮೌಲ್ಯಗಳ ಅರಿವನ್ನು ಮಾಡಿಕೊಂಡ ಗೌತಮ ಬುದ್ಧನ 
ನೀಡಿದ ಧರ್ಮ ಸಂದೇಶ ಈಗಿನ ಸಂಕೀರ್ಣ ಸಮಾಜದಲ್ಲಿ ಶಾಂತಿ, ಪ್ರೇಮಗ 
ಸಂಜೀವಿನಿಯಾಗಬಲ್ಲದು. 


ಧರ್ನುಪದ ದರ್ಶನ : ದುಃಖದಲ್ಲಿದ್ದವರನ್ನು ಕಂಡು ಅನುಕಂಪ ತೋರಿ ಅವ 
ವೇದನೆಯನ್ನು ನಿವಾರಿಸುವುದೇ ಬೌದ್ಧ ಧರ್ಮದ ಜೀವಾಳವಾಗಿದೆ. ದೀನದಲಿ 
ತರ ಏಳಿಗೆಗಾಗಿ ಚಿಂತನೆ ಮಾಡುತ್ತಿರುವ ಪ್ರಸಕ್ತ ಸಮಾಜಕ್ಕೆ ಬುದ್ದನು ನೀಡಿದ 
ಸಂದೇಶ ಇಂದಿಗೂ ಅನ್ವಯಿಸುತ್ತದೆ. ಆಗಿನ ಕಾಲದ ಪರಿಸರ ಪರಿಸ್ಥಿತಿಗಳನ್ನು 
ಕಂಡು ದುಃಖ ದುಮ್ಮಾನಗಳನ್ನು ನಿವಾರಿಸಲು, ಸೂಕ್ತ ಮಾರ್ಗವೊಂದನ್ನು ಸರ 
ವಾಗಿ ನಿರೂಪಿಸಿದ ಗ್ರಂಥ ಇದಾಗಿದೆ. ಮನುಷ್ಯನಿಗೆ ಭಯಭಕ್ತಿ ಇರಬೇಕು 
ಭಯದ ಅಂಕುರವಾಗದಿದ್ದರೆ ಧರ್ಮದಲ್ಲಿ ಆಸಕ್ತಿ ಬೆಳೆಯುವುದಿಲ್ಲ ಎಂಬ ಅಭಿಪ 
ಯವನ್ನು ಬುದ್ಧನು ತಳೆದಿದ್ದನು. ತನ್ನನ್ನು ಪಾಚಿಯಂತೆ ಸುತ್ತುಗಟ್ಟಿರುವ ದುಃ8 
14 

ಸಿದ್ದಗಂಗೆ 


ಗಳನ್ನು ಕಿತ್ತೊಗೆದು ಮಾನವನು ಜಾಗೃತವಾಗಬೇಕು. ಹಾಗೂ ಜನ್ಮ ಜನ್ಮಾಂ 
ತರಗಳ ಸುಳಿಯಲ್ಲಿ ಸಿಲುಕಿ ದ ಮಾನವನಿಗೆ ಚಿತ್ತಶುದ್ದಿ ಬೇಕು. ಅದಕ್ಕಾಗಿಯೇ 
ಹಲವು ಹನ್ನೊಂದು ರೀತಿನೀತಿಗಳನ್ನು ಧರ್ಮಪದದಲ್ಲಿ ಬೋಧಿಸಿದೆ. ಕಾಯಾ 
ವಾಚಾ ಮನಸಾ ಶುದ್ದವಿದ್ದು ನುಡಿದಂತೆ ನಡೆದು ಸಜ್ಜನರಾಗಿ ಸಿದ್ಧಿಯನ್ನು ಪಡೆ 
ಯಬೇಕೆಂದು ಗೌತಮ ಬುದ್ಧನು ಬೋಧಿಸಿದ್ದಾನೆ. ಹೀಗೆ ಈ ಧರ್ಮಗ್ರಂಥವು 
ಹೆಜ್ಜೆ ಹೆಜ್ಜೆಗೆ ಜನರಿಗೆ ಅಮೂಲ್ಯ ಉಪದೇಶಗಳನ್ನು ನೀಡುತ್ತದೆ. ಗೌತಮ 
ಬುದ್ಧನ ಅನುಯಾಯಿಗಳಾಗಿ ಸಂನ್ಯಾಸ ಸ್ವೀಕರಿಸಿದ ಸ ದ ಸ್ಯ ರು ಭಿಕುಗಳೆಂದು 
ಕರೆಯಲ್ಪಡುತ್ತಿದ್ದರು. ಭಿಕ್ಷೆಬೇಡುವುದು ತನ್ನ ಹೊಟ್ಟೆ ತುಂಬಿಕೊಳ್ಳಲು ಅಲ್ಲ, 
ಹಸಿದವರನ್ನು ಮೊದಲು ತೃಪ್ತಿ ಪಡಿಸುವುದಾಗಿ ಹಾಗೂ ಧನಿಕರಿಗೆ ದಾನಿಗಳಾ 
ಗಲು ಅವಕಾಶ ಕಲ್ಪಿಸುವುದಕ್ಕಾಗಿ ಎಂಬ ಭಾವನೆಯಿಂದ ಬಿಕ್ಷುವಾಗಬೇಕೆಂದು 
ಗೌತಮ ಬುದ್ಧನು ಅವರಿಗೆ ಎಚ್ಚರಿಕೆ ನೀಡಿದ್ದನು. ಈ ಗ್ರಂಥದಲ್ಲಿ ನಿರೂಪಿಸಿದ 
ಅನೇಕ ಅಂಶಗಳು ಅಂದಿನ ಸಾಮಾಜಿಕ ಸ್ಥಿತಿಗತಿಗಳ ಮೇಲೆ ಬೆಳಕು ಚೆಲ್ಲುತ್ತವೆ. 
ಹೋಮ ಹವನ ಮಾಡುವುದಕ್ಕಿಂತ ಪರೋಪಕಾರ ಹಾಗೂ ಅಹಿಂಸಾಪ್ರವ್ರತಿ, 
ಯಿಂದ ಸಿಗುವ ಫಲ ಅತಿಶ್ರೇಷ್ಠವೆಂದು ಹೇಳಿ ಎರಡು ಸಾವಿರ ವರ್ಷಗಳ ಹಿಂದೆ 
ದೀನದಲಿತರನ್ನೊಳಗೊಂಡ ಜಡಸಮಾಜವನ್ನು ಬಡಿದೆಬ್ಬಿಸಿದ ಮಹಾನುಭಾವ 
ಗೌತಮ ಬುದ್ಧ . ಇದನ್ನೇ ಅಂದಿನ ಸಾಮಾಜಿಕ ಕ್ರಾಂತಿಯೆನ್ನಬಹುದು. ಮನು 
ಹೈನು ತನ್ನನ್ನು ತಾನೇ ಉದ್ದರಿಸಿಕೊಳ್ಳಲು ಅವನು ನೀಡಿದ ಸಂದೇಶ ಪ್ರತಿಯೊಂ 
ದಕ್ಕೂ ಸರಕಾರವನ್ನೇ ಅವಲಂಬಿಸುವ ಪ್ರವೃತ್ತಿ ಬೆಳೆಯುತ್ತಿರುವ ಪ್ರಸಕ್ತ ಸಮಾ 
ಜಕ್ಕೆ ಎಷ್ಟೊಂದು ಅವಶ್ಯವಾಗಿದೆಯೆಂದು ಊಹಿಸಬಹುದು. 

ಸ್ವಾರ್ಥ, ದುರಾಶೆ , ದ್ವೇಷ ಮುಂತಾದವುಗಳಿಂದ ತುಂಬಿ ತುಳುಕುತ್ತಿರುವ 
ಈ ಸಂಕೀರ್ಣ ಸವರಾಜದಲ್ಲಿ ಧರ್ಮದ ಅಧ್ಯಯನ ಅನಿವಾರ್ಯವಾಗಿದೆ. . 

( ಕೃಪೆ : ಜನಪದ) 
ಕರುಳಿನ ಹೂ 
-ಶ್ರೀಮತಿ ಸುನು, ಬಾಗಲಕೋಟ, ಕನ್ನಡ ಪ್ರಾಧ್ಯಾಪಕಿ, ಶಹಾಬಾದ. 
ಎದೆಯ ಹಂದರ ಮೇಲೆ ಹರಡಿದೆ 

ಮುಂದೆ ನಿನಗಿದೆ ಯೌವ್ವನ 
ಕರುಳ ಬಳ್ಳಿಯ ಹೂವು ಹರಳಿದೆ ||ಪ|| 

ಹೂವ ಕಳಚಿದ ಹೀಚಿನಂದದಿ 
ನಿನ್ನೆ ಕಂಡೆನೀನೆನ್ನ ಕಣ್ಣಲಿ 

ಬೆಳಗೆ ನಿನ್ನಯ ತನುಮನ || ೨ || 
ಮುಗಿದ ಮಗ್ಗೆಯ ತೆರದಲಿ 

ಹುಳಿಯು ಕೂಡಿದ ಹಣ್ಣಿನಂದದಿ 
ಇಂದು ಬಿರಿದು ಕಂಪು ಸೂಸಿ 

ಕಹಿಯು ಸಿಹಿಗಳ ಮಿಶ್ರಣ 
ತುಂಬಿ ಸಂತಸ ಮನದಲಿ || ೧ | | ಅದರ ಮರ್ಮವನರಿತು ನೀ 
ಹೂವಿನಂದದಿ ನಗುವ ಮಗುವೆ 

ಕಾಣು ಜೀವನ ದರ್ಶನ || ೩ || 
ಮೇ , 1983 

15 


ಬಸವ ಬೋಧೆ 


ಪಂ . ಚನ್ನಪ್ಪ ಎರೇಸೀಮೆ 


- ಕೆ . ಶ. ೧೧೩೨ ನೆಯ ಇಸ್ವಿಯ ವೈಶಾಖ ಶುದ್ಧ ತದಿಗೆ ರೋಹಿಣಿ ನಕ್ಷತ್ರ 
ದಲ್ಲಿ ಬಾಗೆವಾಡಿಯ ಮುಂಡಿಗೆಯ ಮಾದರಸ ಮತ್ತು ಮಾದಲಾಂಬಿಕೆಯರಿಗೆ ಮಗ 
ನಾಗಿ ಬಸವೇಶ್ವರನು ಜನಿಸಿದನು . ಬಸವಣ್ಣನ ಬಾಲ್ಯದ ವಿದ್ಯಾಭ್ಯಾಸವು ಬಾಗೆ 
ವಾಡಿಯಲ್ಲಿಯೇ ಆಯಿತು. ಮುಂದೆ ಪ್ರೌಢವಿದ್ಯಾಭ್ಯಾಸಕ್ಕಾಗಿ, ಮಲಪ್ರಹಭಾ 
ಕೃಷ್ಣಾ ನದಿಗಳ ಸಂಗಮ ಸ್ಥಾನವಾದ - ಕಪ್ಪಡಿ ಸಂಗಮ ” ಎಂಬಲ್ಲಿದ್ದ ಗುರುಕುಲಕ್ಕೆ 
ತೆರಳಿ ಅಲ್ಲಿ ಜಾತವೇದರೆಂಬ ಹೆಸರಿನ ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಈ 
ಜಾತವೇದರಿಗೆ ಈಶಾನಗುರುಗಳೆಂದು ಹೆಸರು . ಅರ್ಥಶಾಸ್ತ್ರ , ಗಣಿತ, ಸಮಾಜ 
ಶಾಸ್ತ್ರ , ವೇದಾಗಮ ಪುರಾಣಾದಿ ಸಕಲ ವಿದ್ಯೆಗಳಲ್ಲಿ ಬಸವಣ್ಣನವರು ಪಾರಂಗತ 
ರಾದರು. ಸುಮಾರು ೨೫ ನೆಯ ವಯಸ್ಸಿನವರೆಗೆ ಶ್ರದ್ದೆಯಿಂದ ವಿದ್ಯಾಭ್ಯಾಸಮಾಡಿ 
ವಿದ್ವಾಂಸರೆನಿಸಿದ ಬಸವಣ್ಣನವರ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿತು. ಈ ಸಮಯದಲ್ಲಿ 
ಐಹೊಳೆ, ಪಟ್ಟದಕಲ್ಲುಗಳ " ವೀರ ಬಣಂಜು ' ಸಂಘವೆಂಬ ವ್ಯಾಪಾರೀ ಸಂಘವು 
ಭಾರತದಲ್ಲೆಲ್ಲ ಪ್ರಖ್ಯಾತಿ ಪಡೆದ ಸಂಘವೆನಿಸಿತ್ತು . ಇವರು ಭಾರತದ ಸಮಸ್ತ ಭಾಗ 
ದಲ್ಲಿ ಸಂಚರಿಸಿ ವ್ಯಾಪಾರ ಮಾಡುತ್ತಿದ್ದರು. ಬಸವಣ್ಣನವರು ಇವರ ಸಹಾಯ 
ದಿಂದ ಸಾಮಾನ್ಯವಾಗಿ ಕಾಶ್ಮೀರ ಮೊದಲ್ಗೊಂಡು ತಮಿಳು ನಾಡಿನವರೆಗೆ ಸಂಚರಿಸಿ 
ಭಾರತದ ಸ್ಥಿತಿಗತಿಗಳನ್ನೆಲ್ಲ ಅರ್ಥಮಾಡಿಕೊಂಡರು. ಆ ಕಾಲದ ಭಾರತದ ಸ್ಥಿತಿ 
ಗತಿಗಳನ್ನೂ ಜನತೆಯಲ್ಲಿ ಆವರಿಸಿರುವ ಅನೇಕಲೋಪದೋಷಗಳನ್ನೂ ಅರ್ಥಮಾಡಿ 
ಕೊಂಡು ಭಾರತೀಯ ಸನಾತನ ಧರ್ಮಕ್ಕೆ ಹಿಡಿದಿದ್ದ ಅಂಧಶ್ರದ್ದೆಯೆಂಬ ಕೂಪದಿಂದ. 
ಅದನ್ನು ಪಾರು ಮಾಡಲು ದೃಢ ಸಂಕಲ್ಪ ಮಾಡಿಕೊಂಡು ಕಪ್ಪಡಿಸಂಗಮಕ್ಕೆ ಹಿಂತಿ 
ರುಗಿದರು . 


. ಉತ್ತರ ಭಾರತವು ಪದೇ ಪದೇ ಪರಕೀಯರ ದಾಳಿಯಿಂದ ಜರ್ಜರಿತವಾಗಿ 
ಹೋಗಿತ್ತು . ಘಜನಿ ಮಹಮೂದನು ೧೮ ಸಲ ದಂಡೆತ್ತಿ ಬಂದು ಆಪಾರ ಐಶ್ವರ 
ವನ್ನು ಕೊಳ್ಳೆ ಹೊಡೆದಿದ್ದನು. ಪರಕೀಯರು ಭಾರತದ ಭೂಮಿಯಲ್ಲಿ ಪದಾರ್ಪಣೆ 
ಮಾಡಿ ರಾಜ್ಯ ಕಟ್ಟುವ ಹವಣಿಕೆಯಲ್ಲಿದ್ದರು. ದಕ್ಷಿಣ ಭಾರತದಲ್ಲೂ ಕೂಡ ದೊಡ್ಡ 
ಚಕ್ರಾಧಿಪತ್ಯವಾಗಿದ್ದ ಚಾಲುಕ್ಯ ಚಕ್ರಾಧಿಪತ್ಯವು ಅವನತಿಗೆ ಬರಹತ್ತಿತು. ಇಲ್ಲಿ 
ಅನೇಕ ರಾಜ್ಯಗಳು ಹುಟ್ಟಿಕೊಂಡು ಅವೆಲ್ಲ ಐಕಮತ್ಯವಿಲ್ಲದೆ ಪರಸ್ಪರ ಯುದ್ಧದಲ್ಲಿಯೇ 

ಸಿದ್ದಗಂಗಾ 


1G 


ತೊಡಗಿದ್ದವು. ಇದರ ಜೊತೆಗೆ ಧರ್ಮ ಧರ್ಮಗಳ ತಿಕ್ಕಾಟವೂ ಉ೦ಟಾಗಿ ಜನತೆ 
ಗೊತ್ತುಗುರಿಯಿಲ್ಲದೆ ಸಾಗುತ್ತಿತ್ತು . ದೇಶವು ಬಡತನದತ್ತ ನಡೆಯುತ್ತಿತ್ತು , ಜನತೆ 
ಸ್ವಾಭಿಮಾನ ಶೂನ್ಯದತ್ತ ಅಡಿಯಿಡುತ್ತಿತ್ತು . ಈ ಎಲ್ಲ ಪರಿಸ್ಥಿತಿಗಳೂ ಬಸವಣ್ಣನ 
ಮೇಲೆ ಮಹತ್ತರ ಪರಿಣಾಮವನ್ನುಂಟುಮಾಡಿದವು. ಸರ್ವ ಪ್ರಯತ್ನದಿಂದ ಇಂಥ 
ತಾಳಗೆಟ್ಟು ತೊಳಲುತ್ತಿರುವ ಜನತೆಯಲ್ಲಿ ಜಾಗೃತಾ ಮನೋಭಾವವನ್ನುಂಟುಮಾಡ 
ಬೇಕು; ಕೆಚ್ಚುನೆಚ್ಚುಗಳಿಂದ ಅವರು ಶೋಭಿಸುವಂತಾಗಬೇಕು ; ಹೀಗೆ ಸಮಗ್ರ 
ಭಾರತೀಯರನ್ನು ಸ್ವಾಭಿಮಾನದಿಂದ ಬೆಳಗುವಂತೆ ಮಾಡಿ, ಭಾರತದ ರಾಜಕೀಯ, 
ಸಾಮಾಜಿಕ, ಧಾರ್ಮಿಕ , ಆರ್ಥಿಕ ರಂಗದಲ್ಲಿ ನೂತನ ಕ್ರಾಂತಿಯೊಂದನ್ನು ಪ್ರಸಾರ 
ಮಾಡುವ ಯೋಚನೆಯಲ್ಲಿ ಮತ್ತು ಯೋಜನೆಯಲ್ಲಿ ಬಸವಣ್ಣ ಮುಳುಗಿ ಹೋದನು. 
ಇವನು ತನ್ನ ಸುಮಾರು ಇಪ್ಪತೈದನೆಯ ಪ್ರಾಯದಲ್ಲಿ ಕಲ್ಯಾಣದ ಅರಸರಲ್ಲಿ ಮಂತ್ರಿ 
ಯಾಗಿದ್ದ ತನ್ನ ಪೂರ್ವಸಂಬಂಧದ ಸಿದ್ದ ರಸ ಎಂಬುವನ ಮಗಳಾದ ನೀಲಲೋಚನೆ 
ಯನ್ನೂ , ಸೋದರ ಮಾವನಾದ ಬಲದೇವ ಮಂತ್ರಿಯ ಮಗಳು ಗಂಗಾಂಬಿಕೆ 
ಯನ್ನೂ ಲಗ್ನವಾಗಿ ಗೃಹಸ್ಥಾಶ್ರಮ ಸ್ವೀಕರಿಸಿ ಕಲ್ಯಾಣದಲ್ಲಿಯೇ ವಾಸಿಸತೊಡಗಿ 


ದನು . 


ಆಗ ಕಲ್ಯಾಣವು ಚಾಲುಕ್ಯ ಚಕ್ರವರ್ತಿಗಳ ಕೈತಪ್ಪಿ ಕ ಲ ಚ ರ ವಂಶದ 
ಬಿಜ್ಜಳ ಎಂಬ ಚಾಲುಕ್ಯರ ಸಾಮಂತನೇ ಆಗಿದ್ದ ಅರಸನ ಸ್ವಾಧೀನಕ್ಕೆ ಬಂದಿತ್ತು . 
ಬಿಜ್ಜಳನು ಬಸವಣ್ಣನ ಅಸಾಧಾರಣ ಗಣಿತಶಾಸ್ತ್ರ ಪಾಂಡಿತ್ಯಕ್ಕೂ , ಪ್ರತಿಭೆಗೂ , 
ಸತ್ಯ ಶುದ್ದ ನಡೆವಳಿಕೆಗೂ ಮಾರುಹೋಗಿದ್ದನು. ಅಂತೆಯೇ ಬಸವಣ್ಣನಿಗೆ ಬಿಜ್ಜಳ 
ದೊರೆ ಮೊದಲು ಕರಣಿಕ ವೃತ್ತಿಯಲ್ಲಿ ಸ್ಥಾನಕೊಟ್ಟನು. ಬಸವಣ್ಣ ತನ್ನ ವೃತ್ತಿಯಲ್ಲಿ 
ತೋರಿದ ಕರ್ತವ್ಯನಿಷ್ಠೆ , ಪ್ರತಿಭೆ, ಕಾರಕೌಶಲ , ಸತ್ಯಸಂಧತೆ, ಸ್ವಾಮಿಭತ್ಯ 
ಸಂಬಂಧವೇ ಮೊದಲಾದ ಉದಾತ್ತ ಗುಣಗಳಿಂದ ಮುಂದೆ ಮಂತ್ರಿ ಸ್ಥಾನವನ್ನು 
ಪಡೆದನು. 


ಬಸವಣ್ಣನು ಸಾಮಾನ್ಯ ಜನತೆಯಲ್ಲಿ ಧರ್ಮತತ್ವಗಳನ್ನೂ , ಸಾಮಾಜಿಕ 
ರಡೆನುಡಿಗಳನ್ನೂ ಪ್ರಸಾರಮಾಡಲು, ಸಂಸ್ಕೃತಕ್ಕಿಂತ ಜನರ ಆಡುನುಡಿಯಾದ 
ಕನ್ನಡವೇ ಅತ್ಯುತ್ತಮ ಭಾಷೆಯೆಂದು ಭಾವಿಸಿ ವೇದ ಪುರಾಣಾಗಮಗಳಲ್ಲಿರುವ 
ಹತ್ಯಗಳನ್ನು ಕನ್ನಡದಲ್ಲಿಯೇ ವಚನ ರೂಪವಾಗಿ ರಚಿಸಿ ಜನತೆಯಲ್ಲಿ ಧಾರ್ಮಿಕ 
ವಾಮಾಜಿಕ ತತ್ತ್ವಗಳನ್ನು ಪ್ರಸಾರಮಾಡಹತ್ತಿದನು. ಬಸವಣ್ಣನ ಈ ಹೊಸ ಅಭಿ 
ಪ್ರಾಯಗಳನ್ನೊಳಗೊಂಡ ವಿಚಾರಗಳು ಭಾರತದ ಮೂಲೆಮೂಲೆಗಳಲ್ಲಿ ಪ್ರಸಾರ 
ಕೊಂಡು ಕಾಶ್ಮೀರ ಮೊದಲ್ಗೊಂಡು ಕನ್ಯಾಕುಮಾರಿಯವರೆಗೆ ಅನೇಕ ಜನರ ಗಮನ 
ಇಳೆದು ಕಲ್ಯಾಣಕ್ಕೆ ಆಗಮಿಸಿದರು . ಹೀಗಾಗಿ ಕಲ್ಯಾಣ ನಗರವೇ ಒಂದು ಪುಟ್ಟ 
ಮೇ , 1983 

17 


ಭಾರತವಾಗಿ ಪರಿಣಮಿಸಿತು. ಸುಮಾರು ೭೭೦ ಜನರುಳ್ಳ ಒಂದು ಅಖಿಲ ಭಾರತ 
ಮಟ್ಟದ “ ಶಿವಾನುಭವ ಮಂಟಪ ' ವೆಂಬ ಒಂದು ಹೊಸ ಸಂಸ್ಥೆಯನ್ನು ಕಲ್ಯಾಣದಲ್ಲಿ 
ಕಟ್ಟಿದರು. ಬಳ್ಳಿಗಾವೆಯ ಪ್ರಭುದೇವರೇ ಆ ಸಂಸ್ಥೆಯ ಅಧ್ಯಕ್ಷರು, ಅವರು 
ಮಹಾ ವಿದ್ವಾಂಸರೂ ಮಹಿಮಾಶಾಲಿಗಳೂ ಆಗಿದ್ದರು. ಈ ಎಲ್ಲ ಪ್ರತಿನಿಧಿಗಳು 
ಮುಂದಿನ ಭಾರತದ ಉದ್ದಾರಕ್ಕೆ ಯಾವ ಯೋಜನೆ ಹಾಕಬೇಕು ? ಯಾವ ಮಾರ್ಗ 
ದಲ್ಲಿ ಜನತೆಯ ಜೀವನಮಟ್ಟವನ್ನು ಮೇಲೆತ್ತಬೇಕು ? ಎಂಬ ಬಗೆಗೆ ತೂಗಿನೋಡಿ 
ವಿಚಾರಮಾಡಿ ಅನೇಕ ತತ್ವಗಳನ್ನು ಹೊರಗೆಡಹಿದರು. ಇವರೆಲ್ಲರ ವಿಚಾರಗಳು 
ವಚನಗಳ ರೂಪದಲ್ಲಿ ಇಂದಿಗೂ ಪ್ರಚಾರದಲ್ಲಿವೆ. ವಚನ ರಚನೆ ಮಾಡಿದವರಲ್ಲಿ 
ಬಸವಣ್ಣ , ಬಳ್ಳಿಗಾವೆಯ ಅಲ್ಲಮಪ್ರಭುದೇವರು , ಉಡುತಡಿಯ ಅಕ್ಕಮಹಾದೇವಿ, 
ಸೊಲ್ಲಾಪುರದ ಸಿದ್ದರಾಮೇಶ್ವರ , ಕಾಶ್ಮೀರದ ಮೋಳಿಗೆ ಮಾರಯ್ಯ ಮತ್ತು ಅವನ 
ಹೆಂಡತಿ ಮಹಾದೇವಿಯಮ್ಮ , ಕಾಥೇವಾಡದ ಆದಯ್ಯ , ಬನಾರಸದ ಶಿವಲೋಕ 
ಮಂಚಣ್ಣ , ಮಹಾರಾಷ್ಟ್ರದ ಉರಿಲಿಂಗದೇವ, ಆಂಧ್ರದ ಕಲ್ಲುಕುರಿಕೆಯ ಸಕಲೇಶ 
ಮಾದರಸ, ಉರಿಲಿಂಗಪೆದ್ದಿ ಮುಂತಾದವರು ಮುಖ್ಯರಾದರೂ ಇನ್ನೂ ಅನೇಕ ಜನ 
ಭಾರತದ ವಿವಿಧ ಭಾಗಗಳ ಜನರಿದ್ದಾರೆ. ಇವರೆಲ್ಲರೂ ಕನ್ನಡದಲ್ಲಿಯೇ ವಚನ 
ಗಳನ್ನು ರಚಿಸಿದ್ದಾರೆ. 

ಮೇಲೆ ತಿಳಿಸಿದ ೭೭೦ ಜನರೆಲ್ಲರೂ ಬಸವಣ್ಣನ ಕ್ರಾಂತಿಕಾರಕ ಅಭಿಪ್ರಾಯ 
ಗಳಿಗೆ ಮಾರುಹೋಗಿ ಅವನ ಆದೇಶದಂತೆ ಕಾರರಂಗಕ್ಕೆ ಧುಮುಕಿದ ಮಹಾ ವಿಚಾರ 
ವಾದಿಗಳು ; ಸತ್ಯ ಶುದ್ದ ನಡೆವಳಿಕೆಯುಳ್ಳವರು ; ಅಖಂಡ ಭಾರತದ ಮೇಲೆ 
ಹೆಣಗಿದವರು . ಭಾರತದ ಅನೇಕ ಮುಖ್ಯ ದೌರ್ಬಲ್ಯಗಳನ್ನು ಹೋಗಲಾಡಿಸಿ 
ಭಾರತದ ಜನತೆಯನ್ನು ಮೇಲಕ್ಕೆತ್ತಲು ಪ್ರಯತ್ನಿಸಿದ ಮಹಾ ಮಹಾಂತರು. ಇವ 
ರೆಲ್ಲರೂ ಬಸವಣ್ಣನವರ ಯೋಚನೆ, ಯೋಜನೆಗಳಂತೆ ಕಾಠ್ಯ ಮಾಡಿದರು . 


ಬಸವಣ್ಣನವರ ಬೋಧೆ 

(ನಡೆ- ನುಡಿ) 
ಬಸವಣ್ಣನವರು ಲೋಕಕ್ಕೆ ಬೋಧಿಸಿದ ಬೋಧೆಗಳು ಬಹು ಘನವಾದವು. 
- ಪರಮಾತ್ಮನ ಲೀಲೆಯಿಂದ ಕಣ್ಣಿಗೆ ಕಾಣುವ ಈ ಜಗತ್ತಿನಲ್ಲಿ ಬಾಳಲು ಎಲ್ಲರಿಗೂ 
ಹಕ್ಕಿದೆ. ಈ ಜಗತ್ತು , ನೀರು, ಗಾಳಿ, ಅನ್ನ ಎಲ್ಲವೂ ಪರಮಾತ್ಮನ ದಾನ, ಆತನ 
ಈ ದಾನವೆಲ್ಲವನ್ನುಂಡು ನಾವು ಜೀವಿಸಿದ ಬಳಿಕ ಆತನ ಬಗೆಗೆ ನಮಗೆ ಅತ್ಯಂತ 
ಭಕ್ತಿ ಬೇಕು. ಈ ಸೃಷ್ಟಿಯೆಂಬುದು ಆ ಪರಮಾತ್ಮನ ಟಂಕಶಾಲೆಯೇ ಆಗಿದೆ. 
ನಾವೆಲ್ಲ ನಾಣ್ಯಗಳು , ನಾಣ್ಯಗಳ ಎರಡೂ ಮುಖ ಶುದ್ದವಾಗಿ ಅಚೊತ್ತಿದ್ದರೆ ಮಾತ್ರ 
18 

ಸಿದ್ಧಗಂಗಾ 


ವ್ಯವಹಾರಕ್ಕೆ ಯೋಗ್ಯವಾಗುವ ಹಾಗೆ ನಾವು ಮನಸ್ಸಿನಿಂದ ಪರಿಶುದ್ಧರಾಗಿ ವ್ಯವ 
ಹಾರದಲ್ಲಿ ಪರಿಶುದ್ಧರಾಗಿ ಬಾಳಬೇಕು. ಕಳ್ಳನಾಣ್ಯ ಕೊಟ್ಟನಾಣ್ಯ ವ್ಯವಹಾರಕ್ಕೆ 
ಸಲ್ಲುವುದಿಲ್ಲ. ಈ ದೇಹವೆಂಬುದು ನಶ್ವರ ; ಮೂರು ದಿನದ ಸಂತೆ ಎನ್ನುತ ದೇಹದ 
ಬಗೆಗೆ ಅನಾದರಣೆ ಯೋಗ್ಯವಲ್ಲ . ಇದು ಪರಮಾತ್ಮನನ್ನು ಒಲಿಸುವುದಕ್ಕೆ ನಮಗೆ 
ಪರಮಾತ್ಮನಿಂದಲೇ ಕೊಡಲ್ಪಟ್ಟ ಪ್ರಸಾದ. ಈ ದೇಹವನ್ನು ಧರಿಸಿಯೇ ನಾವು 
ಸಾಧಿಸಬೇಕಾದುದನ್ನು ಸಾಧಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗುವ ಹಾಗೆ ಈ 
ಪ್ರಪಂಚದಲ್ಲಿ ನಡೆದರೆ ಅವನ ಪ್ರೀತಿಗೆ ಪಾತ್ರರಾಗುತ್ತೇವೆ, ಹುಟ್ಟಿದುದಕ್ಕೂ ಸಾರ್ಥಕ 
ನಾಗುತ್ತದೆ. ಈ ದೇಹವು ಪರಮೇಶ್ವರನು ಆವಾಸ ಮಾಡುವುದಕ್ಕೆ ಯೋಗ್ಯ 
ವಾಗಿರುವಂತೆ ಮನಸ್ಸಿನಲ್ಲಿರುವ ಕೊಳೆ, ಬುದ್ದಿಯಲ್ಲಿರುವ ಕೊಳೆಗಳನ್ನೆಲ್ಲ ತೆಗೆಯ 
ಬೇಕು. ಗುಡಿಸಿ ಆ ಎಲ್ಲ ಕೊಳೆ ತೆಗೆದು ರಂಗವಲ್ಲಿಯನ್ನಿಕ್ಕಿ ಗುಡಿತೋರಣ ಕಟ್ಟಿದರೆ 
ಈಶ್ವರ ನಮ್ಮಲ್ಲಿ ಬಂದು ಅಡಿಯಿಟ್ಟಾನು. ದೇವರಿಗಾಗಿ ಬೇರೆ ಗುಡಿ ಕಟ್ಟಲೇ 
ಬೇಕಾಗಿಲ್ಲ. ನಮ್ಮ ದೇಹದ ಕಾಲುಗಳೇ ಕಂಬವಾಗಬೇಕು, ಶಿರವೇ ಬಂಗಾರದ 
ಕಳಶವಾಗಬೇಕು, ಪ್ರಪಂಚವನ್ನೆಲ್ಲ ವ್ಯಾಪಸಿರುವ ಪರಮಾತ್ಮನಿಗೆ ಗುಡಿ ಕಟ್ಟಿ ಅಲ್ಲಿ 
ಒಂದು ವಿಗ್ರಹವಿಟ್ಟು ಪೂಜಿಸಿ ಅವನ ಕೃಪೆ ಪಡೆಯುವುದಕ್ಕಿಂತ ನಮ್ಮ ದೇಹದಲ್ಲಿಯೇ 
ಅವನಿಗೆ ಇಂಬುಕೊಡಬೇಕು. ನಾವು ಪರಿಶುದ್ಧರಾಗದ ವಿನಾ ಅವನು ನಮ್ಮಲ್ಲಿ 
ಪ್ರವೇಶಿಸಲಾರನು. ಕೊಳೆಗೂ ಪರಮಾತ್ಮನಿಗೂ ಬಲು ದೂರ. 


ಈ ಜಗತ್ತಿಗೆ ಪರಮಾತ್ಮನೊಬ್ಬನೇ . ಅವನಿಗೆ ಹಲವು ಹೆಸರುಗಳಿರಬಹುದು. 
ನೂರಾರು ದೇವರುಗಳ ಪೂಜೆ, ನೈವೇದ್ಯ , ಪತ್ರೆ ಪುಷ್ಪ , ಮಜ್ಜನ - ಇಷ್ಟರಿಂದಲೇ 
ಅವನು ತೃಪ್ತನಾಗಲಾರನು . ಅವನು ತೃಪ್ತಿಯನ್ನು ಹೊಂದಲು ನನ್ನ ಹೃದಯ 
ವನ್ನೇ ಅವನಿಗೆ ಅರ್ಪಿಸಬೇಕು. ಪ್ರಾಣಿಗಳನ್ನು ಬಲಿಕೊಟ್ಟು ದೇವರ ಒಲುಮೆ 
ಪಡೆಯಲು ಪ್ರಯತ್ನಿಸುತ್ತಾರೆ. ಇದಂತೂ ಅತೀವ ಮೌ ಡ್ಯದ ಪರಮಾವಧಿ. 
ಸ್ವರ್ಗಲೋಕವೆಂಬುದು ಬೇರೆ ಎಲ್ಲೂ ಇಲ್ಲ, ನಾವು ವಾಸ ಮಾಡುವ ಈ ಲೋಕವೇ 
ಸ್ವರ್ಗವಾಗುವಂತೆ ನಾವು ಮಾರ್ಪಡಿಸಿಕೊಳ್ಳಬೇಕು. ಸತ್ಯದ ನಡೆ-ನುಡಿಗಳಿಂದ 
ನಮ್ಮ ಸುತ್ತಮುತ್ತಣ ಪ್ರಪಂಚವೇ ಸ್ವರ್ಗವಾಗುತ್ತದೆ. “ ಸತ್ಯವ ನುಡಿವುದೇ ಸ್ವರ್ಗ ; 
ಮಿಥ್ಯವ ನುಡಿವುದೇ ನರಕ ” “ ಆಚಾರವೇ ಸ್ವರ್ಗ ; ಅನಾಚಾರವೇ ನರಕ ” 
“ ಅಯ್ಯಾ ಎಂದರೆ ಸ್ವರ್ಗ ; ಎಲವೋ ಎಂದರೆ ನರಕ ” ಹೀಗೆ ಸತ್ಯ , ಆಚಾರ , 
ಮೃದುನುಡಿ - ಇವೇ ಸ್ವರ್ಗಪ್ರಾಯವಾದುವು, ಎಂದು ಬಸವಣ್ಣನವರು ಲೋಕಕ್ಕೆ 
ಸಾರಿ ಸತ್ತ ಮೇಲೆ ಸಿಗಬಹುದಾದ ಯಾವುದೋ ಕನಸಿನ ಸ್ವರ್ಗವನ್ನು ಅಲ್ಲಗಳೆದು 
ಜೀವಂತವಿರುವಾಗಲೇ ನಮ್ಮ ನಡೆ- ನುಡಿಗಳಿಂದ ನಾವು ವಾಸಿಸುವ ಈ ಪ್ರಪಂಚ 
ವನ್ನು ಸ್ವರ್ಗವನ್ನಾಗಿಸಿಕೊಳ್ಳಬೇಕೆಂದು ಹೇಳುವ ಮಾತುಗಳು ಆತ್ಯಧಿಕ ಬೆಲೆ 
ಯುಳ್ಳವು. 
ಮೇ , 1983 


19 


ನೆಮ್ಮದಿಯಿಂದ ಬಾಳಬೇಕಾದರೆ , ನಮ್ಮ ನಮ್ಮ ಮನಸ್ಸನ್ನು ಸಂತೈಸಿಕೊಳ್ಳಿ 
ಬೇಕು ; ತನುವನ್ನು ಸಂತೈಸಿಕೊಳ್ಳಬೇಕು. ಇನ್ನೊಬ್ಬರಿಗೆ ಬೋಧೆ ಮಾಡುವ 
ಮೊದಲು ನಾವು ಶುದ್ಧವಾಗಿದ್ದರೆ, ನಮ್ಮನ್ನು ನೋಡಿಯೇ ಲೋಕ ಕಲಿಯುತ್ತದೆ. 
ಸದುವಿನಯ , ಮೃದು ನುಡಿಗಳಿಂದ ಮೂರುಲೋಕ ಗೆಲ್ಲಬಹುದು. ನಾಲಿಗೆ ಇದೆ 
ಯೆಂದು ಮನಸ್ವೀ ಹರಟಬಾರದು . ಮಾತಿನಲ್ಲಿ ಎಚ್ಚರದಪ್ಪಬಾರದು, ಮನೆಗೆ 
ಯಾರಾದರೂ ಬಂದರೆ ಅವರಿಗೆ ಏನನ್ನು ಕೊಡಲು ಶಕ್ತಿಯಿಲ್ಲದಿರಬಹುದು . ಒಳ್ಳೆಯ 
ಮಾತುಗಳಿಂದ ಉಪಚರಿಸಲೂ ನಮ್ಮ ನಾಲಗೆಯನ್ನು ಉಪಯೋಗಿಸಿಕೊಳ್ಳದಿದ್ದರೆ 
ಹೇಗೆ ? ಪುಣ್ಯ ಪಾ ಪ ಗ ಳು ನನ್ನ ಇಷ್ಟ ಗಳೇ ಆಗಿವೆ . ಸದ್ಯವಹಾರದಿಂದ 
ಪುಣ್ಯಗಳಿಸಿಕೊಂಡು ಲೋಕದಲ್ಲಿ ಎಲ್ಲರ ಸ್ತುತಿಗೂ ಪಾತ್ರರಾಗಬಹುದು. ದುರ್ವವ 
ಹಾರದಿಂದ ಪಾಪತಂದುಕೊಂಡು ನಿಂದೆಗೆ ಒಳಗಾಗಬಹುದು. ಹೀಗೆ ವ್ಯಕ್ತಿಗತವಾದ 
ಶುದ್ದಿಯನ್ನು ಪಡೆದು ತನ್ನ ಮನೆಯ ಶುದ್ದಿ – ಊರಿನ- ನಾಡಿನ ಶುದ್ದಿಯನ್ನು ಪ್ರತಿ 
ಯೊಬ್ಬರೂ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬನೊಡನೆ ಆತ್ಮೀಯ ವಿಶ್ವಾಸ ಬೆಳೆಸ 
ಬೇಕು ಎಂಬುದಕ್ಕೆ ಅವರು ಈ ಕೆಳಗಿನ ಬಹು ಬೆಲೆಯುಳ್ಳ ವಚನ ಹೇಳಿದ್ದಾರೆ. 

ಇವ ನಾರವ ? ಇವ ನಾರವ ? ಇವ ನಾರವ ? ಎಂದೆನಿಸದಿರಯ್ಯ 
ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದೆನಿಸಯ್ಯ 
ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ . 

ಎಲ್ಲರೂ ಪರಮಾತ್ಮನ ಮಕ್ಕಳೇ ಆಗಿರುವಾಗ ಇವನು ಯಾರವನು ? ಎಂಬ 
ಪ್ರಶ್ನೆಯೇ ಏಳುವುದಿಲ್ಲ. ಆದ್ದರಿಂದ ಎಲ್ಲರೂ ನಮ್ಮವರೆಂಬ ಭಾವನೆ ಬೆಳೆಯಿಸಿ 
ಪ್ರೀತಿ ವಿಶ್ವಾಸ ಗಳಿ೦ದ ನಡೆದುಕೊಳ್ಳಬೇಕೆಂದು ಬೋಧಿಸಿದ್ದಾರೆ. ಒಟ್ಟಿನಲ್ಲಿ 
ಬಸವಣ್ಣನವರು ಲೋಕಕ್ಕೆ ಸಾರಿದ ಸಂದೇಶಗಳನ್ನು ಈ ಕೆಳಗಿನಂತೆ ಕ್ರೋಢೀಕರಿಸಿ 
ಹೇಳಬಹುದಾಗಿದೆ. 


೧) ಪ್ರತಿ ವ್ಯಕ್ತಿಯೂ ರಾಷ್ಟ್ರ ಹಿತಕ್ಕೆ ತನ್ನ ತನ್ನ ಕರ್ತವ್ಯಗಳನ್ನು ಕೀಳು 
ಮೇಲೆನ್ನದೆ ಮಾಡಿ ನ್ಯಾಯವಾಗಿ ಸಂಪಾದಿಸಿ ತಾನೂ ಸುಖಪಡಬೇಕು ; ಕಿಂಚಿತ್ 
ಭಾಗವನ್ನು ಕೂಡಿಟ್ಟು ಲೋಕಜೀವನಕ್ಕೆ ವಿನಿಯೋಗಿಸಬೇಕು. ಸೋಮಾರಿಗಳು 
ರಾಷ್ಟ್ರ ಸಂಪದಭಿವೃದ್ಧಿಗೆ ವೈರಿಗಳು , ಕರ್ತವ್ಯದಲ್ಲಿ ಪ್ರೀತಿಯಿಲ್ಲದ ಜನಜಂಗುಳಿಯಿಂದ 
ರಾಷ್ಟ್ರದ ಶಕ್ತಿ ನಷ್ಟವಾಗಿ ಆರ್ಥಿಕವಾಗಿ ರಾಷ್ಟ್ರ ಬಡವಾಗುವುದು. 
. ೨) ಬೀದಿಯಲ್ಲಿ ಕಸ ಗುಡಿಸುವ ಕೆಲಸವೇ ಆಗಲಿ, ಸಿಂಹಾಸನದ ಮೇಲೆ 
ಕುಳಿತು ರಾಜ್ಯಭಾರ ಮಾಡುವುದೇ ಆಗಲಿ , ಈ ತನ್ನ ಪಾಲಿನ ಕೆಲಸವನ್ನು ದೇವರ 
ಪೂಜೆಯಂತೆ ಶ್ರದ್ಧಾ - ಭಕ್ತಿ - ವಿಶ್ವಾಸಗಳಿಂದ ಮಾಡಬೇಕು. ದೇವರ ಪೂಜೆ ಮರೆತರೂ 
ಸೈರಿಸಬಹುದು ಕರ್ತವ್ಯವನ್ನು ಮರೆತರೆ ಸೈರಿಸಲಾಗದು . 


ಕುಳಿತು ರಾಜ್ಯಾಭಕ್ಕಿನಿಶ್ಯಕತರೆ 
ಸೈರಿಸಲಾಗದು . 


20 


ಸಿದ್ದಗಂಗಾ 


೩ ) ದೇಶದಲ್ಲಿ ಭಿಕ್ಷುಕರಿರಬಾರದು, ಅದು ದೇಶಕ್ಕೆ ಒಂದು ಅಭಿಶಾಪ ; 
* ರಾಷ್ಟ್ರದ ದೌರ್ಬಲ್ಯ . ಆದ್ದರಿಂದ ತಾನು ಮಾಡುವ ಕಾಯಕದಿಂದ ಬಂದ ಕಾರೆಯ 
ಸೊಪ್ಪಾದರೂ ಚಿಂತೆಯಿಲ್ಲ, ತೃಪ್ತಿಯಿಂದ ಆ ಫಲವನ್ನು ಪ್ರಸಾದ ರೂಪವಾಗಿ ಉಣ್ಣ 
ಬೇಕು. ಯಾರನ್ನೂ ಏನನ್ನೂ ಬೇಡಬಾರದು, ಶಿವನೇ ಬಂದು ಏನನ್ನಾದರೂ 
ಕೊಡಲು ಬಂದರೆ ಸ್ವೀಕರಿಸಬಾರದು. ಏಕೆಂದರೆ ಅದು ಕಾಯಿಕ ಮಾಡಿಬಂದ ಪ್ರತಿ 
ಫಲವಲ್ಲ. 


೪) ಸಮಾಜದಲ್ಲಿ ಪ್ರತಿಯೊಂದು ಕಸಬಿನವರೂ ತಮ್ಮ ತಮ್ಮ ಕಾವ್ಯದಲ್ಲಿ 
ನಿರತರಾಗಿ ಉಳಿದ ಕಸಬಿನವರೊಡನೆ ಸಹಕಾರದಿಂದ ಜೀವಿಸಬೇಕು. ಕಾಯಕದ 
ಮೇಲಿಂದ ಮನುಷ್ಯನ ಯೋಗ್ಯತೆಯನ್ನು ನಿಷ್ಕರ್ಷೆಮಾಡಿ ಮೇಲುಕೀಳುಗಳನ್ನೆಣಿಸ 
ಬಾರದು. ಈಶ್ವರನ ಪ್ರೀತಿಗೆ ಪಾತ್ರನಾದ ಭಕ್ತನು ಎಲ್ಲಿ ಹುಟ್ಟಿದರೂ ಶ್ರೇಷ್ಠನು. 

೫ ) ಲೋಕದ ಜನರಲ್ಲಿ ಶಿವನ ಭಕ್ತಿಯಲ್ಲಿ ಜೀವಿಸುವ ಸಾತ್ವಿಕ ಜೀವಿ 
ಯೊಂದು ಜಾತಿ. ಅದಿಲ್ಲದವರೊಂದು ಜಾತಿಯಲ್ಲದೆ ಬೇರೆ ಜಾತಿಮತಗಳ ಗೊಂದಲವೇ 
ಇಲ್ಲ. ಐಶ್ವರ , ವಿದ್ಯೆ , ಸಂಸ್ಕಾರವಿದ್ದ ನರೇ ಮೇಲು ಉಳಿದವರು ಕೀಳು ಎಂಬ 
ಭಾವನೆ ಯೋಗ್ಯವಲ್ಲ. ಪರಹಿಂಸೆಯನ್ನು ಮಾಡುವವನೇ ಮಾದಿಗ ; ಹೊಲಸು 
ತಿನ್ನುವವನೇ ಹೊಲೆಯ . ಒಟ್ಟಿನಲ್ಲಿ ಸಕಲ ಜೀವರುಗಳಿಗೆಲ್ಲ ಒಳ್ಳೆಯದಾಗಲಿ ಎಂಬ 
ಭಾವನೆಯಿಂದ ಈ ಲೋಕದಲ್ಲಿ ನಡೆಯುವವನೇ ಉತ್ತಮ ಕುಲದವನು, 


೬ ) ಹಣವನ್ನು ನೆಲದಲ್ಲಿ ಹೂಳಿಡುವುದಾಗಲಿ ಜನಜೀವನಕ್ಕೆ ಬೇಕಾಗುವ 
ವಸ್ತುಗಳನ್ನು ಲೋಭದಿಂದ ಒಬ್ಬನೆಕೂಡಿಟ್ಟುಕೊಳ್ಳುವುದಾಗಲಿ ಸಲ್ಲದು . ಅದರಿಂದ 
ರಾಷ್ಟ್ರಕ್ಕೆ ದೊಡ್ಡ ಹಾನಿ, ಜನಜೀವನ ಅಸ್ತವ್ಯಸ್ತಗೊಳ್ಳುವುದು. ಏಕೆಂದರೆ ಎಲ್ಲ 
ವಸ್ತುಗಳೂ ಶಿವನಿಂದಲೇ ಲಭ್ಯವಾಗಿ ಅವನ ಸಮಸ್ತ ಜೀವರಾಶಿಗಳಿಗೆ ಉಪಯೋಗ 
ವಾಗಬೇಕಾದುವು. ಯಾವ ವಸ್ತುಗಳ ಮೇಲೂ ನಮಗೆ ಅಧಿಕಾರವಿಲ್ಲ. ಎಲ್ಲವೂ 
ಪರಮಾತ್ಮನ ಕೃಪೆ, ಆದ್ದರಿಂದ ಇದ್ದವರು ಇಲ್ಲದವರಿಗೆ ಹಂಚಬೇಕು. ಇಲ್ಲದವರು 
ದುಡಿದು ಸಂಪಾದಿಸಿ ಜೀವನ ಮಾಡಬೇಕು. 


. ೭) ದೇವರ ಪೂಜೆಯನ್ನು ಆತನ ಕೃಪೆ ಪಡೆಯಲು ವೇದಗಳನ್ನೇ ಓದಿ 
ಪಾಂಡಿತ್ಯ ಸಂಪಾದಿಸಬೇಕಿಲ್ಲ. ಏಕೆಂದರೆ ದೇವರು ವೇದಪ್ರಿಯನಷ್ಟೇ ಅಲ್ಲ, ದೇವನ 
ಒಲುಮೆಗೆ ಜಾತಿ, ಮತ, ಕುಲ, ಬಲ, ಛಲ , ಓದು ಇವಾವುವೂ ಅಡ್ಡ ಬರುವುದಿಲ್ಲ. 
ಪರಮೇಶ್ವರನು ಭಕ್ತಿಪ್ರಿಯ , ಭಕ್ತಿ ಜೀವನವೆಂದರೆ ನಡೆವಳಿಕೆ , ನುಡಿಯುವಿಕೆ , 
ಸುಖಪಡುವಿಕೆ, ಕರ್ತವ್ಯ ಮಾಡುವಿಕೆ , ನೋಡುವಿಕೆ, ದೇವಪೂಜೆ ಮಾಡುವಿಕೆ 
ಕೊನೆಗೆ ದೇಹ ಬಿಡುವಿಕೆ - ಈ ಎಲ್ಲ ಕೆಲಸಗಳಲ್ಲಿ ಶುದ್ಧವಾಗಿ ವ್ಯವಹಾರ ಮಾಡುವುದೇ 
ಮೇ , 1983 

21 


ಭಕ್ತಿಜೀವನ, ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಅಹಂಕಾರವಾಗಲಿ , ಕೀಳುಕುಲ 
ದಲ್ಲಿ ಹುಟ್ಟಿದೆನೆಂಬ ಸಂಕೋಚವಾಗಲಿ ಸಲ್ಲದು. 

- ೮ ) ದಯಾದಾಕ್ಷಿಣ್ಯಪರನಾಗಿ ಅನ್ಯಾಯಕ್ಕೆ ಎಂದೂ ಮನಸ್ಸನ್ನು ಮಾರಿ 
ಕೊಳ್ಳಬಾರದು . ನಿಷ್ಟುರವಾಗಿ ನ್ಯಾಯವನ್ನು ಎತ್ತಿಹಿಡಿಯಬೇಕು. ಈ ಸಂದರ್ಭ 
ದಲ್ಲಿ ಎಷ್ಟೇ ಕೋಪತಾಪಗಳು ಜನರಿಂದ ಉಂಟಾಗಬಹುದು ಅದಾವುದಕ್ಕೂ ಹೆದರದ 
ಮುನ್ನಡೆಯಬೇಕು. ಈ ಸಂದರ್ಭದಲ್ಲಿ ಮರಣವೇ ಪ್ರಾಪ್ತಿಯಾಗುವುದಾದರೂ 
ಅದನ್ನು ಸಂತೋಷದಿಂದ ಅಪ್ಪ ಬೇಕು. ಕಾಯದ ಕಳವಳಕ್ಕೆ ಅಂಜಿ ಕಾಯಯ್ಯ 
ಎಂದಾಗಲಿ, ಜೀವನೋಪಾಯಕ್ಕಾಗಿ ಈಯಯ್ಯ ಎಂದೆನ್ನಬಾರದು. ಉರಿಬಂದರೂ 
ಸಿರಿಬಂದರೂ ಬೇಡ- ಬೇಕು, ಎನ್ನದಹಾಗೆ ಜೀವನವನ್ನು ಧೈರವಾಗಿ ರೂಪಿಸಿಕೊಳ 
ಬೇಕು. ಅಂಜಿ ಅಳುಕಿ ನಡೆಯಬಾರದು . ಸತ್ಯವನ್ನು ಎತ್ತಿ ಹಿಡಿಯುವವನ 
ಆನೆಯಮೇಲೆ ಏರಿಹೋದಹಾಗೆ ; ಅಸತ್ಯದ ನಾಯಿಗಳು ಬೊಗಳಿದರೆ ಏನಾಗ 
ಬೇಕು ? ಅದಕ್ಕೆ ಅಂಜಿದರೆ ಲೋಕಕ್ಕೆ ನ್ಯಾಯ ಸಿಗುವುದು ಹೇಗೆ? 
- ಬಸವಣ್ಣನವರು ಲೋಕಕ್ಕೆ ಕೊಟ್ಟ ಸಂದೇಶಗಳೆಲ್ಲವನ್ನು ವಿಚಾರಿಸಿದರೆ, ಅನ 
-ರೊಬ್ಬ ಉನ್ನತಮಟ್ಟದ ಆದರ್ಶವಾದಿಗಳಾಗಿ ಗೋಚರಿಸುತ್ತಾರೆ. ಅವರ ಜೀವನ 
ನೆಲ್ಲ ವ್ಯಕ್ತಿ - ಸಮಾಜ , ರಾಷ್ಟ್ರ ರಾಷ್ಟ್ರಪ್ರೇಮದ ಗಾಢವಾದ ನಡೆಯಲ್ಲಿ ಮುಳುಗಿದುದ 
ಗೋಚರವಾಗುವುದು . ಲೋಕದ ಹಿತವೇ ತನ್ನ ಹಿತ ; ತನ್ನ ಹಿತವೇ ಲೋಕದ 
ಹಿತ ಎಂಬ ಭಾವನೆಯಿಂದ ನಡೆಯುವವನೇ ದೇವರ ಪ್ರೀತಿಗೆ ಪಾತ್ರನಾಗುವವನ 
ಎಂಬ ದಿವ್ಯ ಸಂದೇಶವು ಅವರ ವಚನಗಳನ್ನೋದುವವರಿಗೆ ತಿಳಿದುಬರುವುದು 
ಬಸವಣ್ಣನ ವಿಚಾರವಾಗಿ ಕನ್ನಡ, ತಮಿಳು, ತೆಲಗು , ಸಂಸ್ಕೃತ, ಮರಾಠಿ ಭಾಷೆ 
ಗಳಲ್ಲಿ ಅನೇಕ ಗ್ರಂಥಗಳು ಆ ಕಾಲದಲ್ಲಿಯೇ ಹುಟ್ಟಿವೆ. 
- ಬಸವಣ್ಣನವರು ತಮ್ಮ ಕ್ರಾಂತಿ ಕ್ಷೇತ್ರದಲ್ಲಿ ಕಾರ ಮಾಡಿದ ಕಾಲ ಕೇವ 
೧೦ - ೧೨ ವರ್ಷಗಳು ಮಾತ್ರ . ಕ್ರಿ .ಶ. ೧೧೩೨ ರಲ್ಲಿ ಜನ್ಮ ಧಾರಣೆ ಮಾಡಿ ಸುಮಾರ 
೧೧೫೬ ರ ಹೊತ್ತಿಗೆ ಕಲ್ಯಾಣದಲ್ಲಿ ಬಿಜ್ಜಳನ ಆಸ್ಥಾನಕ್ಕೆ ಸೇರಿ, ಕ್ರಿ .ಶ. ೧೧೬೮ 
ಹೊತ್ತಿಗೆ ಮರಣ ಹೊಂದಿದರು. ಇಷ್ಟು ಅಲ್ಪ ಕಲಾವಧಿಯಲ್ಲಿ ಅವರು ಮಾಡಿ 
ಅದ್ಭುತಕ್ರಾಂತಿ ಸೂರ ಚಂದ್ರರಿರುವವರೆಗೂ ಇರುವಷ್ಟು ಸತ್ವಭರಿತವಾಗಿದೆ. ಬಸವಣ್ಣ 
ನವರು ಕನ್ನಡ ಜನತೆಯನ್ನು ಅಂಧಕೂಪದಿಂದ ಮೇಲೆತ್ತಿದ ಮಹಾನುಭಾವ. ಅಮ 
ವಿಚಾರಧಾರೆಗಳು ಎಲ್ಲ ಕಾಲಕ್ಕೂ ಅಮೂಲ್ಯತರುವಂಥವುಗಳು . ಪ್ರಪಂಚದ ಮಹ 
ಕ್ರಾಂತಿಕಾರರಾದ ಸ್ಟಾಲಿನ್ , ಕಾರ್ಲ್‌ಮಾರ್ಕ್, ಲೇನಿನ್ ಮೊದಲಾದ ಮಹ 
ಪುರುಷರಿಗೆ ಬಸವಣ್ಣನ ವಿಚಾರಧಾರೆಗಳು ಗೊತ್ತಾಗಿದ್ದರೆ ಅವನ್ನು ಅವರು ತಲೆ 
ಮೇಲೆ ಹೊತ್ತು ಮೆರೆಯುತ್ತಿದ್ದರು. ಇಂದಿನ ಬೆಳೆದುಬಂದ ಸಮಾಜವಾದದ ಕೆಲ 
ದಲ್ಲೂ ಬಸವಣ್ಣನವರ ಅಭಿಪ್ರಾಯಗಳನ್ನೆಲ್ಲ ಕಾರರೂಪಕ್ಕೆ ತರಲು ಶಕ್ಯವಾಗಿಲ್ಲ . ಆ 
22 

ಸಿದ್ಧಗಂಗೆ 


( ಮುಂದುವರಿದ ಲೇಖನ) 


ಎಲರ್ಜಿ ( ರಕ್ತನಂಜು ) 


ಡಾ!! ಎಲ್ . ಆರ್ . ಹೆಗಡೆ 


10 


ಹಳ್ಳಿಯ ಮದ್ದುಗಳಲ್ಲಿ ಪ್ರಾಣಿಯ ರಕ , ಕೊಬ್ಬು ಮುಂತಾದುವನ್ನು ಚಿಕಿತ್ಸೆ 
ಯಲ್ಲಿ ಬಳಸುವುದುಂಟು. ಆ ಪ್ರಕಾರ, ದಮ್ಮಿನರೋಗದಲ್ಲಿ ಹುಲಿಯ ರಕ್ತವನ್ನಾ 
ಗಲಿ, ಕೊಬ್ಬನ್ನಾಗಲಿ ಸೇವಿಸಿದರೆ , ದಮ್ಮು , ಹೃದಯದದಮ್ಮು ಸಹಾ ಗುಣವಾಗುವು 
ದೆಂದು ಹೇಳುತ್ತಾರೆ. ಹುಲಿಯನ್ನು ಕೊಲ್ಲುವುದು ಕಾಯಿದೆಯಿಂದ ಅಪರಾಧ 
ವಾಗುವುದೆಂದು ತಿಳಿಯುತ್ತದೆ. ಮನುಷ್ಯರನ್ನು ತಿನ್ನುವ ಹುಲಿಯ ವಿಷಯ ಬೇರೆ. 


ಅದರಿಂದ ದಮ್ಮಿನರೋಗಿಗಳು ಕತ್ತೆಯ ಹಾಲನ್ನು ನಿತ್ಯವೂ ಉಪಯೋಗಿಸಿ 
| ದರೆ ಪ್ರಯೋಜನವಾಗುತ್ತದೆ. ಕ್ಷಯ ರೋಗದಲ್ಲಿಯೂ ಕತ್ತೆಯ ಹಾಲು ಗುಣಕಾರಿ 
ಎನ್ನಲಾಗಿದೆ. 


ತಾಜಾ ಗೋಮೂತ್ರವನ್ನು ಮೂರು ಮಡಿಕೆಯ ಬಟ್ಟೆಯಲ್ಲಿ ಮೂರು ಸಲ 
ಶೋಧಿಸಿ ತೆಗೆದು, ದಿನಾ ಬೆಳಿಗ್ಗೆ ಹಸಿದ ಹೊಟ್ಟೆಯಲ್ಲಿ ಎರಡು ಔನ್ಸ್ ಗೋಮೂತ್ರ 
ವನ್ನು ಸೇವಿಸಿದರೆ, ದಮ್ಮಿನ ತ್ರಾಸು ಶಮನವಾಗುವುದಂತೆ. 


ಹೃದಯದ ದಮ್ಮಿನವರು ಪಥ್ಯಾಹಾರವನ್ನು ( ಲಘು , ಹಗುರ ಆಹಾರ) ಸೇವಿಸು 
ತಿದ್ದು , ಅಶ್ವಗಂಧಿ ಮತ್ತು ಬಿಳಿಮ ಮಡಿ ( ವಸ್ತಗಲಿತ) ಯನ್ನು ಹತ್ತು ಹತ್ತು 
ಗ್ರೇನ್ (ಗ್ರೇನ್ ಅಂದರೆ ಅಕ್ಕಿಕಾಳಿನಷ್ಟು ) ನಿಯಮಿತವಾಗಿ ಸೇವಿಸಿದರೆ ಅವರಿಗೆ 
ಪ್ರಯೋಜನವಾಗಬಹುದು. ಅಥವಾ ಅರ್ಜುನಾರಿಷ್ಟ ಮತ್ತು ಅನ್ನ ತಾರಿಷ್ಟ ಇವರ 
ಡನ್ನು ಎರಡೆರಡು ಚಮಚಗಳಂತೆ ಸೇರಿಸಿ ತೆಗೆದುಕೊಳ್ಳುವುದು ಹಿತಕರವೆಂದು ತಿಳಿಸ 
ಲಾಗಿದೆ. 


ಅಲರ್ಜಿ ಚರ್ಮ ರೋಗಗಳು ಆಲೋಪಥಿ ಚಿಕಿತ್ಸೆಯಿಂದ ಗುಣವಾಗುವುದು 
ಕಷ್ಟ , ತುರಿಕೆ , ಬಾಹ್ಯ ಲಕ್ಷಣಗಳು ತಾತ್ತೂರ್ವಿಕವಾಗಿ ಶಮನವಾಗುತ್ತವೆ. ಕೆಲವು 
ಸಲ ಮೂಲಕಾರಣಗಳನ್ನು ದೂರೀಕರಿಸಿ ಚಿಕಿತ್ಸೆ ಮಾಡಿದರೆ ( ಟೆರೆಲಿನ್ ಬಟ್ಟೆ ತ್ಯಜಿಸಿ, 
ಹತ್ತಿ ಬಟ್ಟೆ ಧರಿಸುವುದು ಇತ್ಯಾದಿ ಕ್ರಮ ) ಸಂಪೂರ್ಣವಾಗಿ ಗುಣವಾಗಬಹುದು. 
ಮೇ , 1983 

23 


ವಿಶೇಷವಾಗಿ ಜನನೇಂದ್ರಿಯಗಳ ಮೇಲೆ ( ಮತ್ತು ಹೆಂಗಸರ ವಿಷಯದಲ್ಲಿ 
ಒಳಗೆ) ಆಗುವ ಇಸಬು ಮುಂತಾದ ಫಂಗಸ್ (ಸೂಕ್ಷ್ಮಹಾವಸೆ ಮೂಲಕವಾದ ಚರ್ಮ 
ರೋಗಗಳು ತುಂಬಾ ತುರಿಕೆಯನ್ನುಂಟುಮಾಡಿ ಬಹಳ ಕಷ್ಟ ಕೊಡುತ್ತವೆ. 


- ತೀರಾ ತುರಿಕೆಯಾಗಿ, ತುರಿಸಿಕೊಳ್ಳಲು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಕೆಲವು 
ಹೆಂಗಸರು ತುರಿಸಿಕೊಳ್ಳಲು ಪ್ರಯತ್ನ ಮಾಡಿ ಅವರು ಅತಿಯಾಗಿ ಉದ್ರಿಕರಾಗಿ 
ನಾಚಿಕೆಗೆಟ್ಟು ಅನೀತಿಯ ಹಾದಿಯಲ್ಲಿ ನಡೆವುದುಂಟು . ನಾರೀ ಕಾಮೋನ್ಮಾದ 
( Nymphoenai) ಎಂದು ಹೆಸರಿಸುವ ಈ ವ್ಯಾಧಿಯಲ್ಲಿ ಬಹಳ ಸಂದರ್ಭಗಳಲ್ಲಿ 
ಜನನೇಂದ್ರಿಯದೊಳಗಿನ ಇಸಬು ಅಪರಾಧಿ ( Culprit) ಯಾಗಿರುತ್ತದೆ. ಆ ಇಸ 
ಬನ್ನು ಗುಣಪಡಿಸಿದರೆ, ಅವರು ಇತರ ನಿರೋಗಿ ಹೆಂಗಸರ ಹಾಗೆ ಸಹಜವಾದ 
( Normal) ರೀತಿಯಲ್ಲಿ ಜೀವನ ಮಾಡಲು ಶಕ್ತರಾಗುತ್ತಾರೆ. 

ಇಸಬಿನ ( ಹಾಗೂ ಇತರ ಚರ್ಮ ರೋಗಗಳಲ್ಲಿಯ ) ಕಾರಣದ ಮೇಲೆ ಚಿಕಿತ್ಸೆ 
ನಡೆಸುವಾಗ , ಅಂತರ- ಬಾಹ್ಯ ಎರಡೂ ರೀತಿಗಳಲ್ಲಿ ಔಷಧ ಸಂಯೋಜನೆಯನ್ನು 
ಮಾಡಬೇಕಾಗುತ್ತದೆ. 

ಹಳ್ಳಿ ಮದ್ದು ಗಳಲ್ಲಿ ಕಹಿಬೇವು ಬಹಳ ಪರಿಣಾಮಕಾರಿ. ಪ್ರತಿನಿತ್ಯ ಹಸಿ 
ದಿದ್ದಾಗ ಒಂದು ಚಮಚ ಬೇವಿನೆಲೆಗಳ ರಸವನ್ನು ಸ್ವಲ್ಪ ನೀರುಸೇರಿಸಿ ಜಜ್ಜಿಸಿ ರಸ 
ತೆಗೆಯಬಹುದು) ಸೇವಿಸುತ್ತ ಬಂದರೆ , ಮೂರು ತಿಂಗಳಲ್ಲಿ ರಕ್ತನಂಜಿನ ಯಾವುದೇ 
ಚರ್ಮರೋಗ ವಾಸಿಯಾಗುತ್ತದೆ ಎಂದು ಆಯುರ್ವೇದದ ವೈದ್ಯ ಶ್ರೀ ಸುಬ್ರಾಯ 
ಭಾಗವತ (ಊರಕೇರಿ) ಇವರ ಅನುಭವ, ಒಣಗಿಸಿದ ಬೇವಿನೆಲೆಗಳ ಪುಡಿಯನ್ನು 
ಸ್ವಲ್ಪ ಅರಿಸಿನ, ಕಾಡುಜೀರಿಗೆಪುಡಿ ಸೇರಿಸಿ ಬಾಹ್ಯಲೇಪನಕ್ಕೆ ಬಳಸಬಹುದು. 

- ವೃದ್ದ ವೈದ್ಯ ಶ್ರೀ ನಾರಾಯಣ ಜಂಬಿಗ ( ಉಕ್ಕೇರಿ) ಇವರು ನಾಲ್ಕು ದಿನಗಳಿ 
ಗೊಮ್ಮೆ ಒಂದು ಚಮಚ ಬೇವಿನೆಲೆಗಳ ರಸ ಸೇವಿಸುತ್ತಿದ್ದರೂ ಸಾಕು ಎಂದಿದ್ದಾರೆ. 

- ಡಾ || ಜಿ. ಆರ್ . ಭಟ್ಟ ( ಅಗ್ನರ್) ಎಂಬುವರು ವಿಜಾಪುರದ ' ವಿನೂತನ 
ಆಯುರ್ವೆದ ಕಂಪನಿ' ಯವರ “ ಪ್ರನಾಗ ” ಎಂಬ ಸಂಯುಕ್ತ ಔಷಧ ಮಾತ್ರೆಗಳನ್ನು 
ಮೂರು ತಿಂಗಳು ಕೊಟ್ಟು ಒಬ್ಬ ಮಹಿಳೆಯ ಇಸಬನ್ನು ಗುಣಪಡಿಸಿರುವದಾಗಿ ನನಗೆ 
ತಿಳಿಸಿದ್ದಾರೆ. 

ಪದೇಪದೇ ನೆಗಡಿಯ ತೊಂದರೆ ಅನುಭವಿಸುತ್ತಿರುವವರು ತಜ್ಞ ಹೋಮಿಯೊ 
ಪಥಿಯ ಡಾಕ್ಟರರ ಚಿಕಿತ್ಸೆಯನ್ನು ತಿಂಗಳುಗಟ್ಟಲೆ ತೆಗೆದುಕೊಂಡರೆ ಆ ತೊಂದರೆ 
ಯಿಂದ ಬಿಡುಗಡೆ ಹೊಂದಬಹುದಾಗಿದೆ. 
24 

ಸಿದ್ಧಗಂಗಡಿ 


ಅಲರ್ಜಿಯ ಚರ್ಮರೋಗಿಗಳು ವಿಶೇಷವಾಗಿ, ಮತ್ತು ಇತರ ರೋಗಿಗಳೂ 
ಸಹ, ಕರಿದ ಪದಾರ್ಥಗಳನ್ನು , ಚಹಾ, ಕಾಫಿ , ಮದ್ಯ ಮುಂತಾದ ಪೇಯಗಳನ್ನು 
( ಧೂಮಪಾನವೂ ಅನಾರೋಗ್ಯಕರ ಪೇಯಗಳಲ್ಲಿ ಸೇರುತ್ತದೆ.) ವರ್ಜಿಸುವುದು 
೬ಥನ : ತೀರ ಕಡಿಮೆ ಮಾಡುವುದು ಅವಶ್ಯವಾಗಿದೆ. 


ಮುಂಬಯಿಯ ಡಾ|| ಚಂದ್ರಶೇಖರ ಜಿ. ಅಕ್ಕರ್‌ ಅವರು ರಕ್ತನಂಜಿಗೆ ಆಯು 
ರ್ವೇದ ಚಿಕಿತ್ಸೆಯನ್ನು ಸೂಚಿಸಿದುದನ್ನು ಕೆಳಗೆ ಬರೆಯುತ್ತಿದ್ದೇನೆ. 
Body & Beauty Care , Bombay, October 1982 Issue. 

ಬೃಹತ್ ಹರಿದ್ರಾಖಂಡ ಎಂಬ ಔಷಧವನ್ನು ಮೂರುಗ್ರಾಮ್ ಪ್ರಮಾಣದಲ್ಲಿ 
2ಜಿ ಗೆ ಮತ್ತು ರಾತ್ರಿ ತಡವಾಗಿ) ನೀರಿನೊಡನೆ ಸೇರಿಸಿ ಸೇವಿಸುವುದು ಕ್ರಮೇಣ ಈ 
ಔಷಧವನ್ನು ಆರು ಗ್ರಾಮ್ ವರೆಗೆ ಹೆಚ್ಚಿಸಿ, ಹನ್ನೆರಡು ಗ್ರಾಮ್ ವರೆಗೂ ದಿನಕ್ಕೆ 
ಎರಡು ಬಾರಿ ಸೇವಿಸುವುದು. ಈ ಚಿಕಿತ್ಸೆ ಅಲರ್ಜಿಗೆ ಪ್ರತಿಬಂಧಕ ಮಾತ್ರ . 

ಪ್ರವಾಳ ಪಿಷ್ಟ ಎಂಬ ಔಷಧ ಪುಡಿಯನ್ನು ಶುದ್ಧವಾದ, ತಾಜಾ ಗುಲಾಬಿ 
ನೀರಿನೊಡನೆ (ರೋಸ್ವಾಟರ್ ) ಸೇರಿಸಿ ಮುಕ್ತಾಪಿಷ್ಟಿಯನ್ನು ಸೇರಿಸಿ ) ಇಪ್ಪ 
ತೊಂದು ದಿನ ರಕ್ತನಂಜಿನ ಚರ್ಮಕ್ಕೆ ಉಜ್ಜ ಬೇಕು, ಇದು ತುರಿಕೆಯನ್ನು ಶಮನ 
ಗೊಳಿಸುತ್ತದೆ, ಮತ್ತು ರೋಗಿಯ ರಕ್ತನಂಜಿನ ಪ್ರತಿಬಂಧಕ ಶಕ್ತಿಯನ್ನು ಹೆಚ್ಚಿಸು 


ರಕ್ತ ಶುದ್ಧಿಗೆ ಮಹಾಮಂಜಿಷಾದಿ ಕಷಾಯವನ್ನು ಬಹಳದಿನ ಸೇವಿಸಬೇಕು. 
ಮಂಜಿಷ್ಟೆಯ ತೊಗಟೆಯ ಕಷಾಯ ಮಾಡಿಕೊಂಡು ( ಪ್ರತಿದಿನ) ಸೇವಿಸುತ್ತಿರ 
ಬಹುದು, ಅಥವಾ, ಮಹಾಮಂಜಿಷ್ಣಾದಿ ಕಷಾಯ , ಪುನರ್ನವಾರಿಷ್ಟ , ಮತ್ತು 
ಸಾರಿನಾದ್ಯಾಸನ ( ಒಂದೊಂದು ಚಮಚ ಸೇರಿಸಿ ) ಇವನ್ನು ಅಷ್ಟೇ ನೀರಿನೊಡನೆ 
ಸೇರಿಸಿ ತೆಗೆದುಕೊಳ್ಳುವುದೇ ರಕ್ತಕ್ಕೆ ತಂಪನ್ನು ತಂದು, ಮಲಶೋಧನೆಯನ್ನು ಮಾಡು 


ಮನೆಮದ್ದುಗಳು ( ? ) { ಅಥವಾ ಅರ್ಧ ಚಮಚ ಅಜವಾನ (ಓಮ ) ಪುಡಿ 
ಮತ್ತು ಬೆಲ್ಲ ಸೇರಿಸಿ ಬೆಳಿಗ್ಗೆ ಮತ್ತು ಮಲಗುವಾಗ ಸೇವಿಸುವುದು ( ೨ ) ಸೈಂಧವ 
ಲವಣ ಮತ್ತು ತುಪ್ಪ ಸೇರಿಸಿ ತೆಗೆದುಕೊಳ್ಳುವುದು. 


ಪಥ್ಯ : ಜಡ ಆಹಾರ, ಮಿಠಾಯಿ , ತತ್ತಿಗಳು, ಕೆಲವು ಮೀನು ವರ್ಜ 
ಐಸ್ ಕ್ರೀಮ್, ಚಾಕ್‌ಲೈ ವರ್ಜ , 

ಎ 
... 

ರಸ 25 


ಮೇ , 1983 


ನೂತನ ಸರ್ಕಾರದ ನೂರು ದಿವಸ : 

ದೃಢನಿಲವು - ದಿಟ್ಟ ಹೆಜ್ಜೆ 
ಜನತೆ ನಮಗಿರುವ ಆದೇಶ, ಅಧಿಕಾರಗಳ ನಿಜವಾದ ಅರ್ಥ - - 
ಈವರೆಗೆ ನೀಡಿದ ಆಶ್ವಾಸನೆಗಳ ಈಡೇರಿಕೆ. 

ಈ ನೂರು ದಿನಗಳ ಅವಧಿಯಲ್ಲಿ ಮೂಲಭೂತ ಸ್ವರೂಪದ ಪ್ರಗತಿಪರ 
ನಿರ್ಧಾರಗಳನ್ನು ಕೈಗೊಂಡು ಜನತೆಗಿ ವಚನ ಪಾಲನೆಗೆ ನೂತನ ಸರ್ಕಾರ 
ಪಣತೊಟ್ಟಿದೆ. ಜನತೆಯ ಆಶೋತ್ತರಗಳ ಸಾಧನೆಯ ಗುರಿಯು ನಿಮ್ಮ 
ಸರ್ಕಾರ ಮಹತ್ವ ಪೂರ್ಣ ಹೆಜ್ಜೆ ಇಟ್ಟಿದೆ. 
- ಆಡಳಿತಾಧಿಕಾರದ ವಿಕೇಂದ್ರೀಕರಣಕ್ಕೆ ಬದ್ಧವಾದ ನೂತನ ಸರ್ಕಾರ 
ಎಲ್ಲ ನಗರ ಕಾರ್ಪೊರೇಷನ್ನುಗಳು , ಪುರಸಭೆಗಳು ಹಾಗೂ ಸ್ಥಳೀಯ ಸಂಸ್ಥೆ 
ಗಳಿಗೆ ಚುನಾವಣೆ ನಡೆಸಲಿದೆ. 
- ಹರಿಜನ , ಗಿರಿಜನ ಹಾಗೂ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿ 
ಸರ್ಕಾರದ ಆದ್ಯ ಕರ್ತವ್ಯ - ಅವರ ಆರ್ಥಿಕ ಹಾಗೂ ಸಾಮಾಜಿಕ ಏಳಿಗೆಗಾಗಿ . 
ಪ್ರಸ್ತುತವಾದ ನಿರ್ದಿಷ್ಟ ಸಲಹೆಗಳನ್ನು ಮಾಡಲು ಸರ್ಕಾರ , ಹಿಂದುಳಿದ ವರ್ಗ 
ಗಳ ಆಯೋಗ ಮತ್ತು ಅಲ್ಪಸಂಖ್ಯಾತರ ಆಯೋಗವನ್ನು ರಚಿಸಿದೆ. 
* ಹರಿಜನ - ಗಿರಿಜನರ ಯುವಜನಾಂಗದ ಪ್ರತಿ ಭಾ ಪು ರ ಸ್ನಾ ರ ಕ್ಯಾ ಗಿ 
ಪ್ರಾಯಶಃ ದೇಶದಲ್ಲೇ ಪ್ರಥಮವಾದ ವಿನೂತನ ಕ್ರಮವನ್ನು ಕೈಗೊಳ್ಳಲಾಗಿದೆ. 
ಅದರಂತೆ ರಾಜ್ಯದ ವಿಶ್ವವಿದ್ಯಾನಿಲಯಗಳಿಂದ, ವಿವಿಧ ವಿಷಯಗಳಲ್ಲಿ ಪದವಿ 
ಪಡೆದ 87 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಕರ್ನಾಟಕ ಸರ್ಕಾ 
ರದ ಅಧಿಕಾರಿ ವರ್ಗಕ್ಕೆ ನೇರವಾಗಿ ನೇಮಿಸಿಕೊಳ್ಳಲಾಗುವುದು. 
- ಅಂತ್ಯೋದಯ ರಾಜ್ಯದ ಪ್ರತಿ ಹಳ್ಳಿ ಯಲ್ಲಿ ಐದು ಕಡುಬಡ 
ಕುಟುಂಬಗಳನ್ನು ಆಯ್ಕೆ ಮಾಡಿ , ಅವರಿಗೆ ಸ್ವಾವಲಂಬಿಗಳಾಗಲು ಎಲ್ಲ 
ಸೌಲಭ್ಯ ಒದಗಿಸಿ , ಬಡತನದ ರೇಖೆಯಿಂದ ಮೇಲೆತ್ತುವ ಕ್ಷೇಮಾಭ್ಯುದಯ 
ಯೋಜನೆ, 

ಕಾರ್ಮಿಕರ ಕನಿಷ್ಠ ವೇತನದ ಪರಿಷ್ಕರಣೆ. 

ಕೃಷಿ ಕಾರ್ಮಿಕರು , ಹೊಟೇಲು, ಸಿನಿಮ ಹಾಗೂ ಬೀಡಿ ಕೆಲಸಗಾರರು 
ಸೇರಿದಂತೆ ಎಲ್ಲ ಉದ್ಯಮಗಳ ಕಾರ್ಮಿಕರಿಗೆ ಅನುಕೂಲ. 

ಕಾರ್ಮಿಕರಿಗೆಲ್ಲ ಮೇ ತಿಂಗಳ ಒಂದನೇ ತಾರೀಖು ಸಂಬಳ ಸಹಿತ ರಜೆ. 

ಬಹು ದಿನಗಳ ಬೇಡಿಕೆ , ವೃತ್ತಿ ತೆರಿಗೆಯ ರದ್ದು . ತಿಂಗಳಿಗೆ 1200 
ರೂಪಾಯಿಗಿಂತ ಕಡಿಮೆ ವೇತನ ಪಡೆಯುವವರು ಮತ್ತು ವರ್ಷಕ್ಕೆ ನಲವತ್ತು 
ಸಾವಿರ ರೂಪಾಯಿಗಿಂತ ಕಡಿಮೆ ವಹಿವಾಟು ಮಾಡುವ ವ್ಯಾಪಾರಸ್ಥರು ಇನ್ನು 
ಮುಂದೆ ವೃತ್ತಿ ತೆರಿಗೆ ಕೊಡಬೇಕಾಗಿಲ್ಲ. 


00 


ಬೆಲೆ ಏರಿಕೆಯನ್ನು ತಡೆಯಲು ಪರಿಣಾಮಕಾರಿ ಕ್ರನು, ನ್ಯಾಯಬೆಲೆ 
ಅಂಗಡಿಗಳ ಮೂಲಕ ಮಾರಾಟ ಮಾಡುವ ಎಲ್ಲ ದರ್ಜೆಯ ಅಕ್ಕಿಯ ಬೆಲೆ 
ಯನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ. 

ರೈತರ ಮುಂದಿರುವ ಹಲವಾರು ಸಮಸ್ಯೆಗಳ ನಿವಾರಣೆಯ ಮೊದಲ 
ಹಂತವಾಗಿ , ವಿವಿಧ ರೀತಿಯ ಸಾಲ ಮರುಪಾವತಿಯಲ್ಲಿ ಸುಮಾರು ಮುವ 
ತಾರುಕೋಟಿರೂಪಾಯಿ ಪರಿಹಾರ ಕೊಡಲಾಗಿದೆ. ಸರ್ಕಾರಕ್ಕೆ ಸಂದಾಯ 
ನಾಗದೆ ಉಳಿದಿರುವ ಸಾಲಗಳ ಮನ್ನ . ಭೂಸಾರ ರಕ್ಷಣೆ ಮತ್ತು ಒಡ್ಡು 
ನಿರ್ಮಾಣದ ಬಾಕಿಯಲ್ಲಿ ಅರ್ಧ ಭಾಗವನ್ನು ನಿಯಮಿತ ಅವಧಿಯ ಒಳಗೆ 
ತೀರಿಸಿದರೆ , ಉಳಿದರ್ಧ ಮನ್ನಾ , ಜೊತೆಗೆ ಸಹಕಾರಿ ಸಾಲಗಳ ಮರುಪಾವತಿ 
ಯಲ್ಲಿ ರಿಯಾಯತಿ. 

ರಾಜಕೀಯದಲ್ಲಿ ನೀತಿಯುತ ನಡವಳಿಕೆಯ ಸತ್ವ೦ಪ್ರದಾ ಯ ಕ್ಕೆ 
ಮೊದಲ ಹೆಜ್ಜೆ . ಪಕ್ಷಾಂತರದ ಪಿಡುಗನ್ನು ತೆಗೆದುಹಾಕುವುದು . ಪಕ್ಷಾಂತರ 
ನಿಷೇಧಿಸುವ ವಿಧೇಯಕವನ್ನು ತಂದಿರುವ , ದೇಶದಲ್ಲಿ ಎರಡನೆಯ ರಾಜ್ಯ 
ಕರ್ನಾಟಕ, 

ಭ್ರಷ್ಟಾಚಾರದ ಮೂಲೋತ್ಪಾಟನೆಗೆ ತೀವ್ರ ಕ್ರಮ - ಲೋಕ ಆಯು 
ಕದ ರಚನೆ. 

ಹಿಂದುಳಿದ ವರ್ಗಗಳ ಕುಶಲಕರ್ಮಿಗಳ ಉಪಯೋಗಕ್ಕಾಗಿ ಸಾಧನ , 
ಸಲಕರಣೆಗಳನ್ನು ಒದಗಿಸುವ ಕೈಗಾರಿಕಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಕಡೆ 
ಸ್ಥಾಪಿಸಲಾಗುವುದು . 

* ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರಿಗೆಕೊಡುವ ಮಾಸಾಶನವನ್ನು 
ಐವತ್ತು ರೂಪಾಯಿಗೆ ಹೆಚ್ಚಿಸಲಾಗಿದೆ. 

ಜನತೆಯ ಕುಂದುಕೊರತೆಗಳನ್ನು ವಿಚಾರಿಸಲು ಹೊಸ ವ್ಯವಸ್ಥೆಯನ್ನೇ 
ರೂಪಿಸಿದೆ. ಅದಕ್ಕಾಗಿ ಪ್ರತ್ಯೇಕ ಮಂತ್ರಿ ಶಾಖೆಯನ್ನೇ ರಚಿಸಿದೆ . 

ಕನ್ನಡವನ್ನು ಎಲ್ಲ ಮಟ್ಟದಲ್ಲಿ ಆಡಳಿತ ಭಾಷೆಯಾಗಿ ಮಾಡಿರುವುದು 
ಮಾತ್ರವಲ್ಲ , ಇದು ಕಳೆದ ಫೆಬ್ರವರಿ 15 ರಿಂದ ಕಡ್ಡಾಯವಾಗಿ , ಯಶಸ್ವಿ 
ಯಾಗಿ ಕಾಠ್ಯಗತವಾಗುತ್ತಿದೆ. 

ಪ್ರಪ್ರಥಮ ಜನತಾ ಸರ್ಕಾರ ರಚಿಸಿ ಇತಿಹಾಸದಲ್ಲಿ ಹೊಸ ಅಧ್ಯಾಯ 
ಪ್ರಾರಂಭಿಸಿದ ಕರ್ನಾಟಕದಲ್ಲಿ ಇಡೀ ಸಮಾಜದ ಅಭ್ಯುದಯ ಅದರಲ್ಲೂ , 
ಗ್ರಾಮೀಣ ಜನರ ದಲಿತ ವರ್ಗದವರ ಏಳಿಗೆ ಸಾಧನೆಯೇ ನಮ್ಮ ದೃಢ 
ಸಂಕಲ್ಪ . 
ಪ್ರಕಟಣೆ: ವಾರ್ತಾ ಮತ್ತು ಪ್ರಚಾರ ಇಲಾಖೆ, 

ಕರ್ನಾಟಕ ಸರ್ಕಾರ, ಬೆಂಗಳೂರು. 


ಅಖಿಲ ಭಾರತ ವೀರಶೈವ ಮಹಾ ಸಭೆಯ 

೨೦ ನೇ ಮಹಾಧಿವೇಶನ ಅಧ್ಯಕ್ಷ 
ಶ್ರೀ ಈಶ್ವರ ಮಲ್ಲಪ್ಪ ಮದ್ದು 


೩ 


೧೯೨೧ ಫೆಬ್ರವರಿ ೨೫ ರಂದು ಜನನ ಬೆಳಗಾ 
ಜಿಲ್ಲೆಯ ಚಿಕ್ಕೋಡಿತಾಲ್ಲೂಕು ಅ೦ಕಲಿ ಹುಟ್ಟೂರ 
ಇನಾಂ ಭೂಮಿಯ ಮನೆತನ ಬ್ರಿಟಿಷ್ ಸರಕ 
ಕೊಟ್ಟ ಇನಾಂ ಕರಾರು ಪತ್ರ . ಮಖ ಪತ್ರಧಾರಕ 
ಅಥವಾ ಮೊಕ್ತಿಯಾರರು ಎಂಬ ಹೆ ಸ ರು ಕಾ 
ಕ್ರಮೇಣ ಮೊಕ್ಕಿಯಾರ್ ಮಗಾ೦ ಆಗಿ ಪರಿವರ್ತ 
ಮನೆತನಕ್ಕೆ ಅದೇ ಹೆಸರು 


ಮಗು೦ ಮನೆತನಕ್ಕೆ ಸಮಾಜ ಸೇವೆ೦ 
ಸುದೀರ್ಘ ಪರಂಪರೆ ತಂದೆ ಮಲ್ಲಪ್ಪ ಅಧ್ಯಾಪ 
ವೃತ್ತಿಯ ಸತ್ಯ ಶುದ್ಧ ಕಾಯಕ ಜೀವಿ. ತಾ 
ಗಂಗವ್ವ ಸತಿಯ ನೆರಳು ಇಬ್ಬರದೂ ಶರ 
ಜೀವನ, ಈಶ್ವರ ಮಲ್ಲಪ್ಪ ಮಗ್ಗು೦ ಹೆತ್ತವರಿ 

ಹೆಸರು ತಂದ ಪ್ರತಿಭಾವಂತ ಪ್ರಾಥಮಿಕ ಶಿಕ್ಷ 
ದಿಂದ ಸ್ನಾತಕೋತ್ತರ ಹಂತದವರೆಗೆ ಎಲ್ಲ ಪರೀಕ್ಷೆಗಳಲ್ಲಿ ಪ್ರಥಮಸ್ಥಾನ. ಜಿ. - 
ಪ್ರೌಢಶಾಲೆ ಬೆಳಗಾಂ ಲಿಂಗರಾಜ ಕಾಲೇಜಿನಲ್ಲಿ ಅಭ್ಯಾಸ ನಂತರ ಮುಂಬಯಿನ 
ತಾಂತ್ರಿಕ ಶಿಕ್ಷಣ ೧೯೪೫ ರಲ್ಲಿ ಬಿ. ಇ . ಪದವಿ ಪರೀಕ್ಷೆಯಲ್ಲಿ ಮುಂಬಯಿ ವಿಶ್ವವಿದೆ 
ಲಯಕ್ಕೆ ಪ್ರಥಮ ಸ್ಥಾನ. 

.. 


ಮುಂಬಯಿ ಲೋಕೋಪಯೋಗಿಇಲಾಖೆಯಲ್ಲಿಪ್ರಥಮದರ್ಜೆ ಇಂಜಿನಿಯರ 
ಆಗಿ ನೇಮಕ. ಹುಬ್ಬಳ್ಳಿ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪ 
ಲರು . ಮುಂಬೈ ರಾಜ್ಯದ ನೀರಾವರಿ ವಿಭಾಗದ ಸಂಶೋಧನೆ ಮತ್ತು ಅಭಿವೃ : 
ವಿಭಾಗದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಉಪಕಾರ್ಯದರ್ಶಿ , ೧- ೧೧ - ೧೯೫೬ 
ನಂತರ ವಿಶಾಲ ಮೈಸೂರು ರಾಜ್ಯಕ್ಕೆ ವರ್ಗ, ೧೯೨೬ ರ ವರೆಗೆ ರಾಜ್ಯದ ನೀರ 
ನರಿ ಮತ್ತು ತಾಂತ್ರಿಕ ಇಲಾಖೆಗಳಲ್ಲಿ ವಿವಿಧ ಹುದ್ದೆ , ರಾಜ್ಯ ತಾಂತ್ರಿಕ ಶಿಕ್ಷಣ ಇಲ! 
ಖೆಯ ನಿರ್ದೇಶಕರಾಗಿ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಸಮಿತಿ ಉಪಾಧ್ಯ 


ಸಿದ್ದಗಂನ 


28 


ರಾಗಿ ಎಲ್ . ಆರ್ . ಡಿ, ಇ ಅಧ್ಯಕ್ಷರಾಗಿ ರೂಲ್ಕಿ ವಿಶ್ವವಿದ್ಯಾನಿಲಯ ಮತ್ತು ಸೂರ 
ತಲ್ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿ, ಕರ್ನಾಟಕ ವಿಶ್ವವಿದ್ಯಾ 
ನಿಲಯದ ಸೆನೆಟ್ ಸದಸ್ಯರಾಗಿ ಸೇವೆ. 


ಹತ್ತು ವರ್ಷಗಳ ಕಾಲ ನೀರಾವರಿ ಇಲಾಖೆಯ ಚೀಫ್ ಇಂಜಿನಿಯರ್ , 
ರಾಷ್ಟ್ರೀಯ ನಿರ್ಮಾಣ ನಿಗಮದ ನಿರ್ದೆಶಕರು, ಕೃಷ್ಣ ಮೇಲ್ದಂಡೆ, ಘಟಪ್ರಭಾ, 
ಹೇಮಾವತಿ, ಕಪಿನಿ, ಹಾರಂಗಿ ಈ ಎಲ್ಲ ದೊಡ್ಡ ನೀರಾವರಿ ಯೋಜನೆಗಳಿಗೆ ತಜ್ಞ 
ತಾಂತ್ರಿಕ ಮಾರ್ಗದರ್ಶನ, ಬೆಂಗಳೂರು ಜಲ ಮಂಡಳಿಯ ಅಧ್ಯಕತೆ, ಕಾವೇರಿ 
ನೀರು ಸರಬರಾಜು ಯೋಜನೆಯ ಯಶಸ್ವಿ ನಿರ್ವಹಣೆ. 


೧೯೭೨ ರಲ್ಲಿ ಸೂಪರ್ ಟೈಂ ದರ್ಜೆಗೆ ಬಡ್ತಿ . ರಾಜ್ಯದ ಪ್ರಥಮ ಇಂಜಿನಿ 
ಯರ್‌ ರ್ಇ ಚೀಪ್ ಮತ್ತು ಸರಕಾರದ ವಿಶೇಷ ಕಾರ್ಯದರ್ಶಿ, ೧೯೭೨- ೭೩ ರಲ್ಲಿ 
ತಲೆದೋರಿದ ಭೀಕರ ಅಭಾವ ಪರಿಸ್ಥಿತಿ ಸಮಸ್ಯೆ ಪರಿಹಾರದಲ್ಲಿ ದಕ್ಷ ಆಡಳಿತ ಕಾರ್ಯ 
ನಿರ್ವಹಣೆ ನಿವೃತ್ತಿಯ ನಂತರವೂ ಬೆಂಗಳೂರು ಜಲಮಂಡಳಿ ಮೈಸೂರು ಪವರ್ 
ಕಾರ್ಪೊರೇಷನ್ ರಾಜ್ಯ ಗೃಹ ನಿರ್ಮಾಣ ಮಂಡಳಿ, ನೀರಾವರಿ ಸಲಹಾ ಮಂಡಳಿ 
ವರುಣಾ ನಾಲಾ ಸಮಿತಿಗಳಲ್ಲಿ ಸೇವೆ, ಇಂಜಿನಿಯರ್ ಸ್ಟೇಟ್‌ಮನ್ ಎಂಬ 
ಹೆಸರು ಪಡೆದ ಹೆಗ್ಗಳಿಕೆ. 


೧೯೬೪ ರಲ್ಲಿ ಇಂಗ್ಲೆಂಡ್ , ೧೯೬೯ ರಲ್ಲಿ ಬರ್ಲಿನ್ ಮತ್ತು ೧೪೭೯ ರಲ್ಲಿ ಮೆಕ್ಸಿ 
ಕೋಗಳಲ್ಲಿ ನಡೆದ ಅಂತರ ರಾಷ್ಟ್ರೀಯ ಅಧಿವೇಶನಗಳಲ್ಲಿ ಭಾರತದ ಪ್ರತಿನಿಧಿ . 

ಬಸವ ಸಮಿತಿ ಅಖಿಲ ಭಾರತ ವೀರಶೈವ ಮಹಾಸಭೆ, ಕರ್ನಾಟಕ ವೀರ 
- ಶೈವ ವಿದ್ಯಾಭಿವೃದ್ಧಿ ನಿಧಿ ಸಂಸ್ಥೆ ಈಶ್ವರ ಸೇವಾ ಮಂಡಲಿ , ವಿಶ್ವ ಕಲ್ಯಾಣ ಮಿಷನ 
- ಪೂರ್ಣಪ್ರಜ್ಞ ವಿದ್ಯಾಕೇಂದ್ರ , ಪ್ಯಾಲೇಸ್ ಅರ್ಚಡ್್ರ ಕ್ಷೇಮಾಭಿವೃದ್ಧಿ ಸಂಸ್ಥೆಗೆ 
ಇಲ್ಲಿ ಕ್ರಿಯಾತ್ಮಕ ಪಾತ್ರ , 

ಬಸವಣ್ಣನೇ ಸರ್ವಸ್ವ 
ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ 
ಬಸವಣ್ಣನೇ ಪರನು ಬಂಧುವೆನೆಗೆ 

ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ 
- ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯಾ 

- ಶ್ರೀ ಸಿದ್ದರಾಮೇಶ್ವರ 


- ಮೇ , 1983 


29 


ಅಖಿಲ ಭಾರತ ವೀರಶೈವ ಮಹಾಸಭೆಯ 

೨೦ ನೇ ಅಧಿವೇಶನದ ಸಂಕ್ಷಿಪ್ತ ವರದಿ 


ಸೂರು: ವಿಶ್ವಧರ್ಮದ ವಿಶಾಲ ತತ್ವವನ್ನೊಳಗೊಂಡ ವೀರಶೈವದ ಸ್ಪಷ್ಟ 
ಅರಿವಿನೊಡನೆ, ಮಹಾನುಭಾವಿ ಬಸವಾದಿ ಪ್ರಮಥರು ಹನ್ನೆರಡನೆಯ ಶತಮಾನದಲ್ಲಿ 
ಸಾಧಿಸಿದ ಸಮಗ್ರ ಕ್ರಾಂತಿಯ ಅನುಭವದೊಡನೆ ಅಖಿಲ ಭಾರತ ವೀರಶೈವ ಮಹಾ 
ಸಭೆಯ ೨೦ ನೆಯ ಅಧಿವೇಶನದ ಅಧ್ಯಕ್ಷ ಶ್ರೀ ಐ . ಎಂ . ಮಗು ೦ ಅವರು “ ಉಜ್ವಲ 
ಪರಂಪರೆಯನ್ನು ಪಡೆದಿರುವ ನಾವು ವೀರಶೈವ ಧರ್ಮದ ನಿಜವಾದ ತಳಹದಿಯ 
ಮೇಲೆ ಶಕ್ತಿಯುತವೂ ಸದೃಢವೂ ಆದ ರಾಷ್ಟ್ರ ಪುನರ್ ನಿರ್ಮಾಣದ ಕಾವ್ಯದಲ್ಲಿ ನಿರತ 
ರಾಗೋಣ” ಎಂದು ತಿಳಿಸಿದರು . 


ದಿನಾಂಕ ೨೪- ೪ - ೮೩ ರಂದು ಮೈಸೂರಿನ ವಿಶಾಲ ಪ್ರಾಂಗಣ ದಸರಾ ವಸ್ತು 
ಪ್ರದರ್ಶನ ಮೈದಾನದಲ್ಲಿ ಜರುಗಿದ ೨೦ ನೆಯ ಅಧಿವೇಶನದಲ್ಲಿತಾರ್ತಿಕ ಅಧ್ಯಕ 
ಶ್ರೀ ಕೆ. ಎಂ . ನಂಜಪ್ಪ ಅವರಿಂದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರನಂತರ ಮಾತ 
ನಾಡುತ್ತಿದ್ದ ಶ್ರೀ ಈಶ್ವರಪ್ಪ ಮಗ್ಗು೦ ಅವರು “ ವೀರಶೈವ ಒಂದು ಜಾತಿಯಲ್ಲ 
ಅದೊಂದು ತತ್ವ ಸಿದ್ದಾಂತ ” ಎಂಬ ಮಾತನ್ನು ಪುನಃ ಪುನಃ ಜ್ಞಾಪಿಸಿದರು . 


- ೧ ರೂ . ನಿಧಿ : ೧೯ ನೇ ಅಧಿವೇಶನದ ಅಧ್ಯಕ್ಷರು ಲಿಂ . ಶ್ರೀ ಜೆ. ಬಿ . ಮಲ್ಲಾ 
ರಾಧ್ಯ ಅವರು ನೀಡಿದ್ದ ೨೦ ಅಂಶಗಳ ಕಾಠ್ಯಕ್ರಮವನ್ನೊಳಗೊಂಡಂತೆ ಶ್ರೀ ಮದ್ದು 
ಅವರು ವೀರಶೈವರನ್ನು ಚೇತರಿಸುವ ೨೫ ಅಂಶಗಳ ಕಾರಕ್ರಮ ನೀಡಿದ್ದಾರೆ. ಶ್ರೀ 
ಜೆ. ಬಿ . ಮಲ್ಲಾರಾಧ್ಯರವರು ಕಲ್ಪಿಸಿದ “ ತಲೆಗೆ ೧ ರೂ . ನಿಧಿಗೆ ವಿಶೇಷ ಒತ್ತು 
ಕೊಟ್ಟಿದ್ದಾರೆ. ಮಠಾಧೀಶರನ್ನು ಕರೆದುಕೊಂಡು, ಶಾಸಕರನ್ನು ಜೊತೆಗೂಡಿ 
ಕೊಂಡು, ಮಹಿಳೆಯರು ಮತ್ತು ಯುವಕರನ್ನು ಸೇರಿಸಿಕೊಂಡು ಅಖಿಲ ಭಾರತ 
ವೀರಶೈವ ಮಹಾಸಭೆಯು ಯಾವ ಸದುದ್ದೇಶ ಮತ್ತು ಸತ್ರೇರಣೆಗಳಿಂದ ಸ್ಥಾಪಿತ 
ನಾಯಿತೋ ಅವುಗಳನ್ನು ಕಾವ್ಯಗತಗೊಳಿಸುವ ಧೀರ ಸಂಕಲ್ಪವನ್ನು ತೋರಿಸಿದ್ದಾರೆ 


ಜೆ. ಬಿ . ಮಲ್ಲಾರಾಧ್ಯ ಮಂಟಪದಲ್ಲಿ ಹೆಣ್ಣು ಗಂಡುಗಳು ಸರಿಸಮವಾಗಿ ಸಮಾ 
ವೇಶಗೊಂಡ ಸುಮಾರು ೨೫ ಸಾವಿರ ಜನಸ್ತೋಮವನ್ನು ಸ್ವಾಗತಿಸಿ ಭಾಷಣ 
ಮಾಡಿದ ಸ್ವಾಗತಾಧ್ಯಕ್ಷ ಶ್ರೀ ಕೆ. ಪಿ. ಶಾಂತಮೂರ್ತಿ ಅವರು ಮಹಾನುಭಾವ 
ಬಸವಣ್ಣನವರ ಬಗ್ಗೆ ರಾಷ್ಟ್ರಪಿತ ಪೂಜ್ಯ ಗಾಂಧೀಜಿಯವರು ಆಡಿದ ಮಾತುಗಳನ 
ಪ್ರಮುಖವಾಗಿ ಎತ್ತಿ ಹೇಳಿದರು . ೧೯೨೪ ರಲ್ಲಿ ಕಾಂಗ್ರೆಸ್ಸಿನ ಬೆಳಗಾವಿ ಅಧಿವೇಶನದ 


30 


ಸಿದ್ದಗಂಗ 


ಕಾಲದಲ್ಲಿ ಗಾಂಧೀಜಿ ಅವರು ಹೀಗೆ ನುಡಿದಿದ್ದರು. “ ಬಸವೇಶ್ವರರು ಎಷ್ಟು ತತ್ವ 
ಗಳನ್ನು ಆಚರಿಸಿ ಉಪದೇಶ ಮಾಡಿದರೋ ಅಷ್ಟೆಲ್ಲವನ್ನು ಆಚರಿಸುವದು ನನ್ನಿಂದ 
ಸಾಧ್ಯವಿಲ್ಲ. ಅಸ್ಪೃಶ್ಯತಾನಿವಾರಣೆ, ಕಾಯಕ ಪಾಲನೆ, ಸ್ತ್ರೀ ಪುರುಷ ಸಮಾನತೆ 
ಒಂದೆರಡೇ ನಾನು ಆಚರಿಸುತ್ತಲಿದ್ದೆನೆ. ಬಸವಣ್ಣನವರ ಧರ್ಮಾನುಯಾಯಿ 
ಗಳಾದ ತಾವು ಅವರು ಬೋಧಿಸಿದ ತತ್ವಗಳನ್ನು ಆಚರಣೆಯಲ್ಲಿ ತಂದರೆ ಭಾರತ 
ಭೂಮಿಯನ್ನಷ್ಟೇ ಏಕೆ ಜಗತ್ತನ್ನೇ ಉದ್ಧಾರಮಾಡಬಲ್ಲಿರಿ, ” 
* ಹರ್ಷ : ೨೦ ನೇ ಅಧಿವೇಶನವನ್ನು ಉದ್ಘಾಟಿಸಿದ ರಾಜ್ಯಪಾಲ ಶ್ರೀ ಅಶೋಕ 
ನಾಥ ಬ್ಯಾನರ್ಜಿ ಅವರು ವೀರಶೈವರ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದುದಕ್ಕೆ ಹರ್ಷ 
ವ್ಯಕ್ತಪಡಿಸಿ ಕರ್ಣಾಟಕದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಪುನರುತ್ಥಾನಕ್ಕೆ ವೀರಶೈವ 
ಸ್ವಾಮಿಗಳು ಸಲ್ಲಿಸಿದ ಸೇವೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿದರು. ಬಸವೇಶ್ವರರ 
ಕಲ್ಯಾಣ ಕ್ರಾಂತಿಯ ಬೀಜಗಳನ್ನು ಇಂದಿಗೂ ವೀರಶೈವರಲ್ಲಿ ಕಾಣಬಹುದಾಗಿದೆ 
ಯೆಂದು ಹೇಳಿದರು. 


ತಾವುಉದ್ಘಾಟನೆಗೆ ಬರುವಾಗ ಕೆಲವೊಂದು ಜನ ಬರಲಾಗದಂತೆ ಸಮ್ಮೇಳನದ 
ವಿರುದ್ದ ಮತಪ್ರದರ್ಶನ ಮಾಡಿದುದನ್ನು ಪ್ರಸ್ಥಾಪಿಸಿ ಶ್ರೀ ಬ್ಯಾನರ್ಜಿ ಅವರು ಭಾರ 
ತದ ಧರ್ಮನಿರಪೇಕ್ಷತೆಯ ಅರ್ಥ ಎಲ್ಲ ಧರ್ಮಗಳಿಗೆ ಸಮಾನವಾಗಿ ಪುರಸ್ಕರಿಸುವುದೇ 
ಆಗಿದೆ ಹೊರತಾಗಿ ಧರ್ಮನಿರಾಕರಣೆ ಅಲ್ಲವೆಂಬುದನ್ನು ಸ್ಪಷ್ಟ ಪಡಿಸಿದರು . ವೀರ 
ಶೈವರು ಒಂದೆಡೆ ಸೇರಿ ತಮ್ಮತನವನ್ನು ಅರಿತುಕೊಳ್ಳುವ ಹಕ್ಕು ಅವರಿಗಿದೆ ಎಂದರು. 

ಉದ್ಘಾಟನಾ ಸಮಾರಂಭದಲ್ಲಿಯೇ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿ 
ಮಾತನಾಡಿದ ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ ಹೆಗಡೆ ಅವರು “ ಜನಹಿತದ ದೃಷ್ಟಿ 
ಯಿಂದ ಬಸವಣ್ಣನವರು ಮಾಡಿದ ತ್ಯಾಗ ಬಲಿದಾನಗಳನ್ನು ಜಗತ್ತಿನ ಯಾವ ಭಾಗ 
ದಲ್ಲಿಯೂ ಯಾವ ಮಹಾ ಪುರುಷನೂ ಮಾಡಲಿಲ್ಲವೆಂದು ” ಹೃದಯ ತುಂಬಿ 
ಹೇಳಿದರು . 
ಈಗ ಮುಖ್ಯಮಂತ್ರಿಗಳ ಭಾಷಣದ ವೇಳೆಯಲ್ಲಿ ಸಭಿಕರ ಮೂಲೆಮೂಲೆಯಿಂದ 
ಹಾವನೂರು ವರದಿ ರದ್ದತಿಯ ಕೂಗುಗಳು ಕೇಳಿಬಂದವು. ಹಾವನೂರು ವರದಿಯ ) 
ಶ್ರೇಷ್ಠನ್ಯಾಯಾಲಯದಲ್ಲಿ ಪ್ರಶ್ನೆಗೊಳಗಾಗಿರುವದು : ಹಿಂದುಳಿದ ವರ್ಗಗಳ ಎರಡನೆ 
ಆಯೋಗರಚಿಸಲಾಗುವದೆಂದು ಹಿಂದಿನ ಸರ್ಕಾರ ಶ್ರೇಷ್ಠ ನ್ಯಾಯಾಲಯಕ್ಕೆ ಬರೆದು 
ಕೊಂಡಿರುವದು , ಆ ಪ್ರಕಾರ ಶ್ರೀ ಬಿ. ವೆಂಕಟಸ್ವಾಮಿ ಆಯೋಗರಚಿತವಾಗಿರುವದು 
ಇನೆಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಹಾವನೂರು ವರದಿ ಆಧಾರದ ಸರ್ಕಾರಿ ಆಜ್ಞೆಯನ್ನು 
ದದ್ದು ಪಡಿಸಬಹುದೇ ಸಭಿಕರೇ ಆಲೋಚಿಸಬೇಕೆಂದು ಶ್ರೀ ರಾಮಕೃಷ್ಣ ಹೆಗಡೆ 
ಅವರು ತಮ್ಮ ಕೈಗಳು ಬಂಧಿತವಾಗಿರುವುದನ್ನು ತೆರೆದು ತೋರಿಸಿದರು . 
ಮೇ , 1983 


31 


ಶ್ರೀ ಮಲ್ಲಾರಾಧ್ಯರ ಬಗೆಗಿನ ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದ 
ಮಾಜಿ ಉಪರಾಷ್ಟ್ರಪತಿ ಬಸವಸಮಿತಿಯ ಅಧ್ಯಕ್ಷ ಶ್ರೀ ಬಿ. ಡಿ. ಜತ್ತಿಯವರು ಶ್ರೀ 
ಮಲ್ಲಾರಾಧ್ಯರು ಅರ್ಧಕ್ಕೆ ನಿಲ್ಲಿಸಿ ಹೋದವೀರಶೈವ ಸಮಾಜ ಸಂಘಟನೆಯ ಕಾರ 
ವನ್ನು ಪ್ರತಿಭಾನ್ವಿತರಾದ ಶ್ರೀ ಐ . ಎಂ . ಮತ್ತು ಅವರು ಮುಂದುವರಿಸಿಕೊಂಡ 
ಹೋಗಲಿ ಎಂದು ಹಾರೈಸಿದರು. 


ಮಾಜಿ ಮುಖ್ಯಮಂತ್ರಿ ಶ್ರೀ ಎಸ್ . ನಿಜಲಿಂಗಪ್ಪ ಅವರು “ ವೀರಶೈವ ವೈಭವ 
ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು . 


ಇದೇ ಸಂದರ್ಭದಲ್ಲಿ ಲಿಂಗೈಕ್ಯ ಜೆ. ಬಿ. ಮಲ್ಲಾರಾಧ್ಯರವರ ಪತ್ನಿ ಶ್ರೀಮತಿ 
ಪಾರ್ವತಮ್ಮ ಆರಾಧ್ಯ ಅವರನ್ನು ಶ್ರೀಮತಿ ಲೀಲಾ ಚೆನ್ನಯ್ಯ ಅವರು ಸನ್ಮಾನಿಸಿದರು 


ಸ್ವಾಗತ ಸಮಿತಿಗೆ ಶ್ರೀ ರಕ್ಷೆಯಂತಿದ್ದ ಸುತರು ವೀರಸಿಂಹಾನಾ ಧ್ಯಕ್ಷ ಜಗ 
ದುರು ಶ್ರೀ ಶಿವರಾತ್ರೀಶ್ವರ ರಾಜೇಂದ್ರ ಮಹಾಸ್ವಾಮಿಗಳವರು ಷಟಸ್ಥಲ ಧ್ವಜ 
ರೋಹಣವನ್ನು ಮಾಡಿ ಮಾರ್ಮಿಕವಾದ ಷಟಸ್ಥಲ ಸಂದೇಶವನ್ನು ನೀಡಿದರು. 


ಸಭಾ ಸಂಚಾಲನ: ಕಾರಾಧ್ಯಕ್ಷ ಶ್ರೀ ಹೆಚ್ . ಸಿ. ಚಿಕ್ಕವೀರಯ್ಯ ಅವರು 
ಸಂದೇಶವಾಚನ ಮಾಡಿದರಲ್ಲದೆ ಶಾಸಕ ಶ್ರೀ ಹೆಚ್ . ಗಂಗಾಧರನ್ ಅವರು ಸಭಾ 
ಸಂಚಾಲನೆ ಮಾಡಿದರು. ಶ್ರೀ ಕೆ. ಎಂ . ಶಿವಶಂಕರ ಅವರು ಆಭಾರ ಮನ್ನಣೆ ಮಾಡಿ 
ಮಾಡಿದರು. ಕಾರೈದರ್ಶಿ ಶ್ರೀ ಕೆ. ಎಂ . ಶಿವಲಿಂಗಯ್ಯ ಅವರು ಸ್ಮರಣ ಫಲಕಗ್ 
ಳನ್ನು ನೀಡಿದರು. 


ಜರೀಪೇಟ ಧರಿಸಿ ಪಂಚಜುಬ್ಬ ತೊಟ್ಟು ಮದುಮಗನಂತೆ ಕಾಣುತ್ತಿದ್ದ ಹೊಸ 
ಅಧ್ಯಕ್ಷ ಈಶ್ವರ ಮಗು೦ ಅವರ ಮೆರವಣಿಗೆಯು ಪ್ರಮುಖ ಬೀದಿಗಳ ಮುಖಾಂತರ 
ಬಹು ವೈಭವದೊಡನೆ ನೆರವೇರಿತು, ನಾನಾ ಜಿಲ್ಲೆಗಳ ವೀರಶೈವ ಯುವಕರ ತಂಡ 
ಗಳು ಜಯ ಜಯಕಾರಗಳೊಂದಿಗೆ ಮೆರವಣಿಗೆ ಮೆರಗು ನೀಡಿದ್ದರು. ನಂದಿಧ್ವಜ 
ಗಳು ವೀರಗಾಸೆಯವರ ಒಡಬುಗಳು ವೀರಶೈವ ವೈಶಿಷ್ಯಗಳನ್ನು ತಂದಿದ್ದವು. 


೨೦ ನೇ ಅಧಿವೇಶನದಲ್ಲಿ ಈ ಕೆಳಗಿನಂತೆ ನಿರ್ಣಯಗಳನ್ನು ಅವಿರೋಧವಾಗಿ 
ಅಂಗೀಕರಿಸಲಾಯಿತು. 


ಅಧಿಕೃತ ನಿರ್ಣಯಗಳು : ೧) ವೀರಶೈವ ಸಮಾಜದ ಕ್ಷೇಮಾಭ್ಯುದಯಕ್ಕೆ 
ಅತ್ಯಂತ ಕಳಕಳಿಯಿಂದ ದುಡಿದು ಈ ಕೆಳಗೆ ಕಂಡ ಗುರುಗಳು ಮತ್ತು ಸಮಾಜದ 


32 


ಸಿದ್ದಗಂಗಾ 


ಪ್ರಮುಖರು ಲಿಂಗೈಕ್ಯರಾಗಿರುವುದನ್ನು ಅಖಿಲ ಭಾರತ ವೀರಶೈವ ಮಹಾ ಸಭೆಯ 
ಇಪ್ಪತ್ತನೆಯ ಅಧಿವೇಶನವು ಹೃತೂರ್ವಕವಾಗಿ ಸ್ಮರಿಸಿ ಅವರ ಆತ್ಮಕ್ಕೆ ಸ್ಥಿರಶಾಂತಿ 
ಯನ್ನು ಕೋರುತ್ತದೆ. 


- ೧) ಶ್ರೀ ರಂಭಾಪುರಿ ಜಗದ್ಗುರು ೧೦೦೮ ಶ್ರೀ ಶ್ರೀ ವೀರಗಂಗಾಧರ ಶಿವಾ 
ಚಾರ್ಯ ಮಹಾ ಸ್ವಾಮಿಗಳವರು ೨ ) ಶ್ರೀ ಶ್ರೀ ಚನ್ನವೀರದೇಶಿಕೇಂದ್ರ ಸ್ವಾಮಿ 
ಗಳನು ೩ ) ಶ್ರೀ ಶ್ರೀ ಒಳಬಳ್ಳಾರಿ ತಾತನವರು ೪ ) ಅಧ್ಯಕ್ಷ ಜೆ. ಬಿ . ಮಲ್ಲಾ 
ರಾಧ್ಯರವರು ೫ ) ಡಾ . ಡಿ. ಸಿ. ಪಾವಟೆಯವರು *೬ ) ಶ್ರೀ ಸೋಲೂರು 
ಸಿದ್ದಪ್ಪನವರು ೭) ಶ್ರೀ ಪ್ರಭುರಾಜ ಲಿಗಾಡೆಯವರು ೧) ಶ್ರೀಮತಿ ಬಳ್ಳಾರಿ 
ಸಿದ್ದಮ್ಮನವರು ೯ ) ಕೊಂಡಜ್ಜಿ ಬಸಪ್ಪನವರು ೧೦ ) ಶ್ರೀ ಜಿ. ಸಿ . ವೀರಪ್ಪ 
ನವರು ೧೧ ) ಜೆ. ವಿ. ಜೇವೂರು ೧೨) ಲಿಂಗರಾಜ ದೇಸಾಯಿಯವರು 
೧೩) ಶ್ರೀ ಡಿ. ಎಚ್ . ರುದ್ರಪ್ಪನವರು ೧೪) ಶ್ರೀ ನಾಗರಾಜ ಮಣಿಗಾರವರು 
೧೫ ) ಶ್ರೀ ಡಿ . ಆರ್ . ಮುರುಘಂದ್ರಪ್ಪ ೧೬ ) ಶ್ರೀ ಪಿ. ಜೋಗಪ್ಪನವರು 
೧೭ ) ಶ್ರೀ ಎಚ್ . ಎಂ . ನಾಗಪ್ಪನವರು ೧೮ ] ಶ್ರೀ ಯಾಲೆಹಳ್ಳಿ ಶಿವರುದ್ರಪ್ಪ 
ನವರು . 


೨. ಮಹಾಸಭೆಯ ಹಿಂದಿನ ಅಧ್ಯಕ್ಷರುಗಳು ಮತ್ತು ವಿಶೇಷವಾಗಿ ಹತ್ತೊಂ 
ತನೆಯ ಅಧಿವೇಶನಾಧ್ಯಕ್ಷ ಲಿಂ . ಜೆ. ಬಿ . ಮಲ್ಲಾರಾಧ್ಯ ಅವರು ತಮ್ಮ ಅಧ್ಯಕ್ಷ 
ಭಾಷಣದಲ್ಲಿ ನಿರೂಪಿಸಿರುವ ಸಮಾಜ ಕ್ಷೇಮಾಭ್ಯುದಯದ ಪ್ರಮುಖ ಅಂಶಗಳನ್ನು 
ಗಮನದಲ್ಲಿಟ್ಟುಕೊಂಡು ಇಪ್ಪತ್ತನೆಯ ಅಧಿವೇಶನಾಧ್ಯಕ್ಷ ಶ್ರೀ ಈಶ್ವರ ಮಲ್ಲಪ್ಪ ಮಗ್ಗು೦ 
ಅವರು ತಮ್ಮ ಭಾಷಣದಲ್ಲಿ ತಿಳಿಸಿರುವ ಕಾರ್ಯಕ್ರಮಗಳನ್ನು ಈ ಮಹಾ ಅಧಿವೇಶ 
ನವು ಹೃತೂರ್ವಕವಾಗಿ ಅಂಗೀಕರಿಸಿ ಅವುಗಳನ್ನು ಕೈಗೊಳ್ಳುವಂತೆ ಇಪ್ಪತ್ತನೆಯ 
ಮಹಾಧಿವೇಶನವು ಸರ್ವಾನುಮತದಿಂದ ತೀರ್ಮಾನಿಸುತ್ತದೆ. 


೩ . ಮುಂದಿನ ಐದು ವರ್ಷಗಳಲ್ಲಿ ಮಹಾಸಭೆಯು ಕೆಳಗೆ ಕಂಡ ನಾಲ್ಕು 
ಅಂಶಗಳನ್ನು ಅರ್ಥಪೂರ್ಣವಾಗಿ ಕಾರ್ಯಗತಗೊಳಿಸಬೇಕೆಂದು ಈ ಅಧಿವೇಶನವು 
ನಿರ್ದೆಶಿಸುತ್ತದೆ. 


ಅ] ಅಸ್ಪೃಶ್ಯತಾ ನಿವಾರಣೆಗೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುವುದು. 

ಆ ] ಪ್ರತಿಯೊಬ್ಬ ವೀರಶೈವನೂ ಇಷ್ಟಲಿಂಗವನ್ನು ಧರಿಸುವಂತೆ ಮಾಡು 
ವುದು , 


ಮೇ , 1983 


ಇ ] ವೀರಶೈವ ಪಂಗಡ ಒಳಪಂಗಡಗಳ ಭೇದಗಳನ್ನು ತೊಡೆದು ಹಾಕು 
ವುದು. 

ಈ ಸಮಾಜದ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅಗತ್ಯ ಕ್ರಮ ಕೈಗೊ 
ಳ್ಳುವುದು, 

ಹಾವನೂರು ವರದಿ : ೪. ಹಾವನೂರು ಆಯೋಗದ ವರದಿಯ ಆಧಾ 
ರದ ಮೇಲೆ ರಾಜ್ಯ ಸರ್ಕಾರವು ದಿನಾಂಕ ೪ - ೩ - ೭೭ ರ ನಂ . ಡಿ. ಪಿ. ಎ. ಆರ್ . 
ಎಸ್ . ಬಿಸಿ ೭೭ ) ಆಜ್ಞೆ ವೀರಶೈವ ಸಮಾಜದ ಮೇಲೆ ಭಾರಿ ಆಘಾತ ಉಂಟು 
ಮಾಡಿದ್ದು ಈಚೆಗೆ ಸುಪ್ರೀಂ ಕೋರ್ಟು ನಿರ್ದೆಶನದ ಮೇಲೆ ರಾಜ್ಯ ಸರಕಾರವು 
ಹೊಸದಾಗಿ ಮತ್ತೊಂದು ಹಿ೦ದು ೪ ದ ವ ರ ಆಯೋಗವನ್ನು ರಚಿಸಿರುವುದರಿಂದ 
೧೯೭೭ ರ ಸರ್ಕಾರಿ ಆಜ್ಞೆಯನ್ನು ಕೂಡಲೇ ರದ್ದು ಪಡಿಸಿ ಅದಕ್ಕಿಂತ ಮೊದಲು ಇದ್ದ 
ಸ್ಥಿತಿಯನ್ನು ಉಳಿಸಬೇಕೆಂದೂ ಹೊಸ ಹಿಂದುಳಿದ ವರ್ಗಗಳ ಆಯೋಗದವರಿಗೆ ಕರಾ 
ರುವಾಕ್ಕಾದ ಆಧಾರಗಳನ್ನು ಒದಗಿಸಲು ಮುಕ್ತವಾದ ಅವಕಾಶ ಕಲ್ಪಿಸಬೇಕೆಂದೂ 
ಈ ಅಧಿವೇಶನವು ರಾಜ್ಯ ಸರಕಾರವನ್ನು ಒಕ್ಕೊರಲಿನಿಂದ ಒತ್ತಾಯ ಪಡಿಸುತ್ತದೆ. 

೫ . ಭಾರತ ಜನಗಣತಿಗಾಗಿ ಈಗ ಗೊತ್ತು ಮಾಡಿರುವ ನಮೂನೆಗಳಲ್ಲಿ 
ವೀರಶೈವ ಅಥವಾ ಲಿಂಗಾಯತ' ಎಂದು ನಮ್ಮ ಧರ್ಮವನ್ನು ನಮೂದಿಸಲು ಅವ 
ಕಾಶವಿಲ್ಲದಿರುವುದರಿಂದ ಧರ್ಮಾನುಯಯಿಗಳು ವೀರಶೈವ ಧರ್ಮವನ್ನು ಸೂಚಿಸಲು 
ಜನಗಣತಿ ನಮೂನೆಯಲ್ಲಿ ಸ್ಪಷ್ಟವಾದ ಸೂಚನೆ ನೀಡಬೇಕಾದುದು ಈ ಅಧಿವೇಶ 
ನವು ಭಾರತ ಜನಗಣತಿ ಕಮೀಷನರ ಅವರನ್ನು ಒತ್ತಾಯ ಪಡಿಸುತ್ತದೆ. 


೬ . ವೀರಶೈವ ಸಮಾಜ ಬಂಧುಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ 
ದೃಷ್ಟಿಯಿಂದ ಕೃಷಿ ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮ ಕ್ಷೇತ್ರಗಳಲ್ಲಿ ಉತ್ಸಾಹಿ 
ವೀರಶೈವ ಉದ್ಯಮಿಗಳಿಗೆ ಅಗತ್ಯವಾದ ಮಾಹಿತಿ, ತರಬೇತಿ, ಹಣಕಾಸು ಸೌಲಭ್ಯ 
ಮತ್ತು ತಾಂತ್ರಿಕ ಸಲಹೆಗಳನ್ನು ಒದಗಿಸಲು ಅಥವಾ ಅವುಗಳನ್ನು ಪಡೆಯುವಂತೆ 
ನೆರವಾಗಲು ಮಹಾ ಸಭೆಯ ಆಶ್ರಯದಲ್ಲಿ ತಜ್ಞರ ವಿಭಾಗವೊಂದನ್ನು ರಚಿಸಬೇ 
ಕೆಂದು ಈ ಅಧಿವೇಶನವು ಸರ್ವಾನುಮತದಿಂದ ತೀರ್ಮಾನಿಸುತ್ತದೆ. 


ಯುವಕರು : ೭. ವೀರಶೈವ ಯುವಜನರ ಅತ್ಯಂತ ಗಂಭೀರವಾಗಿ 
ರುವ ಸಮಸ್ಯೆಯನ್ನು ತೀವ್ರವಾಗಿ ಗಮನಿಸಿರುವ ಈ ಅಧಿವೇಶನವು ಯುವಜನರಿಗೆ 
ಶಿಕ್ಷಣ , ತರಬೇತಿ ಮತ್ತು ಉದ್ಯೋಗಾವಕಾಶಗಳನ್ನು ಕಲ್ಪಿಸಲು ಮಹಾಸಭೆಯು 
ವ್ಯವಸ್ಥಿತ ಕ್ರಮಗಳನ್ನು ಕೈಗೊಳ್ಳಬೇಕೆಂದೂ ಅರ್ಹ ಮತ್ತು ಪ್ರತಿಭಾವಂತ ವೀರ 
ಶೈವ ಯುವಕರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧ್ಯವಿರುವ ಕಡೆ ಉದ್ಯೋಗ ದೊರಕಿಸಿ 


ಸಿದ್ದಗಂಗಾ 


34 


ಕೊಡಲು ಮಹಾಸಭೆಯಲ್ಲಿ ಉದ್ಯೋಗ ವಿಭಾಗವೊಂದನ್ನು ತೆರೆಯಬೇಕೆಂದೂ 
ತೀರ್ಮಾನಿಸುತ್ತದೆ. ಇದರ ಜೊತೆಗೆ, ಇನ್ನು ಮುಂದೆ ಹೆಚ್ಚಾಗಿ ವೃತ್ತಿ ಪೂರ್ವ ತರ 
ಬೇತಿ ಕೇಂದ್ರಗಳನ್ನು ಆರಂಭಿಸಲು ವೀರಶೈವ ಶಿಕ್ಷಣ ಸಂಸ್ಥೆಗಳು ಆದ್ಯತೆ ನೀಡ 
ಬೇಕೆಂದೂ ಈ ಅಧಿವೇಶನವು ಒತ್ತಾಯ ಪಡಿಸುತ್ತದೆ. 


೮ . ವೀರಶೈವ ಮಠಾಧೀಶರು ವೀರಶೈವ ಧರ್ಮ ಪ್ರಚಾರ ಕಾರ್ಯವನ್ನು 
ವ್ಯಾಪಕವಾಗಿ ನಡೆಸುವುದಲ್ಲದೆ, ಇಷ್ಟ ಪಡುವ ಧರ್ಮಾಸಕ್ಕರಿಗೆ ಲಿಂಗದೀಕ್ಷೆ ನೀಡ 
ಬೇಕೆಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲಾ ಮಠಾಧೀಶರೂ ಪರಸ್ಪರ ಸಮನ್ವಯದಿಂದ 
ಕೆಲಸ ಮಾಡಬೇಕೆಂದೂ ಈ ಅಧಿವೇಶನ ಮನವಿ ಮಾಡಿಕೊಳ್ಳುತ್ತದೆ." 

೯. ಅಖಿಲಭಾರತ ವೀರಶೈವ ಮಹಾಸಭೆಯ ಕೇಂದ್ರ ಕಾರ್ಯಾಲಯಕ್ಕಾಗಿ 
ಬೆಂಗಳೂರು ನಗರದಲ್ಲಿ ಸೂಕ್ತ ನಿವೇಶನ ಪಡೆದು ಒಂದು ಕಾರ್ಯಾಲಯ ಕಟ್ಟಡ 
ವನ್ನು ನಿರ್ಮಿಸಲು ಮಹಾಸಭಾಧ್ಯಕ್ಷರು ಕ್ರಮ ಕೈಗೊಳ್ಳಬೇಕೆಂದು ಈ ಅಧಿವೇಶನ 
ಸೂಚಿಸುತ್ತದೆ. 


೧೦ . ವೀರಶೈವ ಧರ್ಮಪ್ರಚಾರ ಮತ್ತು ವೀರಶೈವ ಸಮಾಜ ಬಂಧುಗಳ 
ಸಾಂಸ್ಕೃತಿಕ ಸಂಪರ್ಕದ ದೃಷ್ಟಿಯಿಂದ ಅಖಿಲಭಾರತ ವೀರಶೈವ ಮಹಾಸಭೆಯ 
ಆಶ್ರಯದಲ್ಲಿ ಸಂಚಾರಿ ಘಟಕವೊಂದನ್ನು ರಚಿಸಬೇಕೆಂದು ಈ ಅಧಿವೇಶನವುಸೂಚಿಸು 


ಇದೆ. 


ಕಾರಣಿಕ ಪುರುಷ 


ಮಾರಾರಿಯ ಬೆಸನದಿಂದ ಧಾರುಣಿಗೆ ಅವತರಿಸಿ, 
ಸಾರಾಯ ಸದ್ಯಕೀಯ ತೋರಿದನು ಶಿವಶರಣರೆಲ್ಲರಿಗೆ, 
ಭಕ್ತಿ ಯ ಸಂಚನ ಮುಕ್ತಿ ಯ ಭೇದನ - ೨ 
ನುಪದೇಶಿಸಿದನು ಬಸವಣ್ಣ ಶಿವಶರಣರೆಲ್ಲರಿಗೆ , 
ನಿತ್ಯ ಲಿಂಗಾರ್ಚನೆಯೊಳಗೆ ಎನ್ನನಿರಿಸಿ, 
ರಕ್ಷಿಸಿದಾತ ಬಸವಣ್ಣ ಕಾಣಾ ಕಲಿದೇವಯ್ಯಾ , 


– ನುಡಿವಾಳ ಮಾಚಿದೇವರು 


ಮೇ , 1983 


35 


ಉದ್ಯೋಗ( ಕಿರುಗತೆ) 


- - ಪ . ರಾಮಕೃಷ್ಣ ಶಾಸ್ತ್ರಿ 


ಅದು ಇಬ್ರಾಯಿಯ ಬೀಡಿ ಬ್ರಾಂಚು. ಹತ್ತಾರು ಮಂದಿ ಹರೆಯದ ಹುಡುಗಿ 
ಯರು ಅಲಂಕಾರ ಮಾಡಿಕೊಂಡು ಬೀಡಿಯ ಕಟ್ಟುಗಳನ್ನು ಹೊತ್ತು ತರುವ ದೃಶ 
ದಿನವಿಡೀ ಅಲ್ಲಿ ಕಾಣಬಹುದು. ಬರುತ್ತಾರೆ, ಕಿಸಿಕಿಸಿ ನಗುತ್ತಾರೆ, ಬೀಡಿ ಚಕ್ಕರ 
ಹಮ್ಮದನಿಗೆ ಲೇವಡಿ ಮಾಡುತ್ತಾರೆ. ಕಣಿಂಚು ಎಸೆಯುತ್ತಾರೆ, ಎಲೆ ತಂಬಾಕ 
ತೆಗೆದುಕೊಂಡು ಹೋಗುತ್ತಾರೆ. “ ಹಮ್ಮದಾಕ, ಪೋದು ಬರೊಡೆಯೆ ? ” ಅಂತ 
ಹಮ್ಮದನ ಕಿವಿ ಹಿಂಡಿ ಹೋಗುವ ಉಷಾರಿಯ ತರುಣಿಯರೂ ಇದ್ದರು. 

ರಿಂದಮ್ಮ ಅವರಿಗಿಂತ ಎಲ್ಲ ದೂರ. ಅವಳಾಯಿತು, ಅವಳ ಬೀಡಿಯಾಯಿತು 
ಆ ಊರಿನಲ್ಲೇ ಒಳ್ಳೆಯ ಶಿಕ್ಷಕರೆಂದು ಹೆಸರು ಮಾಡಿದ್ದ ಶಂಕರಪ್ಪ ಮಾಸ್ತರರ ಹೆಂಡತಿ 
ಆ ಕೆ. ಮಾಸ್ತರರು ದುರಂತವೊಂದರಲ್ಲಿ ತೀರಿಕೊಂಡು ಕೆಲವು ವರ್ಷಗಳಾಗಿದ್ದವು. 
ಜೊತೆಗೆ ಹೆಂಡತಿ ರಿಂದಮ್ಮನೂ ಮಗಳು ವಾರಿಜಳೂ ಅನಾಥರಾಗಿದ್ದರು. ಯಾವ 
ಪಿತ್ರಾರ್ಜಿತ ಆದಾಯವಿಲ್ಲದಿದ್ದರೂ ರಿಂದಮ್ಮ ಬಂಧುಗಳ ಬಾಗಿಲಿಗೆ ಹೋಗಿಸೆರಗೊಡ್ಡ 
ಲಿಲ್ಲ . ದಿನವಿಡೀ ಕುಳಿತು ಒಂದೆರಡು ಸಾವಿರ ಬೀಡಿ ಕಟ್ಟಿ ಅದರಿಂದ ಬಂದ ಕೂಲಿ 
ಯಲ್ಲಿ ತಾನು ಅರೆಹೊಟ್ಟೆಯುಂಡರೂ ವಾಸಿಜಳಿಗೆ ಯಾವುದಕ್ಕೂ ಕಮ್ಮಿ ಮಾಡದೆ 
ಬೆಳೆಸಿದಳು. ಗಂಡ ಸತ್ತ ಮೇಲೆ ರಿಂದಮ್ಮ ಹೇಗಿದ್ದಾಳೆ ಎಂದು ಬೆರಳ ತುದಿಯಿಂದ 
ಕುಟ್ಟಿ ಹಣೇ ಕಾಯೋ ಅಂತ ಪರೀಕ್ಷಿಸಲು ಬಂದ ಪುರುಷಸಿಂಹರೂ ಇದ್ದರು. 
ಆದರೆ ಮಯ್ಯಾದೆಯ ಗೆರೆಯೊಳಗೇ ಮುದುಡಿ ಕುಳಿತ ಅವಳು ತನ್ನ ಮಗಳಿಗೂ ಕಲಿಸು 
ತಿದ್ದ ಮೊದಲ ಪಾಠ ಕೂಡ ಮಾನಮಯ್ಯಾದೆಯದೇ ಆಗಿತ್ತು . 

ತನ್ನ ಸಂಪಾದನೆಯಿಂದಲೇ ಮಗಳನ್ನು ಕಾಲೇಜಿನವರೆಗೂ ರಿಂದನ್ನು ಓದಿಸಿ 
ದಳು. ಮಗಳಿಗೆ ಯಾವುದಾದರೂ ಒಳ್ಳೆಯ ಉದ್ಯೋಗಸಿಕ್ಕಿದರೆ ಅನಂತರ ಕಳೆದ 
ಕಾಲವನ್ನು ಮರೆತು ಕಾಲು ಚಾಚಿ ಕುಳಿತುಕೊಳ್ಳಬಹುದೆಂಬ ಮಹದಾಶಯ ಅವಳ 
ದಾಗಿತ್ತು . ಆದರೆ ವಾರಿಜ ಉದ್ಯೋಗಕ್ಕಾಗಿ ಹಾಕಿಕೊಂಡ ಅರ್ಜಿಗಳೆಷ್ಟು , ಇಂಟರ್ 

ಗಾಗಿ ಅಲೆದದ್ದೆ ಷ್ಟು ....ಎಲ್ಲವೂ ನಿರರ್ಥಕ . ಕೆಲವು ಕಂಪೆನಿಗಳು ಕೇಳಿದ ಭಾರೀ 
ಮೊತ್ತದ ಡೊನೇಷನ್ ಕೊಡುವುದರಲ್ಲಿ ಅವಳು ಹಿಂದೆಗೆದರು. ಕೊನೆಗೆ ಬೇಕಾದ್ದು 
ಶಿಫಾರಸಿನ ನೆರವು....ರಾಜಕಾರಣಿ ಪಾಚಪ್ಪನವರ ರಸಿಕತೆಯ ಕಣ್ಣುಗಳು ಅವಳ 
ಇಪ್ಪತ್ತರ ದೇಹದ ಉಬ್ಬು ತಗ್ಗು ಗಳ ಮೇಲೆ ಅರ್ಥಗರ್ಭಿತವಾಗಿ ಹರಡಿದಾಗ ವಾರಿಜ, 
ಅವರ ನೆರವಿಗಾಗಿ ಕಾಯದೆ ಹುಲ್ಲೆಯಂತೆ ಹೆದರಿ ಓಡಿದ್ದಳು. 
36 

ಸಿದ್ದಗಂಗಾ 


ಎಲ್ಲಿಯೂ ವಾರಿಜಳಿಗೆ ನೌಕರಿ ಸಿಗುವುದೇ ಇಲ್ಲವೆಂದಾಗ ರಿಂದಮ್ಮನಮೊಗದಲ್ಲಿ 
ಶಾಶ್ವತವಾಗಿ ಮೂಡಿದ ಚಿಂತೆಯ ಗೆರೆಗಳನ್ನು ಇಬ್ರಾಯಿ ನೋಡಿದ. ಹದಿನೆಂಟು 
ವರ್ಷಗಳಿಂದ ತನ್ನ ಬಾ೦ಚಿನಿಂದಲೇ ಬೀಡಿ ಕಟ್ಟುತ್ತಿರುವ ರಿಂದಮ್ಮನ ಮೇಲೆ ಅವನಿಗೆ 
ಎಲ್ಲಿಲ್ಲದ ವಿಶ್ವಾಸ. ಹತ್ತು ರೂಪಾಯಿ ಸಾಲ ಕೊಡಿ ಅಂತ ಒಮ್ಮೆಯೂ ಆಕೆ ಕೇಳಿ 
ದವಳಲ್ಲ. ಮತ್ಯಾದೆಯ ಅಂಚು ಮೀರಿದವಳಲ್ಲ. ಆದ್ದರಿಂದ ಅವನು, ಅನುಕಂಪದಲ್ಲಿ 
ಹೇಳಿದ್ದ . “ ರಿಂದಮ್ಮ , ನೀವ್ಯಾಕೆ ಚಿಂತಿಸ್ತೀರಾ? ನಿಮ್ಮ ಮಗಳಿಗೆ ಕೈತುಂಬ ವೇತನ 
ತರುವ ಉದ್ಯೋಗನಾನು ತೆಗೆಸಿಕೊಡೇನೆ. ಏರ್‌ಕಂಡೀಷನ್ ರೂಮಿನಲ್ಲಿ ಕೆಲಸ. 
ಸಾವಿರಾರು ರೂಪಾಯಿ ಸಂಬಳ, 


* ಎಲ್ಲಿ ? ಕುತೂಹಲದಿಂದ ರಿಂದಮ್ಮನಿಗೆ ಕಿವಿ ನಿಮಿರಿತ್ತು . ಆದರೆ ಆ ಕೆಲಸ 
ದುಬಾಯಿಯಲ್ಲಿ ಎಂದಾಗ ಆಕೆ ಕಳವಳಗೊಂಡಿದ್ದಳು. “ ಅಷ್ಟು ದೂರದಲ್ಲಿ ಹೋದರೆ 
ಏನಾಗುತ್ತದೆ ? ” 


“ ಆಗುವುದೇನು ಏನೂ ಆಗುವುದಿಲ್ಲ. ನಮ್ಮ ದೇಶದ ಲಕ್ಷಾಂತರ ಜನ ಅಲ್ಲಿ 
ನೌಕರಿಯಲ್ಲಿದ್ದಾರೆ. ಪೇದು ಪುರ್ಬುವಿಗೆ ಕುಡಿಯಲು ಗಂಜಿಗೆ ಗತಿಯಿರಲಿಲ್ಲ ಅವರ 
ಮಗಳು ದುಬಾಯಿಗೆ ಹೋದಮೇಲೆ ಹೇಗಿದಾರೆ ನೋಡಿ, ಮೈ ತುಂಬ ಬಂಗಾರ , 
ಟೀರಿಸ್‌ ಮನೆ, ಟೇಪ್ ರೆಕಾರ್ಡರ್ ! ರಾಮ ಮಣಿಯಾಣಿಗಳ ಮನೆಯಲ್ಲಿ ಬಂಗಾ 
ರಿನ ಬಿಸ್ಕೆಟು ಉಂಟು ಹೌದಾ? ಅದೆಲ್ಲವೂ ಗಲ್ಫ್ ರಾಷ್ಟ್ರದ್ದೇ ....ಯೋಚಿಸಿ ನೋಡಿ. 
ಆಗುವುದಾದರೆ ಹೇಳಿ. ನನ್ನ ಸ್ನೇಹಿತ ಅಲ್ಲಿನ ಒಬ್ಬ ದಲ್ಲಾಳಿ. ಅವನ ಮುಖಾಂತರ 
ಒಂದೇ ತಿಂಗಳಿನಲ್ಲಿ ನೌಕರಿ ಸಿಗುತ್ತದೆ. ಎರಡು ವರ್ಷ ಅಲ್ಲಿ ದುಡಿದು ಗಳಿಸಿದ ಹಣ 
ದೊಂದಿಗೆ ಇಲ್ಲಿಗೆ ಬಂದರೆ ಸಾಯುವವರೆಗೂ ಕೂತುಣ್ಣಬಹುದು. ನಿಮ್ಮ ಮಗಳಿಗೆ 
ದೊಡ್ಡ ಕುಳ ನೋಡಿ ಮದುವೆ ಮಾಡಬಹುದು ! ” ಇಬ್ರಾಇ ಭಾಷಣ ಬಿಗಿದ. 
ರ ಮದುವೆ ಎಂದಾಗ ರಿಂದಮ್ಮನ ಕಿವಿ ನಿಗುರಿತ್ತು . ಬೊಂಬಾಯಿಯಿಂದ ಅವಳ 
ಅಣ್ಣನ ಮಗ ಪತ್ರ ಬರೆದಿದ್ದ . “ ಇಲ್ಲಿ ಎಷ್ಟು ಚೆಂದದ ಹುಡುಗಿಯರಿದ್ದಾರೆ ಗೊತ್ತಾ ? 
ಆದರೆ ನಾನು ಮದುವೆಯಾಗೋದು ಮಾತ್ರ ನಿನ್ನ ಮಗಳನ್ನೇ ಹೊರತು ಇನ್ನೊಬ್ಬ 
ರನ್ನಲ್ಲ ” ಅಂತ. 


* ಕಳಿಸುವುದೋ ಬೇಡವೋ - ರಿಂದಮ್ಮ ತೂಗಾಡಿದಳು. ತನ್ನ ಮಗಳು ಎಲ್ಲಿ 
ಹೋದರೂ ಜೀವ ಹೋದರೆ ಕೂಡ ಮಾದೆ ಕಳಕೊಳ್ಳುವವಳಲ್ಲ ಎಂಬ ನಂಬುಗೆ 
ಅವಳಿಗಿತ್ತು . ಅವಳ ಕಣ್ಣೆದುರೇ ಹಲವು ಹುಡುಗಿಯರು ದುಬಾಯಿಗೆ ಹೋಗಿ ಹಣದ 
ರಾಸಿಯನ್ನು ತಂದದ್ದೂ ಹೌದು. ಸುಖಜೀವನದ ಕನಸು ಅವಳನ್ನು ಈ ಕೆಲಸಕ್ಕೆ 
| ಒಡಂಬಡಿಸಿತು. ಇಬ್ರಾಯಿಯ ನೆರವಿನಿಂದ ದು ಬಾ ಯಿ ಗೆ ಮಗಳನ್ನು ಕಳಿಸಲು 
1 ಮೇ , 1983 

ತಿ ? 


ಬೇಕಾದ ಏರ್ಪಾಟುಗಳೂ ಒದಗಿದುವು. ಸಾವಿರದ ಒಂದು ಸಲ ಮರಾದೆಯ ನೆನ 
ಪನ್ನು ಒತ್ತಿ ಹೇಳಿ ಮಗಳನ್ನು ಆಕೆ ಕಳಿಸಿಕೊಟ್ಟಳು. “ ನನಗೆ ಅಷ್ಟು ಗೊತ್ತಿಲ್ಲವೆ 
ಅಮ್ಮ ನನ್ನನ್ನು ಬೆಳೆಸಲು , ಓದಿಸಲು ನೀನೆಷ್ಟು ಕಷ್ಟ ಪಟ್ಟಿದ್ದಿ ಅಂತ. ನಾನೆಂದಿಗೂ 
ನೀನು ಹಾಕಿದ ಗೆರೆ ಮೀರುವ ಮಗಳಲ್ಲ ” ಎಂದಿದ್ದಳು ನಾರಿಜ . 


ಹೀಗೆ ವಾರಿಜ ಹೋಗಿಎಷ್ಟು ಸಮಯ ಕಳೆದರೂ ಒಂದೇ ಒಂದು ಪತ್ರ ಬರೆಯ 
ಲಿಲ್ಲ . ರಿಂದಮ್ಮ ತವಕದಿಂದ ಕಾದಳು. ಇಬ್ರಾಯಿಯೊಂದಿಗೆ ವಿಚಾರಿಸೋಣವೆಂದರೆ 
ಅವನು ಬಸ್ಸು ಅಪಘಾತದಲ್ಲಿ ಸತ್ತಿದ್ದ . ಬೇರೆ ಯಾರೂ ಅವಳ ನೆರವಿಗೆ ಬರುವವರಿಲ್ಲ. 
ನಿರಾಸೆಯಿಂದ ತಲೆಗೆ ಕೈ ಹೊತ್ತಳು. ಕಟೀಲಿಗೆ ಹೂವಿನ ಪೂಜೆ ಹರಕೆ ಹೇಳಿ 
ಕೊಂಡಳು . ದುಬೈಗೆ ಹೋದ ಹಲವರೊಂದಿಗೆ ವಾರಿಜಳ ಬಗೆಗೆ ವಿಚಾರಿಸಿದಳು. 
ಯಾರೊಬ್ಬರೂ ಏನೊಂದೂ ಹೇಳಲಿಲ್ಲ. 

ನಿರಾಸೆಯ ನೀರಿನಲ್ಲಿ ರಿಂದಮ್ಮ ಮುಳುಗಿದ್ದಾಗ ವರ್ಷಗಳ ಮೇಲೆ ವರ್ಷಗಳು 
ಕಳೆದುಹೋದವು. ಅತ್ತೂ ಅತ್ತೂ ಅವಳ ಕಣ್ಣೀರ ಕೆರೆ ಬತ್ತಿ ಹೋಗಿತ್ತು . ಅಂತೂ 
ಮಗಳು ಬದುಕಿಲ್ಲ ಅಂದುಕೊಟ್ಟಿದ್ದಾಗಲೇ ಒಂದು ದಿನ ಬಂದಿದ್ದಳು ವಾರಿಜ, ಅರೇ , 
ಗುರುತು ಸಿ ಗ ದ ೦ ತೆ ಬದಲಾಯಿಸಿದಾಳೆ, ಆನೆ ಸೊಂಡಿಲಿನಂತಿವೆ ತೊಡೆಗಳು , 
ಟೊಮಾಟೊದಂತೆ ಗಲ್ಲಗಳು , ಬಿಳಿ ಬಣ್ಣ , ಎಲ್ಲಿನೋಡಿದರೂ ಮಾಂಸದ ಮುದ್ದೆ , 
ಚೆಲುವೇ ಚೆಲುವು. ನೋಟಿನ ಕಟ್ಟುಗಳನ್ನು , ಒಡವೆಗಳ ರಾಸಿಯನ್ನು ತಾಯಿಯ 
ಎದುರು ಇಟ್ಟಳು. ಅಲ್ಲಿಂದ ತಂದಿದ್ದ ಸಲಕರಣೆಗಳಿಗೆ ಲೆಕ್ಕವೇ ಇಲ್ಲ. 

- ರಿಂದಮ್ಮನಿಗೆ ಎಷ್ಟು ಮಾತನಾಡಿದರೂ ಮುಗಿಯದು, ಏನೆಲ್ಲ ಹೇಳಬೇಕೋ 
ತಿಳಿಯದು. * ಮುಂಬಯಿಂದ ಅನಂತ ಭಾವನ ಪತ್ರ ಬಂದಿತ್ತು .... ” ಎಂದಳು . 

ವಾರಿಜಳ ಮುಖ ಅರಳಲಿಲ್ಲ. ಬೊಗಸೆಯಿಂದ ಮುಖ ಮುಚ್ಚಿಕೊಂಡಳು. 
“ ಅಮ್ಮ ಅನಂತ ಭಾವ ಬೇರೆ ಯಾರನ್ನಾದರೂ ಮದುವೆಯಾಗಲಿ, ನನ್ನನ್ನು 
ಕಾಯುವುದು ಬೇಡ. ನಾನು ನಿನಗೆದ್ರೋಹ ಮಾಡಿದೆ. ನಾನಾಗಿ ಮಾಡಲಿಲ್ಲ. 
ಅರಬೀ ಭಾಷೆಯಲ್ಲಿ ಬರೆದ ಕರಾರು ಪತ್ರ ಹಾಗಿತ್ತು . ಅದಕ್ಕೆ ಸಹಿ ಮಾಡಿದ ಕಾರಣ 
ನನ್ನ ತೇಜೋವಧೆ ಆಯಿತು ” ಎಂದು ಹೇಳಿದಳು. 

“ ನೀನೇನು ಹೇಳುತ್ತಿದ್ದೀಯೋ ನನಗೆ ಅರ್ಥವಾಗುತ್ತಿಲ್ಲ ” ರಿಂದನ್ನು ಕೇಳಿ 
ದಳು . 


- “ ಇನ್ನೂ ಬಿಡಿಸಿ ಹೇಳಬೇಕೇ ಅಮ್ಮ ? ಎಣ್ಣೆ ದೊರೆಗಳು ಏರ್ ಕಂಡೀಷನ್ 
ರೂಮಿನಲ್ಲಿ ನಾಲ್ಕು ವರ್ಷ ನನ್ನ ದೇಹ ಸುಖವನ್ನು ಉಂಡರು.... ಈ ಹಣ , ಒಡವೆ 


38 


ಸಿದ್ಧಗಂಗಾ 


ಎಲ್ಲಾ ಅದರ ಫಲ , ಕರಾರು ಮುಗಿದ ಮೇಲೆ ನನ್ನನ್ನು ರಣರುದು ಗಳ ಹಿಂದೆ ಕಳಿಸಿ 
ದರು. ನಾನೊಬ್ಬಳೇ ಅಲ್ಲ ಇಲ್ಲಿಂದ ಹೋದನೂರಾರು ಹೆಣ್ಣುಗಳಿಗೂ ಅಲ್ಲಿ ಆಗು 
ತಿರುವ ಅವಸ್ಥೆ ಇದೆ. ಇಲ್ಲಿಂದ ಕರೆದೊಯ್ಯುವ ದಲ್ಲಾಳಿಗಳು ಮಾಡುವ ಮಹಾ 
ಮೋಸವಿದು. ” 


ನೂರು ಸಿಡಿಲುಗಳು ಒಂದೇ ಸಲ ರಿ೦ದಮ್ಮನ ನೆತ್ತಿಗೆ ಅಪ್ಪಳಿಸಿದುವು. ಅವಳ 
ಶರೀರದ ಮೇಲೆ ಭೂತ ಆವೇಶವಾಗಿತ್ತು . ಮಗಳು ತಂದ ಹಣದ ಕಟ್ಟುಗಳನ್ನು ಆಕೆ 
ಸಿಕ್ಕ ಸಿಕ್ಕ ಕಡೆಗೆ ಎಸೆದಳು , ಒಡವೆಗಳನ್ನು ತೂರಿದಳು. ಮಗಳ ಕತ್ತು ಹಿಡಿದು 
ಹೊರಗೆ ದಬ್ಬಿದಳು . ಮಗಳು ಅನಂತರ ಎಲ್ಲಿ ಹೋದಳೊ ಯಾರೂ ಕಾಣಲಿಲ್ಲ. 

ಮೊನ್ನೆ ಗಡಂಗಿನ ಪಕ್ಕದಲ್ಲಿ ಭಿಕ್ಷೆ ಬೇಡುವ ಹೆಣ್ಣು ಮುದುಕಿಯೊಬ್ಬಳ ಶವ 
ನರಿ -ನಾಯಿ ಕಿತ್ತು ತಿಂದು ಛಿದ್ರವಾಗಿತ್ತು . ಕೊಳೆತು ನಾರಿದ ಮೇಲೆ ಪೊಲೀಸರು 
ಬಂದರು. ಶವಕ್ಕಿಷ್ಟು ಮಣ್ಣು ಮಾಡಿದರು. “ ಬೇವಾರ್ಸಿ, ಇಲ್ಲಿ ಬಂದು ಪತ್ತೆ 
ನಾನೇನು ಇವಳ ಮಕ್ಕಳಾ?” ಅಂತ ಶಾಪ ಹಾಕಿದರು. ಆ ಮುದುಕಿ ಮಯ್ಯಾದೆಗಾಗಿ 
ಪರಿತಪಿಸಿದ ರಿಂದಮ್ಮ ಎಂದು ಯಾರೂ ಗುರುತು ಹಚ್ಚಲಿಲ್ಲ. 

* (ಘಟನೆ ಅಕ್ಷರಶಃ ನಿಜ - ಸ್ಥಳ, ನಾನುಥೇಯಗಳು ಕಾಲ್ಪನಿಕ) 


ಮಂತ್ರ ಪುರುಷ 
* ಬಸವ ' ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡರೆ , 
ಅಭೇದ್ಯ ಭೇದ್ಯವಾಯಿತ್ತು ; ಅಸಾಧ್ಯ ಸಾಧ್ಯವಾಯಿತ್ತು , 
ಇಂತು ಬಸವಣ್ಣನಿಂದ ಲೋಕಲೌಕಿಕದ ಕುಭಾಷೆಯ ಕಳೆದು , 
ಲೋಕಾಚರಣೆಯನಗಳೆದು ಭಕ್ತಿ ಬರವಪ್ಪುದು, 
ಕೂಡಲ ಚನ್ನಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ . 

- - ಚನ್ನಬಸವಣ್ಣನವರು 


ಪರಮ ವಿರಕ್ತ 
ಸತಿಯ ಕಂಡು ಪ್ರತಿಯಾದ ಬಸವಣ್ಣ , 
ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ , 
ಬ್ರಹ್ಮಚಾರಿಯಾಗಿ ಭವಗೆಟ್ಟನಯ್ಯಾ ಬಸವಣ್ಣ , 
ಗುಹೇಶ್ವರಾ, ನಿಮ್ಮಲ್ಲಿ ಬ್ರಹ್ಮಚಾರಿಯಾದವನು ಬಸವಣ್ಣನೊಬ್ಬನೆ. 

-- ಅಲ್ಲಮಪ್ರಭುದೇವರು 
ಮೇ , 1983 

39 


ಪಿಡುಪರಿಯ ವೀರಶೈವಾಂಧ ಕವಿಗಳು 


- ಸಿ. . ಯಂ . ಕೊಟ್ರಯ 


ಮಧ್ಯಯುಗದಲ್ಲಿ ವೀರಶೈವ ಮತವು ಕರ್ನಾಟಕದಲ್ಲೆಲ್ಲಾ ಜನಾದರಣೀ 31 
ವಾಗಿದ್ದ ಪ್ರಕಾರ, ನೆರೆ ರಾಷ್ಟ್ರಗಳಾದ ಆಂಧ್ರ , ತಮಿಳುನಾಡು , ಮಹಾರಾಷ್ಟ್ರ ಗೆ 
ಲ್ಲಿಯ ಜನಾದರಣೀಯವಾಗಿತ್ತೆಂಬುದು ಸರ್ವ ವಿದಿತವಾದ ವಿಷಯವಷ್ಟೆ ? ೦೩ 
ರಲ್ಲ ಆಂಧ್ರದಲ್ಲಿ ಬಹು ಜನಾದರಣೀಯವಾಗಿತ್ತೆಂಬುದನ್ನು ಬೇರೆ ಹೇಳಬೇಕಾಗಿಲ್ಲ 
ಅಲ್ಲಿಯ ತೆಲುಗು ಭಾಷೆಯಲ್ಲಿ ವಿಪುಲವಾಗಿ ದೊರಕಿರುವ ವೀರಶೈವ ಸಾಹಿತ್ಯ ಕೃ 
ಗಳೇ ಇದಕ್ಕೆ ಮುಖ್ಯ ಸಾಕ್ಷಾಧಾರಗಳು. ವೀರಶೈವ ಮತಕ್ಕೆ ಒಂದು ಸಂಸ್ಕರಣ 
ರೂಪು, ನೆಲೆ, ಸಾಹಿತ್ಯ ಮತ್ತು ಪ್ರಚಾರಗಳನ್ನು ಒದಗಿಸಿದ ಶರಣ, ಬಸವೇಶ್ವರ 
ಚರಿತ್ರೆಯು ( ಬಸವ ಪುರಾಣವು ಮೊದಲಿಗೆ ತೆಲುಗು ಭಾಷೆಯಲ್ಲಿ ಪಾಲ್ಕುರಿ 
ಸೋಮನಾಥನಿಂದ ( ಸು . ಕ್ರಿ ಶ. ೧೨ . ೧೩ ಶತಮಾನ) ರಚಿತವಾಯಿತೆಂಬುದು ನಿವಿ 
ನಾದದ ಮಾತು. ಈತನು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲೂ ಸಹ ಗ್ರಂ 
ಗಳನ್ನು ರಚನೆ ಮಾಡುವಂಥವನಾಗಿದ್ದನು. ಆದರೂ ಬಸವ ಪುರಾಣವನ್ನು ಮೊ 
ಲಿಗೆ ತೆಲುಗು ಭಾಷೆಯಲ್ಲಿ ಬರೆದು ಆಂಧ್ರದ ಜನತೆಗೆ ಅರ್ಪಿಸಿರುವುದನ್ನು ಗಣನೆ 
ತೆಗೆದುಕೊಂಡಲ್ಲಿ , ಮೇಲಿನ ವಿಷಯವು ದೃಢವಾಗುತ್ತದಲ್ಲವೇ ? ಅಲ್ಲದೆ ಇದೇ ಬಸ 
ಪುರಾಣವು ಪ್ರಥಮವಾಗಿ ಹಾಗೂ ಸಮಗ್ರವಾಗಿ ಕನ್ನಡದಲ್ಲಿ ಬರೆಯಲ್ಪಟ್ಟು ದು ತ 
ನಂತರ , ಎಂದರೆ ಕ್ರಿ .ಶ. ೧೪ ನೇ ಶತಮಾನದಲ್ಲಿ ಭೀಮ ಕವಿಯಿಂದ ........ ಕ 
ಸೋಮನಾಥಂ ರಸಮೊಸರೆ ಮುನ್ನು ಸಿರ್ದುದನೆ ಕನ್ನ ಡಿಸಿ ಪೇಳೆ ೦........( ಭೀಮಕವಿ 
ರಚಿಸಲ್ಪಟ್ಟಿತು ಹೀಗೆ ಆಂಧ್ರದಲ್ಲಿ ವೀರಶೈವ ಸಾಹಿತ್ಯದ ಕೃಷಿಯು, ಬಸವೇಶ್ವರ 
ಕಾಲದಿಂದಲೇ ಮಿತ ಪ್ರಮಾಣದಲ್ಲಿ ಪ್ರಾರಂಭವಾಗಿ , ತದನಂತರದ ಶತಮಾನಗಳ 
ವಿಪುಲವಾಗಿ ಜರುಗಿತು. ತತ್ಪರಿಣಾಮವಾಗಿ ತೆಲುಗು ಭಾಷೆಯಲ್ಲಿ ಅನೇಕ ವೀರಶೈ 
ಗ್ರಂಥಗಳು ಉದಯಿಸಿದುವು. ಅವುಗಳ ವಿಷಯಗಳೂ ವೈವಿಧ್ಯಮಯ. ಅವುಗ 
ವಿವರಗಳನ್ನು ಸುಮಾರಾಗಿ ಈ ಕೆಳಗೆ ಕಾಣಿಸಿರುವಂತೆ ವಿಂಗಡಿಸಬಹುದು. 
- ೧ ) ವೀರಶೈವ ಮತ/ ಧರ್ಮ ಗ್ರಂಥಗಳು ೧೯ , ೨) ವೀರಶೈವ ಪುರಾ 
ಗಳು ೧೦ , ೩ ) ವೀರಶೈವ ಪ್ರಬಂಧಗಳು ೧೨ , ೪ ) ವೀರಶೈವ ಮಹಾತ್ಮಗ 

೭ , ೫ ವೀರಶೈವ ಚರಿತ್ರೆಗಳು ೪ , ೬ ) ವೀರಶೈವ ಕಥೆಗಳು ೬ , ೯ 
| ವೀರಶೈವ ದಂಡಕಗಳು ೪, ೮) ವೀರಶೈವ ಸ್ತುತಿಗಳು ೫ , ೯ ) ವೀರಶೈ . 


- ಸಿದ್ದಗಂಗ 


40 


ವಚನ ಗ್ರಂಥಗಳು ೩ , ೧೦ ) ವೀರಶೈವ ಕೀರ್ತನೆಗಳು ೪ , ೧೧) ವೀರಶೈವ 
ಯಕ್ಷಗಾನ ಪ್ರಸಂಗಗಳು ೯ , ೧೨) ವೀರಶೈವ ಶತಕಗಳು ೨೭, ೧೩ ) ವೀರ 
ಶೈವ ಇತರೆ ಗ್ರಂಥಗಳು ೧೬ . 

- ಹೀಗೆ ನೂರಕ್ಕೂ ಹೆಚ್ಚು ಗ್ರಂಥಗಳು ರಚಿತವಾದುವು. ಈ ಗ್ರಂಥಗಳಲ್ಲಿ 
ವಿಶದೀಕರಿಸಿರುವ ಹಾಗೂ ಪ್ರತಿಪಾದಿಸಿರುವ ವಿವಿಧ ಸಾಹಿತ್ಯ ವಿಷಯಗಳನ್ನು ಸೂಕ್ಷ್ಮ 
ನಾಗಿ ಪರಿಶೀಲಿಸುವಲ್ಲಿ, ಇವೆಲ್ಲವುಗಳ ಒಂದು ಉದ್ದೇಶವು ನಿರ್ದಿಷ್ಟವಾಗಿ ತಿಳಿದುಬರು 
ಇದೆ. ಅದೇ ಗ್ರಂಥಕರ್ತರ ಮತ ಅಥವಾ ಧರ್ಮ , ಎಂದರೆ ವೀರಶೈವ ಧರ್ಮದ 
ಪ್ರಚಾರ ಕಾರ್ಯ. ಈ ರೀತಿಯಲ್ಲಿ ಗ್ರಂಥ ರಚನಾ ಕೃಷಿ ಮತ್ತಿತರ ಧಾರ್ಮಿಕ 
ಚಟುವಟಿಕೆಗಳಿಂದಾಗಿ ವೀರಶೈವ ಮತವು ಆ೦ಗ್ರದಲ್ಲಿ ಭದ್ರವಾಗಿ ನೆಲೆಗೊಂಡುದಲ್ಲದೆ , 
ಇದ್ದ, ಜೈನ ಮತ್ತು ಬಲ ಕೈವ ಪಂಥಗಳ ಪ್ರಭಾವಗಳನ್ನು ಕುಂದಿಸುವಲ್ಲಿ ಯಶಸ್ವಿ 
ಯಾಯಿತು ಕರ್ನಾಟಕದಲ್ಲಿ ಕಾಣಬರುವಂತೆ, ಆ೦ಧ್ರದಲ್ಲಿಯೂ ಸಹ ವೀರಶೈವ 
ಮತ ಪ್ರಚಾರಾರ್ಥನಾಗಿ ಜರುಗಿದ ಚಟುವಟಿಕೆಗಳಿಂದಾಗಿ , ಆಂಧ್ರ ವಾಹ್ಮಯದಲ್ಲಿ 
ಒ೦ದು ಅಧ್ಯಾಯವೇ ನಿರ್ಮಾಣವಾಯಿತೆಂದು ಹೇಳಿದರೆ ಅತಿಶಯೋಕ್ತಿಯಾಗ 
ಲಾರದು . 


ಆಂಧ್ರದಲ್ಲಿ ಪ್ರಚಾರಕ್ಕೆ ಬಂದ ವೀರಶೈವ ನಾಣ್ಮಯದ ಉದಯವು ನನ್ನೆ ಚೋಡ 
( ಕ್ರಿ .ಶ. ೧೦ ನೇ ಶತಮಾನ) , ಬಸವೇಶ್ವರನ ಸಮಕಾಲೀನನಾದ ಮಲ್ಲಿಕಾರ್ಜುನ 
ಪಂಡಿತಾರಾಧ್ಯ ( ಕ್ರಿ .ಶ. ೧೨ ನೇ ಶತಮಾನ), ನಂತರದ ಪಾಲ್ಕುರಿಕಿ ಸೋಮನಾಥ 
( ಕ್ರಿ . ಶ. ೧೨ - ೧೩ ನೇ ಶತಮಾನ) ಮುಂತಾದ ಕವಿವರ್ಯರಿಂದ ಆರಂಭವಾಯಿತೆಂದು 
ಹೇಳಬಹುದು. ಇವರುಗಳಲ್ಲಿ ಮುಖ್ಯವಾಗಿ , ಮಲ್ಲಿಕಾರ್ಜುನ ಪಂಡಿತಾರಾಧ್ಯನು 
ಅನೇಕ ಗ್ರಂಥಗಳಿಗೆ ಕರ್ತೃವಾಗಿದ್ದನು. ಶಿವತತ್ವ ಸಾರಮು, ಲಿಂಗೋದ್ಭವ ದೇವ 
ಗದ್ಯ , ರುದ್ರ ಮಹಿಮೆ , ಅಮರೇಶ್ವರ ಅಷ್ಟಕಮು, ಭೀಮೇಶ್ವರ ಗದ್ಯನು, ಸ್ತುತಿ 
ಶ್ಲೋಕಪಂಚಕಮು , ಪರ್ವತ ವರ್ಣನಮು , ಶ್ರೀಮುಖ ದರ್ಶನ ಗದ್ಯನು, ಆದ್ಯ 
ಭಕ್ತಗಣ ಸಹಸ್ರ ನಾಮಮು ಎಂಬ ಗ್ರಂಥಗಳನ್ನು ರಚಿಸಿದ್ದು ದಾಗಿ ತಿಳಿಯುತ್ತದೆ. 
ಇನ್ನು ಬಸವ ಪುರಾಣವನ್ನು ಮೊದಲಿಗೆ ರಚಿಸಿದ ಪಾಲ್ಕುರಿಕಿ ಸೋಮನಾಥನು 
* ಇಡೀ ಶಿವಕವಿ ಸಮೂಹಕ್ಕೂ , ವೀರಶೈವ ಮತ ಸಿದ್ದಾಂತಗಳಿಗೂ ಗುರುಪೀಠದಂತೆ ? 
ಶೋಭಿಸುತ್ತಿರುವನು. ಈತನು ಕನ್ನಡ, ತೆಲುಗು ಮತ್ತು ಸಂಸ್ಕೃತ ಭಾಷೆಗಳಲ್ಲಿ 
ಅನೇಕ ಗ್ರಂಥಗಳನ್ನು ರಚಿಸಿದನು. ( GRAM 


ಇವರುಗಳನಂತರ , ಆಂಧ್ರದಲ್ಲಿ ಹೇಳಿಕೊಳ್ಳಬಹುದಾದಂತ ವೀರಶೈವ ಕವಿ 
ಗಳೆಂದರೆ ಪಿಡುಪರಿಯ ಕವಿಗಳು. ಇವರು ಸಹ ಪಾಲ್ಕುರಿಕಿ ಸೋಮನಾಥನ ಶಿಷ್ಯ 
ಪರಂಪರೆಯವರಲ್ಲಿ ಬರುತ್ತಾರೆ. ಈ ವ ಶದ ಅನೇಕ ವೀರಶೈವ ಗ್ರಂಥಗಳ ರಚನೆಗೆ 


ಮೇ , 1983 


41 


ಕಾರಣರಾದರಲ್ಲದೇ , ತಮ್ಮ ಗುರುವಾದ ಪಾಲ್ಕುರಿಕಿ ಸೋಮನಾಥನ ಬಸವ ಪುರಾಣ 
ಮತ್ತಿತರ ಕೃತಿಗಳನ್ನು ಬಹುವಾಗಿ ಪ್ರಚಾರದಲ್ಲಿ ತಂದರು , ಹಾಗೂ ಆ ಗುರುಪೀಠ 
ವನ್ನಲಂಕರಿಸಿದರು. ಇವರುಗಳಲ್ಲಿ ಪಿಡುಪರಿ ಬಸವನ, ಆತನ ಮಗ ಸೋಮನಾಥ, 
ಆತನ ಇನ್ನೊಬ್ಬ ಮಗನಾದ ಪಾಲನನ ಮಗನಾದ ಬಸವಪ್ಪ , ಇವರುಗಳೇ ಮುಖ್ಯ 
ರಾದವರು . 

ಈ ಪಿಡುಸರಿ ಕವಿಗಳ ಪೂರ್ವಜರು, ಆಂಧ್ರದ ನಿಯೋಗಿ ಬ್ರಾಹ್ಮಣರಾಗಿ 
ದ್ವಿರಬೇಕು. ಇನ್ನು ಕೆಲವರು ತರ್ಕಿಸುವಂತೆ , ಆರಾಧ್ಯ ಬ್ರಾಹ್ಮಣರಾಗಿದ್ದಿರಲೂ 
ಸಾಕು , ತರುವಾಯ ಪಾಲ್ಕುರಿಕಿ ಸೋಮನಾಥನ ಪ್ರಭಾವಕ್ಕೊಳಗಾಗಿ , ಇವರು 
ವೀರಶೈವ ದೀಕ್ಷೆಯನ್ನು ಪಡೆದು, ವೀರಶೈವ ಜಂಗಮರಾದರು . ಹಾಗೂ ಪಾಲ್ಕುರಿಕಿ 
ಸೋಮನಾಥನನ್ನು ತಮ್ಮ ಗುರುವನ್ನಾಗಿ ಸ್ವೀಕರಿಸಿಕೊಂಡು, ತಮ್ಮ ಕಾವ್ಯಗಳಲ್ಲಿ 
ಆತನನ್ನು ಅಮಿತ ಗೌರವಪೂರ್ವಕವಾಗಿ ಸ್ಮರಿಸಿಕೊಂಡಿರುವುದು ತಿಳಿದುಬರುತ್ತದೆ. 
ಅಲ್ಲದೇ ಅದೇ ಪಾಲ್ಕುರಿಕಿ ಸೋಮನಾಥನ ಸಹಾಯದಿಂದ ಹಾಗೂ ಕಾಕತೀಯ 
ಅರಸನಾದ ಎರಡನೇ ಪ್ರತಾಪರುದ್ರನ ಮಂತ್ರಿಯಾದ ಯಿಂದುಟರಿ ಅನ್ನಯ್ಯನ 
ಮೂಲಕ , ಡೋಕಿಪರ ಎನ್ನುವ ಅಗ್ರಹಾರವನ್ನು , ಇವರ ಪೂರ್ವಜರಲ್ಲೊಬ್ಬನಾದ 
ಶಿವರಾತ್ರಿ ಕೊಪ್ಪನಾಥನು ಸ್ವೀಕರಿಸಿದ್ದು, ಈ ವಿಷಯವು ಪಿಡು ಸರಿ ಸೋನು 
ನಾಥನ ಪದ್ಯ ಬಸವ ಪುರಾಣದಿಂದ ತಿಳಿದುಬರುತ್ತದೆ. 

ಇದೇ ಪದ್ಯ ಬಸವ ಪುರಾಣ ಗ್ರಂಥದಲ್ಲಿ ಕಾಣಬರುವ ಐವರ ವಂಶದ ಇತರ 
ವಿವರಗಳನ್ನು ಕೆಳಗಿನಂತೆ ತೋರಿಸಬಹುದು, 

ಶಿವರಾತ್ರಿ ಕೊಪ್ಪನಾಥ 


ಬಸವಯ್ಯನ 


ಸೆನಸೋನುನ ( ಕ್ರಿ . ಶ. ೧೪೨೨ ) 


ಕೊಪ್ಪಯ್ಯ 


ಭುವನಯ 


ಸಿನ ಸೋಮಯ್ಯ 


ದೇವಯ್ಯ 


ಚಿಕ್ಕಯ್ಯ 


ಬಸವಯ್ಯ 


ಪಾಲುಕುರಿಕಯ 


ಸೋಮನ 


ಬಸವನ ( ಕ್ರಿ .ಶ. ೧೪೨೫ ) 
( ಭಾ . ನಾಗಾಂಬ) 


ಸೋಮನ ( ಕ್ರಿ . ಶ. ೧೫೧೦) 


ಪಾಲನ 


ಗುರುವನ 


- ಬಸನ 


ಬಸವಪ್ಪ (ಕ್ರಿ .ಶ. ೧೫೩೦) 


ಸಿದ ಗಂಗೆ 


+ 


ಈ ಪಿಡುಸರಿ ಕವಿಗಳು , ಈಗಿನ ಗುಂಟೂರು, ವಿಜಯವಾಡ ಪ್ರಾಂತದವ 
ರಾಗಿದಿರಬೇಕು. ಹೇಗೆಂದರೆ , ಈ ವಂಶೀಯರಾದ ಜಂಗಮರು ಗುಂಟೂರು ಜಿಲ್ಲೆಯ 
- ಕಡೆಗಾಲ, ಗರುಡಾಚಲಶಾಲೆಂ ಮುಂತಾದ ಗ್ರಾಮಗಳಲ್ಲಿ ಈಗಲೂ ಕಾಣಬರುತ್ತಿ 
ದಾರೆ. ಅಲ್ಲದೆ ಮೇಲೆ ತಿಳಿಸಿದ ಡೋಕಪತ್ರ ಎನ್ನುವ ಗ್ರಾಮಗಳೆರಡು ಕೃಷ್ಣಾ ಜಿಲ್ಲೆಯ 
ಗುಡಿವಾಡ ತಾಲೂಕು ಹಾಗೂ ಗುಂಟೂರು ಜಿಲ್ಲೆಯ ಸತ್ತೆನಪಲ್ಲಿ ತಾಲೂಕುಗಳಲ್ಲಿವೆ . 
ಅಂತೆಯೇ ಪಿಡುಪರ ಎನ್ನುವ ಗ್ರಾಮವು ಗುಂಟೂರು ಜಿಲ್ಲೆಯ ತೆನಾಲಿ ತಾಲೂಕಿ 
ನಲ್ಲಿದೆ. ಅವರ ಗ್ರಾಮವು ಮೇಲಿನ ಯಾವುದಾದರೊಂದಾಗಿದ್ದಿರಬಹುದಾದರೂ 
ಅವರು ಗುಂಟೂರು. ವಿಜಯವಾಡ ಪ್ರಾಂತದವರಾಗಿದ್ದಿರಬೇಕೆಂಬುದನ್ನು ನಿರ್ಧಾರವಾಗಿ 
ಹೇಳಬಹುದಲ್ಲವೇ ? 


1 ಈ ಪಿಡು ಸರಿ ಕವಿಗಳು ಜೀವಿಸಿದ್ದ ಕಾಲವನ್ನು ನಿರ್ಣಯಿಸುವಾಗಲೂ ಸಹ 
ನಾವು ಪಿಡುಪರಿ ಸೋಮನಾಥನ ಮುಖ್ಯ ಕೃತಿಯಾದ ಸಬಸವ ಪುರಾಣವನ್ನೆ 
ಆಧಾರವಾಗಿಟ್ಟುಕೊಳ್ಳಬೇಕಾಗುತ್ತದೆ. ಮೇಲೆಕೊಟ್ಟಿರುವ ವಂಶಾವಳಿಯಲ್ಲಿ ಕಾಣ 
ಬರುವ ಶಿವರಾತ್ರಿ ಕೊಪ್ಪನಾಥನು , ಆಗಲೇ ಹೇಳಿರುವಂತೆ , ಪಾಲ್ಕುರಿಕಿಯ ಸೋನು 
ನಾಥನ ಸಮಕಾಲೀನನೆಂದು ಖಚಿತವಾಯಿತು. ಎಂದರೆ ಕ್ರಿ . ಶ. ೧೨ - ೧೩ ನೇ ಶತ 
ಮಾನದವನೆಂದಾಯಿತು. ಈತನು ಪ್ರತಾಪರುದ್ರನಿಂದ ಪಡೆದಂಥ ಡೋಕೆಪರ 
( ಡೋಕಿಸುತ ಅಗ್ರಹಾರವು ಕಾಲಾಂತರದಲ್ಲಿ ಕೈ ತಪ್ಪಿ ಹೋಗಿರಲಾಗಿ , ಆತನ ಮೊಮ್ಮಗ 
ನಾದ ಪೆನಸೋಮನ ಪದ ಸೋಮನ) , ವಿಜಯನಗರದರಸ ಪ್ರೌಢದೇವರಾಯನ 
( ಕ್ರಿ . ಶ. ೧೪೨೨ - ೧೪೪೬ ) ಕಾಲದಲ್ಲಿ ಈ ಅಗ್ರಹಾರವನ್ನು ಪುನಃ ಪಡೆದನು. ಎಂದರೆ 
ಈ ಪೆನಸೋ ನನು ಕ್ರಿ . ಶ. ೨೫ ನೇ ಶತಮಾನದ ಪೂರ್ವದವನೆಂದಾಯಿತು. ಈ ಪೆನ 
ಸೋಮನನ ಅನಂತರದವರೆ, ವೀರ ಶೈವಾಂದ್ರ ಸಾಹಿತ್ಯಕ್ಕೆ ಗಣನೀಯವಾಗಿ ಕೃತಿ 
ಗಳನ್ನು ನೀಡಿದರು . ಈತನ ಮೊಮ್ಮಗನಾದ ಪಿಡುಪರಿ ಬಸವನ ; ಆತನ ಮೊಮ್ಮಗ 
ಪಿಡುಸರಿ ಸೋಮನಾಥ ಮತ್ತು ಈ ಸೋಮನಾಥನ ತಮ್ಮನ ಮಗನಾದ ಸಿಡುಸರಿ 
ಬಸವಪ್ಪ , ಇವರೇ ಈ ವಂಶದ ಮುಖ್ಯ ವೀರಶೈವಾಂಧ , ಕವಿಗಳು, ವಿಜಯನಗರದ 
ಪ್ರೌಢದೇವರಾಯನ ಸಮಕಾಲೀನನಾದ ಪೆನ ಸೋಮನಿಂದ ಆರಂಭಿಸಿ , ಸಿಡುಸರಿ 
ಬಸವಪ್ಪನವರೆಗೆ ನಾಲ್ಕು ತಲಾಂತರಗಳಾಗುವುದರಿಂದ, ಇವರೆಲ್ಲರೂ ಕ್ರಿ .ಶ. ೧೫ 
ಮತ್ತು ೧೬ ನೇ ಶತಮಾನಗಳಲ್ಲಿ ಜೀವಿಸಿದ್ದರೆಂದು ತರ್ಕಿಸಬಹುದು. ಈ ವಾದಸರಣಿ 
ಯನ್ನನುಸುಸರಿಸಿ ಅವರ ಕಾಲವನ್ನು ಈ ಕೆಳಗಿನಂತೆ ಅಂದಾಜು ಮಾಡಲಾಗಿದೆ. 


೧) ಪಿಡು ಸರಿ ಬಸವನ ಕ್ರಿ .ಶ. ೧೪೭೬ . ೧೫೦೦, ೨) ಪಿಡುಸರಿ ಸೋಮ 
ನಾಥ ಕ್ರಿ .ಶ. ೧೫೦೦ - ೧೨೨೫ , ೩ ) ಪಿಡು ಸರಿ ಬಸವಪ್ಪ ಕ್ರಿ .ಶ. ೧೫೨೫ - ೧೫೫೦ . 

on se ( ಮುಂದುವರಿಯುತ್ತದೆ) 
- ಮೇ , 1983 


43. 


ಕಣ್ಮರೆಯಾದ ಕಾದಂಬರಿಕಾರ 

- ಕೊರಟ ಶ್ರೀನಿವಾಸರಾವ್ - 


ಜಯಸಿಂಹ 


ಕನ್ನಡದ ಪ್ರಖ್ಯಾತ ಕಾದಂರಿಕಾರರಾದ ಕೊರಟ ಶ್ರೀನಿವಾಸರಾವ್ ಹಠಾ 
ತನೆ ನಿಧನರಾದ ವಾರ್ತೆ ಕನ್ನಡ ಜನತೆಗೆ ಅನಿರೀಕ್ಷಿತ. ಹೌದೇ , ನಿಜವೇ , ಅನೇಕ 
ರಿಗೆ ಆಶ್ಚರ್ಯ, ಕುಸ್ತಿಯ ವಸ್ತಾದರಂತೆ ಗಟ್ಟಿಮುಟ್ಟಾಗಿದ್ದ ಕೊರಟಿ ಇಷ್ಟು ಬೇಗ 
ಎಲ್ಲರನ್ನೂ ಬಿಟ್ಟು ಹೊರಟು ಹೋಗುವರೆಂದು ಯಾರೂ ತಿಳಿದಿರಲಿಲ್ಲ . ಆದರೆ 
ಸಾವು ಹೇಳಿ ಕೇಳಿ ಬರುವುದಿಲ್ಲ . ಸುಳಿವು ನೀಡದ ಹಾಗೆ ವಂಚಿಸುವುದು ಸಾವಿನ 
ಆಟ. 


ಕೊರಟ ಶ್ರೀನಿವಾಸರಾಯರ ನಿಧನದಿಂದ ಕನ್ನಡ ಸಾರಸ್ವತ ಪ್ರಪಂಚ ದುಃಖ 
ತಪ್ತವಾಗಿರುವುದಷ್ಟೆ ಅಲ್ಲ, ಒಂದು ತಲೆಮಾರಿನ ಮಲ್ಯಗಳನ್ನು ಹೊತ್ತಿದ್ದ ಸ್ತಂಭ 
ವೊಂದು ಉರಳಿ ಬಿದ್ದಂತಾಗಿದೆ . ಕೊರಟಯವರು ಸಾತ್ತಿಕತೆಯ ಪ್ರತಿ ಮೂರ್ತಿ 
ಯಾಗಿದ್ದರು, ಸಹೃದಯತೆ, ತಾಳ್ಮೆ , ಉಪಕಾರ ಬುದ್ದಿ , ಹಿಡಿದ ಕೆಲಸವನ್ನು 
ಬಿಡದೆ ನಡೆಸುವ ಸಧೃಡ ಸಂಕಲ್ಪ ಶಕ್ತಿ ಅವರ ಸ್ವಭಾವದಲ್ಲಿ ಒಂದಾಗಿ ಬೆರೆತು 
ಹೋಗಿದ್ದವು. 


ಕೊರಟ ಬರೆದ ಪುಸ್ತಕಗಳಲ್ಲಿ ಐತಿಹಾಸಿಕ ಕಾದಂಬರಿಗಳೇ ಹೆಚ್ಚು . ವಿಜಯ 
ನಗರ ಸಾಮ್ರಾಜ್ಯವನ್ನು ಕುರಿತು ಅವರು ರಚಿಸಿದ ಸುಮಾರು ಇಪ್ಪತ್ತು ಕಾದಂಬರಿ 
ಗಳು ಕನ್ನಡಿಗರ ಹೃದಯದಲ್ಲಿ ಅಜರಾಮರ. ಐ ತಿ ಹಾ ಸಿ ಕ ಕಾದಂಬರಿಗಳನ್ನು 
ವಸ್ತುನಿಷ್ಠವಾಗಿ ಸರಳ ಸುಂದರ ಶೈಲಿಯಲ್ಲಿ ಕಣ್ಣಿಗೆ ಹೆಣೆಯುವುದರಲ್ಲಿ ಕೊರಟ ಸಿದ್ದ 
ಹಸ್ತರು. ಇತಿಹಾಸದ ಒಳಪದರಗಳನ್ನು ಹೊಕ್ಕು, ತಮ್ಮ ಕಲ್ಪನೆಯ ಒಳಗಣ್ಣಿ 
ನಿಂದ ಘಟನೆಗಳ ತುತ್ತ ತುದಿ ತಲುಪಿ ಪ್ರಾಮಾಣಿಕತೆಯ ಬೆಳಕಿನಲ್ಲಿ ನವುರಾಗಿ ಚಿತ್ರಿ 
ಸುವುದು ಅವರಿಗೆ ವಶವಾದ ಕಲೆ , ಕಾದಂಬರಿಯೇ ಆಗಲಿ ಸಣ್ಣ ಕತೆಯೇ ಆಗಲಿಸರಳ 
ವಾಗಿ ತಮ್ಮನ್ನು ತಾವು ಓದುಗರಿಗೆ ತೆರೆದುಕೊಳ್ಳುವ “ಕೊರಟ ಸ್ಪರ್ಶ ' ಹೊಂದಿರುತ್ತದೆ, 

ಕೊರಟ ಬರೆದ ಎರಡು ಕಾ ದ o ಬ ರಿ ಗ ಳು “ಮಿಸ್ ಲೀಲಾವತಿ ” ಮತ್ತು 
ಗೃಹಿಣಿ” ಚಲನಚಿತ್ರಗಳಾಗಿ ಜನಪ್ರಿಯವಾಗಿದ್ದವು. 
44 

ಸಿದ್ದಗಂಗಾ 


ಪತ್ರಿಕೋದ್ಯಮಿ : ಕಾದಂಬರಿಕಾರ ಕೊರಟ ತಮ್ಮ ವೃತ್ತಿ ಜೀವನವನ್ನು 
ಪ್ರಾರಂಬಿಸಿದ್ದು ಪತ್ರಿಕೋದ್ಯಮದಿಂದ CC ಸಂಯುಕ್ತ ಕರ್ನಾಟಕ ' ದಿನ ಪತ್ರಿಕೆಯ 
ಉಪ- ಸಂಪಾದಕರಾಗಿ ಆವರು ಬರವಣಿಗೆಗೆ ಮೊದಲು ಮಾಡಿದರು . 


ಪತ್ರಿಕೋದ್ಯಮಿಯಾಗಿ ಕೊರಟ ಕಲಿತ ಪಾಠ ಅವರ ಬದುಕಿಗೆ ಹೊಸದಿಕ್ಕು 
ತೋರಿತು. ಕೊರಟ ಕನ್ನಡ ಅಧ್ಯಾಪಕರಾಗಿ ಬೆಂಗಳೂರಿನ ಆಚಾರ್ಯ ಪಾಠ 
ಶಾಲಾ ಕಾಲೇಜನ್ನು ಸೇರಿದರು . ಅಲ್ಲಿ ನಿಷ್ಠೆಯಿಂದ ದುಡಿದರು . ಕನ್ನಡ ವಿಭಾ 
- ಗದ ಮುಖ್ಯಸ್ಥರಾಗಿ ಮುಂದುವರಿದು ನಂತರ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿ 
ದರು . 


ಕೊರಟ ಪಾಠ ಮಾಡುತ್ತಿದ್ದ ಮಾದರಿಯೇ ಒಂದು ಸೊಗಸು. ಸ್ಪಟಿಕದ 
ಶಲಾಕದ ಹಾಗೆ ಅವರ ಮಾತು ಸುಸ್ಪಷ್ಟ . ಎಷ್ಟು ದೂರಕ್ಕಾದರೂ ತಲಪುವ 
ಸದೃಡ ವಾಣಿ, ಕ್ಲಿಷ್ಟ ಪದಗಳ ಬಳಕೆ ಕಮ್ಮಿ , ಸರಳತೆಗೆ ಹೆಚ್ಚು ಒತ್ತು . ಸುತ್ತ 
ಮುತ್ತ ನಡೆಯುವ ನಿತ್ಯ ಘಟನೆಗಳ ನಿದರ್ಶನದಿಂದ ಪಾಠಕ್ಕೆ ಹೆಚ್ಚು ಸಹಜತೆ. 
ಹಾಗಾಗಿ ಕೊರಟ ಪಾಠ ವಿದ್ಯಾರ್ಥಿಗಳಿಗೆ ಹಬ್ಬದೂಟ. 

ದಾಸ ಸಾಹಿತ್ಯ ಸೇನೆ : ಸ೦ ಪ್ರ ದಾ ಯ ಬದ್ಧ ಮನೆತನದಲ್ಲಿ ಬೆಳೆದ 
ಕೊರಟಿಯವರಿಗೆ ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಹರಿದಾಸ ಸಾಹಿತ್ಯದ ಬಗ್ಗೆ 
ಅಪಾರ ಆಸಕ್ತಿ ಮೂಡಿತು. ಕೊರಟ ಹರಿದಾಸರ ಕೀರ್ತನೆಗಳನ್ನು ಆಳವಾಗಿ 
ಅಭ್ಯಾಸ ಮಾಡಿದರು. ಪಂಡಿತ ಶ್ರೇಷ್ಠರಾದ ಶ್ರೀ ಗೌಡಗೆರೆ ಗೋಪಾಲ ಕೃಷ್ಣಾ 
ಚಾರ್ಯರ ಸಹಕಾರದಿಂದ ಸ್ಫೂರ್ತಿ ಪಡೆದು ಧಾರ್ಮಿಕ ಗ್ರಂಥ ರಚನೆಗೆ ಪ್ರಾರಂಭಿ 
ಸಿದರು . ಮೊದಲು ಅವರು ಬರೆದ “ ಶ್ರೀ ಮಧ್ವಾಚಾರ್ಯರು ) ಕ್ಷಿಪ್ರ ಸಮಯ 
ದಲ್ಲೇ ಎರಡು ಮುದ್ರಣ ಕಂಡಿತು. ಆ ನಂತರ ಕ್ರಮವಾಗಿ 14 ಶ್ರೀ ರಾಘವೇಂದ್ರ 
ಸ್ವಾಮಿಗಳು , ವ್ಯಾಸರಾಯರು ಜಯತೀರ್ಥರು , ವಾದಿರಾಜರು ?' ಮು ೦ ತಾ ದ 
ಬೃಹತ್ ಗ್ರಂಥಗಳನ್ನು ಶ್ರದ್ದೆಯಿಂದ ಬರೆದು ಕನ್ನಡಿಗರಿಗೆ ಒಪ್ಪಿಸಿದರು. ತಿರುಪತಿ 
ಕ್ಷೇತ್ರವನ್ನು ಕುರಿತು ಅವರು ರಚಿಸಿದ ಕಿರು ಪುಸ್ತಕ ಅಪಾರ ಜನ ಮನ್ನಣೆಗಳಿಸಿತು. 
ತಿರುಪತಿ ತಿರುಮಲ ದೇವಸ್ಥಾನದವರು ಅದರ ಪ್ರಕಟನೆಯ , ಮರು ಪ್ರಕಟನೆಯ 
ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಅದು ಮರು ಮುದ್ರಣಗಳನ್ನು 
ಕಂಡಿತು. ಇದಲ್ಲದೆ ಹರಿದಾಸ ಸಾಹಿತ್ಯ ಸೇವೆಗಾಗಿ ದುಡಿದ ಸಾವಂಜಿ ಗುರು 
ರಾಯರು, ಗೋರೆಬಾಳು ಹನುಮಂತ ರಾಯರು, ಸುಭೋದರಾಮ ರಾಯರು 
ಮುಂತಾದವರನ್ನು ಕುರಿತು ಕಿರು ಪುಸ್ತಕಗಳನ್ನು ಬರೆದರು. ಹರಿದಾಸ ಸಾಹಿತ್ಯ 
ಪರಂಪರೆಯನ್ನು ತನ್ನ ಸರಳ ಸುಂದರ ಶೈಲಿಯಲ್ಲಿ ಕನ್ನಡಿಗರಿಗೆ ಪರಿಚಯ ಮಾಡಿ 
ಕೊಟ್ಟರು. 
ಮೇ , 1983 


45 


ಕೊರಟಯವರು ಬರೆದ ಇನ್ನೂ ಹಲವರು ಗ್ರಂಥಗಳು ಇನ್ನೂ ಪ್ರಕಟನೆಗಾಗಿ 
ಕಾದು ಕುಳಿತಿವೆ. ಶ್ರೀಪಾದರಾಜರು ಕುವೆಂಪು ವಿಜಯದಾಸರು ” ಮುಂತಾದ 
ಪುಸ್ತಕಗಳು ಕನ್ನಡಿಗರ ಕೈಸೇರಬೇಕಾಗಿದೆ. ಆದರೆ ಅಷ್ಟರಲ್ಲೇ ಕೊರಟ ಕಣ್ಮರೆ 
ಬಾದರು . ಕನ್ನಡ ಸಾಹಿತ್ಯ ಪರಿಷತ್ತು ಈ ಪುಸ್ತಕಗಳ ಪ್ರಕಟನೆಗಾಗಿ ಮುಂದೆ 
ಬರಬೇಕಾಗಿದೆ. ಕನ್ನಡ ಸರ್ಕಾರ ತನ್ನ ಸಹಾಯ ಹಸ್ತ ಚಾ ಚ ಬೇಕಾಗಿದೆ. 


ಕೊರಟಿಯವರ ಸಾಮಾಜಿಕ ಪಾತ್ರವು ಉಲ್ಲೇಖಾರ್ಹ. ವಿಶ್ವ ಹಿಂದೂ ಪರಿ 
ಷತ್ತಿನ ನಗರಾಧ್ಯಕ್ಷರಾಗಿದ್ದ ಅವರಿಗೆ ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ 
ನಿಕಟ ಪರಿಚಯವಿತ್ತು , ಸಾಮಾಜಿಕ ಅನ್ಯಾಯವಾದಾಗ ಸಿಡಿದೇಳುವ ಅವರ 
ಸ್ವಭಾವ ಅನೇಕರನ್ನು ಆಕರ್ಷಿಸಿತ್ತು . ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶ್ 
ತೀರ್ಥರು ಮತ್ತು ಇನ್ನೂ ಹಲವಾರು ಮಠಾಧಿಪತಿಗಳು ಕೊರಟ ಅವರನ್ನು ಗೌರ 
ವಿಸಿ ಆಶೀರ್ವದಿಸಿದ್ದರು. ಅನೇಕ ವಿದ್ವಾಂಸರು ಆವರ ಗುಣಗಾನ ಮಾಡಿದ್ದರು. 


ಕೊರಟ ಶ್ರೀನಿವಾಸರಾಯರಿಂದ ಕನ್ನಡಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಬೆ 
ಕಾದ ಸಮಯದಲ್ಲೇ ಅವರು ನಮ್ಮಿಂದ ಅಗಲಿ ಹೋದರು. ಮಾಡಬಹುದು 
ದ್ದನ್ನು ಪ್ರಾಮಾಣಿಕವಾಗಿ ಸದ್ದಿಲ್ಲದೆ ಮಾಡಿ ಕಣ್ಮರೆಯಾದರು. ಕೊರಟಿಯವ 
ನೆನಪು ಮಾಸದಂತೆ ಹಸಿರಾಗಿಸಿಕೊಳ್ಳುವುದು ಕನ್ನಡಿಗರ , ಕರ್ನಾಟಕ ಸರ್ಕಾರದ 
ಕರ್ತವ್ಯವಾಗಿದೆ. 


ಉಳ್ಳವರು ಶಿವಾಲಯವ ಮಾಡಿದರು 

ನಾನೇನ ಮಾಡಲಯಾ , ಬಡವನು ! 
* ಎನ್ನ ಕಾಲೇ ಕಂಭ, ದೇಹವೇ ದೇಗುಲ, 

ಶಿರವೇ ಹೊನ್ನ ಕಲಶವಯಾ ! 
ಕೂಡಲಸಂಗಮದೇವ ಕೇಳಯಾ 

ಸ್ಥಾವರಕ್ಕಳಿವುಂಟು ಜಂಗಮಕ್ಕಿಲ್ಲ. 


ಏನನೋದಿ, ಏನ ಕೇಳಿ, ಏನ ಮಾಡಿ ಯ ಫಲವೇನು, 
ಆ ನಿನ್ನನರೋಲಿಯದನ್ನಕ್ಕ, ಶಿವಶಿವ, ನುಹಾದೇವಾ ? 

- ಬಾಳಿಲ್ಲದವಳ ಓಲೆಯಂತಾಯಿತ್ತೆನಗೆ ಕೂಡಲಸಂಗಮದೇವಾ. 


ಸಿದ್ದಗಂಗೆ 


46 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
* ಬೆ ಕರಿ + 

+ ಕಾ೦ ಡಿ ಮೆ೦ಟ್ಸ್ ! 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ ಅಪ್ಪಟ ತುಪ್ಪದಿಂದ ತಯಾರಿಸಿದ 
ಪಪ್ಸ್ ಮತ್ತು ಎಲ್ಲಾ ವಿಧವಾದ - ಎಲ್ಲಾ ಸಿಹಿ ಮತ್ತು ಖಾರಾ | 
ಬಿಸ್ಕತ್ತುಗಳ ತಯಾರಕರು , 

ತಿಂಡಿಗಳ ತಯಾರಕರು . 
ಚಿಕ್ಕಪೇಟೆ, ತುಮಕೂರು ಅಶೋಕ ರಸ್ತೆ , ತುಮಕೂರು 

: ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಸುಗಳಿಗಾಗಿ 

ಒ ಮೈ ಸ೦ ದ ರ್ಶಿ ಸಿರಿ , 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು, 


( 7 ನೇ ಪುಟದಿಂದ ಸಂಪಾದಕೀಯ) 
ದೊಡ್ಡವಾಗುವವರೆಗೆ ಬಿಟ್ಟುಕೊಂಡು ಬಂದು ದೇ ಮಹಾಪರಾಧವಾಗಿಹೋಗಿದೆ. 
ಇದಕ್ಕೆಲ್ಲ ರಾಷ್ಟ್ರದಲ್ಲಿ ಮುತ್ಸದ್ದಿಗಳ ಅಭಾವವೋ , ಸುಭದ್ರ ಕೇಂದ್ರ ಸರಕಾರವಿಲ್ಲ 
ದುದೋ ಕಾರಣವಾಗಿರಬೇಕು ಎನ್ನಿಸುತ್ತದೆ. ಬುದ್ಧಿ ಜೀವಿಗಳಿಗೆ ದಿನೇದಿನೇ ಭಾರತದ 
ಆಂತರಿಕ ಪರಿಸ್ಥಿತಿ ಸ್ಫೋಟಗೊಳ್ಳುವತ್ತ ಸಾಗಿರುವುದು ದುರದೃಷ್ಟಕರವೆನಿಸಿದೆ. 
ವ್ಯವಸಾಯವನ್ನು , ಗ್ರಾಮೀಣ ಉಪ ಕಸಬುಗಳನ್ನು ನೆಚ್ಚಿ ಜೀವಿಸುವ ಸುಮಾರು 
ಶೇಕಡಾ 75 -80 ರಷ್ಟು ಜನಜೀವನ ದಿನೇದಿನೇ ದುರ್ಭರಗೊಳ್ಳುತ್ತಿದೆ. ಪಟ್ಟಣಗಳು 
ಅನೂಹ್ಯವಾಗಿ ಬೆಳೆಯುತ್ತ ನಡೆದಿವೆ . ಅಲ್ಲಿ ಬುದ್ದಿವಂತರೆಲ್ಲ ಸಂಘಟಿತರಾಗಿ ತಮ್ಮ 
ತಮ್ಮ ಯೋಗಕ್ಷೇಮಕ್ಕೆ ಸರಕಾರ ದೊಡನೆ ಸೆಣಸಿ ಅನುಕೂಲ ಪಡೆಯುತ್ತ ನಡೆದಿದ್ದಾರೆ. 
ಅಸಂಘಟಿತ ಗ್ರಾಮೀಣ ಪ್ರದೇಶಗಳು ದುರ್ಬಲಗೊಳ್ಳುತ್ತ ಶ್ರಮಜೀವಿಗಳು ನಿರ್ನಾಮ 
ವಾಗುತ್ತ ನಡೆದಿದ್ದಾರೆ. ಇದಕ್ಕೆಲ್ಲ ಅಸಮರ್ಪಕ ಆರ್ಥಿಕ ಹಂಚಿಕೆ ಕಾರಣವಾಗಿದೆ. 
ಈ ಸಮಸ್ಯೆ ಎಷ್ಟು ಜಟಿಲವಾಗಿದೆಯೆಂದರೆ ಯಾರೂ ಸುಧಾರಿಸಲು ಶಕ್ಯವಿಲ್ಲದಷ್ಟು 
ಹದಗೆಟ್ಟು ಹೋಗಿದೆಯೆನಿಸುತ್ತದೆ. ಈ ಕಾರಣಕ್ಕಾಗಿ ಆಂಧ್ರ , ಕರ್ನಾಟಕ , ತಮಿಳು 
ನಾಡುಗಳಲ್ಲಿ ಕೇಂದ್ರ ಸರಕಾರದಲ್ಲಿರುವ ರಾಜಕೀಯ ಪಕ್ಷದ ಧೋರಣೆಯನ್ನು ಬದಿ 
ಗೊತ್ತಿ ಬೇರೆಬೇರೆ ಪಕ್ಷಗಳ ಮೊರೆಹೊಕ್ಕು ತಮ್ಮ ತಮ್ಮ ಉತ್ತಮ ಭವಿಷ್ಯಕ್ಕಾಗಿ 
ಹೆಣಗುತ್ತಿದ್ದಾರೆ. ಆದರೆ ಆಳವಾಗಿ ಬೇರುಬಿಟ್ಟರುವ ಅನೇಕ ವಿಷವೃಕ್ಷಗಳನ್ನು 
ಸಮೂಲ ನಾಶಮಾಡಿ ಆರ್ಥಿಕ ಸಮತೋಲನಗೊಳಿಸುವುದು ಉತ್ತಮ ಆಡಳಿತ 
ತರುವುದೇನೂ ಸುಲಭವಾಗುತ್ತಿಲ್ಲ. ಹೆಜ್ಜೆ ಹೆಜ್ಜೆಗೂ ಭೂತಾಕಾರವಾಗಿ ಬೆಳೆದ ಅನೇಕ 
ಪ್ರತಿರೋಧಗಳನ್ನು ಹತ್ತಿಕ್ಕುವುದು ಕಷ್ಟ ಸಾಧ್ಯವಾಗಿದೆ. ಇಂಥ ಹಲವು ಹನ್ನೊಂದು 
ಮೇ , 1983 


* 47 


ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕ ಭಾರತದ ಆ೦ತರಿಕ ಪರಿಸ್ಥಿತಿ ದೇಶವನ್ನು ತೀರಾ ದುಬ 
ಗೊಳಿಸಿಬಿಟ್ಟಿದೆ. ಜನಜೀವನ ತತ್ತರಿಸಿದೆ, ಆದ್ದರಿಂದಲೇ ಬುದ್ಧಿ ಜೀವಿಗಳು ರಾಷ್ಟ್ರ 
ಉತ್ತಮ ಭವಿಷ್ಯ ಹೇಗೆ? ಎಂದು ತಲೆತುರಿಸಿಕೊಳ್ಳತೊಡಗಿದ್ದಾರೆ. ಈಗತ 
ಕರ್ನಾಟಕದಲ್ಲಿ ಗರಿಗೆಟ್ಟ ಕೊಳ್ಳುತ್ತಿರುವ ಜನತಾಪಕ್ಷ ಮತ್ತು ಆಂಧ್ರದ ತೆಲುಗುದೆ 
ಪಕ್ಷಗಳು ಧೈರವಾಗಿ ಉತ್ತಮ ಆಡಳಿತವನ್ನು ಕೊಟ್ಟಾನೆ ? ಧೃತಿಗೆಟ್ಟ ಜನತೆ 
ಆಶೋತ್ತರಗಳನ್ನು ಈಡೇರಿಸಿಯಾವೆ ? ಎಂದು ಸಮಗ್ರ ಭಾರತದ ಜನತೆ ಕಣ 
ಬಿಟ್ಟು ನೋಡುತ್ತ ಕುಳಿತಿದ್ದಾರೆ. 


( 10 ನೇ ಪುಟದಿಂದ ಕ್ಷೇತ್ರವಾತೆ 
ಜೀವನದುದ್ದಕ್ಕೂ ಹೋರಾಟ ಮಾಡಿದರು . ಅವರು ಹೋರಾಡಿದ್ದು ಮೊದಲು ತ 
ಅಂತರಂಗದ ವಿರುದ್ಧ , ಅನಂತರ ಲೋಕಜೀವನದಲ್ಲಿ ಕಂಡ ಅನ್ಯಾಯಗಳ ವಿರು 
ಆತ್ಮ ವಿಶ್ವಾಸದ ರತ್ನಗಣಿ ಬಸವಣ್ಣನವರು. ಆ ಮೂಲಧನ ಅವರ ಬಹುಮ 
ಜೀವನಕ್ಕೆ ವಿನಿಯೋಗವಾದದು ಲೋಕವಿದಿತ. ಕಾಯಕತತ್ವ , ದಾಸೋಹಸೆ 
ಅಸ್ಪೃಶೋದ್ದಾರ ಅವರು ಮಾಡಿದ ಮಹತ್ತರ ಸೇವೆಗಳು. ಸ್ತ್ರೀ ಸಮಾನ 
ಉದ್ದಾರವಂತೂ ಎಂದೆಂದಿಗೂ , ಸ್ತ್ರೀ ಸಮಾಜ ಸ್ಮರಣೆಯಲ್ಲಿಟ್ಟುಕೊಳ್ಳಬಹುದು 
ಅಮೂಲ್ಯ ಸೇವೆ. ಬಸವಣ್ಣನವರು ರೂಪಿಸಿದ್ದು ವರ್ಗರಹಿತ, ವರ್ಣರಹಿತ ಸಮಾ 
ಜಾತಿ ಭೇದ, ಲಿಂಗಭೇದ, ಭಾಷಾ ಭೇದಗಳಿಂದ ಅತೀತವಾದದ್ದು ಅದು ಮೇಲೆ 
ಕನ್ನಡ ಭಾಷೆಗೆ ಶ್ರೀಮಂತಿಕೆಯನ್ನು ತಂದುಕೊಟ್ಟ ವಿಶ್ವಮಾನ್ಯ ಮಾಡಿದ ಯಶ 
ಅವರ ಸಾಧನೆಯ ಮಹತ್ವದ ಘಟ್ಟ . ಬಸವಣ್ಣನವರು ಎಲ್ಲವನ್ನು ಮಾಡಿದನ 
ಆದರೆಂದಿಗೂ ' ಮಾಡಿದೆನೆಂಬ ” ಅಹಂಕಾರಕ್ಕೆ ಒಳಗಾಗದೆ, “ ಎನಗಿಂತ ಕಿರಿಯರಿ 
ವಂದೇ ಬಾಳಿದರು. ಇಂದು ನಮ್ಮ ಜನನಾಯಕರು ರಾಷ್ಟ್ರಕ್ಕೆ ಬಹು ದೊಡ್ಡಕೊಡ 
ಯನ್ನು ಕೊಟ್ಟಿದ್ದಾರೆ. ಒಂದು ಜಾತೀಯತೆ, ಮತ್ತೊಂದು ಭ್ರಷ್ಟಾ ಚಾ 
ಸ್ವಾತಂತ್ರ್ಯ ಬಂದಮೇಲಂತೂ ಜಾತ್ಯತೀತ ರಾಷ್ಟ್ರ ನಿರ್ಮಾಣದ ಮಾತು ಎಲ್ಲೆಲ್ಲ 
ಎಲ್ಲರಿಂದಲೂ ಕೇಳಿಬರುತ್ತಿದೆ. ಆದರೆ ಮಾತಿನಂತೆ , ಮನವಿಲ್ಲ , ಕೃತಿಯಿಲ್ಲ. ಆ 
ಬಿಡದ ಜಾತ್ಯತೀತ ವರ್ಗ ನಿರ್ಮಾಣ ಮಾಡುತ್ತಿರುವ ಸೇವಾ ಜೀವಗಳು ತಲೆ ಎತ 
ತಿರುವುದಂತೂ ನಿಷಾದಕರ. ಜಾತಿಯ ಹೆಸರಿನಲ್ಲಿಯೂ ಎಲ್ಲದರ , ಎಲ್ಲರ ಆ 
ವೃದ್ಧಿಗೆ ಒಳದಾರಿ ನಿರ್ಮಿಸುತ್ತ , ಬಹಿರಂಗವಾಗಿ , ವೇದಿಕೆಗಳ ಮೇಲಿಂದ - ಜೆ 
ಬಿಡಬೇಕು ' ಎಂಬ ಅಪ್ಯಾಯಕರವಾದ ಬೆಲ್ಲದಂಥ ಮಾತುಗಳನ್ನಾಡುತ್ತಿರುವ ನಾ 
ಕರು, ಸುಧಾರಕರು, ಚಿಂತಕರು, ತತ್ವದರ್ಶಿಗಳು ಬಸವ ತತ್ವಗಳನ್ನರಿತು ನಡೆ 
ರಾಷ್ಟ್ರಕ್ಕೆ ಶುಭವಾಗುವುದರಲ್ಲಿ ಸಂದೇಹವಿಲ್ಲವೆಂದರು. ಸಮಾರಂಭದಲ್ಲಿ ಅನೇಕ ಕ 
ಗುರು ಚಂಮೂರ್ತಿಗಳು ಅನೇಕ ವಿದ್ವಾಂಸರು ಬಸವಣ್ಣನವರ ಜೀವನದ ಬೇರೆ 
ಮುಖಗಳ ಪರಿಚಯ ಮಾಡಿಕೊಟ್ಟರು. 

ಸಿದ್ದಗಂ 


48 


3 


KY * 


ಈ ಶುಭ ಸಂದರ್ಭದಲ್ಲಿ 
ಎಲ್ಲ ಗ್ರಾಹಕರಿಗೂ ಮತ್ತು 
ಪ್ರೋತ್ಸಾಹಿಗಳಿಗೆಸ್ಪರ್ವಕವಾದ 
ಧನ್ಯವಾದಗಳು. 


ನೀವು ರಾಜಧಾನಿಗೆ ಭೇಟಿ ನೀಡಿದಾಗ : 


ಕೆ೦ಚಾ೦ ಬ ಲಾಡ್ 


ನಂ . 197 , ಸುಬೇದಾರ್ ಛತ್ರ ರಸ್ತೆ 

( ಕ ಸಾ ಲಿ ಸಿನೆಮಾ ಸ ಕ ದಲ್ಲಿ) 

ಗಾಂಧಿನಗರ : : ಬೆಂಗಳೂರು- 9 
ಫೋನ್ : 27082 

779 ,0 : KENCHMLODG 


- 


- 


* ಸೌಜನ್ಯಪೂರ್ಣ ಸೇವೆ. 
* * ಶುಚಿರುಚಿಯಾದ ಸಸ್ಯಾಹಾರ, 

ಬಸ್ ಮತ್ತು ರೈಲು ನಿಲ್ದಾಣಗಳಿಗೆ ಅತಿ ಸಮೀಪ. 
ನಗರ ಕೇಂದ್ರ ವಾಣಿಜ್ಯ ಹಾಗೂ ಮನರಂಜನೀಯ ಸ್ಥಳದಲ್ಲಿದೆ, 

ವಿಶಾಲವಾದ ಕೊಠಡಿಗಳು ( ಬಾತ್ ರೂಂ ಸಹಿತ). 
* * ಶಾಂತ ವಾತಾವರಣ ಉತ್ತಮ ಗಾಳಿ ಬೆಳಕು . 
* ಕಾರ್ ಪಾರ್ಕಿಂಗ್ ಕಡಿಮೆ ದರಗಳು ಇತ್ಯಾದಿ. 


LICINCED TO POST WITHOUT PRE PAYMENT LICENCE NO . 3 
SIDDAGANGA MONTHLY Reg . No . KRN 0 - 9 
Shockedಂkkkkkkkk kkkkಂಜಿ 

ವಕರು ನಗರ ವೀರಶೈವ ಕೋ ಆಪರೇಟಿವ್ ಬ್ಯಾಂಕ್ ಲಿ .. 

ಶ್ರೀ ಜಯಚಾಮರಾಜೇ೦ದ್ರ ರಸ್ತೆ : : ತುಮಕೂರು- 572101 
೩ ಸಿರಿಯ ಬೆಳೆ ಬೆಳೆಯಿರಿ : 

ಸುಖದ ಫಲ ಪಡೆಯಿರಿ ! 
ಅಭಿವೃದ್ಧಿಯ ಹಾದಿಗೊಂದು ಸಾಂದಿ ! 
* ಸಮೃದ್ಧ ಜೀವನಕ್ಕೊಂದು ನೆಮ್ಮದಿ! 
* ಉಪಯುಕ್ತ ಠೇವಣಿ ! 


ವರಲಕ್ಷ್ಮಿ ಕ್ಯಾಪ್ ಸರ್ಟಿಫಿಕೆಟ್ 


రాంలంలంలంలంలంలంలంఆగాలురాలంకారాలు 


ವ್ಯ ಈ ಯೋಜನೆಯಲ್ಲಿ ರೂ . 100 - 00 ಅಥವಾ ಅದರ ಗುಣಾಂಕಗಳಲ್ಲಿ 1 ವರ್ಷ 
೩ ಅವಧಿಯಿಂದ 10 ವರ್ಷ ಅವಧಿಯವರೆಗೆ ಠೇವಣಿ ಇಡಬಹುದು . ನೀವಿಟ್ಟ 

ಹಣಕ್ಕೆ ಬಡ್ಡಿ , ಅದು ಪ್ರತಿ ತಿಂಗಳ ಅಸಲಿಗೆ ಸೇರಿ ಅದಕ್ಕೆ ಬಡ್ಡಿ 
ಕೊಡುತ್ತದೆ. ಶರವೇಗದಲ್ಲಿ ನಿಮ್ಮ ಹಣ ಅಧಿಕಗೊಳ್ಳುತ್ತದೆ ಮತ್ತು 
ಈ ಠೇವಣಿಗೆ ಇತರೆ ಎಲ್ಲಾ ಬ್ಯಾಂಕುಗಳಿಗಿಂತ ಶೇಕಡ 1 ರಷ್ಟು 
ಬಡ್ತಿ ಜಾಸ್ತಿ ಇರುತ್ತೆ . ಮತ್ತು ಎಲ್ಲಾ ತರಹೆಯ ಠೇವಣಿಗಳು 

- ಡಿಪಾಸಿಟ್ , ರ್ಇಶೂರೆನ್ಸ್ಗಳ ರಕ್ಷಣೆಗೆ ಒಳಪಟ್ಟಿರುತ್ತವೆ. 
* ಈ ಕೆಳಗೆ ಕಾಣಿಸಿರುವಂತೆ ನಿನ್ನು ಹಣ ಮತ್ತು ಬಡ್ಡಿ ಸಹಿತ ಮರಳಿ ಪಡೆಯಿರಿ . 

- 26 - 10 - 1982 ರಿಂದ 


C 


ರೂ . - 
- ತಿಂಗಳು 100- 00 


ರೂ . - 
1 , 000 - 00 


ರೂ . 
5 , 000 - 00 


ರೂ . 
10 .00(0 . 00 


12 109 - 30 1 ,093 - 00 

24 121 . 80 1 , 218 - 00 
- 36 138 - 31 1 ,384 . 10 

39 42 . 2 ) 1 , 422 . 10 
48 154 - 25 1 ,542 .50 
60 180 -50 1 , 805 . 00 
63 185 - 911 , 859 - 10 
72 203 - 13 203 | - 30 
84 228 -60 2286 - 00 
96 257 - 27 2 ,572. 70 
108 289 . 53 2 , 895 - 30 
120 325 - 85 3 , 258- 50 


5 , 465 - 00 10 ,930 - 00 
6 ,190-(1012 ,180 - 00 
6 , 920 - 0 13 . 84 } - 60 
7 ,110-50 14 , 221 -00 

712. 50 15425 - 00 
9 . 025 - 00 18, 050- 00 
9 , 295 .50 18, 591 - 00 
100 ,156 -50 . 20 , 313 - 00 
11 , 430 - 00 22 , 860 - 00 
12, 863 .50 25727 . 00 
14, 476 - 50 28 . 953. 00 
16 , 292 .50 32 .585 - 00 


4 


- 


owಳಳುಸುಕು ಈ 


ಸಿದ್ದಗಂಗಾ 


QRTTELO 


ಹೊಸತು - ಹೊಚ್ಚ ಹೊಸತು 
ಮೊದಲು - ಮೊತ್ತ ಮೊದಲು 


ವರುಷ ವರುಷಗಳಲ್ಲಿ ಹೊಸ ಹೊಸ ಸೃಜನಾತ್ಮಕ 
ಅಭಿವೃದ್ಧಿ ಯೋಜನೆಗಳು ; ಬ್ಯಾಂಕಿಂಗ್ ಮೂಲಕ 
ನಾಡ ಸೇವೆ ಎಷ್ಟೆಲ್ಲ ಸಾಧ್ಯವೋ ಅಷ್ಟೆಲ್ಲವನ್ನೂ 
ಮಾಡಿ ಗೆದ್ದವರು ನಾವು. 


ನೆಲದ ಬೆಲೆಯನ್ನು , ಮಣ್ಣಿನ ಮಕ್ಕಳನ್ನು 
ಗೌರವದಿಂದ ಕಂಡವರು ; 
ಅವರಿಗಾಗಿಯೇ ಹಲವು ಹತ್ತು - ಮತ್ತು 
ಹೊಸ- ಹೊಚ್ಚ ಹೊಸ ಯೋಜನೆಗಳನ್ನು ರೂಪಿಸಿದವರು. 


ಗೋಮಯ ಅನಿಲ ಸ್ಥಾವರಗಳು, ಕೃಷಿ ಚಿಕಿತ್ಸಾಲಯಗಳು, 
ಕೃಷಿ ವಿಚಾರ ವಿನಿಮಯ ಕೇಂದ್ರಗಳು , ನಾಳೆಯ ರೈತರಿಗಾಗಿ 
ಭಾವೀ ಕೃಷಿಕ ಸಂಘಗಳು........ಹೀಗೆ, 
ಎಲ್ಲದರಲ್ಲೂ ನಾವೇ ಮೊತ್ತ ಮೊದಲಿಗರು ; 
ಬೆವರ ಬೆಲೆಯನ್ನು ಬಲ್ಲವರು . 


ಸಿಂಡಿಕೇಟ್ ಬ್ಯಾಂಕು 

ಸೇನೆ ಇಲ್ಲಿ ಜೀವನಕ್ರನ 

ಪ್ರಧಾನ ಕಛೇರಿ, ಮಣಿಪಾಲ - 576 119 
ÅRTORIKOBRESSORSA 


- ಸಿದ್ದಗಂಗಾ 


akkeಐsಒಂಜಿಂಜೊಅಷಿಣಜಿಂcಷಿಣkanakadakke 
- ಸಂಪುಟ - ೨೧ 

ಸಂಚಿಕೆ - ೬ 

ಜೂನ್ , ೧೯೮೩ 
మలంగాణగాంధీంద్యా లంకారాల 


ಪವಿತ್ರಸ್ವಗಾತ್ರಂ ಬುಧಸ್ತೋತ್ರಪಾತ್ರಂ || 
ನಿಕೃತಾವರೋಧಂ ನಿಸರ್ಗಾವಬೋಧಂ|| 
ಚಿದಾಮೋದಭಾಜಂ ಚರಾಚಾರ್ಯರಾಜಂ | 
ಮಹಾಲಿಂಗಸಂಗಂ ಭಜೇ ಸಿದ್ದ ಲಿಂಗಂ 


## 


ಜಿತಾರಾತಿವರ್ಗ ಗೃಹೀತಾದ್ಯಮಾರ್ಗo 1 : 
ತತಾವಾಯಸಾರಂ ತಮಸ್ತೋಮದೂರಂ!! . 
ಪರಾಷಟ್ಟಲಾಂಕಂ ನಿರಾತಂಕಶಂಕಂ | 
ಮಹಾಲಿಂಗಸಂಗಂ ಭಜೇ ಸಿದ್ದಲಿಂಗಂ 


#ASA 


ಭುಜಂಗಪ್ರಯಾತ ಸ್ತವಂ ಸಿದ್ದಲಿಂಗಂ | 
ಪ್ರಭೋರ್ಮೂಲಮಂತ್ರಾಭಿಧಾನೇನ ಕ್ಲು ಸ್ವ೦|| 
ಭುಜಂಗಾಶ್ರಮಸ್ಥಸ್ಯ ಯೋವಾ ಪತೇ | 
ತೋsಪ್ಯವಾಷ್ಟೋತ್ಯಭೀಷ್ಟಂ ಚ ಭೋಗಂ ಚ ಮೋಕ್ಷಂ|| ೯ || 


ಸಿದ್ಧಗಂಗಾ 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


* ಸಂಪಾದಕೀಯ 


* ನವನೀತ 
* ಚಿಂತನ ಇದರ 

ವತಿ 

50 ohouhotos 
* ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮದ ಸಮನ್ವಯ ಸ್ವರೂಪ 

- - ಪ್ರೊ . ಎಸ್. ಎಸ್ . ರಾಘವಾಚಾರ್ 11 


* ಮಾತು ಮುತ್ತು 


-.- ಎಚ್ . ಎಸ್ . ಸಿದ್ದಗಂಗಪ್ಪ 


15 


* ಅಡಿಕೆ ತೋಟಗಳಲ್ಲಿ ಮೆಣಸನ್ನು ಅಂತರ ಬೆಳೆಯಾಗಿ ಬೆಳೆಯಿರಿ 

ಐ. ಸಿ. ಎ . ಆರ್ . ನವದೆಹಲಿ 17 
* ಶರಣರು ಮತ್ತು ಕಲಾಪ್ರಕಾರಗಳು - ಎಂ . ಎ. ನೀಲಾಂಬಿಕಾ 20 


* ಪಿಡುಪರಿಯ ವೀರಶೈವಾಂದ್ರ ಕವಿಗಳು ಸಿ . ಟಿ. ಎಂ . ಕೊಟ್ರಯ್ಯ 27 


* ಗ್ರಾಮಾಂತರ ಬಸವ ಜಯಂತಿ - ಎಚ್ . ವೀರಭದ್ರಯ್ಯ 31 
* ಪರೋಪಕಾರವೇ ಪುಣ್ಯ ; ಪರಪೀಡೆಯೇ ಪಾಪ -.- ವೀರಭದ್ರಪ್ಪ 

ಅಂದಾನಿ, ಗೋಕಾಕ 35 
* ಒಂದು ಪವಾಡ ದೊ , ಚಿಕ್ಕೀರಪ್ಪ .. 


40 


ಶ್ರೀವಾಣಿ 


* ಮನುರ್ಭನ ೨೨ ನುನುಷ್ಯನಾಗು - ಇದೊಂದು ವೇದವಿಹಿತೆ 
ಆದೇಶ. ಹಾಗಾದರೆ ಮನುಷ್ಯ ಎಂದರೇನು ? ನಿಜವಾದ ಮನುಷ್ಯ 
ನಾರು ? ಇದು ಸಾರ್ವತ್ರಿಕವಾದ ದೊಡ್ಡ ಪ್ರಶ್ನೆ , ಈ ಪ್ರಶ್ನೆಗೆ ಬಹು 
ಹಿಂದೆಯೇ ನಮ್ಮವರು ಉತ್ತರ ಕೊಟ್ಟಿದ್ದಾರೆ. . “ ನನನಾತ್ 
ಮುನುಷ್ಯಃ ” ಎಂಬುದಾಗಿ . ಯಾವ ವ್ಯಕ್ತಿ ಮನನಶೀಲನಾಗಿ ಪರರ 
ಸುಖ - ದುಃಖ , ಹಾನಿ... ಲಾಭ, ಉನ್ನತಿ- ಅವನತಿಗಳನ್ನು ತನ್ನಂತೆಯೇ 
ಬಗೆಯುತ್ತಾನೆಯೋ , ಯಾವಾತ ಧಮ್ಮ ರಕ್ಷಣೆಗಾಗಿ , ಬಂದ ದುಃಖ 
ನನ್ನನುಭವಿಸಲು ಅಥವಾ ಪ್ರಾಣವನ್ನಾದರೂ ಅರ್ಪಿಸಲು ಸಿದ್ಧ 
ನಾಗಿರುತ್ತಾನೆಯೋ , ಅಭ್ಯುದಯ ನಿಶ್ರೇಯಸ್ಸುಗಳಿಗೆ ಕಾರಣವಾದ 
ಕರ್ತವ್ಯಗಳಲ್ಲಿ ತೊಡಗಿರುತ್ತಾನೆಯೋ ಅವನೇ ನಿಜವಾದ ಮನುಷ್ಯ . 
ಅದೇ ಮಾನವ ಧಮ್ಮ , ಮನುಷ್ಯತ್ವ. ಇಂಥ ಮನುಷ್ಯತ್ವ ಸಂಪಾದನೆ 
ಗಾಗಿ ಲೋಕತೊಡಗಬೇಕು. ದೇವನಲ್ಲಿ ಮೊರೆಯಿಡಬೇಕು. 


ಹಿತಿ 


“ಲೋಕ ತಾಂ ' ಮಾನವ ಜಾತಿ ಸರ್ವಾ೦ . 
ಪಶ್ಯಾಮ್ಯಹಂ ಸೌಹೃದಲೋಚನೇನ| 
ಭವಂತವಾಪೇಕ್ಷ ಬಿಭೇಮಿ ಪಾಪಾತ್ 
ನ ಪಾಪಕೃತ್ಯೇಷು ಭವೇತ್ ಪ್ರವೃತ್ತಿ !! ವದಂತಿ 

s2 2 3 24 
ಜೂನ್, 1983 


“ ಸಿದ್ದಗಂಗಾ” ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ-572104 

ತುಮಕೂರು ಜಿಲ್ಲೆ . 


ಪ್ರಧಾನ ಸಂಪಾದಕರು 
ಪಂ ಚನ್ನಪ್ಪ ಎರೇಸೀಮೆ 


* 


* 


* 


ಸಹ ಸಂಪಾದಕರು 
ಪಿ , ಎನ್ ಚಂದ್ರಶೇಖರಯ್ಯ 

ಬಸವರಾಜ 


* 


* 


* 


ಜಾಹೀರಾತು ವಿಭಾಗ 
ಎಂ , ರೇಣುಕಾರಾಧ್ಯ 


ಲೇಖಕರಲ್ಲಿ ಮನವಿ 
ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ದಾಸೋಹವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ , ರಾಜ 
ನೀತಿ, ಧರ್ಮ , ದರ್ಶನ, ಇತಿಹಾಸ 
ವೈಚಾರಿಕ , ಚಿಂತನ, ನಗೆಬರೆಹ, ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ, ಲೇಖನಗಳು ಪುಲೆ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗು ಲಲ್ಲಿ 
ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಟೇಚೀಟಿಯನ್ನು ಲಗತ್ತಿಸಿರಬೇಕು. 
ಲೇಖನಗಳು ಆ ಈ ಸ್ಮಾತ್ ಕಳೆದು 
ಹೋದರೆ ಸಂಪಾದಕರುಹೊಣೆಗಾರರಲ್ಲ . 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಈ ಬಗ್ಗೆ ಪರ್ತ ವ್ಯವಹಾರಕ್ಕೆ ಅವಕಾಶ 
ವಿಲ್ಲ. ಅನುವಾದ, ರೂಪಾಂತರ ಲೇಖನ 
ಗಳಿಗೆ ಮೂಲ ಕೃತಿಕಾರರ ಅನುಮತಿ 
ಪಡೆದಿರಬೇಕು, ಮೈ ಕೈ ತ ಲೇಖನದ 
ಪ್ರಕಟಣೆಗೆ : ಸಿದ್ದಗಂಗಾ ' ಆಗಿಂದಾಗ್ಗೆ 
ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಕಳುಹಿಸಿಕೊಡಲಾಗುವುದು , ಸಿ ರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು 


ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ . 


* 


* 


* 


ಪ್ರಕಾಶಕರು 
ಹೆಚ್ಬಿ, ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


* 


* 


* 


, 


ಮುದ್ರಕರು 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 
ಮುದ್ರಣಾಲಯ - 

* * * 
ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾ ಕ್ಷೇತ್ರ 


ಚಂದಾ ವಿವರ 
ನಾರ್ಷಿಕ ಚಂದಾ 75- 00 ರೂ 
ಆಜೀವ ಸದಸ್ಯತ್ವ 151 - 00 ರೂ 


ಸಂಪಾದಕರು 
| ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
| - ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 
. 

ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ. 


ಜೂನ್ , 1983 


ಸಿದ್ದಗಂಗಾಶ್ರೀ 


ಜಗದ್ದರ್ಶನ ಮಾಲೆ - ೧ 
ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮದ ಸಮನ್ವಯ ಸ್ವರೂಪ 


ಪ್ರೊ . ಎಸ್ . ಎಸ್ . ರಾಘವಾಚಾರ್ 


೧ . ನಾಗರಿಕತೆ ಮತ್ತು ಸಂಸ್ಕೃತಿ 

ಇತಿಹಾಸದ ಶೋಧನೆಯಲ್ಲಿ ಸಾಮಾನ್ಯವಾಗಿ ನಾಗರಿಕತೆ ಮತ್ತು ಸಂಸ್ಕೃತಿಗೆ 
ಬೇರೆ ಬೇರೆ ಲಕ್ಷಣಗಳನ್ನು ಹೇಳುವುದುಂಟು. ನಾಗರಿಕತೆ ಎಂದರೆ ಮಾನವನು ತನ್ನ 
ದೈಹಿಕ ಮತ್ತು ಬಾಹ್ಯ ಜೀವನಕ್ಕೆ ಬೇಕಾದ ಸೌಕರ್ಯಗಳನ್ನು ತನ್ನ ಪ್ರಜ್ಞಾ ಬಲದಿಂದಈ 
ವ್ಯವಸ್ಥಿತರೀತಿಯಲ್ಲಿ ಒದಗಿಸಿಕೊಳ್ಳುವುದು. ಈ ವಲಯಕ್ಕೆ ಸೇರಿದ್ದು ವ್ಯವಸಾಯ , 
ಕೈಗಾರಿಕೆಗಳು, ಮನೆಮಟ ಕಟ್ಟಿಕೊಳ್ಳುವುದು , ಸ್ವರಕ್ಷಣೆಗೆ ಬೇಕಾದ ಸಾಧನಗಳನ್ನು 
ಒದಗಿಸಿಕೊಳ್ಳುವುದು ಮುಂತಾದುವು, ಬೇರೆ ಪ್ರಾಣಿಗಳು ತೋರಿಸದ ಈ ಕೌಶಲ 
ಸಮುದಾಯಕ್ಕೆ ನಾಗರಿಕತೆ ಎನ್ನುವುದು ವಾಡಿಕೆ. ಇವುಗಳಿಗೆ ಸೇರಿದ ಸ ಮ ಸ್ವ 
ಸಾಮಾಜಿಕ ಶಿಸ್ತುಗಳೂ ಇದರಲ್ಲಿ ಅಂತರ್ಗತವಾಗಿವೆ. ಹೀಗೆಯೇ ಮನುಷ್ಯನ ಬುದಿ 
ಅಥವಾ ಆತ್ಮಕ್ಕೆ ಸಂಬಂಧಪಟ್ಟ ಅ ೦ ದ ರೆ ಆಂತರಿಕ ಆಕಾಂಕ್ಷೆಗಳಿಗೆ ಉತ್ತರವಾಗಿ 
ಕಲ್ಪಿಸಿಕೊಳ್ಳುವ ವ್ಯವಸ್ಥೆಗಳಿಗೆ ಸಂಸ್ಕೃತಿ ಎನ್ನಲಾಗಿದೆ. ಇವು ಬಾಹ್ಯ ಜೀವನದ 
ಸಾಧನವಾಗಿರದೆ, ಆತ್ಮತೃಪ್ತಿಗೋಸ್ಕರ ಎಸಗು ವ ಕಾರ್ಯಕಲಾಪಗಳು. ಇಲ್ಲಿ 
ಸೌಂದರ್ಯೋಪಾಸನೆ, ಕಲೆ ಗಳು , ಕಾವ್ಯಾನಂದ, ಸ್ವಾರ್ಥವಿಲ್ಲದೆ ಪರಕಲ್ಯಾಣ 
ಕಾಗಿಯೇ ದುಡಿಯುವ ನೈತಿಕಶೀಲ, ವಿಜ್ಞಾನ ಮತ್ತು ಜಿಜ್ಞಾಸೆಯ ರೂಪದಲ್ಲಿ 
ನಡೆಸಬಹುದಾದ ಸತ್ಯಾನ್ವೇಷಣೆ ಇವು ಮುಖ್ಯಾಂಶಗಳು, ನಾಗರಿಕತೆ ದೇಹ ಪೋಷಣೆ 
ಗಾದರೆ , ಸಂಸ್ಕೃತಿಯು ಆತ್ಮವಿಕಾಸವಾಗಿದೆ. 
೨. ಸಂಸ್ಕೃತಿ ಮತ್ತು ಧರ್ನು 
- ಸಂಸ್ಕೃತಿಯಲ್ಲಿ ಸ್ಥಾನಹೊಂದಿರುವ ಮತ್ತೊಂದು ಅಂಶವೆಂದರೆ ಧರ್ಮ, ಧರ್ಮ 
ಶಬ್ದಕ್ಕೆ ನೀತಿನಿಯಮಗಳೆಂದು ಅರ್ಥವಿದ್ದರೂ , ಅದರ ಮುಖ್ಯವಾದ ಅರ್ಥ ಆಧ್ಯಾತ್ಮಿ 
ಕತೆ, ಆಧ್ಯಾತ್ಮಿಕ ದೃಷ್ಟಿಯಿಂದ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಧರ್ಮವೆಂದು 
ಪರಿಭಾಷೆ. ಇದು ಇಂಗ್ಲಿಷಿನ - Religion ' ಎಂಬ ಶಬ್ದ ದ ಪ್ರತಿನಿಧಿ, ಎಲ್ಲಾ 
ಪ್ರಬುದ್ಧವಾದ ಸಂಸ್ಕೃತಿಯಲ್ಲೂ ಈ ಅರ್ಥದ ಧರ್ಮಕ್ಕೆ ಸ್ಥಾನವಿದೆ. ಇತ್ತೀಚಿನ 
ಕೆಲವು ಸಂಸ್ಕೃತಿಗಳಲ್ಲಿ ಇದನ್ನು ತೆಗೆದುಹಾಕಲು ಸಾಕಷ್ಟು ಪ್ರಯತ್ನವಾಗಿದ್ದರೂ , ಆ 
ಪ್ರಯತ್ನ ಪೂರ್ಣವಾಗಿ ಸಫಲವಾಗಿದೆ ಎಂದು ಹೇಳುವಂತಿಲ್ಲ. 
ಜೂನ್, 1983 

11 


೩ . ಭಾರತ ಸಂಸ್ಕೃತಿ ಮತ್ತು ಧರ್ಮ 

ಮೇಲೆ ಸೂಚಿಸಿದಂತೆ ಸಾಮಾನ್ಯವಾಗಿ ಎಲ್ಲಾ ಸಂಸ್ಕೃತಿಯಲ್ಲಿ ಧರ್ಮ 
ವಿದ್ದರೂ , ಭಾರತ ಸಂಸ್ಕೃತಿಯ ವೈಶಿಷ್ಟ್ಯವೇನೆಂದರೆ, ಧರ್ಮಕ್ಕೆ ಅ೦ಶಸ್ಥಾನವನ್ನು 
ಕೊಡದೆ ಅದಕ್ಕೆ ಅಂತ್ರಿ ' ಯ ಸ್ಥಾನವನ್ನು ಕೊಟ್ಟಿದೆ. ಅಂದರೆ ಸೌಂದರ್ಯ ಸೇವೆ, 
ನೈತಿಕ ನಿಯಮಗಳು , ತಾನ್ವೇಷಣೆ ಇವೇ ಮೊದಲಾದ ಸಂಸ್ಕೃತಿಯ ಇತರ ಅಂಗ 
ಗಳೆಲ್ಲಾ ಧರ್ಮದಿಂದ ವ್ಯಾಪ್ತವಾಗಿ, ಧರ್ಮವೇ ಸಂಸ್ಕೃತಿಯ ಆತ್ಮಸ್ವರೂಪವಾಗಿದೆ. 
ಜೀವನದ ಎಲ್ಲ ಧೈಯಸಾಧನೆ ಧರ್ಮದ ಸ್ಫೂರ್ತಿಯಿಂದ ನಡೆಯಬೇಕೆನ್ನುವುದು ಈ 
ಸಂಸ್ಕೃತಿಯ ಮೂಲತತ್ತ್ವ . ಭಾರತದಲ್ಲಿ ಮೂರುಪ್ರಧಾನವಾದ ಧರ್ಮಪರಂಪರೆ 
ಗಳು ಹುಟ್ಟಿ ಬೆಳೆದವು. ಇವು ವೈದಿಕ ಧರ್ಮ- ಇದರಲ್ಲೇ ಅನೇಕ ಶಾಖೆಗಳುಂಟು 
ಜೈನಧರ್ಮ , ಹಾಗೆಯೇ ಬೌದ್ಧಧರ್ಮ ; ಈ ಧರ್ಮಗಳ ಸ್ಕೂಲಪರಿಚಯ ಮಾಡಿ 
ಕೊಂಡರೂ , ಪ್ರಪಂಚದ ಇತರ ಧರ್ಮಗಳ, ಅಂದರೆ ಯಹೂದ್ಯ ಧರ್ಮ, ಕ್ರೈಸ್ತ 
ಧರ್ಮ , ಇಸ್ಟಾಂಧರ್ಮ, ಹಾಗೆಯೇ ಸರಥುಷ್ಟ ಧರ್ಮ , ಜೈನಾದೇಶದ ಎರಡು ಧರ್ಮ 
ಪಂಥಗಳು , ಇವುಗಳೆಲ್ಲದರ ಮುಖ್ಯ ತತ್ತ್ವಗಳ ಸಂವಾದವನ್ನು ಸ್ಪಷ್ಟವಾಗಿ ಇವುಗಳಲ್ಲಿ 
ಕಾಣಬಹುದು. ಹೀಗೆ ವಿಶ್ವಧರ್ಮಗಳ ಪ್ರತಿನಿಧಿಯಂತಿರುವ ಭಾರತಧರ್ಮ ಭಾರತ 
ಸಂಸ್ಕೃತಿಯ ಉಗಮ ಸ್ಥಾನವಾಗಿದೆ. 


೪ . ಭಾರತಧರ್ಮದ ವ್ಯಾಪಕ ಸಂದೇಶ 
ಈ ವಿಶಾಲವಾದ ಭಾರತಧರ್ಮದ ಮುಖ್ಯ ಬೋಧನೆಗಳನ್ನು ವಿಶ್ಲೇಷಣೆ ಮಾಡಿ 
ದರೆ, ಆ ಮೂಲಕ ಸರ್ವಧರ್ಮಗಳ ಸಮನ್ವಯದ ಸಾಧ್ಯತೆ ಅರಿವಾಗುವುದಲ್ಲದೆ, 
ಧರ್ಮದ ನಿಮಿತ್ತದಿಂದ ಜನಾಂಗಗಳ ದ್ವೇಷ ಮತ್ತು ಅ ಸ ಹ ನೆ ತೀವ್ರ ಅಯುಕ್ತ 
ವೆಂದೂ ಸ್ಪಷ್ಟ ಪಡುವುದು. ಈ ಮೂಲ ತತ್ತ್ವಗಳನ್ನು ಸ್ಕೂಲವಾಗಿಯಾದರೂ 
ನಿರೂಪಿಸುವುದು ಈ ಕಾರಣದಿಂದ ಅಗತ್ಯವಾಗಿದೆ. 


ಅ) ಜ್ಞಾನ :- ಧರ್ಮದಲ್ಲಿ ಮನುಷ್ಯನ ಜ್ಞಾನಕ್ಕೆ ಸಂಬಂಧಪಟ್ಟ ಮೀಮಾಂಸೆ 
ನಡೆದಿದೆ. ಸಾಮಾನ್ಯವಾಗಿ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನವೆಂದರೆ ನಮ್ಮ ಪ್ರತ್ಯಕ್ಷ 
ಅನುಭವ ಹಾಗೂ ಅದರ ಮೇಲೆ ನಾವು ಮಾಡಬಹುದಾದ ತರ್ಕಬದ್ಧವಾದ ಊಹೆ. 
ಅಥವಾ ಅನುಮಾನ, ಧರ್ಮಕ್ಕೆ ಇಷ್ಟೇ ಸಾಲದು. ಪಕ್ಕವಾದ ಪ್ರಜ್ಞೆಗೆ ಇವುಗಳನ್ನೂ 
ಮೀರಿದ ಲೋಕಾತೀತ ಪರತತ್ಯ ವಿಷಯಕಜ್ಞಾನ ಅಥವಾ ದರ್ಶನ ಬರುತ್ತದೆಂದು 
ಧರ್ಮಸಿದ್ಧಾಂತ ಮಾಡುತ್ತದೆ. ಇದಕ್ಕೆ ಸಾಕ್ಷಾತ್ಕಾರ, ಕೇವಲ ಜ್ಞಾನ, ಮಹಾ 
ಬೋಧೆಎಂದು ಬೇರೆ ಬೇರೆ ಹೆಸರುಗಳನ್ನು ಕೊಡಲಾಗಿದೆ. ಬುದ್ಧನಿಗೆ ಇದು ಮಹಾ 
ಬೋಧಿ ವೃಕ್ಷದ ಕೆಳಗೆ ಲಭಿಸಿತು. ಜೈನ ತೀರ್ಥಂಕರರೆಲ್ಲಾ ಇದನ್ನು ತಮ್ಮ ಸಾಧ 
ನೆಯ ಕೊನೆಯ ಸೋಪಾನದಲ್ಲಿ ಹೊಂದಿದರು. ಉಪನಿಷತ್ಕಾರರು ಇದನ್ನು ದರ್ಶನ 
12 

ಸಿದ್ದಗಂಗಾ 


ಎಂದು ವ್ಯವಹರಿಸುತ್ತಾರೆ. ಮೋಸಸ್ , ಯೇಸು, ಮಹಮ್ಮದ್ ಪೈಗಂಬರರು 
ಎಲ್ಲರೂ ಈ ಜ್ಞಾನಲಾಭದಿಂದ ಪೂರ್ಣತೆ ಹೊಂದಿದ ಪ್ರವಾದಿಗಳಾದರೆಂದು ನಂಬ 
ಲಾಗಿದೆ. ಅವರ ಉಪದೇಶಕ್ಕೆ ಶಾಸ್ತ್ರವೆಂದು ಹೆಸರು. ಆ ಶಾಸ್ತ್ರದ ಪ್ರಾಮಾಣ್ಯಕ್ಕೆ 
ಮೂಲ ಈ ಪರಮಾರ್ಥಾನುಭವ. ಈ ರೀತಿಯ ಲೋಕೋತ್ತರ ತತ್ವಸಾಕ್ಷಾತ್ಕಾರ 
ವನ್ನು ಒಪ್ಪದಿರುವ ಯಾವ ಧರ್ಮವೂ ಪ್ರಪಂಚದಲ್ಲಿ ಪ್ರಚಲಿತವಾಗಿಲ್ಲ. ಈ ಸಾಕ್ಷಾ 
ತಾರವನ್ನು ಪ್ರತಿ ಸಾಧಕನೂ ತನ್ನ ಸಾಧನದ ಚರಮಸಿದ್ದಿಯಲ್ಲಿ ಪಡೆಯಬಹುದು , 
ಪಡೆಯಬೇಕೆಂದು ಧರ್ಮಗಳೆಲ್ಲಾ ಸಾರುತ್ತವೆ. 


ಆ) ತ : -- ತತ್ಯವೆಂದರೆ ವಸ್ತು ಗಳ ನೈಜಸ್ವರೂಪ. ಸಾಮಾನ್ಯ 
ದೃಷ್ಟಿಗೆ ಪ್ರಕೃತಿ ತಮ್ಮ ' ವೆಂದು ಭಾಸವಾಗುತ್ತದೆ. ಸ್ವಲ್ಪ ಮುಂದೆ ವಿಚಾರಿಸಿದರೆ, 
ಜೀವಂತ ಪ್ರಾಣಿಗಳ ಸಾರಭೂತವಾದ ಚೇತನವು ತಮ್ಮ ' ವೆಂದು ಅರಿವಾಗುತ್ತದೆ. 
ಇನ್ನೂ ಮುಂದೆ ಸಾಗಿದರೆ , ಈ ಅಚೇತನ ಪ್ರಕೃತಿ ಮತ್ತು ಸಾಮಾನ್ಯ ಜೀವಗಳನ್ನು 
ಮೀರಿದ, ಅತ್ಯಂತ ಉತ್ಕೃಷ್ಟ ಮತ್ತು ಅನಂತವಾದ ಪರಮಾತ್ಮ , ಈಶ್ವರ ಅಥವಾ 
ಉಪನಿಷತ್ತುಗಳು ಸಾರುವ ಬ್ರಹ್ಮವೆಂಬ ತಮ್ಮ ಪ್ರಾಮಾಣಿಕವಾಗಿ ತತ್ಯವೆಂದು 
ಕಂಡುಬರುತ್ತದೆ. ನಿರೀಶ್ವರವಾದದಂತೆತೋರುವ ಜೈನ ಮತ್ತು ಬೌದ್ಧ ಧರ್ಮಗಳಲ್ಲ , 
ಕೊನೆಯಲ್ಲಿ ಧರ್ಮವನ್ನೋ ಅಥವಾ ಬುದ್ಧನನ್ನೊ ಈ ಅನಂತ ವಸ್ತುವೆಂದು ಪರಿ 
ಗಣಿಸಲಾಗಿದೆ. ಲೋಕಾತೀತ ಅನುಭವ ಮತ್ತು ಈ ಲೋಕಾತೀತವಾದ ಅನಂತ, 
ಅದ್ವಯ ತತ್ವವನ್ನು ಎಲ್ಲ ಭಾರತೀಯ ಧರ್ಮಗಳೂ ಅಷ್ಟೇಕೆ, ಎಲ್ಲ ವಿಶ್ವಧರ್ಮ 
ಗಳೂ ಸಾರುತ್ತವೆ. 


ಇ ) ಪುರುಷಾರ್ಥ : - ಮಾನವ ಜೀವನದ ಗುರಿ ಏನೆಂಬುವುದು ಎಲ್ಲ 
ಧರ್ಮಗಳಲ್ಲಿ ಎತ್ತಿರುವ ಒಂದು ಮೂಲ ಪ್ರಶ್ನೆ. ಇದು ಕೇವಲ ಇಂದ್ರಿಯ ಸುಖ 
ನಾಗಲಿ , ಆರ್ಥಿಕ ಸಂಪತ್ತಾಗಲಿ , ಲೌಕಿಕ ಪ್ರತಿಷ್ಠೆ ಇಷ್ಟೇ ಆಗಲಾರದು . ಇವು 
ನಶ್ವರ ಮತ್ತು ಪರಿಮಿತವಾದುವು. ಅಪರಿಮಿತವಾದ ಸರ್ವೋತ್ಕೃಷ್ಟವಾದ ಪುರುಷಾರ್ಥ 
ಒಂದಿದೆ ಎಂದು ಎಲ್ಲ ಧರ್ಮಗಳೂ ವಾದಿಸುತ್ತವೆ. ಇದಕ್ಕೆ ಭಾರತೀಯ ಪರಿಭಾಷೆ 
ಯಲ್ಲಿ ಮೋಕವೆಂದು ಹೆಸರು. ಹೆಸರೇ ಸೂಚಿಸುವಂತೆ ಇದು ಸಂಕೋಚ ತಂದೆ 
ಡುವ ಪ್ರತಿಬಂಧಕಗಳೆಲ್ಲದರಿಂದಲೂ ಬಿಡುಗಡೆ ಹೊಂದಿ ಮನುಷ್ಯನ ಆತ್ಮ ತನ್ನ 
ಸ್ವಾಭಾವಿಕ ಪೂರ್ಣತೆಯನ್ನು ಹೊಂದುವುದು. ಇದನ್ನು ಹೊಂದಲು ಒಂದೇ 
ಒಂದು ಮಾರ್ಗ, ಮೂಲತತ್ಯವಾದ ಈಶ್ವರ ಆಥವಾ ಬ್ರಹ್ಮನಿಂದ ವಿಮುಖವಾದದ್ದ 
ರಿಂದ ಜೀವ ಚೈತನ್ಯಕ್ಕೆ ಸಂಕೋಚ, ಅಪೂರ್ಣತೆ ಬಂದಿರುವುದು ; ಆ ಕಾರಣದಿಂದ 
ಆ ಅಂತಿಮತದಲ್ಲಿ ಸಮಾವೇಶಗೊಳ್ಳುವುದೇ ಪೂರ್ಣತೆಗೆ ದಾರಿ, ಬ್ರಹ್ಮಾನು 
ಭವವನ್ನು ಸಿದ್ಧಿಸಿಕೊಳ್ಳುವುದೇ ಮೋಕ್ಷ. ಇದನ್ನೆ ( Kingdom of God ? 
ಜೂನ್ , 1983 


ಆ ಅಂತಿಜೈತನ್ಯಕ್ಕೆ ಸಂಕೋದ ಈಶ್ವರ ಆಥವಾ ಅದನ್ನು ಹೊಂದಲು 


13 


ಎಂದು ಕ್ರೈಸ್ತಧರ್ಮದಲ್ಲಿ ನಿರ್ದೇಶಿಸುವುದು . ಇದಕ್ಕೆ ಭಾರತೀಯ ದರ್ಶನಗಳಲ್ಲಿ 
ಕೈವಲ್ಯ , ನಿರ್ವಾಣ, ಬ್ರಹ್ಮಭಾವ, ಅಪವರ್ಗ ಮೊದಲಾದ ಶಬ್ದಗಳನ್ನು ಬಳಸ 
ಲಾಗಿದೆ. ನದಿಯು ಸಮುದ್ರ ಸೇರುವುದರಿಂದ ಬರುವ ವೈಶಾಲ್ಯ ಮತ್ತು ಶಾಂತಿಗೆ 
ಇದನ್ನು ಉಪನಿಷತ್ತುಗಳು ಹೋಲಿಸುತ್ತವೆ. ಇದು ಉಪಮೆಗೆ ಮೀರಿದ ಆತ್ಮ ಕಲ್ಯಾ 
ಣದ ಆವಿರ್ಭಾವ . 


ಈ ) ಸಾಧನಮಾರ್ಗಗಳು :- - ಭಗವದ್ ತತ್ಯದಲ್ಲಿ ಜೀವತತ್ತ್ವವನ್ನು 
ಸಮರ್ಪಿಸುವುದು ಮೋಕವಾದರೆ, ಇದರ ಸಾಧನೆಯ ಮಾರ್ಗಗಳನ್ನು ಚಿಂತಿಸ 
ಬೇಕಾಗುತ್ತದೆ. ಈ ಸಾಧನೆಗಳು ಜೀವನದಲ್ಲಿ ಸಿದ್ಧವಾಗಿರುವ ಶಕ್ತಿಗಳನ್ನು ಅವ 
ಲಂಬಿಸುತ್ತವೆ. ಆ ಶಕ್ತಿಗಳನ್ನು ಮೂರು ವಿಧವಾಗಿ ವಿಂಗಡಿಸಲಾಗಿದೆ. ಜ್ಞಾನಶಕ್ತಿ ..! 
ಕ್ರಿಯಾಶಕ್ತಿ ಹಾಗೆಯೇ ಭಾವಶಕ್ತಿಗಳು ಅವಾಗಿವೆ . ಜ್ಞಾನಶಕ್ತಿಯನ್ನು ಉಪ 
ಯೋಗಿಸಿಕೊಂಡು , ವಿಚಾರಮಾಡಿ ಪರತತ್ತ್ವವನ್ನು ಸೇರುವುದಕ್ಕೆ ಜ್ಞಾನಯೋಗ 
ವೆಂದು ಹೆಸರು. ಕ್ರಿಯಾಶಕ್ತಿಯನ್ನು ನಿಸ್ವಾರ್ಥತೆಯಿಂದ ಈಶ್ವರ ಪ್ರಾಪ್ತಿಗೋಸ್ಕರ 
ಲೋಕಕಲ್ಯಾಣಕ್ಕೆ ಉಪಯೋಗಿಸುವುದು ಕರ್ಮಯೋಗವೆಂದೆನಿಸಿಕೊಳ್ಳುತ್ತದೆ. ಭಾವ 
ಶಕ್ತಿಯನ್ನು ಪ್ರೇಮವಾಗಿ ಪರಿವರ್ತಿಸಿಕೊಂಡು , ಸರ್ವಪ್ರೇಮವನ್ನು ಆ ಮಹದ್ವಸ್ತು 
ವಿಗೆ ಧಾರೆಯೆರೆಯುವುದು ಭಕ್ತಿ ಯೋಗವೆನಿಸುತ್ತದೆ. ಈ ಮೂರು ಪರಸ್ಪರ ವಿರುದ್ದ 
ವಾದ ಅಥವಾ ಬೇರೆ ಬೇರೆಯಾದ ಪಂಥಗಳಲ್ಲಿ ಅನುಭವಿಸಿ ಸಮುಚ್ಚಯಗೊಳಿಸಿ 
ಸರ್ವತೋಮುಖವಾಗಿ ಪರತತ್ತ್ವವನ್ನು ಕುರಿತು ಭಾವಿಸುವುದೇ ಶ್ರೇಯೋಮಾರ್ಗ. 
ಎಲ್ಲ ಧರ್ಮಗಳಲ್ಲೂ ಇವು ಉಸದಿಷ್ಟವಾಗಿವೆ. ಭಾರತೀಯ ಧಾರ್ಮಿಕ ಸಾಹಿತ್ಯದಲ್ಲಿ 
ಇದನ್ನು ವಿಶೇಷ ರೀತಿಯಲ್ಲಿಉಪದೇಶಿಸಲು ಹುಟ್ಟಿರುವ ಶಾಸ್ತ್ರವೆಶ್ರೀಮದ್ಭಗವದ್ಗೀತಾ. 

ಸಣ್ಣ ಸಣ್ಣ ವಿಷಯಗಳನ್ನು ಬಿಟ್ಟು ಮೂಲ ತತ್ತ್ವಗಳನ್ನು ವಿಮರ್ಶಿಸಿದರೆ 
ಭಾರತೀಯ ಧರ್ಮವು ಸರ್ವಧರ್ಮಗಳ ಸಮನ್ವಯವನ್ನು ಖಚಿತವಾಗಿ ನೀಡುತ್ತದೆ. 
ಇಂತಹ ಧರ್ಮವೇ ನಮ್ಮ ಸಂಸ್ಕೃತಿಯ ಕೇಂದ್ರ ಸ್ಫೂರ್ತಿ, ಎಲ್ಲ ಧರ್ಮಗಳೂ ಏಕ 
ಮಾತ್ರ ಧರ್ಮಗಂಗೆಯ ಬೇರೆ ಬೇರೆ ದಡಗಳು , ಈ ಗಂಗೆಯ ಜೀವದಾಯಕ ಜಲ 
ದಿಂದ ಪೋಷಿತವಾಗುವ ಬೆಳೆಯೇ ಸಂಸ್ಕೃತಿಯ ಇತರ ಅಂಗಗಳು , ಈ ಸಂಪತ್ತನ್ನು 
ನಾವು ರಕ್ಷಿಸಿದಷ್ಟೂ ಅದು ನಮ್ಮನ್ನು ರಕ್ಷಿಸಬಲ್ಲದು. 

ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ 
ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡುಸುವಂತೆ 
ಹುಲಿಯ ಮೀಸೆಯ ಹಿಡಿದುಕೊಂಡು ಒಲೆದುಯ್ಯಲನಾಡುವಂತೆ 
ಕೂಡಲಸಂಗನ ಶರಣರೊಡನೆ ಸರಸವಾಡಿದರೆ 

ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. 
- 14 

ಸಿದ್ದಗಂಗಾ 


ಮಾತು ಮುತ್ತು 


ಎಚ್ . ಎಸ್ . ಸಿದ್ದಲಿಂಗಪ್ಪ , ಎಂ . ಎ.. 
ಸಾಮಾಜಿಕ ಕಾರ್ಯಕರ್ತ , ಮೆಗ್ಗಾನೆ ಆಸ್ಪತ್ರೆ , ಶಿವಮೊಗ್ಗ - 577- 2017 


“ ಮಾ ತು ಆ ಡಿ ದರೆ ಹೋಯಿತು, ಮುತ್ತು ಒಡೆದರೆ ಹೋಯಿ ತು ” 
“ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ” “ ಮಾತೇ 
ಮಾಣಿಕ್ಯ , ಮಾತು ಮನೆ ಕೆಡಿಸಿತು ” “ ಜಾಣನಿಗೆ ಮಾತಿನ ಪೆಟ್ಟು , ದಡ್ಡನಿಗೆ 
ದೊಣ್ಣೆ ಪೆಟ್ಟು ಇತ್ಯಾದಿ ಜನಪ್ರಿಯ ಗಾದೆಗಳು ಮಾತಿನ ಮಹತ್ವವನ್ನು ಪರಿಚಯ 
ಮಾಡಿಕೊಡುತ್ತವೆ. 

ದೈನಂದಿನ ವ್ಯವಹಾರಗಳಲ್ಲಿ ನಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸಲು , 
ವಿಚಾರ ವಿನಿಮಯ ಮಾಡಿಕೊಳ್ಳಲು ಮಾತು ಒಂದು ಮಾಧ್ಯಮ. ಮಾತು 
ವ್ಯಕ್ತಿಯ ವಿಕಾಸಕ್ಕೆ , ಭವಿಷ್ಯಕ್ಕೆ ನಾಂದಿಯಾಗಬೇಕೇ ಹೊರತು , ವಿನಾಶಕ್ಕೆ ಬುನಾ 
ದಿಯಾಗಬಾರದು. ವ್ಯಕ್ತಿ ಸಮಯ, ಸಂದರ್ಭಗಳನ್ನು ಅರ್ಥಮಾಡಿಕೊಂಡು ಹದ 
ನರಿತು ಮಾತನಾಡಿದರೆ ಒದಗಬಹುದಾದ ಅನೇಕ ತೊಂದರೆಗಳನ್ನು ನಿವಾರಿಸಿಕೊಳ್ಳಿ 
ಬಹುದು. ಅದೇ ಮಾತು ಹದಗೆಟ್ಟರೆ, ಅವಮಾನಿತನಾಗುವುದರ ಜೊತೆಗೆ ಅನೇಕ 
ಸಮಸ್ಯೆಗಳ ವರ್ತುಲದಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು. 

ಪ್ರೀತಿ, ವಿಶ್ವಾಸ, ಆತ್ಮೀಯತೆಗೆ, ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸ್ನೇಹಸೇತುವೆಗೆ 
ಮಾತೇ ಕಾರಣ . ಅಂತೆಯೆ ಅನೇಕ ಜಗಳಗಳಿಗೆ, ಮನಸ್ತಾಪಗಳಿಗೆ, ದ್ವೇಷಕ್ಕೆ ಮಾತೆ 
ಮೂಲ. ಹೊರನೋಟಕ್ಕೆ ಮಾತಿನ ಸ್ವರೂಪ ಒಂದೇ ಎಂದು ಕಂಡುಬಂದರೂ , 
ಅದರ ವಿಸ್ತಾರ, ವ್ಯಾಪ್ತಿ ಅನಂತ , ಪ್ರೀತಿಯ ಮಾತು , ವಾತ್ಸಲ್ಯದ ಮಾತು, ಆನು 
ಕಂಪದ ಮಾತು , ಚಾಡಿ ಮಾತು, ವ್ಯಂಗ್ಯದ ಮಾತು ದ್ವೇಷದ ಮಾತು , ಹಾಸ್ಯದ 
ಮಾತು , ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. 

ದಿನ ನಿತ್ಯದ ವ್ಯವಹಾರಗಳಲ್ಲಿ, ಎಷ್ಟೋ ವೇಳೆ ಕುಲ್ಲಕ ಕಾರಣಗಳಿಗಾಗಿ ದೊಡ್ಡ 
ಜಗಳವೇ ನಡೆಯುತ್ತದೆ. ಉಗುರಿನಲ್ಲಿ ಹೋಗುವಂತದ್ದನ್ನು ಕೊಡಲಿಯಿಂದ ಹೊಡೆ. 
ಸಾಹಸಕ್ಕೆ ಮಾತು ಎಡೆಮಾಡಿಕೊಡುತ್ತದೆ. ಕೆಲವು ವೇಳೆ ಅನಾವಶ್ಯಕ ಮಾತುಗಳು 
ಬೆಳೆಯುತ್ತಾ ನಮ್ಮನ್ನೇ ಸುಡುವ ದಳ್ಳುರಿಯಾಗಿ ಪರಿಣಮಿಸುತ್ತದೆ. 

ಭಾರತೀಯ ಸಂಸ್ಕೃತಿಯಲ್ಲಿ ಮಾತಿಗೆ ಕೊಟ್ಟ ಮಹತ್ವ , ಮನ್ನಣೆ ಅರ್ಥ 
ಪೂರ್ಣ, ಮಾತನ್ನು ವಚನ , ಭಾಷೆ, ಪ್ರಮಾಣಿಕ ಸಂವಾದಿಯಾಗಿಯೂ ಬಳಸಿ 
ದ್ದಾರೆ. ಪಾಂಡವರು ಜಾಜಾಡುವಾಗ ಮಾ ತಮ್ಮ ಬಂಡವಾಳತನ್ನಾಗಿಟ್ಟುಕೊಂಡು 
ಜೂನ್, 1983 

15 


ಆಡಿದರು. ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ 
ರಾಜ್ಯ , ಹೆಂಡತಿ, ಮಕ್ಕಳು, ಸಮಸ್ತವನ್ನೂ ಕಳೆದುಕೊಂಡು ಚೆಂಡಾಲನಾದಗೋವಿನ 
ಕಥೆಯಲ್ಲಿ ಮಾತಿಗೆ ಕೊಟ್ಟ ಹಿರಿಮೆಯ ಪರಿಚಯವಾಗುತ್ತದೆ. ಈ ಕಥೆ ನಮ್ಮ 
ಸಂಸ್ಕೃತಿಯ ತಿರುಳೂ ಹೌದು. 

ಮಾತು ತುಟಿಯ ಒಳಗೆ ಇರುವವರೆಗೂ ನಮ್ಮ ಅಧೀನ. ಆಗ ಅದು ನಾವು 
ಹೇಳಿದಂತೆ ಕೇಳುವ ನಮ್ಮ ನಂಬಿಕಸ್ಥ ಸೇವಕನಂತೆ ವರ್ತಿಸುತ್ತದೆ. ಅದು ಒಮ್ಮೆ 
ತುಟಯಿಂದ ಹೊರಗೆ ಜಾರಿದರೆ ನಮ್ಮ ಹಿಡಿತಕ್ಕೆ ಸಿಕ್ಕುವುದಿಲ್ಲ. ಹಾಗೆ ಅದು ಜಾರುವ 
ಮುನ್ನ ಹತ್ತಾರು ಬಾರಿ ಯಾಚನೆ ಮಾಡಿ ತೂಕ ತಪ್ಪದಂತೆ ಮಾತನಾಡಿದರೆ 
ಆರೋಗ್ಯಕರವಾದ ಜೀವನ ನಡೆಸಬಹುದು. ಕೆಲವು ಸಂದರ್ಭಗಳಲ್ಲಿ ಮಾತನಾಡುವು 
ದಕ್ಕಿಂತ ಸುಮ್ಮನಿರುವುದೇ ಲೇಸು. ಅದಕ್ಕೆ ಈ ಮಾತು ಬೆಳ್ಳಿಯಾದರೆ ಮನ ಚಿನ್ನ ) 
ಎಂದಿದ್ದಾರೆ ಅನುಭವಿಗಳು. 

ಮಾತು ಬೇರೊಬ್ಬರ ಮನಸ್ಸನ್ನೆ ಅರಳಿಸಬೇಕೇ ಹೊರತು ಮುದುಡಿ ಹೋಗು 
ವಂತೆ ಮಾಡಬಾರದು. ರಸಿಕತನದಿಂದ ಕೂಡಿದ ಮಾತು ಹುಣ್ಣಿಮೆಯ ರಾತ್ರಿಯಲ್ಲಿ 
ತಂಗಾಳಿ ಬೀಸಿದಷ್ಟೇ ಮನಸ್ಸಿಗೆ ಆಹ್ಲಾದವನ್ನುಂಟುಮಾಡುತ್ತದೆ. ಅದಕ್ಕೆ ಸರ್ವಜ್ಞ 

ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ 
ರಸಿಕನಲ್ಲದವನ ಮಾತು ಕಿವಿಗೆ 

ಕೂರ್ದಸಿಯ ಬಡಿದಂತೆ ಸರ್ವಜ್ಞ 
ಎಂದಿದ್ದಾನೆ. 

ಬೇರೊಬ್ಬರ ಮನಸ್ಸನ್ನು ಅರ್ಥಮಾಡಿಕೊಂಡು ಮಾತನಾಡುವುದು ಸುಸಂಸ್ತುತ 
ವ್ಯಕ್ತಿಯ ಲಕ್ಷಣ. ಉತ್ತಮ ಬಾಂಧವ್ಯ , ಸೌಹಾರ್ದತೆ ಇವುಗಳಿಗೆ ಮಾತೇ ಕಾರಣ 
ದುಡುಕಿನಿಂದ, ಸಿಡುಕಿನಿಂದ ಅಡುವ ಮಾತು ಬೇರೊಬ್ಬರಿಗೆ ಕೋಪ, ತಾಪ , ದ್ವೇಷ 
ರೋಷಉಂಟುಮಾಡಿಕೊನೆಗೆ ತಮಗೇ ಮಾರಕಾಸ್ತ್ರವಾಗುತ್ತದೆ , ಮಾತಿನ ಮಹತ್ವ 
ವನ್ನು ಕುರಿತು ಬಸವಣ್ಣನವರು ಹೇಳಿರುವ ಮಾತು ಸಾರ್ವಕಾಲಿಕ ಮೌಲ್ಯ 
ಉಳ್ಳದ್ದು . 

ನುಡಿದರೆ ಮುತ್ತಿನ ಹಾರದಂತಿರಬೇಕು 
ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು 
ನುಡಿದರೆ ಸ್ಪಟಿಕದ ಶಲಾಕೆಯಂತಿರಬೇಕು 
ನುಡಿದರೆ ಲಿಂಗವೇ ಮೆಚ್ಚಿ ಅಹುದಹುದೆನಬೇಕು. 
ನುಡಿಯೊಳಗಾಗಿ ನಡೆಯದಿದ್ದರೆ 

ಕೂಡಲ ಸಂಗಮದೇವ ನೆಂತೊಲಿವನಯ್ಯ , 
ಮಾತನ್ನು ಹಿತವಾಗಿ , ಮಿತವಾಗಿ , ಸಂದರ್ಭಕ್ಕನುಗುಣವಾಗಿ ಬಳಸಿದರೆ 
ಜೀವನ ಸುಖ , ಶಾಂತಿ , ಸಂತೋಷದ ಬೀಡಾಗುತ್ತದೆ. 
16 

ಸಿದ್ಧಗಂಗಾ 


ಅಡಿಕೆ ತೋಟಗಳಲ್ಲಿ ಮೆಣಸನ್ನು 

ಅಂತರಬೆಳೆಯಾಗಿ ಬೆಳೆಯಿರಿ 


– ಐ . ಸಿ . ಎ . ಆರ್ , ನವದೆಹಲಿ 


ಅಡಿಗೆ ನೀರಾವರಿ ಬೆಳೆಯಾದ್ದರಿಂದ ಇದರ ಜೊತೆ ಹಲವಾರು ಅಂತರ ಬೆಳೆ 
ಗಳನ್ನು ಬೆಳೆಯಬಹುದು. ಇವುಗಳಲ್ಲಿ ಮೆಣಸು ( ಕರಿಮೆಣಸು) ಹೆಚ್ಚು ಲಾಭಕರ . 
ಅಡಿಕೆ ಗಿಡಗಳ ಮಧ್ಯ ಅಂತರ ೨. ೭ ಮೀ . ೨. ೭ ಮೀ . ಇದ್ದಾಗ ಈ ಮೆಣಸಿನ ಬೆಳೆ 
ತುಂಬ ಚೆನ್ನಾಗಿ ಬರುತ್ತದೆ. ಏಕೆಂದರೆ ಬೆಳೆಗೆ ಬೇಕಾದ ಗಾಳಿ , ಬೆಳಕು , ಸೂರ್ಯ . 
ರಶ್ಮಿ ಬೇಕಾದಷ್ಟು ಲಭ್ಯವಾಗುತ್ತದೆ. ಕೇರಳ ಹಾಗೂ ಕರ್ನಾಟಕದಲ್ಲಿ ಅಡಿಕೆ ತೋಟ 
ಗಾರರು ಈಗಾಗಲೇ ಮೆಣಸನ್ನು ಲಾಭದಾಯಕವಾಗಿ ಬೆಳೆಯುತ್ತಿದ್ದಾರೆ. 


ಮೆಣಸನ್ನು ಅಡಿಕೆ ಗಿಡವು ಐದು ಮೀಟರ್ ಎತ್ತರಕ್ಕೆ ಬೆಳೆದಾಗ ನೆಡಬೇಕಾಗು 
ಇದೆ. ಮೆಣಸಿನ ಬಳ್ಳಿಗೆ ಅಡಿಕೆಮರ ಆಸರೆಯಾಗುತ್ತದೆ. ಅಡಿಕೆಗಿಡದ ಬುಡದಿಂದ 
೩೫ ಸೆಂ . ಮೀ . ದೂರದಲ್ಲಿ ೫೦ ಸೆಂ . ಮೀ . ಚದುರದ ಗುಂಡಿಗಳಲ್ಲಿ ಬೇಸಿಗೆಯಲ್ಲಿ ಮಳೆ 
ಬಿದ್ದಾಗ ಮೆಣಸಿನ ಬಳ್ಳಿ ನೆಡಬೇಕು. ಈ ಗುಂಡಿಗಳಿಗೆ ಸುಮಾರು ೫ ಕಿಲೋ 
ಕಂಪೋಸ್ಟ್ ಗೊಬ್ಬರ ಮತ್ತು ಎರೆಮಣ್ಣನ್ನು ಬೆಳೆಸಬೇಕು. ಪ್ರತಿ ಗುಂಡಿಗೂ ೨ - ೩ 
ಮೆಣಸಿನ ಕಡ್ಡಿಗಳನ್ನು ನೆಡಬೇಕು. ಇವು ಬೆಳೆದಾಗ ಬಳ್ಳಿಯನ್ನು ಅಡಿಕೆ ಮರಕ್ಕೆ 
ಕಟ್ಟಬೇಕು. ಮೆಣಸಿನ ಬಳ್ಳಿಯನ್ನು ೪ ಮೀಟರ್‌ಗೂ ಹೆಚ್ಚು ಎತ್ತರ ಬೆಳೆಯದಂತೆ 
ನಿಯಂತ್ರಿಸಬೇಕು. ಅಡಿಕೆ ಕುಯಿಲನ್ನಾಗಲಿ , ಮೆಣಸಿನ ಕುಯಿಲನ್ನಾಗಲಿ ಬಳ್ಳಿಗೆ 
ರಕ್ಕೆಯಾಗದ ರೀತಿ ಏಣಿಗಳ ಸಹಾಯದಿಂದ ಮಾಡಬೇಕು. 


ಈ ಗೊಬ್ಬರ : ಒಂದು ಅಡಿಕೆ ಗಿಡಕ್ಕೆ ಪ್ರತಿವರ್ಷ ೧೦೦ ಗ್ರಾಂ ಸಾರಜನಕ , ೪೦ 
ಾಂ ರಂಜಕ ಹಾಗೂ ೧೪೦ ಗ್ರಾಂ ಪೊಟಾಶ್ ಬೇಕಾಗುತ್ತದೆ ; ಜೊತೆಗೆ ೧೨ ಕಿಲೋ 
ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತದೆ ಮೆಣಸಿನ ಬಳ್ಳಿಯೊಂದಕ್ಕೆ ೧೦೦ ಗ್ರಾಂ ಸಾರ 
ಜನಕ, ೪೦ ಗ್ರಾಂ ರಂಜಕ ಮತ್ತು ೧೪೦ ಗ್ರಾಂ ಪೊಟಾಶ್ ಹಾಗೂ ೧೦ ಕಿಲೋ 
ಕೊಟ್ಟಿಗೆ ಗೊಬ್ಬರ ಬೇಕು. 


ಕೊಡುವ 
ಜೈವಿಕೆ 
ಗಿಡದ ಬುಡದ 
ವರ್ಷಕ್ಕೊಮ್ಮೆ 


- ಎರಡೂ ಬೆಳೆಗೆ ಕೊಡುವ ಜೈವಿಕ (ಕೊಟ್ಟಿಗೆ ಗೊಬ್ಬರದೊಡನೆ ಮೂರರಲ್ಲಿ 
ರಡು ಭಾಗ ರಸಾಯನಿಕ ಗೊಬ್ಬರಗಳನ್ನು ಅಡಿಕೆ ಗಿಡದ ಬುಡದಿಂದ ೨೫ ಸೆಂ . ಮೀ . 
ರದ ೧೫ ಸೆಂ . ಮೀ . ಆಳದ ಗೆರೆಗಳಲ್ಲಿ ಹಾಕಬೇಕು. ಎರಡು ವರ್ಷಕ್ಕೊಮ್ಮೆ 


ನ್ , 1983 


17 


( ವರ್ಷ ಬಿಟ್ಟು ವರ್ಷ ) ೧ ಕಿಲೊ ಸುಣ್ಣವನ್ನೂ ನೀಡಬೇಕಾಗುತ್ತದೆ. ಉಳಿದ ಒ೦ 
ಭಾಗ ರಸಾಯನಿಕ ಗೊಬ್ಬರವನ್ನು ಫೆಬ್ರವರಿ - ಮಾರ್ಚಿ ತಿಂಗಳಲ್ಲಿ ಬುಡದಿಂದ ( ಮೆ 
ಸಿನ) ಸುತ್ತಲೂ ೭೫ ಸೆಂ . ಮೀ . ಅಂತರಬಿಟ್ಟು ಹಾಕಬೇಕು. ಇದನ್ನು ಮಣ್ಣಿ 
ಸುಮಾರಾಗಿ ಕೆದಕಿ ಸೇರಿಸಬೇಕು. 


ರೋಗನಿಯಂತ್ರಣ : ಅಡಿಕೆಯ ಮಹಳಿ ರೋಗದ ವಿರುದ್ಧ ಬೋರ್ಡೆಕ 
ಮಿಶ್ರಣ ಸಿಂಪರಿಸುವಾಗ ಮೆಣಸಿನ ಫಸಲಿಗೂ ಸಿಂಪರಿಸಬೇಕು. ಒಂದು ನೋಟ 
ಎತ್ತರದವರೆಗೆ ಬಳ್ಳಿಗೆ ಬೋರ್ಡೆಕ್ಸ್ ದ್ರಾವಣ ಬಳಿಯುವುದರಿಂದ ಬೇರುಕೊಳೆರೋ 
ನಿಯಂತ್ರಿಸಬಹುದು. ತಂತುಹುಳುಗಳ ನಿಯಂತ್ರಣಕ್ಕೆ ವರ್ಷಕ್ಕೆ ಎರಡು ಸಾ 
ಮೇ - ರ್ಜೂ ಮತ್ತು ಅಕ್ಟೋಬರ್ - ನವಂಬರ್‌ನಲ್ಲಿ ಬಳ್ಳಿಯೊಂದಕ್ಕೆ ಒಂದು ಗಾ 
ಪೋರೇಟ್ ಅಥವಾ ಕಾರ್ಬೋಹೈುರಾನ್ ಹಾಕಬೇಕು. 


ಕುಯಿಲು : ಮೆಣಸಿನ ಬೆಳೆ ಸಾಮಾನ್ಯವಾಗಿ ಮೇ -ಜೂನ್ ನಲ್ಲಿ ಹೂವಾಗಿ 
ಗುಡ್ಡ ಗಾಡಿನಲ್ಲಿ ಜನವರಿಯಿಂದ ಮಾರ್ಚಿ ತಿಂಗಳುಗಳಲ್ಲ ಬಯಲು ಪ್ರದೇಶಗಳ 
ಸ್ವಲ್ಪ ತಡವಾಗಿಯೂ ಕುಯಿಲಿಗೆ ಬರುತ್ತದೆ. ಗೊಂಚಲಿನ ಕೊನೆಯ ಒಂದೆರದ 
ಕಾಯಿಗಳು ಕೆಂಪಾಗಿ ಹಣ್ಣಾದಾಗ ಕುಯಿಲು ಮಾಡಲಾಗುತ್ತದೆ. ಇದನ್ನು ೩ 
ಬಾರಿ ಮಾಡಬೇಕಾಗುತ್ತದೆ. ಕೈಗಳಲ್ಲಿ ಉಜ್ಜಿ ಅಥವಾ ಕಾಲುಗಳಿಂದ ತುಳಿದು ಮೆ 
ಸನ್ನು ಗೊಂಚಲಿನಿಂದ ಬೇರ್ಪಡಿಸಬೇಕಾಗುತ್ತದೆ. ಬಳಿಕ ೭ - ೧೦ ದಿನ ಬಿಸಿಲಿನ 
ಮೆಣಸನ್ನು ಒಣಗಿಸಬೇಕಾಗುತ್ತದೆ. ತೇವಾಂಶ ಶೇ . ೧೧ ಕ್ಕೆ ಬರುವವರೆಗೂ ಒಣಗಿ 
ಬೇಕು. ತೂರಿ, ಕೇರಿ , ಸ್ವಚ್ಛ ಮಾಡಿ, ಜರಡಿಯಾಡಿ ವಿಂಗಡಿಸಬೇಕಾಗುತ್ತವೆ 
ಮೆಣಸಿನ ಹಣ್ಣನ್ನು ಮಂಕರಿಯಲ್ಲಿಟ್ಟು ಕುದಿಯುವ ನೀರಿನಲ್ಲಿ ಒಂದು ನಿಮಿಷದವರೆ 
ಅದ್ದಿ ತೆಗೆದಾಗ ಬೇಗ ಒಣಗುತ್ತದೆ. 

ಕಪ್ಪು ಮೆಣಸಿಗಿಂತ ಬಿಳಿ ಮೆಣಸಿಗೆ ಹೊರದೇಶದ ಮಾರುಕಟ್ಟೆಗಳಲ್ಲಿ ಶೇ . ಆ 
ರಷ್ಟು ಹೆಚ್ಚು ಬೆಲೆ ಸಿಗುತ್ತದೆ. ಚೆನ್ನಾಗಿ ಹಣ್ಣಾದ ಮೆಣಸಿನ ಹಣ್ಣುಗಳನ್ನು ಗೋಣ 
ಚೀಲಗಳಲ್ಲಿ ತುಂಬಿ ಏಳು ದಿನಗಳವರೆಗೆ ಹರಿಯುವ ನೀರಿನಲ್ಲಿಟ್ಟು , ಬಳಿಕ ಬಕೆ 
ನಲ್ಲಿನ ನೀರಿನಲ್ಲಿ ಕೈಯಿಂದ ಕೊಸರಿ ಮೆಣಸಿನ ಹೊರಸಿಪ್ಪೆಯನ್ನು ತೆಗೆದು ೩ - ೪ ದಿ 
ಒಣಗಿಸಿ , ಕೇರಿ, ತೂರಿ, ಜರಡಿಯಾಡಿ , ಬಟ್ಟೆಯಿಂದ ಉಜ್ಜಿ ಮೆರಗು ಕೊಟ್ಟು ಬ 
ಮೆಣಸನ್ನು ತಯಾರಿಸಲಾಗುತ್ತದೆ. ಮೆಣಸಿನಿಂದ ತಯಾರಿಸಿದ ಹಸಿರು ( ಡಬ 
ಕೃತ) ಮೆಣಸು , ಒಣ ಹಸಿರು ಮೆಣಸು, ಮೆಣಸಿನ ಎಣ್ಣೆ ಹಾಗೂ ಮೆಣ. 
ಓಲಿಯೋ ರೆಸಿನ್ ಇವನ್ನು ಹೊರದೇಶದ ಮಾರುಕಟ್ಟೆಗೆ ಕಳಿಸಲಾಗುತ್ತದೆ. ಈ 
ಮೆಣಸನ್ನು ಯಾವುದೇ ಸಾಧನ- ಸಲಕರಣೆಗಳಿಲ್ಲದೆ , ಯಾವುದೇ ತೊಡಕಿನ ತಂ 
ಜ್ಞಾನವಿಲ್ಲದೆ ತಯಾರಿಸಬಹುದು . 


18 


ಇಳುವರಿ : ೨.೭x೨. ೭ ಮೀ ಅಂತರದಲ್ಲಿನ ಅಡಿಕೆ ತೋಟದಲ್ಲಿ ೧೩೦೦ 
ಮೆಣಸಿನ ಬಳ್ಳಿ ಇಡಲು ಸಾಧ್ಯ . ನಾಲ್ಕು ವರ್ಷ ಕಳೆದ ಮೇಲೆ ಪ್ರತಿ ಬಳ್ಳಿಗೂ 
ಒಂದು ಕಿಲೋ ಮೆಣಸಿನ ಉತ್ಪಾದನೆ ಸಾಧ್ಯ ಎಂದು ಕಿಲೋ ಮೆಣಸಿನ ಉತ್ಪಾದ 
ನೆಗೆ ರೂ . ೧೨/ - ತಗುಲಿದರೂ ಹೆಕ್ಟೇರೆಗೆ ರೂ . ೧೫ ,೫೦೦/ - ಹೆಚ್ಚಿನ ಆದಾಯ 
ಬರುತ್ತದೆ. ಮೆಣಸಿನ ಬಳ್ಳಿಯನ್ನು ನೆಡಲು ಬೀಜದ ಕಡ್ಡಿಗಳನ್ನು ಒದಗಿಸಿಯೇ 
ರೂ . ೨೧೦೦/- ಗಳಿಸಬಹುದು. ಈ ಇಳುವರಿ ಏಳನೆ ವರ್ಷ ದ್ವಿಗುಣಗೊಳ್ಳುತ್ತದೆ. 
ಅಂದರೆ ಅಡಿಕೆ ತೋಟದಲ್ಲಿ ಮೆಣಸನ್ನು ಬೆಳೆದು ವರ್ಷಕ್ಕೆ ಹೆಕ್ಟೇರಿಗೆ ರೂ . ೧೭, ೫೦೦ / 
ಕ್ಕೂ ಹೆಚ್ಚು ಗಳಿಸಬಹುದು. ಖರ್ಚು ರೂ . ೯,೫೦೦ / - ಎಂದು ಇಟ್ಟುಕೊಂಡರೂ 
ನಿವ್ವಳ ಆದಾಯ ರೂ . ೮,೦೦೦/ - ನ್ನು ಗಿಟ್ಟಿಸಬಹುದು. 


ಉತ್ತಮ ತಳಿಗಳು : ವಿಕ್ತಲ್‌ನ ತೋಟಗಾರಿಕೆ ಬೆಳೆಗಳ ಸಂಶೋಧನಾ 
ಸಂಸ್ಥೆಯಲ್ಲಿ ನಡೆಸಿದ ಪ್ರಯೋಗಗಳ ಪ್ರಕಾರ “ ಮಲ್ಲಿಗೆ ಸರ ' ಮತ್ತು ' ಉದ್ದ ಕರೆ 
ಗಿಂತ “ ಪನ್ನಿಯಾರ್‌ - ೧ ' ಮತ್ತು ' ಕರಿಮುಂಡ” ಮೆಣಸಿನ ತಳಿಗಳು ಅಡಿಕೆ ತೋಟ 
ದಲ್ಲಿ ಅಂತರ ಬೆಳೆಯಾಗಿ ಬೆಳೆಯಲು ಹೆಚ್ಚು ಸೂಕ್ತ. ಅಡಿಕೆ ಇಳುವರಿಯೂ ಕುಂಠಿತ 
ವಾಗಿಲ್ಲ. ( ಕರಿಮುಂಡ ' ತಳಿಯಿಂದ ೪,೫೮೨ ಗ್ರಾಂ , ' ಪನ್ನಿ ಯಾರ್ - ೧ ' ತಳಿ 
ಯಿಂದ ೩ , ೨೨೭ ಗ್ರಾಂ , ' ಮಲ್ಲಿಗೆ ಸರ ' ತಳಿಯಿಂದ ೧,೬೫೨ ಗ್ರಾಂ ಮತ್ತು ( ಉದ್ದ 
ಕರೆ ' ತಳಿಯಿಂದ ೨೦೦ ಗ್ರಾಂ ಇಳುವರಿ ಬಂದಿದೆ. 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
* ಬೇಕರಿ # 

ಈ ಕಾ೦ಡಿ ಮೆ೦ ಮ್ಸ್ ಈ 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ ಅಪ್ಪಟ ತುಪ್ಪದಿಂದ ತಯಾರಿಸಿದ 
ಪಪ್ಸ್ ಮತ್ತು ಎಲ್ಲಾ ವಿಧವಾದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು. 

ತಿಂಡಿಗಳ ತಯಾರಕರು. 
ಚಿಕ್ಕಪೇಟೆ, ತುಮಕೂರು 

ಅಶೋಕ ರಸ್ತೆ , ತುಮಕೂರು 
ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ & 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಸುಗಳಿಗಾಗಿ 

ಒ ಮ್ಮೆ ಸ೦ದರ್ಶಿ ಸಿರಿ . 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


ಜನ್ಸ್, 1983 


ಶರಣರು ಮತ್ತು ಕಲಾಪ್ರಕಾರಗಳು 


- ಎಂ . ಎ . ನೀಲಾಂಬಿಕೆ 


00 


ಮಾನವ ಬುದ್ದಿ ಜೀವಿ, ಅವನ ಬೌದ್ಧಿಕ ಚಟುವಟಿಕೆಗಳು ಏಕಮು 
ವಾದುದಲ್ಲ . ಅದು ವಿಚಾರಾತ್ಮಕವಾದುದು. ಅಂತಯೇ ಭಾವಾತ್ಮಕವಾದುದು 
ಈ ಭಾವಾತ್ಮಕವಾದ ಚಟುವಟಿಕೆಯಲ್ಲಿ ಭಕ್ತಿ , ಸಾಹಿತ್ಯ , ಕಲೆ , ಶ್ರದ್ದೆ ಇವೆಲ್ಲವೂ 
ನಿರೂಪಿತವಾಗಿರುತ್ತದೆ. ಇವುಗಳಲ್ಲಿ ಕಲೆಯು, ನಾಟಕ, ಸಂಗೀತ, ನೃತ್ಯ ಇಲ್ಲ 
ಗಳ ಸಮಷ್ಟಿಯಾಗಿರುತ್ತದೆ. 

- “ ಕಲೆ ಜೀವನದ ಶೃಂಗಾರ ಸಂಸ್ಕೃತಿಯ ” ಬಂಗಾರ ಕಲೆಯ ಬೆಳವಣಿಗೆ ಒ೦ದ 
ರಾಷ್ಟ್ರದ ಉಳಿವನ್ನೆ ಒಳಗೊಂಡಿರುತ್ತದೆ. ಕಲೆ ಇಂದು ರೂಪಿತವಾದುದಲ್ಲ. ಬಹಳ 
ಪ್ರಾಚೀನವಾದುದು . ದೇವತೆಗಳು ಸಹ ಈ ಕಲೆಗೆ ಮಾರುಹೋಗಿದ್ದರು. ಇದಕ್ಕೆ 
ನಿದರ್ಶನ ಶಿವ ತಾಂಡವ ನೃತ್ಯವಾಡಿ ನಟರಾಜ ಎಸಿಸಿಕೊಂಡುದು , ಕಲೆಗೆ ಆರದ 
ಧ್ಯದೈವ ಎನಿಸಿಕೊಂಡುದುದು, ನಂದಿ ಷಣ್ಮುಖರ ಮದ್ದಳೆ ನಾದ, ಶಾರದೆಯ 
ವೀಣೆಯ ಇಂಚರ ಇವುಗಳಿಗೆ ಪೋಷಕವೆನಿಸಿದ ಭಂಗಿಯ ನೃತ್ಯ , ಎಲ್ಲವೂ ಪುರದ 
ಣ ಪ್ರಸಿದ್ಧವಾದುದು. ಈ ಕಲೆಯೇ ಅಂದಿನಿಂದ ಇಂದಿನವರೆಗೆ ಬೆಳೆದು ಬಂದಿದೆ 
ಪ್ರಸ್ತುತ ಪ್ರಾಚೀನವಾದ ಈ ಕಲೆಯನ್ನು 12 ನೇ ಶತಮಾನದಲ್ಲಿ ಶರಣರು ಹೇಗೆ 
ಕಾಯಕವನ್ನಾಗಿ ಅವಲಂಬಿಸಿದ್ದು ಹೇಗೆ ಅದನ್ನು ಆಧ್ಯಾತ್ಮಿಕ ನೆಲೆಗೇರಿಸಿದ್ದರೆಂಬ 
ದನ್ನು ತಿಳಿಸಿದ್ದೇನೆ. 
. 12 ನೇ ಶತಮಾನದಲ್ಲಿ ಶ ರ ಣ ರು ದಿಕ್ಕೆಟ್ಟ ಕಂಗೆಟ್ಟ ಜನರನ್ನು ತಿದ್ದುವ 
ಸಲುವಾಗಿ ಈ ಮಾಧ್ಯಮಗಳನ್ನು ಬಳಸಿಕೊಂಡರು . ನಿಜ ವಿಶಾಲ ಧರ್ಮತತ್ವವನ್ನು 
ಕಲೆಯ ಮೂಲಕ ಪಡಿಮೂಡಿಸಿದಾಗ ಆ ತತ್ವ ಸಾಮಾನ್ಯ ಜನತೆಗೆ ಅರಿಯಲು 
ಸಾಧ್ಯವಾಯಿತು. ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ವೇಷಗಳನ್ನು ಧರಿಸಿ ಸರಳವಾದ 
ಸಾಹಿತ್ಯ ಬಳಸಿ ಅಭಿನಯಿಸಿದಾಗ ಜನರ ಮನದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. 
ಆ ಕಾರಣ ದೇಶದ ವಿವಿಧ ಭಾಗಗಳಿಂದ ಬಸವಣ್ಣನ ಕಾರ್ಯಕ್ಷೇತ್ರಕ್ಕೆ ಬಂದ ಶರ 
ಣರು ಕಲಾವಿದರೂ ಆದ್ದರಿಂದ ಈ ಮಾಧ್ಯಮವನ್ನು ಬಳಸಲು ಸಾಧ್ಯವಾಯಿತು. 

ಕಲ್ಯಾಣದಲ್ಲಿ ಪ್ರತಿಯೊಬ್ಬರೂ ಯಾವುದಾದರೊಂದು ಕಾಯಕವನ್ನು ಅನುಸ 
ರಿಸಲೇಬೇಕಿತ್ತು . ಪರಿಣಾಮವಾಗಿ ಒಂದು ಕಾಲ ದಲ್ಲಿ ಕೀಳಾಗಿ ಕಾಣುತ್ತಿದ್ದ 


20 


ಸಿದ್ದಗಂಗಾ 


- ವೃತ್ತಿಗಳೆಲ್ಲ ಕಾಯಕವೆನಿಸಿ ಪರಮಾತ್ಮನನ್ನು ಕಾಣಲು ಸಾಧನವಾದವು. ಕಾಯ 

ಕದ ತಳಹದಿಯ ಮೇಲೆ ಕಟ್ಟಿದ ಶರಣ ಸಮಾಜ ಸ್ವಾವಲಂಬಿ ಸಮಾಜ . ಅಲ್ಲಿ 
ಮೇಲುಕೀಳಿಲ್ಲ . ಶ್ರೀಮಂತ ಬಡವರೆಂಬ ತಾರತಮ್ಯವಿಲ್ಲ . ಅ ವ ರು ಅನುಸರಿಸಿದ 
ಕಾಯಕಗಳಲ್ಲಿ ಸರ್ವಕಲೆಗಳೂ ಸೇರಿತ್ತು , ನೃತ್ಯ , ಹಾಸ್ಯ , ಗಮಕ, ಸಂಗೀತ, 
ನಾಟಕ ಎಲ್ಲ ಕಲೆಗಳಲ್ಲಿ ಮುಂದಿದ್ದರು. ಹೆಸರಿನೊಡನೆ ಕಾಯಕ ಸೇರಿಕೊಂ 

ಡಿತು. ಉದಾ: ಕಿನ್ನರಿಬ್ರಹ್ಮಯ್ಯ , ರಾಗದ ಸಂಕಣ್ಣ ಇತ್ಯಾದಿ. 
- ಸಂಗೀತ ಕಲೆ: ಸಂಗೀತ ಕಲೆಗಳಲೆಲ್ಲ ಅತ್ಯಂತ ಪ್ರಾಚೀನವಾದುದು. 

ಸಾಮವೇದವೇ ಇದಕ್ಕೆ ಸಾಕ್ಷಿ . ಸಂಗೀತ, ಮತ್ತು ಭಕ್ತಿ ಎರಡರ ಸಂಗಮಗೊಳಿ 
ಸಿದ ಕೀರ್ತಿ ಶರಣರಿಗೆ ಸೇರಿದ್ದು , ಸಂಗೀತ ಶರಣರಿಗೆ ಕರತಲಾಮಲಕವಾಗಿತ್ತು . 
ಅವರ ವಚನಗಳನ್ನು ನೋಡಿದಾಗ ಅವರಿಗಿದ್ದ ರಾಗದ ಕಲ್ಪನೆ ಅರಿವಾಗದಿರದು . 
ಶರಣರ ವಚನಗಳು ಹೇಗೆ ಸಂಗೀತಾತ್ಮಕವಾಗಿದೆ ಎಂಬುದನ್ನು ಡಾ || ಎಲ್ ಬಸವ 
ರಾಜುರವರ ಶಿವದಾಸ ಗೀತಾಂಜಲಿಯಲ್ಲಿ ಕಾಣಬಹುದಾಗಿದೆ. ಬಸವಣ್ಣನವರು 

ಎನ್ನ ಕಾಯವ ದಂಡಿಗೆಯ ಮಾಡಯ್ಯ 
ಎನ್ನ ನರನ ತಂತಿಯ ಮಾಡಯ್ಯ 
ಎನ್ನ ಶಿರವ ಸೋರೆಯ ಮಾಡಯ್ಯ 
ಎನ್ನ ಬೆರಳ ಕಡ್ಡಿಯ ಮಾಡಯ್ಯ 
ಬತ್ತೀಸರಾಗವ ಹಾಡಯ್ಯ - ಎಂದು ತಮ್ಮ 


- ದೇಹವನ್ನು ದಂಡಿಗೆಯಾಗಿಸಿ ಮೂವತ್ತೆರಡು ರಾಗದಿಂದ ಹಾಡುವೆ ಎಂದಿದ್ದಾರೆ. 


ರಾಗದ ಸಂಕಣ್ಣ ವಿವಿಧ ರಾಗದ ಮೂಲಕ ಹಾಡನ್ನು ಹಾಡುವ ಕಾಯಕ 
ವನ್ನು ಹೊಂದಿದ್ದವ. ಪ್ರತಿದಿನ ಶಿವಾಲಯಕ್ಕೆ ಹೋಗಿ ಭಾವಪರವಶತೆಯಿಂದ 
ಹಾಡು ವು ದು, ಇ ವ ನ ದೈ ನ೦ ದಿನ ಕಾರ್ಯ ಕ್ರಮ. ಇ ವ ನ 
ಗಾನಮಾಧುರ್ಯಕ್ಕೆ ಸೋತ ಕಲ್ಯಾಣ ಚಾಲುಕ್ಯರ ದೊರೆ ವಿ ಕೃ ಮಾ೦ ಕ 
ತನ್ನ ಆಸ್ಥಾನದ ವಿದ್ವಾಂಸನನ್ನಾಗಿ ನೇಮಿಸಿಕೊಳ್ಳುತ್ತಾನೆ. ರಾಜನು ಪ್ರತಿನಿತ್ಯ 
ಕೊಡುತ್ತಿದ್ದ ೧೨ ವರಹಗಳಿಂದ ದಾಸೋಹವನ್ನು ಮಾಡುತ್ತಿದ್ದನು. ಒಮ್ಮೆ ಗೌಳ 
ದೇಶದ ಗಾಯಕನಿಗೂ ಇವನಿಗೂ ಸ್ಪರ್ಧೆ ನಡೆದು ಸಂಕಣ್ಣನೇ ಗೆದ್ದು ರಾಜನಿಂದ 
ರಾಗರಸಾಂಕನೆಂಬ ಬಿರುದನ್ನು ಪಡೆಯುತ್ತಾನೆ. 


ಬಹುರೂಪಿ ಚೌಡಯ್ಯನಿಗೆ ರಾಮಪ್ರಿಯರಾಗವೆಂದರೆ ಅಚ್ಚು ಮೆಚ್ಚು. ಒಮ್ಮೆ 
ದಾಸೋಹ ಮಾಡಲು ಆ ರಾಗವನ್ನು ಒತ್ತೆಯಿಟ್ಟು ಶಿವನೇ ಬಂದು ಕೇಳಿದ್ದರೂ 
ಗಡವು ಮುಗಿಯುವ ತನಕ ಹಾಡದೆ ನಂತರ ಆತನನ್ನು ಮೆಚ್ಚಿಸಿ ಕೈಲಾಸಕ್ಕೆ ಕರೆ 


ಜೂನ್ , 1983 


ದಾಗ - ( ಬೇಡೆನಗೆ ಕೈಲಾಸ ನೀಡೆನಗೆ ಶಿವಭಕ್ತಿ ” ಎಂದು ಹೇಳಿದ ಕಲಾವಿದ ಈತ . 


- ಶರಣ ಗಜೇಶಮಸಣಯ್ಯನಿಗೆ, ( ದೇಶಾಕ್ಷಿಯಿಲ್ಲದ ರಾಗ ಉಪ್ಪಿಲ್ಲದ ಊಟ 
ದಂತೆ ರುಚಿಸದು . ಏಕೆಂದರೆ ಅದು ತುಂಬರನಾರದರು ಶಿವನ ಕೇಳಿಸುವರಾಗಅಷ್ಟೇ 
ಅಲ್ಲ. ಮಹಾಲಿಂಗ ಗಜೇಶ್ವರನ ನೆಚ್ಚಿನರಾಗ, ವೀರದೇವಮ್ಮ ಭಕ್ತರಿಗೆ ವಚನಗ 
ಳನ್ನು ಹಾಡಿದಲ್ಲದೆ ಅರ್ಥವಾಗುವಂತೆ ವಿವರಿಸುತ್ತಿದ್ದಳು. ಆಕೆಯನ್ನು ಉಗ್ಗಡಿ 
ಸುವ ಕನೈ ವೀರದೇವಿ ಎನ್ನುತ್ತಿದ್ದರು. 

ವಾದ್ಯ ವಾದನ: - ಹಾಡುವುದರ ಜೊತೆಗೆ ಹಿಮ್ಮೇಳವಿದ್ದರೆ ಸುವರ್ಣದ 
ಚೌಕಟ್ಟಿದ್ದಂತೆ . ಅಂತಯೇ ಶರಣರು ವೇದಗಳಲ್ಲಿ ಉಕ್ತವಾಗಿರುವ ವೀಣ, ಕಂಕರಿ 
ದುಂದುಭಿ ಮುಂತಾದ ವಾದ್ಯಗಳನ್ನು ನುಡಿಸಿ ಶಿವನನ್ನು ಒಲಿಸಿಕೊಂಡರು. ಸಕ 
ಲೇಶ ಮಾದರಸನ ವೀಣೆ, ಕಕ್ಕಯ್ಯನ ಕಂಕರಿ , ಬ್ರಹ್ಮಯ್ಯನ ಕಿನ್ನರಿ. ಅವರ ಹೆಸ 
ರೊಡನೆ ಕಾಯಕವು ಬೆರತು ಹೋದವು. 

ಸಕಲೇಶ ಮಾದರಸನು ರಾಗಭಾವಕ್ಕೆ ತಕ್ಕಂತೆ ಮೂವತ್ತೆರಡು ರಾಗಗಳನ್ನು 
ನುಡಿಸುವುದರಲ್ಲಿ ನಿಪುಣನಾಗಿದ್ದನು. 

ತಾಳ ಮುರುನಾಟಿ ಶಂಕರಾಭರಣಂ, 
ಬಂಗಾಳಂ ಗುರ್ಜರಿ ತೋಡಿನ 
ರಾಳರೆ ಕಲ್ಯಾಜಿ ದೇಶ ಕನ್ನಡರಾಗಂ 
. ಮಾಳವ ಮಾಶ್ರೀರಾಗಂ 


ಇವೇ ಮುಂತಾದ ರಾಗಗಳ ಮೂಲಕ ವೀಣೆಯನ್ನು ನುಡಿಸಿಮುರಾರಿಯನ್ನು 
ಮೆಚ್ಚಿಸುತ್ತಿದ್ದನು. ಭೈರವೇಶ್ವರ ಕಥಾಮಣಿ ಸಾತ್ರ ರತ್ನಾಕರದಲ್ಲಿ ಈತ. ಲಿಂಗಪೂಜೆ 
ಯಂ ಮಾಡಿದ ಬಳಿಕ ಲಿಂಗಕ್ಕೆ ವೀಣೆಯಿಂದ 'ಮೂವತ್ತೆರಡು ರಾಗದಿಂ ಅರವತ್ತ 
ನಾಲ್ಕು ಗೀತ ಎಂಬತ್ತೆಂಟು ಪ್ರಬಂಧ, ನೂರೊಂದು ತಾಳಂ' ಇವೇ ಮೇಲಾದವನ್ನು 
ಲಿಂಗಕ್ಕೆ ಕೇಳಿಸಿ ಪೂಜಿಸುತ್ತಿದ್ದನೆಂದು ಉಕ್ತವಾಗಿದೆ. ಹೀಗೆ ರಾಜನಾಗಿದ್ದು ಕ್ಷಣಿಕ 
ವಾದ ಅಷ್ಟ ವೈಭವಗಳನ್ನು ದಿಕ್ಕರಿಸಿ ಶಾಶ್ವತ ಸುಖವನ್ನು ಪಡೆಯಲು ಕಲಾಸಕ್ತ . 
ನಾದವನು . 

ಕಿನ್ನರಿ ಬೊಮ್ಮಯ್ಯ ಬಾರಿಸಲು 
ಕುನ್ನಿ ಹಸು ಮರೆತು ಕಿವಿಗೊಟ್ಟು ಕಲ್ಯಾಣ 

ಚೆನ್ನಾ ತು ಲೋಕ ಚೆಲುವಾತು | 
ಜಾನಪದ ಕವಿಯ ಈ ಗಾ ನ ನ ನ್ನು ಆಲಿಸುತ್ತಿದ್ದಂತೆ ತ್ರಿಪುರಾಂತಕೇಶ್ವರನ 
ದೇವಾಲಯದಲ್ಲಿ ಕಿನ್ನರಿಯನಾದ ಅಲೆ ಅಲೆಯಾಗಿ ತೇಲಿಬರುತ್ತದೆ. ಯಾರದಿರ. 
22 

ಸಿದ್ಧಗಂಗಾ 


ಬಹುದು ಈ ನಾದಲಹರಿ ? ತನ್ನ ನಾದದಿಂದ ಶಿವನನ್ನು ಮೆಚ್ಚಿಸಿ ಅವನಿಂದ ದಿನಾಲು 
ಒಂದೊಂದು ಹೊನ್ನನ ಪಡೆದು ದಾಸೋಹ ಮಾಡುತ್ತಿದ್ದ . ಕಿನ್ನರಿಬ್ರಹ್ಮಯ್ಯನದು 
ಒಮ್ಮೆ ಒಂದು ಹರಕೆಯ ಕುರಿ ದೇವಾಲಯಕ್ಕೆ ಬಂದು ಈತನನ್ನು ಮೊರೆಯಿಡಲು 
ಅದನ್ನು ರಕ್ಷಿಸಲು ಅದರ ಯಜಮಾನನೇ ಕೊಂದು ಕೊನೆಗೆ ಆತನಿಗೆ ಜೀವದಾನ 
ಮಾಡಿ ಶಿವನ ಮೂಲಕ ಸಾಕ್ಷಿ ಹೇಳಿಸಿದ ಶಿವಶರಣ ಕರುಣಾಮಯಿ. ಇರಬಹುದು. 
ಶಿವನಿಂದ ಹಾಗವನ್ನು ಪಡೆಯುತ್ತಿದ್ದೇನೆಂಬ ಅಹಂಕಾರ ಇವನಲ್ಲಿ ಎಂದರಿತ ಶರಣ 
ಕಲಕೇತ ಬ್ರಹ್ಮಯ್ಯ ಸುಮ್ಮನೆ ಬಿಡುವನೇ ? ಆತನನ್ನು ಖಂಡಿಸಿ 

ಬೇಡಲೇತಕೆ ಕಾಯಕವ ಮಾಡುವೆನೆಂದು 

ಹೊಡದೊಡೆಒಡಗೂಡಿ ಬಯ್ಯಲೇತಕ್ಕೆ 
ಎಂದು ಹೇಳುತ್ತ ಆತನನ್ನು ಎಚ್ಚರಿಸುತ್ತಾನೆ. ಒಬ್ಬ ಕಲಾವಿದನು ಇನ್ನೊಬ್ಬ ಕಲಾ 
ವಿದ ತಪ್ಪು ಮಾಡಿದಾಗ ಅವನನ್ನು ಎಚ್ಚರಿಸಬೇಕೆಂಬುದಕ್ಕೆ ಈತ ನಿದರ್ಶಿತವಾಗಿದ್ದಾನೆ. 

ಕಂಕರಿ ನುಡಿಸಲು ಕಕ್ಕಯ್ಯ ಸೋತಾನೋ 
ಕುಣಿಯಲು ಜಂಗಮ ಸೋತಾನೋ 


ಎಂದು ಜನ ಅಚ್ಚರಿಯಿಂದ ನೋಡುತಿರಲು ಸತತ ಮೂರು ದಿನಗಳ ಕಾಲ 
ಪಂದ್ಯ ನಡೆದು ಶಿವನ ಕುಣಿತ ನಿಂತರೂ ಕಿಂಕರಿಯ ಧ್ವನಿ ನಿಲ್ಲಲಿಲ್ಲ. ಶಿವನನ್ನೇ ಕಲೆಗೆ 
ಆರಾಧ್ಯ ದೈವನನ್ನೆ ಸೋಲಿಸಿದ ಶರಣನಾರು? ಕಂಕರಿಕಕ್ಕಯ್ಯ , ಕಿಂಕರಿ ಚೌಡಿಕೆಯ 
೦ಥ ವಾದ್ಯ ಇದನ್ನು ಬಾರಿಸಿಕೊಂಡು ಕುಣಿದು ಶಿವಭಕ್ತಿ ಬೀಜವನ್ನು ಜನರ ಮನದಲ್ಲಿ 
ಬಿತ್ತುವ ಕಾಯಕ ಕಕ್ಕಯ್ಯನದು. 

ಅಹಂಕಾರವೆಂಬ ಆತ್ಮ ಫಲದ ಮಾರಿಯನ್ನು 
ಉಲುಹಂಬ ಡಕ್ಕೆಯನ್ನು ಹಿಡಿದು 
ಭವವೆಂಬ ಬಾಗಿಲಲ್ಲಿ ತಿರುಗಾಡುತಲಿದ್ದೇನೆ 
ಢಕ್ಕೆಯ ದನಿ ಬಿಡಿಸಾ 


ಎಂದು ಹೇಳುತ್ತ ಮನೆ ಮನೆಯ ಮುಂದೆ ನಿಂತು ಕಾಲವೆಂಬ ಮಾರಿಯನ್ನು 
ಗೆಲ್ಲಬೇಕೆಂದು ಸಾರುತ್ತಿರುವ ದನಿ ಮಾರಯ್ಯನದು. ಉಡಿಗೆ ಬೇವಿನ ಸೊಪ್ಪನ್ನು ಕಟ್ಟಿ 
ಕೊಂಡು ತಲೆಯಮೇಲೆ ಮಾರಿಯನ್ನು ಹೊತ್ತು ಶರಣರ ಮನೆಗೆ ಬರುವ ಕಾಯಕ 
ಈತನದು. ಕೌಲ್ಯದ ಸಂಕೇತವಾದ ಈತನ ಮಾರಿ ಕ್ಷೌರದ ಸಂಕೇತವಲ್ಲ , ಜ್ಞಾನದ 
ಸಂಕೇತ. ಢಕ್ಕೆಯನ್ನು ಬಾರಿಸುವುದಾದರ ಜನತೆಯನ್ನು ಒಂದೆಡೆ ಸೇರಿಸಿ ಅವರಿಗೆ 
ಅರಿವಿನ ಮಾರ್ಗ ಬಿತ್ತರಿಸಲು ವಚನಗಳನ್ನು ರಚಿಸಿ ಜನರ ಮನ ಸಂಸ್ಕಾರಗೊಳಿಸುವ 
ವವನು. ಕಾಲವೆಂಬ ಮಾರಿಯನ್ನು ಗೆಲ್ಲಬೇಕೆಂದು ಹೇಳುತ್ತಿದ್ದನು. ಅಂತೆಯೇ 
ಜೂನ್, 1983 

23 


ಬಾಹಾರ ಬ್ರಹ್ಮಯ್ಯನ ತಾಳವೂ ಕಾಡ ಶಿವನಿಗೆ ಮೆಚ್ಚಿಗೆಯಾದುದು. 
ನೃತ್ಯ : - ನೃತ್ಯ ಕಲೆಯು ಮತ್ತೊಂದು ಪ್ರಕಾರ : ನೃತ್ಯ ಮಾಡುತ್ತಲೆ ಜನತೆಯ 
ಲ್ಲಿಯ ಲೋಪದೋಷಗಳನ್ನು ತಿದ್ದಿದರು ಶರಣರು , ಮೋಸಗಾರರಿಗೆ , ಸೋಮಾರಿ 
ಗಳಿಗೆ ಸವಾಲಿದ್ದಂತಿದ್ದ ಘಟ್ಟಿವಾಳಯ್ಯ , ಬಹುರೂಪಿಚೌಡಯ್ಯ ಸಿದ್ದ ದೇವಮ್ಮ ಇವ 
ಮುಂತಾದ ಶರಣರು ಈ ಕಾಯಕವನ್ನು ಅನುಸರಿಸಿದ್ದರು. ಮೋಸದ ಜನತೆಗೆ ಸಿಂಹ 
ಸ್ವಪ್ನವಾಗಿದ್ದ ಘಟ್ಟಿವಾಳಯ್ಯ ನೃತ್ಯಕ್ಕೆ ನಿಂತರೆ ನಟರಾಜನನ್ನೇ ಭುವಿಗಿಳಿದುಬಂದಂತೆ 
ಮದ್ದಳೆಯನ್ನಿಡಿದರೆ ಶಿವನನ್ನೇ ಕುಣಿಸುವ ಕಲಾವಿದನೀತ. 

ಘಟ್ಟಿವಾಳಯ್ಯನ ಹಿಂದಣ ಹೆಸರು ಮುದ್ದಣ ಎಂದು ಈತನ ಜೀವನದಲ್ಲಿ ನಡೆದ 
ಘಟನೆ ಆತನ ಮನ ಪರಿವರ್ತಿಸಿತು. 


« ಹಾನ್ನು ಹೆಣ್ಣು ಮಣ್ಣು ತನ್ನದೆಂಬುವ ಮೂರ್ಖ; 
ಹಾನ್ನು ಭಾಷಾಲತೆ ಹೆಣೇಲಿದ ಕಾಮುಕನೇ ; 
ಮಣ್ಣು ಬಲವಂತಗಲ್ಲದೆ ಬರಿಯ ಭ್ರಾಂತಿಯಲ್ಲ'' 


ಎಂದು ಸಾರುತ್ತ ವಿಶ್ವಕುಟುಂಬಿಯಾಗಿ ಕಲ್ಯಾಣಕ್ಕೆ ಬಂದು ನೃತ್ಯ ಕಾಯ 
ವನ್ನು ಅನುಸರಿಸುತ್ತ ಬಸವಣ್ಣ ಮಹಾಮನೆಗೆ ಬರುವ ವೇಷಗಾರ ಜಂಗಮರನು 
ಟೀಕಿಸುತ್ತ ಅವರು ತಿರುಗಿ ಬಿದ್ದರೂ ಕೆಚ್ಚೆದೆಯಿಂದ ಎದುರಿಸಿ ಅವರ ಮನ ಪರಿವತಿ 
ಸಿದವ. ಇಂಥ ಕೆಚ್ಚು ಕಲಾವಿದನಲ್ಲಿರಬೇಕು. 

ಕಣ ಕಣಿಸಿ ಕರಡಿಗಳು ಝುಣ ಝುಣಿಸಿ ತಾಳಗಳು 
ಥಣ ಥಣ ದಿತ್ತಮುತ್ತಲೆಯ ಕಿವಿಯೊಳಗೆ : ಕುಂಬಾರ 


ಗುಂಡಯ್ಯನನೃತ್ಯದ ಕಾಲ್ಪನಿ ಕೇಳುತ್ತಿದ್ದಂತೆ , 

“ ಧಿಮ್ಮಯ್ಯ ಭಿತ್ತಯ್ಯ ದನ್ನುಡಿಯು ಧುಮ್ಮೆಂದು 
ಕಣ ಕಣಿಸಿ ಕುಣಿತನೊಳು ಝುಮ್ಮೆನು ವಂತೆ : 


ಬಹುರೂಪಿಚೌಡಯ್ಯನವರ ಗೆಜ್ಜೆಯ ದನಿ ಕೇಳಿಬರುತ್ತದೆ. ಚಿಕ್ಕಂದಿನಿಂದಲು 
ನೃತ್ಯದಲ್ಲಿ ಆಸಕ್ತಿಯಿದ್ದ ಚೌಡಯ್ಯ ಬಹುರೂಪಧರಿಸಿ ಜನರನ್ನು ಸಂತೋಷಪಡಿಸುತ 
ಜಂಗಮಾರ್ಚನೆ ಮಾಡುತ್ತಿರುತ್ತಾನೆ. ಹೀಗೆ ಶಿವಭಕ್ತಿಯನ್ನುಳಿಸಿ ಬೆಳೆಸಿದ ಕೀತಿ 
ಈತನದು. ಬಂದ ಬಹುರೂಪಿನಲಿ ಸಂದಿಲ್ಲದೆ ಆಡುತ್ತ ಬಂದ ಬಂದವ 
ಮೆಚ್ಚಿಸುತ ಬಾಳಿದವನು. 


ಇದರ ಜೊತೆಗೆಕೋಡಂಗಿಯಾಟ, ಕಥೆ ಹೇಳುವುದು , ಡೊಂಬರಾಟ ಮುಂತಾ 


24 


ಸಿದ್ಧಗಂಗೆ 


- ಜಾನಪದ ಕಲೆಗಳನ್ನು ಕಾಯಕದ ನೆಲೆಗೇರಿಸಿದರು. ಶಿವಮಾಯಾದೇವಿ ಕಥೆ ಹೇಳು 
ವುದರಲ್ಲಿ ನಿಪುಣೆ, ನಗೆಯ ಮಾರಿ ತಂದೆ ತನ್ನೆದುರಿಗೆ ಯಾರೇ ಸಿಕ್ಕಲಿ ಅವರನ್ನು ನಗಿ 
ಸುವುದೇ ಇವನ ಕಾಯಕ. ಹಾಗೆ ಅವರನ್ನು ನಕ್ಕು ಹಾಗಲು ಬಿಡುತ್ತಿರಲಿಲ್ಲ, 


ಕಂಗಳ ಮುಂದಣ ಕಾವುನ ಕೊಂದು 
ಮನದ ಮುಂದಣ ಆಸೆಯು ತಿಂದು ಆತನನರಿ : 


ಎಂದು ಹೇಳಿ ಕಳಿಸುತ್ತಿದ್ದನು. 


ಹಣೆಯಲ್ಲಿ ಭಸ್ಮವಧರಿಸಿ ಕಿವಿಯಲ್ಲಿ ಕೆಂದಳಿರನಳವಡಿಸಿಕೊಂಡು ಕಾಗಿನ 
ಕಪ್ಪಡವುಟ್ಟು, ಒಂದು ಕಾಲಲಿ ಗೆಜ್ಜೆಯನು ಬಿಗಿದು ಟಗರಿನ ಬಲಿದ ಕೊಂಬನ್ನು ಎಡದ 
ಕೈಯಲ್ಲಿ ಹಿಡಿದು ಕಲಕೇತವೇಷವನ್ನು ಧರಿಸಿ ಶಿವಭಕ್ತನಿವಾಸಗಳಲ್ಲಿಗೆ ಹೋಗಿ ತನ್ನ 
ಮೋ ಜಯನಂತಮುಕಸುತ ಆವರನ್ನು ನಗಿಸಿ ಕೋಡಗದಾಟವಾಡುವ ಭಂಗಿ 
ಯಂತೆ ನೃತ್ಯ ಮಾಡುತ್ತಿರುವ ಈತನಾರಿರಬಹುದು? ಆತನೇ ಕಲಕೇತಬ್ರಹ್ಮಯ್ಯ 
ಮನಸಂತೋಷಗೊಂಡ ಭಕ್ತರು ಕೊಟ್ಟುದರಲ್ಲಿ ದಾಸೋಹ ಮಾಡುತ್ತ ಜನರನ್ನು 
ತಿದ್ದಿದ ಶರಣನೀತ. 


ಹೀಗೆ ನೃತ್ಯ ಜನರ ಮನಕ್ಕೆ ಅರಿವನ್ನು ಕೊಡುವ ಸಂಜೀವಿನಿಯಾಯಿತು. 


ಬಾಳದೀವಿಗೆಯಾಯಿತು, ಚಿರಸ್ಥಾಯಿಯಾಯಿತು. 


ನಾಟಕ : - ಸಾಹಿತ್ಯ , ಸಂಗೀತ ನೃತ್ಯ ಇವುಗಳ ತ್ರಿವೇಣಿ ಸಂಗಮವೇ ನಾಟಕ 
ಕಲೆ, ಶಕಣರು ನಾಟಕವೆಲ್ಲಿ ಪ್ರದರ್ಶಿಸಿದರು? ಎಂದು ಕೇಳುವ ಜನತೆಗೆ ಕಣ್ಮುಂದೆಯೇ 
ಇದೆ ಶೂನ್ಯ ಸಂಪಾದನೆ. ಒಂದೊಂದು ಸಂಪಾದನೆಯು ಒಂದೊಂದು ನಾಟಕ . 
ಮುಂಜಾವಿಂದ ಸಂಜೆವರೆಗೆ ತಾವು ಕಂಡುಂಡ ನಿತ್ಯ ಸತ್ಯವನ್ನು ಸಂಜೆ ಅನುಭವ ಮಂ 
ಟಪದಲ್ಲಿ ಚರ್ಚಿಸುತ್ತಿದ್ದರು. ಒಂದೊಂದು ಸುಂದರವಾದ ಭಕ್ತಿ ಪ್ರಧಾನವಾದ ನಾಟಕ 
ಗಳಿಗೆ ವಸ್ತುವಾಗುತ್ತದೆ. ಅಂತೆಯೇ ಒಬ್ಯಾಬ್ಬ ಶರಣರ ಅನುಭವವು ಏಕಪಾತ್ರಾಭಿ 
ನಯವಾಗುತ್ತದೆ ಘಟ್ಟಿವಾಳಯ್ಯನ ಆರ್ಭಟ , ಕಲಕೇತ ಬಹ್ಮಯ್ಯನಕೋಡಂಗಿಯಾಟ 
ಪ್ರಭುದೇವರ ಚರ್ಚೆ ಎಲ್ಲವನ್ನು ಕಣ್ಮುಂದೆ ತಂದು ಕೊಂಡಾಗ ಒಂದೊಂದು ಪ್ರಖ್ಯಾತ 
ನಾಟಕ ವಸ್ತುವಾಗಿದೆ. 


ಧರ್ಮದ ವಿಶಾಲತತ್ವವನ್ನು ಜನಮನಮುಟ್ಟುವಂತೆ ಮಾಡಲು ಈ ಕಲಾ 
ಮಾಧ್ಯಮದಿಂದ ಸಾಧ್ಯವೇ ಹೊರತು ಬೇರೆಯದರಿಂದಲ್ಲ. ಇದಕ್ಕಾಗಿ ಶರಣರು 


ಜೂನ್, 1983 


25 


ಪ್ರತ್ಯೇಖ ರಂಗಭೂಮಿಯನ್ನು ಕಟ್ಟಿರಲಿಲ್ಲ. ನಿಂತ ಸ್ಥಳವೇ ರಂಗಸ್ಥಳವಾತ್ತು . ಅವರೇ 
ಸ್ವಯಂ ಪಾತ್ರದಾರರಾಗಿದ್ದರು. ಪ್ರತಿಯೊಂದು ಮನೆಗೂ ಬೀದಿಗೂ ತತ್ವವನ್ನು 
ಸಾರಿದರು ಅದನ್ನು ಜೀವಂತಗೊಳಿಸಿದರು. ಇಂದು ಈ ಕಲೆಗಳೆಲ್ಲ ಕಣ್ಮರೆಯಾಗುತ್ತಿವೆ. 
ಜಾತೆಗೆ ಧರ್ಮದ ತತ್ತ್ವವುನಶಿಸಿಹೋಗುತ್ತಿದೆ. ಇದಕ್ಕೆ ಕಾರಣ ಜನರಲ್ಲಿ ಸೂಕ್ತ 
ವಾದ ತಿಳುವಳಿಕೆ ಇಲ್ಲದಿರುವುದಾಗಿದೆ . ಇತ್ತೀಚಿನ ದಿನಗಲ್ಲಿ ಜಗದ್ಗುರುಗಳವರು ಈ 
ಮಾಧ್ಯಮಗಳ ಮೂಲಕ ತಿಳುವಳಿಕೆ ನೀಡುತ್ತ ತನಾಲಕ ಜರನ್ನು ಪ್ರೋತ್ಸಾಹಿಸುತ್ತ 
ಇದಾರೆ, ನಶಿಸಿ ಹೋಗುತ್ತಿರುವ ಕಲೆಗೆ ಶಕ್ತಿ ತುಂಬುತ್ತಿದ್ದಾರೆ. ತನ್ಮೂಲಕ ಕಲೆಯ 
ಉಳಿವು ಮತ್ತೆ ಜನತೆಯ ಉಳಿವುಂಟಾಗಲು ಸಹಾಯಕವಾಗಿದೆ. 


ಖಡ್ಗ 


ದೇವಜೀಯೆಂದುಥೇಯೆಂದು ಕೈಯೆತ್ತಿ ಪುಷ್ಪಂಗಳಂ ಬೀರಿ, ಕೊಂಡಾಡ, ತಿರ್ಪಾಗಲ 
ದೇವರಲ್ಲಲ್ಲಿಗಂ ನಿಲ್ಲು ನಿಲ್ಲುತ್ತೆತರುತ್ತಿರಲ್ ಚೆಲ್ವ ಪೋರರ್ 1) 

ಭಲಾ ನೀರಾಧಿವೀರ ಭದ್ರಕಾಲೀನರಾಧೀರ, ಗಂಭೀರ ಶೂರ ಭಲಾ ಎನುತ 
ಔಡೊತ್ತು ತುಂ , ಮೀಸೆಯ ತಿದ್ದಿ ತೀಡುತ್ತ ಖಡ್ಗಗಳಂ ಝುಳುಪಿ ಸುತ್ತು 


ಫಡಾ ಕೇಳು ಪಯೋಧಿಯೊಳ್ ಮುನ್ನ ಹಾಲಾಹಲಂ ಪುಟ್ಟಿ , ಕೋಲಾಹಲಂ ಗೈವು 
ತರ್ಪ ತದ್ವಾ ರ್ತಯಂ ಕೇಳುತ 4 ಆಹಾ ಮಹಾಮೋಸಮಾಯೇನ್ನು ತುಂ , ಬೇಗ ಬಂದಾಗಲೆ 
ಕಾಳಕೂಟಪ್ರಭಾ ಪುಂಜದೌದ್ದ ತ್ಯನಂ ಶಾಂತಿಯಂ ಗೈದು, ಹಸ್ತಾಬ್ದದಿಂದೆ ಜಂಬೂಷ 
ಪ್ರಾಯದಿಂದಂಗಳಸ್ನಾನದೊಳ್ ತಾಳು ,ಶೋಕಾರ್ತರಾದೆಲ್ಲ ದೇವರ್ಕಳಂ ಕಾಯ , ಲೋ 
ಕೇಶನಾರ್ಬಲ್ಲೆಯಾ ? ಮತ್ತು ಕೇಳಾನುದ್ದಾಮ ಚರಿತ್ರೆಯಂ, ಮುನ್ನ ನೀ ಧಾತ್ರಿಯೆ 
ತೇರು, ಚಂದ್ರಾರ್ಕರೇ ಚಕ್ರಗಳು , ವೇದ ಸಂದೋಹಮುಶ್ವಂಗಳಂಭೋಜ ಸಂಭೂತನೆ 
ಸೂತನುದ್ದಂಡ ಕೋದಂಡನೇ ಮೇರು, ಭೋಗೀಂದ್ರನೇ ನಾರೀ , ತುಣೀರನಂ ಭೋಧಿ 
ಬಾ ಣ ೨ ರಮಾಲೋಲನಾಗಲ್ , ಭಳೇ ಎ೦ದು ಬ೦ ದಾ ರಥಾರೋಹಣಂ ಗೈದ 
ನೋಡುತ್ತಲಾಗಳ್ ನಭೋಮಾರ್ಗದೊಳ್, ದಾನವರ್ಕಟ್ಟಿಕೊಂಡಿರ್ದ ಬಲ್ ಚೋರ 
ಮಾದಾಪುರ೦ಗಕ್ಕೆ ಮುನ್ನಾರಿಗುಂ ಕಾಣದಂತಾಮುಯಂ ಕೂಡಿಸಿಟ್ಟರ್ದ ಕೀಳಂತೆ 
ಕೋದಂಡಮಂ ಕೊಂಡು ಜ್ಞಾನಾದಮುಂ ಮಾಡಿ ಚಂಡಾಸ್ತವಂ ಪೂಡಿ, ಬೊಬ್ಬಿ 
ಜೇಂದ್ರಾದಿಗಳ್ ನೋಡಲಾ ಕೀಲುತ್ತಾಟಿನಂ ಗೈದನಾರ್ಬಲ್ಲೆಯಾ? ಯೆಂದು ಖಡ೦ಗ 
ನೈತಿ ಚಿಮುತ್ತಲ್ಲಲ್ಲಲ್ಲಿಗಂ ದಿವ್ಯ ಖಡ್ಡ೦ಗಳಂ ಪೇಳುತಂ ತನ್ನ ಚಾತುರ್ಯ ಗಂಭೀರ 
ಶೂರತ್ವ ನುಂ ತೋರುತ್ತೆ ತರುತಿರ್ಪ ಸರ್ತಿಯಂ ಮರ್ತಿಯಿಂ...... 


[ ಮತಕೂರು ಶ್ರೀ ನಂಜುಂಡ 


ಆಧುನಿಕ ಕುಲಪತಿ 


26 


ಸಿದ್ದಗಂಗ 


ಮುಂದುವರಿದ ಲೇಖನ 


ಪಿಡುರಿಯ ವೀರಶೈವಾಂದ್ರ ಕವಿಗಳು 


- ಸಿ. ಟಿ. ಎಂ . ಕೊಟ್ರಯ್ಯ 


೧ ಪಿಡು ಪರಿ ಬಸವನ್ನ : ಈಗಾಗಲೇ ತಿಳಿಸಿರುವ ಪ್ರಕಾರ, ಸಿಡುಸರಿ 
ಕವಿಗಳಲ್ಲಿ ಮೂವರು ಮುಖ್ಯರು. ಮೊದಲನೆಯವನೇ ಪಿಡುಪರಿಯ ಬಸವನ. 
ಈತನಿಗೆ ಪಿಡುಸರಿ ಬಸವೇಶ್ವರ ಮತ್ತು ಪಿಡುಪರಿ ಬಸವನಾಹ್ವಾಯುಡು ಎಂಬ 
ಹೆಸರುಗಳಿದ್ದು ದಾಗಿಯೂ ತಿಳಿಯುತ್ತದೆ. ಮೇಲೆಯೇ ತಿಳಿಸಿರುವಂತೆ ಈ ತ ನ 
ಕಾಲ ಕ್ರಿ . ಶ. ೧೫ ನೇ ಶತಮಾನದ ಉತ್ತರಾರ್ಧ. 


ಪಿಡುಸರಿಯ ಬಸವನು ಮೂರು ಗ್ರಂಥಗಳನ್ನು ತೆಲುಗು ಭಾಷೆಯಲ್ಲಿ ರಚಿ 
ಸಿರುತ್ತಾನೆ. ಅ) ಪಿಲ್ಲ ನಯನಾರು ಕಥೆ. ಇದು ತಮಿಳುನಾಡಿನ ಮಹಾಶಿವ 
ಭಕ್ತನೊಬ್ಬನನ್ನು ಕುರಿತಾದ ಕಥೆ. ತಮಿಳು ನಾಡಿನಲ್ಲಿ ಈತನು ತಿರುಜ್ಞಾನಿ 
ಸಂಬಂಧಿ ಎಂದೂ ಹೆಸರಾಗಿದ್ದಾನೆ. ಈತನು ಕುಲತುಂಗ ಚೋಳ, ಸು೦ ದ ರ 
ಪಾಂಡ್ಯ ಮುಂತಾದ ಅರಸನ್ನು ಶೈವಮತಕ್ಕೆ ಪರಿವರ್ತಿಸಿದ ಜ್ಞಾನಿ ಹಾಗೂ ಮ 
ಹಾನ್ ಭಕ್ತ . ಇದೇ ಕಥೆಯು ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದ 
ಒಂದು ಅಧ್ಯಾಯದಲ್ಲಿ ವರ್ಣಿತವಾಗಿದೆ. ಇದನ್ನೇ ಆಧರಿಸಿ ಒಂದು ಪ್ರ ತ್ಯೆ ಕ 
ಗ್ರಂಥವನ್ನು ಪಿಡುವರಿ ಬಸವನ ರಚಿಸಿದನು. ಈ ವಿಷಯವು ಆತನ ಇನ್ನೊಂದು 
ಕೃತಿಯಾದ ದೀಕ್ಷಾಭೋಧದಿಂದ ತಿಳಿದುಬರುತ್ತದೆ. ಆ) ಬ್ರಹೋತ್ತರ ಖಂಡ. 
ಇದು ಸ್ಕಾಂದ ಪುರಾಣದ ಒಂದು ಖಂಡದ ವಿಷಯವನ್ನಾಧರಿಸಿ ರಚಿಸಲ್ಪಟ್ಟು ದಾ 
ಗಿದೆ ಇ ) ವೀರಶೈವ ದೀಕ್ಷಾಬೋಧಮು ಇದು ಕನ್ನಡದ ಹರಿಹರ ಕವಿಯ 
ಸವ ಕಾಲೀನನೂ , ಕರ್ನಾಟಕದ ಹೊಯಿಸಳ ಅರಸರ ಆಸ್ಥಾನದಲ್ಲಿ ಮಂತ್ರಿಯ 
ಆಗಿದ್ದ ಕೆರೆಯ ಪದ್ಮರಸನು ಬರೆದ ದೀಕ್ಷಾಬೋಧೆ ಎಂಬ ಕಾವ್ಯದ ತೆ ಲು ಗು 
ರೂಪವಾಗಿದೆ. ಈ ಕೃತಿಯು ರಗಳೆಯ ರೂಪದಲ್ಲಿದ್ದರೆ, ಪಿಡುಸರಿ ಬ ಸ ವ ನ 
ಕೃತಿಯು ದ್ವಿಸದಿಯಲ್ಲಿ ಮೂರು ಗುರುಶಿಷ್ಯ ಸಂವಾದ ರೂಪದಂತಿದೆ. ಇದರಲ್ಲಿ 
ವೀರಶೈವ ಮತತತ್ವ , ಗುರುಶಿಷ್ಯ ಲಕ್ಷಣಗಳು , ದೀಕ್ಷಾವಿಧಾನ, ವೀರಶೈವ ಮತ 
ಸಂಪ್ರದಾಯಗಳು ಮುಂತಾದ ವಿವರಗಳನ್ನು ತಿಳಿಸಲಾಗಿದೆ ಈ ಕಾವ್ಯವನ್ನು 
ಸೂರ್ಯವಂಶದ, ಕ್ಷತ್ರಿಯ ಕುಲದ, ಭಾರದ್ವಜ ಗೋತ್ರದ ತಿಮ್ಮಭೂವರನ ಪುತ್ರ 
ನಾದ ಹಾಗೂ ವೀರಶೈವಾಚಾರ ದುರಂಧರನಾದ ವೀರಭಪಾಲನೆಂಬ ಅಭಿಮಾನಿ 
ಜೂನ್, 1983 

27 


ಆಗಿದ್ದ ಕೆರೆಯ ಪದ 

ರ ಕದ ಹೊಯಿಸಳ ಅರಸ ನ್ನ ಡದ ಹರಿಹರ – 
ಕೃತಿಯು ದಿ 

ಸ ತಿಯು ರಗಳೆಯ ಎಂಬ ಕಾವ್ಯದ 


ಸಂಪ್ರದಾಯ . ಗುರುಶಿಷ್ಯ ಲಕಣವಾದ ರೂಪದಂತಿದೆ. ಈ 
ನಾಂಶದ, ಕ್ಷತ್ರಿಯಕುರಿಗಳನ್ನು ತಿಳಿಸಲಾನ 
, ವೀರಶೈವ ಮ ? 


ಅರಸನ ಪ್ರಾರ್ಥನೆಯಂತೆ ರಚಿಸಲ್ಪಟ್ಟಿತು. ಆತನಿಗೇ ಅರ್ಪಿಸಿದಂತೆಯೂ ಹೇಳಿ! 
ಕೊಂಡಿರುತ್ತಾನೆ. 


( ಆದರೆ ಈ ವೀರ ಭೂಪಾಲನಾರೆಂಬುದು ತಿಳಿದು ಬಂದಿಲ್ಲ . ಆ ಕಾಲದ 
ವೀರಶೈವಮತ, ಸ್ವರೂಪವನ್ನು ತಿಳಿಸುವಲ್ಲಿ ಇದು ಒಂದು ಮುಖ್ಯ ಗ್ರಂಥವಾಗಿದೆ. 


ಈತನು ಈ ಕೃತಿಯ ಆರಂಭದಲ್ಲಿ ಪಾಲ್ಕುರಿಕಿ ಸೋಮನಾಥನನ್ನ ಸ್ತುತಿಸುತ್ತಾ 
ಆರಂಭಿಸುತ್ತಾನೆ. ಆ ನಂತರ, ಚಿಕ್ಕ ಪ್ರಾಯದಲ್ಲಿ ಶಿವ ಕಥೆಗಳನ್ನು ಹೇಳುತ್ತಾ 
ತೆಲುಗು ಭಾಷೆಯಲ್ಲಿ ಬರೆದುದಾಗಿಯೂ , ನಡುವಯಸ್ಸಿನಲ್ಲಿ ಸಿಲ್ಲನಯನಾರು ಚರಿತ್ರೆ 
ಯನ್ನು ರಚಿಸುವುದಾಗಿಯೂ ಹೇಳುತ್ತಾ , ಪ್ರಸನ್ನ ಕನ್ನಡದ ಕೆರೆಯ ಪದ್ಮರಸನ 
ದೀಕ್ಷಾಬೋಧೆ ಗ್ರಂಥವನ್ನು ತೆಲುಗಿನಲ್ಲಿ ದ್ವಿಪದಿಯಲ್ಲಿ ರಚಿಸಿರುವುದಾಗಿ ಹೇಳ 
ಕೊಂಡಿರುತ್ತಾನೆ. ಈ ಕಾವ್ಯದ ಕೊನೆಯಲ್ಲಿ “ ಇದು ಪಾಲ್ಕುರಿಕೆ ಸೋಮೇಶ್ವ 
ರಾರಾಧ್ಯ ಸದಮಲ ಶಿಷ್ಯ , ಶಿಷ್ಯ ಪ್ರಶಿಷ್ಯ .......... ಪಿಡುಪರಿ ಬಸವೇಶ್ವರುಡು 
( ಬಸವಾಹ್ವಾನಾಯುಡು) ರಚಿಸಿದ ಶೈವ ಪುರಾಣ ತಂತ್ರಮು.........ವೀರಶೈವ 
ದೀಕ್ಷಾಬೋಧೆ' ಎಂದು ಹೇಳಿ ಮುಗಿಸಿರುತ್ತಾನೆ. 


- ೨ ಪಿಡುಪರಿ ಸೋನುನಾಥ : ತನ್ನ ಪದ್ಯ ಬಸವ ಪುರಾಣದಲ್ಲಿ ತಿಳ 
ಸಿರುವಂತೆ , ಬಸವನ ಮತ್ತು ನಾಗಮಾಂಬಾ ದಂಪತಿಗಳಿಗೆ ಈತನು ಜೇಷ್ಠ ಪುತ್ರ 
ನಾಗಿ ಜನಿಸಿದನು. ಈತನು ಕ್ರಿ . ಶ. ೧೬ನೇ ಶತಮಾನದ ಪೂರ್ವಾರ್ಧದಲ್ಲಿದ್ದನು. 
ಈತನು ಮುಖ್ಯವಾದ ಎರಡು ಕೃತಿಗಳಿಗೆ ಕರ್ತೃವಾದನು. ( ಅ) ಪದ್ಯ ಬಸವಪುರಾಣ 
ತಮ್ಮ ಕುಲಗುರುವಾದ ಪಾಲ್ಕುರಿಕಿ ಗುರುವನ್ನು (ಸೋಮನಾಥ) ನನ್ನು ಸ್ತುತಿಸಿ ತನ್ನ 
ಪದ್ಯ ಬಸವ ಪುರಾಣವನ್ನು ಆರಂಭಿಸಿರುತ್ತಾನೆ. ತನ್ನ ತಂದೆಯಾದ ಬಸವನಕವಿಯ 
ಆಣತಿಯ ಪ್ರಕಾರ ಪಾಲ್ಕುರಿಕಿ ಸೋಮನಾಥನು ರಚಿಸಿದ್ದ ದ್ವಿಪದಿ ಬಸವ ಪುರಾಣ' 
ನನ್ನೇ ಪದ್ಯರೂಪದಲ್ಲಿ ರಚಿಸಿರುವುದಾಗಿ ಹೇಳಿಕೊಂಡಿರುತ್ತಾನೆ. ಇದು ಚಂಪುವಿನಲ್ಲಿ 
ಬರೆಯಲಾಗಿದೆ. ಅಲ್ಲದೆ , ಪಾಲ್ಕುರಿಕಿ ಸೋಮನಾಥನು ಬರೆದಿರುವ ಪಂಡಿತಾರಾಧ್ಯ 
ಚರಿತ್ರೆಯನ್ನೇ ಶ್ರೀನಾಥ ಕವಿಯು, ಮತ್ತು ಪಾಲ್ಕುರಿಕಿ ಸೋಮನಾಥನ ಬಸವ 
ಪುರಾಣವನ್ನೇ ಭೀಮಕವಿಯು ಪುನ: ರಚಿಸಿರುವಂತೆ , ಪಿಡುಪರಿ ಸೋಮನಾಥನು 
ಪದ್ಯ ಬಸವ ಪುರಾಣವನ್ನು ರಚಿಸುವಲ್ಲಿ ಕೃತಿಚೌರ್ಯವನ್ನೆಸಗಿದಂತಾಗದೆಂದು ತನ 
ತಂದೆಯು ತಿಳಿಸಿರುವುದಾಗಿ , ಸಮರ್ಥಿಸಿ ಕೊಂಡಿರುತ್ತಾನೆ. ಆದರೂ ಈ ಎರಡೂ 
ಕಾವ್ಯಗಳ ಪದ ಜೋಡಣೆಯಲ್ಲಿ ಬಹುವಾದ ಅನ್ಯೂನತೆ ಮತ್ತು ಅನುಕರಣೆಗಳು 
ಕಾಣಬರುತ್ತವೆ. ಮತ್ತೆ ಕೆಲವೆಡೆಗಳಲ್ಲಿ ಮೂಲ ಕೃತಿಗಿಂತಲೂ ಹೆಚ್ಚು ರಸವತ್ತಾಗಿ 
ಹಾಗೂ ಹೃದಯಂಗಮವಾಗಿ ರಚಿಸಲ್ಪಟ್ಟಿದೆ. ಈತನ ಪದ್ಯಗಳಲ್ಲಿ ಭಕ್ತಿಯ ಉದ್ದೇಶ 
28 

ಸಿದ್ದಗಂಗಾ 


ವನ್ನು ಮಿಗಿಲಾಗಿ ವ್ಯಕ್ತಪಡಿಸಲಾಗಿದೆ. ಈ ಕಾವ್ಯಗಳ ಪ್ರಭಾವವನ್ನು ದೂರ್ಜಟಿಯ 
ಕಾಳಹಸ್ತಿ ಮಹಾತ್ಯೆಯಲ್ಲಿ ಕಾಣಬಹುದು. 


( ಆ) ಪ್ರಭು ಲಿಂಗ ಲೀಲೆ : ಇದು ಪಿಡುಪರಿ ಸೋಮನಾಥನ ಇನ್ನೊಂದು 
ಉತ್ತಮ ಕೃತಿಯೆಂದು ತಿಳಿಯಬಹುದು. ಕನ್ನಡ ಭಾಷೆಯಲ್ಲಿ ಚಾಮರಸನಿಂದ ರಚಿಸ 
* ಲ್ಪಟ್ಟಿರುವ ಪ್ರಭುಲಿಂಗಲೀಲೆಯೇ ಈ ತೆಲುಗು ಕೃತಿಗೂ ಸ್ಫೂರ್ತಿ. ಮೂಲಕೃತಿಯ 
ಲ್ಲಿರುವ ಪ್ರಕಾರ, ನಿರ್ವಿಕಾರ ಗುಣಮೂರ್ತಿಯಾದ ಅಲ್ಲಮ ಪ್ರಭುವಿನ ಚರಿತ್ರೆ 
ಮತ್ತು ಲೀಲೆಗಳ ಜೊತೆಗೆ ಇತರ ಶಿವಭಕ್ತರ ಕಥೆಗಳನ್ನು ಹೆಣೆದುಕೊಂಡಿದೆ, ಈ 
ಗ್ರಂಥ, ಚಾಮರಸನು ಕನ್ನಡದಲ್ಲಿ ಬರೆದ ಪ್ರಭುಲಿಂಗಲೀಲೆಯನ್ನೇ ತೆಲುಗು ಭಾಷೆ 
ಯಲ್ಲಿ ಹೇಳಿರುವುದಾಗಿ ತಿಳಿಸಿರುತ್ತಾನೆ ಮತ್ತು ಈ ಗ್ರಂಥವನ್ನು ಕಾಂಚಿ ನಗರದ 
( ಕಾಂಚೀಪುರ) ವೈಶ್ಯ ಶಿಖಾಮಣಿ ನೆಲ್ಲೂರಿನ ರಾಮಲಿಂಗಯ್ಯನ ಪ್ರೇರಣೆಯ ಮೇರೆಗೆ 
ರಚಿಸಿದ್ದಾಗಿ ಹೇಳಿರುತ್ತಾನೆ. ಇದು ದ್ವಿಪದಿಯಲ್ಲಿ ಬರೆಯಲ್ಪಟ್ಟ ಒಂದು ಉತ್ತಮ 
ತೆಲುಗು ಭಾಷೆಯ ಕಾವ್ಯವಾಗಿದೆ. 


೩ , ಪಿಡುಪರಿ ಬಸವಪ್ಪ : ಈತನು ಪಿಡುಸರಿ ಸೋಮನಾಥನ ಚಿಕ್ಕ 
ಸಹೋದರರಲ್ಲೊಬ್ಬನಾದ ಪಾಲನಾರ್ಯ ( ಬಾಲನಾರ್ಯ) ನ ಮಗ. ಈತನು ಸಹ 
ಕ್ರಿ . ಶ. ೧೭ನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದು ದಾಗಿ ತರ್ಕಿಸಲಾಗಿದೆ. 


ಈತನು ತನ್ನ ದೊಡ್ಡಪ್ಪನಾದ ಪಿಡುವಲ್ಲಿ ಸೋಮನಾಥನು ದ್ವಿಪದಿಯಲ್ಲಿ 
ರಚಿಸಿದ ಪ್ರಭುಲಿಂಗಲೀಲೆ ಕಾವ್ಯವನ್ನೇ ಪದ್ಯ ಪ್ರಬಂಧರೂಪದಲ್ಲಿ ಬರೆದನು. ಯಥಾ 
ಪ್ರಕಾರ, ತನ್ನ ಪೂರ್ವಜರನ್ನೇ ಅನುಸರಿಸುತ್ತಾ , ತನ್ನ ಗ್ರಂಥಾರಂಭದಲ್ಲಿ ಪಾಲ್ಕುರಿಕಿ 
ಸೋಮನಾಥನನ್ನು ಸ್ತುತಿಸಿದ ನಂತರ ಇತರ ಶಿವಭಕ್ತರನ್ನು ಸ್ತುತಿಸುತ್ತಾ ಮುಂದು 
ವರಿಯುತ್ತಾನೆ. ತನ್ನಿ ಗ್ರಂಥವನ್ನು , ಭ್ರಂಗಿರಿಟಿ ಗೋತ್ರದವನೂ , ನಾಗನಾಥನ 
ವಂಶಜನೂ , ವೀರಮಾಂಬಾಳ ಸುಪುತ್ರನೂ , ಮತ್ತು ಚಲ್ಲಪಲ್ಲಿ ಶಾಸನದಲ್ಲಿ ಉಲ್ಲೇಕಿ 
ಸಲ್ಪಟ್ಟಿವನೂ ಆದ ಚಲ್ಲಲ್ಲಿ ಮಲ್ಲನಾರಾಧ್ಯನಿಗೆ ಅಂಕಿತ ಮಾಡಿರುವುದಾಗಿ ಹೇಳಿ 
ಕೊಂಡಿರುತ್ತಾನೆ. ತನ್ನ ಗ್ರಂಥದ ಕೊನೆಯಲ್ಲಿ ಇದಿ ಪಾಲ್ಕುರಿಕಿ ಸೋಮೇಶ್ವರ ವರ 
ಪ್ರಸಾದಲಬ್ದ ಕವಿತಾಚಾತುರ್ಯಧುರ್ಯ, ಪಿಡುಪರಿ ಪಾಲನಾರ್ಯ ಸತ್ಪುತ್ರ , ಕುಲ 
ಪವಿತ್ರ ಬಸವಪ್ಪ ನಾಮಧೇಯ ಪ್ರಣೀತಂಬಿನ ಪ್ರಭುಲಿಂಗಲೀಲೆ............ಎಂದು 
ಹೇಳಿಕೊಂಡಿರುತ್ತಾನೆ. 


ಹೀಗೆ ಪಿಡುಪರಿಯ ಕವಿಗಳು ಆಂದ್ರದಲ್ಲಿ ವೀರಶೈವ ಧರ್ಮ, ಸಾಹಿತ್ಯ 
ಸಂಸ್ತುತಿಗಳ ಸಂವರ್ಧನೆಗೆ ಗಣನೀಯ ಸೇವೆ ಸಲ್ಲಿಸಿದರು . ಈಗಾಗಲೇ ವಿವರಿಸಿರು 


ಜೂನ್, 1983 


29 


ವಂತೆ , ಇವರೆಲ್ಲರೂ ಪಾಲ್ಕುರಿಕಿ ಸೋಮನಾಥನನ್ನೇ ಎಲ್ಲಾ ವಿಧಗಳಲ್ಲಿ ಅನುಸ 
ರಿಸುತ್ತಾ , ಆತನನ್ನು ಗರುವಾಗಿ ಭಾವಿಸುತ್ತಾ , ಆತನ ಮೇಲೆ ಅಪಾರ ಗೌರವ, 
ಭಕ್ತಿಯುಳ್ಳವರಾಗಿದ್ದುಕೊಂಡು , ತಮ್ಮ ಗ್ರಂಥಗಳನ್ನು ರಚಿಸಿದರು. ಅಲ್ಲದೇ ತಾವೂ 
ಸಹ ಗುರುಮಠಾಧಿ ಸತ್ಯವನ್ನು ವಹಿಸಿಕೊಂಡು, ವೀರಶೈವ ಧರ್ಮ ಪ್ರಚಾರದಲ್ಲಿ 
ಸಕ್ರಿಯಪಾತ್ರವನ್ನು ನಿರ್ವಹಿಸಿದರು. 


- ಆಧಾರ ಗ್ರಂಥಗಳು 
೧. ರಾಮಕೃಷ್ಣ ಶಾಸ್ತ್ರಿ , R : ವೀರಶೈವಾಂದ್ರ ವಾಖ್ಯಾಯನು ತಿರುಪತಿ ( ೧೯೫೨) 
೨. ನರಸಿಂಹಾಚಾರ್ಯ, R : ಕರ್ಣಾಟಕ ಕವಿಚರಿತೆ. Vol . 1, ಬೆಂಗಳೂರು 
- ( ೧೯೭೨ - ಪರಿಶೋಧಿತ) 
೩. ವೀರಶೈವ ಸಾಹಿತ್ಯ ಸಮೀಕ್ಷೆ [ಸ ]. ಲಕ್ಷ್ಮೀಶ್ವರ [ ೧೯೫೯] . 
೪, ತೆಲುಗು ವಿಜ್ಞಾನ ಸರ್ವಸ್ವವು [ ಸಂ ] Vol 11 , ಮದ್ರಾಸು ( ೧೯೫೯ ) 
೫ . ಮಹಾಂತಯ್ಯ . M . S : ಆಂದ್ರದಲ್ಲಿ ವೀರಶೈವ ಸಾಹಿತ್ಯ ಮತ್ತು ಸಂಸ್ಕು 

ತಿಗಳ ವಿಕಾಸ, ಬಸವ ಜರ್ನಲ್ಸ್ , Vol lipart 4 , 
ಬೆಂಗಳೂರು [ ೧೯೭೮] . 


“ ನೇದಾಂತ ಕವನ ” 


" That this episode of the mahabharata is the 
most beautiful-ray, perhaps the only true philoso 
phical poem , which we can find in all the literatures 
known to us ." 


[ಮಹಾಭಾರತದ ಈ ಉಪಾಖ್ಯಾನ, ಅತ್ಯಂತ ಸುಂದರ . ಅಷ್ಟೇ ಅಲ್ಲ ನಮಗೆ 
ತಿಳಿದಿರುವ ಜಗತ್ತಿನಎಲ್ಲಾ ಸಾಹಿತ್ಯಗಳಲ್ಲಿಯೂ , ಇದೊಂದೇ ನಿಜವಾದ ವೇದಾಂತ 
ಕವನ.” – ಭಗವದ್ಗೀತೆಯ ಬಗ್ಗೆ ಜರ್ಮನ್ ವಿಲ್ ಹೆಲ್ಫ್ವಾನ್ ಹಂಟ್ರೋಲ್ 
ಎಂಬ ದಾರ್ಶನಿಕನ ಹೇಳಿಕೆ .] 

- ( ಅಮೇರಿಕದಲ್ಲಿ ಗೊರೂರು ಗ್ರ೦ಥದಿಂದ ಸಂಗ್ರಹ ) 


ಸಿದ್ದಗಂಗಾ 


30 


ಮುಂದುವರಿದ ಲೇಖನ 


ಗ್ರಾಮಾಂತರ ಬಸವ ಜಯಂತಿ 

- ಹೆಚ್ . ವಿ . ನೀರಭದ್ರಯ್ಯ ಎಂ . ಎ . 


ಗೌರಿಬಿದನೂರು ತಾಲ್ಲೂಕು ತರಿದಾಳು ಗ್ರಾಮದಲ್ಲಿ 

- ಶ್ರೀ ಶ್ರೀಗಳವರ ಆಶೀರ್ವಚನ 


ಸ್ವಾತಂತ್ರ್ಯ ಪಡೆದು ಮೂವತ್ತೆರಡು ವರ್ಷಗಳಾದುವು. ದೇಶದ ಅಭಿವೃದ್ಧಿ 
ಯಲ್ಲಿ ಸರಕಾರ, ಸಮಾಜ ಚಿಂತನ ಮಂಥನ ಮಾಡುತ್ತಿದ್ದಾರೆ. ಕೋಟಿಕೋಟಿ 
ಹಣ ಖರ್ಚಾಗುತ್ತಿದೆ. ಗಾಂಧಿಯವರ ಆದೇಶ ಭಾರತೀಯ ವ್ಯಕ್ತಿಗೆ ಎರಡು 
ಒತ್ತಿನ ಊಟ ಸಿಕ್ಕುವ ವ್ಯವಸ್ಥೆಯಾಗಬೇಕು. ಆಗಲೇ ಸ್ವಾತಂತ್ರಕ್ಕೆ ಅರ್ಥ. 
ಸರಕಾರ ಹಲವು ಯೋಜನೆಗಳನ್ನು ಮಾಡುತ್ತಿದೆ. ಯೋಜನೆಗಳು ಸಮರ್ಪಕವಾಗಿ 
ಕಾರ್ಯ ನಿರ್ವಹಿಸಲು ನಮ್ಮಲ್ಲಿನ ಬಡತನ ಮತ್ತು ಅನೇಕ ಸಮಸ್ಯೆಗಳು ಅಡ್ಡ ಬರು 
ತಿವೆ. ಜನಸಂಖ್ಯೆ ಬಹಳವಾಗಿದೆ ಎನ್ನುವ ಕೂಗು ಒಂದು ಕಡೆಯಾದರೆ ಕಾಲ 
ಕಾಲಕ್ಕೆ ಮಳೆ ಬಾರದೇ ಇರುವ ಸಮಸ್ಯೆ ಮತ್ತೊಂದೆಡೆಯಾಗಿದೆ. ಹೀಗಾಗಿ ಬಡತನ 
ಅತ್ಯಂತ ಭೀಕರವಾಗುತ್ತಿದೆ. ಇವತ್ತಿನ ಸರಕಾರದ ಯೋಜನೆಯನ್ವಯ ನಾವು ಶ್ರದ್ದೆ 
| ಯಿಂದ ನಿಷ್ಠೆಯಿಂದ ಯೋಜನೆಯ ಅನುಷ್ಠಾನ ಮಾಡಿದರೆ ಬಡತನದ ಬವಣೆಯನ್ನು 
ತಪ್ಪಿಸಲು ಇನ್ನೂ ಸುಮಾರು ಐವತ್ತು ವರ್ಷಗಳು ಬೇಕಾದೀತು. ಹಾಗಾದರೆ 
ನಮ್ಮ ಬಡತನವನ್ನು ಹೋಗಲಾಡಿಸಿಕೊಳ್ಳಲು ನಾವು ಇನ್ನೂ ಐವತ್ತು ವರ್ಷಗಳು 
ಕಾಯಬೇಕೆ ? ಅದಕ್ಕೆ ಬೇರೆ ಮಾರ್ಗವೇ ಇಲ್ಲವೇ ? ಎಂದು ವಿಚಾರ ಮಾಡಿದ್ದೇ 
ಆದರೆ ಮಾರ್ಗ ಉಂಟು. ಕೇವಲ ಐದು ಹತ್ತು ವರ್ಷಗಳಲ್ಲಿ ನಾವು ನಮ್ಮ ಬಡತನ 
ವನ್ನು ನೀಗಿಕೊಂಡು ಸಮೃದ್ಧಿಯ ಜೀವನವನ್ನು ನಡೆಸುವ ಮಾರ್ಗವೆಂದರೆ ಭಗರ್ವಾ 
ಬಸವಣ್ಣನವರ ಜೀವನ ಮತ್ತು ತತ್ತೋಪದೇಶದ ಪರಿಚಯ ಮಾಡಿಕೊಂಡು 
ಆಚರಿಸಿದರೆ ಸಾಧ್ಯ . ನಾಡಿನ ಉದ್ದಗಲ ಬಸವಜಯಂತಿ ಉತ್ಸವವನ್ನು ಬಹಳ 
ಉತ್ಸುಕತೆ ಮತ್ತು ವೈಭವದಿಂದ ಆಚರಿಸುತ್ತಾ ನಾವುಗಳು ಬಂದಿದ್ದೇವೆ. ಜಯಂತಿಯ 
ಉದ್ದೇಶ ಬರೀ ಆಚರಣೆಯಲ್ಲ. ನಾಲ್ಕು ಮಾತನ್ನು ಕೇಳುವುದಷ್ಟೇ ಅಲ್ಲ. ನಮ್ಮ 
ಬದುಕನ್ನು ಪರಿವರ್ತಿಸಿಕೊಳ್ಳುವುದಕ್ಕಾಗಿ, ಆದರ್ಶ ಬದುಕನ್ನು ರೂಪಿಸಿಕೊಳ್ಳುದಕ್ಕಾಗಿ. 

ಜಗತ್ತಿನ ಉದ್ದಾರಕ್ಕೆಂದೇ ಅನೇಕ ಜನ ಧರ್ಮಧೀಸಕರು ಅವತರಿಸಿದ್ದಾರೆ. 
ಏಸು ನಾನು ದೇವಧೂತ ದೇವರಿಂದ ಕಳುಹಿಸಲ್ಪಟ್ಟವನು ಎಂದ, ಪೈಗಂಬರ್ ನಾನು 
ಜೂನ್, 1983 


31 


ದೇವರ ಸೇವಕ ಎಂದು ಉಪದೇಶ ಮಾಡಿದ. ಈ ಅವತಾರಿಗಳು ಎಲ್ಲ ಮಾನವರಿ 
ಗಿಂತ ನಾವು ಮೇಲ್ವರ್ಗದವರು , ದೇವರಿಂದ ಕಳುಹಿಸಲ್ಪಟ್ಟವರು ಎಂಬ ಭಾವನೆ 
ಅವರಿಗಿತ್ತು . ಆದರೆ ಬಸವಣ್ಣ ಹಾಗೆನ್ನಲಿಲ್ಲ. ಬಸವಣ್ಣನವರು ತನ್ನದೇ ಆದ 
ಮಾರ್ಗದಲ್ಲಿ ನಡೆದಿದ್ದಾರೆ. ಅವರು ನಮ್ಮ ಹಾಗೆಯೇ ಹುಟ್ಟಿ ನಮ್ಮ ಮಧ್ಯದಲ್ಲಿಯೇ 
ಬೆಳೆದು ನಮ್ಮನ್ನು ಮೇಲೆತ್ತಲು ಎತ್ತರವಾಗಿ ಬೆಳೆದು ನಿಂತರು . ಬಸವಣ್ಣನವರು 
ಕೇವಲ ಒಂದು ಸಮಾಜದವರಲ್ಲ. ಎಲ್ಲ ಸಮಾಜದವರು, ಎಲ್ಲವರು. ಮತ್ತು ಎಲ್ಲ 
ರಿಗೂ ಬೇಕಾದವರು. ಇಂದು ಎಲ್ಲೆಡೆಯಲ್ಲಿ ವ್ಯಾಪಿಸಿರುವ ಏರುಪೇರುಗಳ ನಿವಾ 
ರಣೆಯಾಗಬೇಕು. ಇಂದಿನ ಅನಿಷ್ಟ ವಾತಾವರಣ ನಿವಾರಣೆಯಾಗಬೇಕು. ಇಂದಿನ 
ಅನಿಷ್ಟ ವಾತಾವರಣ ನಿವಾರಣೆಯಾಗಬೇಕಾದರೆ ಬಸವಣ್ಣನವರನ್ನು ಅಧ್ಯಯನ 
ಮಾಡಬೇಕು. ಮತ್ತು ಪ್ರತಿ ಮಾನವ ತನ್ನ ತನವನ್ನು ಅರ್ಥಮಾಡಿಕೊಳ್ಳಬೇಕು. 
ಮೊದಲು ಚರಾಚರ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ಭಗವಂತನಿಗೆ ಸಮಾಧಾನ 
ವಾಗಿರಲಿಲ್ಲ . ಮಾನವನ ಸೃಷ್ಟಿಮಾದ ಮೇಲೆ ಅವನಿಗೆ ಸಮಾಧಾನವಾಯಿತು. 
ಜಗತ್ತು ಮಾನವನಿಗಾಗಿ, ಆದರೆ ಮಾನವ ಪರಮಾತ್ಮನ ಅನುಗ್ರಹದಿಂದ ಬಂದ 
ಮಾನವ ಜನ್ಮ ಮತ್ತು ಅವನ ಉಪಯೋಗಕ್ಕಾಗಿ ಸೃಷ್ಟಿಗೊಂಡ ಜಗತ್ತನ್ನು ಆತ 
ಕಲ್ಯಾಣ ಮತ್ತು ಮಾನವ ಕಲ್ಯಾಣಕ್ಕಾಗಿ ವಿನಿಯೋಗಿಸಬೇಕು. ಅದರ ನೇರ ಉಪ 
ಯೋಗ ಮಾಡಿಕೊಳ್ಳಲಾಗದ ಅವಿವೇಕ ಮತ್ತು ಅಪರಾಧ ನಮ್ಮದು. ಮನುಷ್ಯ 
ಎಂದರೆ ಕಣ್ಣಿಗೆ ಕಾಣು ವ ಬರೀ ದೇಹವಲ್ಲ. ಆತ್ಮ ಚೈತನ್ಯ ಯುಕ್ತವಾದ 
ದೇಹವೇ ಮನುಷ್ಯ . ಬರೀ ದೇಹ ಜಡವಾದದ್ದು . ಆತ್ಮ ಚೈತನ್ಯವುಳ್ಳದ್ದು . 
ಅವೆರಡನ್ನು ಜಡ, ಜಂಗಮವೆಂದು ವ್ಯವಹರಿಸುತ್ತೇವೆ. ದೇಹ, ಜಡ ಅಥವಾ 
ಸ್ಥಾವರ , ಆತ್ಮ , ಜಂಗಮ , ಸ್ಥಾವರಕ್ಕಳಿವುಂಟು, ಜಂಗಮಕ್ಕಳಿವಿಲ್ಲ. ಎ೦ ೭ 
ಭಾವನೆ ಬಲಗೊಳ್ಳಬೇಕು, 

ಧರ್ಮ ಎನ್ನುವುದು ಕೇವಲ ಸನ್ಯಾಸಿಗಳಿಗಷ್ಟೇ ಅಲ್ಲ. ಅದು ಎಲ್ಲ ಸಂಸಾರ 
ಗಳೂ ಅರಿತು ಆಚರಿಸಿ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮಾರ್ಗ ಉಂಟು ಎಂದ 
ಬಸವಣ್ಣನವರು ಬೋಧಿಸಿ ತೋರಿಸಿಕೊಟ್ಟರು. ಪ್ರಪಂಚದ ಮಧ್ಯೆ ಇದ್ದು ಕೊಂಡು 
ಆತೋದ್ದಾರದ ಮಾರ್ಗವನ್ನು ತೋರಿಸಿಕೊಟ್ಟರು ಬಸವಣ್ಣನವರು. ಸಂಸಾರಿಯ 
ಆಗಲೀ , ಸನ್ಯಾಸಿಯೇ ಆಗಲೀ ಉತ್ತಮ ಸಂಸ್ಕಾರವಿರಬೇಕು. ಉತ್ತಮ ಸಂಸ್ಕಾ.. 
ವನ್ನು ಮೈಗೂಡಿಸಿಕೊಳ್ಳಬೇಕು. ಉತ್ತಮ ಸಂಸ್ಕಾರಗೊಂಡ ಹೆಣ್ಣು ಮಕ್ಕಳಿರುವ 
ರಾಷ್ಟ್ರ ನಿಜವಾದ ಧರ್ಮಭೂಮಿ . ಆದ್ದರಿಂದ ಪ್ರತಿಯೊಬ್ಬ ಮಾನವನಿಗೂ ದೇಹ 
ಜ್ಞಾನ, ಆತ್ಮ ಜ್ಞಾನ ಎರಡೂ ಬೇಕು. 

ಇಂದು ಯಂತ್ರ ಜಗತ್ತು . ಹಲವಾರು ಯಂತ್ರಗಳು ಬಂದು ನನ್ನ ಜೀವ 
ನನ್ನು ಸುಖಮಯವಾಗಿ ಮಾಡಿವೆ. ನಾವೇ ಉತ್ತಮವಾದ ನಾಗರೀಕರು 


ಸಿದ್ಧಗಂಗ 


32 


ನಮ್ಮದು ಒಳ್ಳೆಯ ಜೀವನ. ನಮ್ಮ ಹಿಂದಿನವರು ಇಂದಿನ ಯಂತ್ರ ಸೌಕರ್ಯ 
ವನ್ನು ಪಡೆಯದೆ ಅನಾಗರಿಕರಂತೆ ಜೀವನವನ್ನು ನಡೆಸುತ್ತಿದ್ದರು. ನಾವು ಅವರಿ 
ಗಿಂತಲೂ ಉತ್ತಮವಾಗಿದ್ದೇವೆ ಎಂಬ ತಪ್ಪು ಕಲ್ಪನೆ ನಮ್ಮಲ್ಲಿ ಮನೆಮಾಡಿಕೊಂಡಿದೆ. 
ಆದರೆ ಉತ್ತಮ ನಾಗರಿಕನಾರು ? ಎಂಬ ಪ್ರಶ್ನೆಗೆ ಉತ್ತರಿಸಬೇಕಾದರೆ ನಿಜವಾದ 
ಮಾನವೀಯತೆಯನ್ನು ನಿರ್ಣಯ ಮಾಡುವಮೂಲಭೂತವಾದ ಈ ನಾಲ್ಕು ಪ್ರಶ್ನೆ 
ಗಳಿಗೆ ಯಾರು ಸಮರ್ಪಕವಾಗಿ ಉತ್ತರ ಕೊಡಬಲ್ಲರೋ ಅವರೇ ನಿಜವಾದ ನಾಗರೀ 
ಕರು. ಆ ಪ್ರಶ್ನೆಗಳು ಯಾವುವೆಂದರೆ ನಾನು ಯಾರು ? ಎಲ್ಲಿಂದ ಬಂದೆ ? 
ನನ್ನ ಕರ್ತವ್ಯವೇನು ? ನಾನು ಮುಟ್ಟಬೇಕಾದ ಗುರಿ ಯಾವುದು ? ಇದೇ ನಿಜ 
ವಾದ ಮಾನವನ ಜೀವನದ ರಹಸ್ಯ - ಇದರ ಅರಿವೇ ಮಾನವೀಯತೆ, ಅದೇ ಉತ್ತಮ 
ನಾಗರೀಕತೆ. ಕೇವಲ ಹೊರಗಿನ ವೇಷಭೂಷಗಳಿಂದ ನಾಗರೀಕನಾಗಲಾರ . 
ಅಂತಃಕರಣ ವಿಕಾಸಗೊಂಡವನು ನಾಗರೀಕ. ಅಂತಃಕರಣ ಶುದ್ದಿಯಾದರೆ ಶರೀರ 
ಶುದ್ದಿ . ( ಶರೀರವಾಧ್ಯಂ ಖಲುಧರ್ಮ ಸಾಧನಂ ” ಆದ್ದರಿಂದ ಧರ್ಮ ಪರಿ 
ಸಾಲನೆ ಜೀವನದ, ನೆಮ್ಮದಿಗಾಯೇ ಹೊರತು ಬರಿ ಗೊಡ್ಡು ಪುರಾಣವಲ್ಲ. ಒಣ 
ವೇದಾಂತವಲ್ಲ. ಧರ್ಮದ ಮೂಲಧೈಯ ಬಡತನ ನಿವಾರಣೆಯಾಗಬೇಕು. ಸುಖ 
ಸಮೃದ್ದಿ ಜೀವನ ಸಾಗಬೇಕು. ಆಗ ಸ್ವಾತಂತ್ರಕ್ಕೆ ನಿಜವಾದ ಅರ್ಥ, ಸ್ವಾತಂತ್ರ 
ಬಂದ ಮೇಲೆ ದುಡಿಮೆಯ ಮನೋಧರ್ಮ ಕಡಿಮೆಯಾಗಿದೆ. ಸೋಮಾರಿತನ 
ಹೆಚ್ಚಿದೆ. ಬಸವಣ್ಣನವರು ಇಲ್ಲಿ ಎಚ್ಚರಿಸುತ್ತಾರೆ. ದುಡಿದು ತಿನ್ನಬೇಕು ದುಡಿ 
ಯದೇ ಅನುಭವಿಸುವುದು ಪಾಪಕರವಾದುದು. “ ದುಡಿಮೆಯೇ ದೇವರು ” 
“ ಕಾಯಕವೇ ಕೈಲಾಸ ' ಎಂದರು . ತನ್ನ ದೇಹವನ್ನು ಬಳಲಿಸಿ ಕಾಯಕ 
ಮಾಡಿ ಅನುಭವಿಸಬೇಕು. ಅಣ್ಣನವರ ಕಾಯಕದಲ್ಲಿ ಸ್ವಾವಲಂಬನೆ ಮತ್ತು 
ಸಮರ್ಪಣಾ ಮನೋಭಾವ ಎರಡೂ ಸಮರಸಗೊಂಡಿದೆ . ( ಕಾಯಕವ ಕಲಿಸು 
ವುದಕೆ ನಾಯಕನು ಬಸವಯಾ ” ಎಂದು ಜಾನಪದ ಜಗತ್ತು ಅತ್ಯಂತ 
ಮಾರ್ಮಿಕವಾಗಿ ಅಣ್ಣನವರ ಕಾಯಕದ ಮಹತ್ತು ಮತ್ತು ಅದರಿಂದ ಉಂಟಾದ 
ಸಾಮಾಜಿಕ ನೆಮ್ಮದಿಯನ್ನು ಚಿತ್ರಿಸಿದೆ. ಅಣ್ಣನವರು ಸಾರಿದ ಕಾಯಕದ ಪ್ರಧಾನ 
ಲಕ್ಷಣಗಳು “ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ” ಮುಂತಾದ ಸಾ 
ವನೆ, ಸದ್ವಿಚಾರ, ಸತ್ನಿಯೆಗಳನ್ನು ತಂದು ಮಾನವ ಜಗತ್ತಿಗೆ ನೀಡಿದ ದೇವಶಿಲ್ಪಿ 
ಬಸವಣ್ಣನವರು. ಭಗವಂತ ನಮಗೆ ಎಲ್ಲ ವಿಧವಾದ ಸಂಪನ್ಮೂಲಗಳನ್ನು ಕೊಟ್ಟ 
ದ್ದಾನೆ. ಅವು ಹೇರಳವಾಗಿವೆ . ಅವುಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು. 
ನಮ್ಮ ಬಡತನಕ್ಕೆ ಕಾರಣ ನಮ್ಮ ಕರ್ತವ್ಯಲೋಪ, ಅದರ ಪರಿಹಾರ ಮಾರ್ಗವೇ 
ಕಾಯಕ. ಆ ಕ್ರಿಯಾಶಕ್ತಿಯ ಸದುಪಯೋಗವಾಗಬೇಕು. ಆ ಪ್ರಯತ್ನದಲ್ಲಿ 
ನಮ್ಮ ಕಾಯಕ ಮನೋಭಾವ ಸಾಗಬೇಕು. ಅಣ್ಣ ನವರು ಕೊಟ್ಟ ಕಾಯಕ 
ಸೂತ್ರದಲ್ಲಿ ಸಂಗ್ರಹವುಂಟು ಅಸಂಗ್ರಹವಿಲ್ಲ. ಅ೦ ದರೆ ತನಗೆ ಎಷ್ಟು ಬೇಕೋ 
ಜೂನ್, 1983 

33 


ನಮ್ಮ ಕಾಯಾಶಕ್ತಿಯಸ್ವರೂಪ, ಅದರ 


ಅಪ್ರನ್ನು ಸಂಗ್ರಹಿಸಬೇಕು. ಅವತ್ತಿಗೆ ಸಾಕು. ನಾಳೆಗೆ ಸಂಗ್ರಹ ಬೇಡ ಎನ್ನುವ 
ಸಿದ್ಧಾಂತ . ಇದಕ್ಕೆ ಬಸವಣ್ಣನವರ ಜೀವನದ ಒಂದು ಪ್ರಸಂಗವನ್ನು ಕೊಡುವು 
ದಾದರೆ ಹೆಂಡತಿಯ ಕಿವಿಯಲ್ಲಿದ್ದ ಓಲೆಯನ್ನು ಕಳಚಲು ಒ೦ದಾಗ ಬಸವಣ್ಣನವರು 
ಹೇಳುವ ಮಾತು , “ ಕಳ್ಳನ ಮನೆಗೆ ಬಲುಗಳ್ಳ ಬಂದ, ಕಳಚಿಕೊಡೆ ಎಲೆ 
ಚಂಡಾಲಗಿತ್ತಿ ಅಯ್ಯನ ಕೈ ನೋಂದೀತು ' ಎನ್ನುವ ಬಸವಣ್ಣನವರ ಮಾತಿನಲ್ಲಿ 
ಎಂತಹ ಆತ್ಮ ಪರಿಶೋಧನೆ ಎಂಬುದು ಅರ್ಥವಾಗುತ್ತದೆ. ಸಂಗಮ ದೇವನೇ ಈ 
ರೂಪದಲ್ಲಿ ಬಂದಿದ್ದಾನೆ. ಬಡವನಿಗೆ ಸಾಧ್ಯವಾಗದ ಬಂಗಾರವನ್ನು ನಾನು ಸಂಗ್ರಹಿ 
ಸಿರುವುದು ಕಳ್ಳತನವೇ . ಬ೦ಗಾ ರ ದ ಸಂಗ್ರಹವು ಮಹಾಪಾತವೆಂಬ ಪ್ರಜ್ಞೆ . 
ಆದರಿಂದ ಹೆಚ್ಚಿನದಕ್ಕೆ ಕೈ ಹಾಕಕೂಡದು , ಆಶಿಸಬಾರದು , ಇದು ಕಾಯಕ ತತ್ವ 
ಕಾಯಕ ಜೀವಿಗೆ ಪರತಂತ್ರ ಜೀವನ ಸಾಧ್ಯವಿಲ್ಲ. ಸ್ವಾವಲಂಬನೆ ಮೈಗೂಡುತ್ತದೆ. 
ಎಂಬುದು ಅಣ್ಣನವರ ಉಪದೇಶ, 

ಸಭೆಯಲ್ಲಿದ್ದ ಸಚಿವ ಶ್ರೀ ಲಕ್ಷ್ಮೀಪತಿಗಳ ಮಾತಿನ ಕಡೆ ಸನ್ನಿಧಿಯವರು 
ಗಮನ ಸೆಳೆಯುತ್ತಾ ಮಂತ್ರಿಗಳು ಕೆಲವು ಮುಖ್ಯ ವಿಷಯಗಳನ್ನು ಪ್ರಸ್ತಾಪ ಮಾಡಿ 
ದ್ದಾರೆ. “ ನಾವು ಜನತಾ ಸೇವೆಗೋಸ್ಕರ ಪಣತೊಟ್ಟಿದ್ದೇವೆ. ನಿಸ್ವಾರ್ಥ ಸೇವಾ 
ಪ್ರತಿಜ್ಞೆ ಮತ್ತು ಆಡಂಬರಕ್ಕೆ ಅವಕಾಶ ಕೊಡುವುದಿಲ್ಲ ” ಎಂದಿದ್ದಾರೆ. ಸರಕಾರದ 
ಈ ಧೋರಣೆ ಕೈಗೂಡಬೇಕಾದರೆ ಕೊನೇ ಪಕ್ಷ ಒಂದು ವರ್ಷವಾದರೂ ಬೇಕು. 
( ಇದು ಪರ್ವಕಾಲ. ಈ ವಿಷಮ ಸನ್ನಿವೇಶ ಮತ್ತು ಕಾಮದ ಭೀತಿಯ ಮಧ್ಯೆ 
ನಾವು ಅಧಿಕಾರಕ್ಕೆ ಬಂದಿದ್ದೇವೆ' ಎಂದು ಸಚಿವರು ಹೇಳಿದ ಮಾತಿನಲ್ಲಿ ಸತ್ಯಾಂಶ 
ವಿದೆ. ಆದರೂ ಅಹಂಕಾರ ತ್ಯಾಜ್ಯ ಮಾಡಿ ಸೇವಾ ಮನೋಭಾವದಿಂದ ಆಡಳಿತ 
ನಡೆಸಿದರೆ ಆ ಕೃಪಾಕರಣ ದೃಷ್ಟಿಯಿಂದ ನನ್ನ ಎಲ್ಲ ಬವಣೆಗಳು ನಿವಾರಣೆಯಾಗು 
ವುದರಲ್ಲಿ ಯಾರೂ ಸಂಶಯ ಪಡಬೇಕಾಗಿಲ್ಲ ' ಎಂದು ಸಭೆಗೆ ಆಶೀರ್ವದಿಸಿದರು 


ಗುರುವನು ನಂಬಿದವನು ಗುರುಭಕ್ತನಯ್ಯ 
ಲಿಂಗ ನಂಬಿದಳು ನೀಲಲೋಚನ ತಾಯಿ 
ಜಂಗಮ ನಂಬಿದರು ಬಸವ ದಂಡನಾಯಕ 
ಪಾದತೀರ್ಥವ ನಂಬಿದರು ಕೇಶರಾಜಯ್ಯಗಳು 
ಪ್ರಸಾದವ ನಂಬಿದರು ಬಿಬ್ಬಿ ಬಾಚಯ್ಯಗಳು 
ವಿಭೂತಿಯ ನಂಬಿದರು ಕುಂಬಾರ ಗುಂಡಯ್ಯರು 
ರುದ್ರಾಕ್ಷಿಯ ನಂಬಿದರು ಚೇರಮರಾಜರು 
ಮಂತ್ರವ ನಂಬಿದರು ನಂತ್ರಜಾತವಡಿಯರು 
ಇಂತಿವರು ಅಷ್ಟಾವರ್ಣಗಳ ನಂಬಿಕೊಂಡು 
ಇಷ್ಟಲಿಂಗದೊಳಗಾಗಲಿಲ್ಲೆಂದ ನಮ್ಮ ಅಂಬಿಗರ ಚೌಡಯ್ಯ || 

ಸಿದ್ಧಗಂಗೆ 


34 


ಪರೋಪಕಾರವೆ ಪುಣ್ಯ ; ಸರಪೀಡೆಯೇ ಪಾಪ 


ವೀರಭದ್ರಪ್ಪ ಅ೧ದಾನಿ, ಗೋಕಾಕ 


ಆ ದೇಹವಿರುವವರೆಗೆ ಕರ್ಮವನ್ನು ಮಾಡಲೇಬೇಕು. ಪತ್ರಜ್ಞಾನ ಬರುವ 
ತನಕ ಕರ್ಮತ್ಯಾಗ ಹಿತವಲ್ಲ. ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮ ಮಾಡುವುದರ 
ಲ್ಲಿಯೇ ತ್ಯಾಗವಿದೆ. ಮನುಷ್ಯನು ಮಾಡುವ ಕರ್ಮದ ಪ್ರತಿಫಲವೇ ಪುಣ್ಯ . 
ಸಾಸಗಳು, ಪರರಿಗೆ ಮಾಡುವ ಉಪಕಾರವೇ ಸತ್ಕರ್ಮ, ಅಪಕಾರವೇ ದುರ್ಮ 
ಸರರಿಗೆ ಮಾಡುವ ಉಪಕಾರದ ಮೇಲೆ ಪುಣ್ಯವನ್ನು ಮತ್ತು ಅಪಕಾರದ ಮೇಲೆ 
ಸಾಸವನ್ನು ಸಾಮಾನ್ಯವಾಗಿ ಅಳೆಯಬಹುದು. ಮಾಡಿದ ಪುಣ್ಯ - ಪಾಪಗಳಿಗೆ 
ದುನನೆ ಸಾಕ್ಷಿ . “ ಪುಣ್ಯಸ್ಯ ಫಲಮಿಚ್ಛಂತಿ - ಪುಣ್ಯಂ ನ ಕುರ್ವಂತಿ ಮಾನವಾ …?” 
ಮಾನವನು ಪುಣ್ಯದ ಫಲ ಅಂದರೆ ಸುಖವನ್ನು ಮಾತ್ರ ಬಯಸುವನು ಆದರೆ 
ಪುಣ್ಯವನ್ನು ಮಾಡಲು ಅಸೆಲಾರ, ಪಾಪವನ್ನು ಮಾಡಿದರೂ ಕೂಡ ಪುಣ್ಯದ 
ರಲವನ್ನೇ ಬಯಸುವನು. ಆತ್ಮಜ್ಞಾನಿಗೆ ಕರ್ಮಗಳ ಫಲವಿಲ್ಲ. ಅಂದರೆ ಪುಣ್ಯ 
ರಾಸಗಳು ಅವನಿಗೆ ತಟ್ಟುವುದಿಲ್ಲ. ಸರ್ವ ಪಾಪಗಳಲ್ಲಿ ಪರರನ್ನು ನಿಂದಿಸುವುದೇ 
ಶುಹಾಪಾಪ. ಪರರನ್ನು ಕಾಪಾಡುವುದೇ ಎಲ್ಲ ಪುಣ್ಯಗಳಲ್ಲಿ ಶ್ರೇಷ್ಠ ಪುಣ್ಯವು. 
ಎಂದು ನೀತಿಶಾಸ್ತ್ರವು ಹೇಳುವುದು. ಸದ್ದುರುವಿನ ಹಿತೋಪದೇಶಗಳನ್ನು ಕೇಳಿ 
ಅದರಂತೆ ಅನುಸರಿಸಿ , ಆಚರಿಸಿ ನಡೆದಾಗಲೇ ಮಾನವನಿಗೆ ಮುಕ್ತಿ ಪ್ರಾಪ್ತವಾಗು 
ಹುದು ಎಂದು ನಿಜಗುಣಶಿವಯೋಗಿಗಳು ಹೇಳುವಾಗ್ಗೆ ಮೊದಲು ದುರಿತಕರ್ಮವ 
ಸಲ್ಲದಿರು ಪುಣ್ಯವನೆ ಮಾಡು, ಅಂದರೆ ಪಾಪಕೃತ್ಯಗಳಿಂದ ದೂರವಿದ್ದ ಪುಣ್ಯ ಪ್ರದ 
ಾರ್ಯಗಳನ್ನು ಮಾಡು ಎಂದು ತಿಳಿಸಿದ್ದಾರೆ. ಎಲ್ಲ ಜೀವಾತ್ಮರು ದೇವರ ಮಕ್ಕಳು 
ನಂತೆ ಅವರನ್ನು ಪ್ರೀತಿಸು. ಉಚ್ಛ -ನೀಚ ಭಾವನೆಗಳನ್ನು ತೊರೆದು ಸಹೋದರ 
೦ತೆ ನಡೆದುಕೊಂಡು ಜನರ ಅದರಲ್ಲಿಯೂ ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ 
ಮುಟ್ಟಿಸುವ ಅಂಚೆ ಪೆಟ್ಟಿಗೆಗಳಂತಿರುವ ದೀನದಲಿತರ, ನಿರ್ಗತಿಕರ ಹಾಗೂ ರೋಗಿ 
ಳ ಸೇವೆಯೇ ದೇವರ ಸೇವೆ ಅಂತ ತಿಳಿದು ಮನಸೊಪ್ಪುವಂತೆ ತನುಮನಧನದಿಂದ 
ವರ ಸೇವೆ ಮಾಡು, ಅದರಲ್ಲಿಯೇ ಪರೋಪಕಾರದ ಪ್ರಕಾಶವಿದೆ. ಕೆಡುವ 
ವೀರದ ಸಫಲತೆ ಯಾವುದೆಂದರೆ ಪರಹಿತ ಅಂತಾ ಜ್ಞಾನಿಗಳಾಡಿದ ಮಾತು. 


ಸರ್ವವನ್ನರಿಯುವ ತಾನು ತನ್ನ ನರಿತು ಸಮನ್ವಯ ದೃಷ್ಟಿಯಿಂದ ಭೂತ. 
= ಯಾಸರ ವೃತ್ತಿಯನ್ನರಿತು ತನ್ನ ಸ್ಕೂಲ ದೇಹದ ಮೂಲಕ ಮಾಡತಕ್ಕ ಸೇವೆಯೇ 
ಮೋಷಕಾರ ಇದಕ್ಕೆ “ ಪರೋಪಕಾರಾರ್ಥಂ ವಿದಂ ಶರೀರಂ' ಎಂದುದು ಕೂತುಂಡು 


ನ್ , 1983 


35 


ಕೊಡುವ ದಾನಕ್ಕಿಂತ ಮಾಡುವ ಪರೋಪಕಾರನೆ ಮಿಗಿಲು, ಸರ್ವರ ಹೃದಯದ 
ಪರಮಾತ್ಮನಿರುವುದರಿಂದ ಪರರಿಗೆ ಉಪಕಾರ ಮಾಡಿದರೆ ಪರಮಾತ್ಮನನ್ನೇ ಸಮೀ 
ಮಾಡಿಕೊಂಡಂತಾಗುತ್ತದೆ. ಪರರ ಉಪಕಾರ ಅಂದರೆ ( ಸರ = ಪರಮಾತ . 
ಉಪ – ಸಮೀಪ ಕರ = ಮಾಡಿಕೊಳ್ಳು) ಪರಮಾತ್ಮನನ್ನು ಸಮೀಪಿಸಿಕೊಳ್ಳುವುರ 
ಪರೋಪಕಾರ ಗುಣವು ನಿಂತ ನೀರಿನಂತೆ - ತಮ್ಮವರಲ್ಲಿಯೇ ಸೀಮಿತವಾಗಬಾರದ 
ಅದು ಹರಿಯುವ ನೀರಿನಂತೆ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ವ್ಯಾಪ್ತಿಯನ್ನು ಹೊಂ 
ರಬೇಕು. “ ಏನಕೇನ ಪ್ರಕಾರೇಣಕೋಹಿನಾನುಪಜೀವತಿ! ಪರೇಷಾಂ ಉಪಕಾರಾರ್ಥ 
ಯಜೀವಂತಿ ಸ ಜೀವತಿ ” ಹೀಗೆ ಒಂದು ಸೂಕ್ತ ವಚನವಿದೆ . ಅಂದರೆ ಯಾವುದ 
ಪ್ರಕಾರದಿಂದ ಯಾವುದೇ ಸಹಾಯವಿಲ್ಲದೆ ಯಾವನು ತಾನೇ ಜೀವಿಸುವುದಿಲ್ಲ 
ಆದರೆ ಇನ್ನಿತರ ಉಪಕಾರಾರ್ಥವಾಗಿ ಯಾವನು ಜೀವಿಸುವನೋ ಅವನೇ ನಿಜವ 
ಜೀವಿಸುತ್ತಾನೆ. ಇನ್ನಿತರ ಉಪಕಾರಾರ್ಥವಾಗಿ ಯಾವನು ಜೀವಿಸುವುದಿಲ್ಲವೆ? 
ಆತನ ಜೀವನ ವ್ಯರ್ಥ, ಅ ನ್ಯರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದರ 
ಪರೋಪಕಾರ ಗುಣವಿದೆ. ಪ್ರಯಾಣಕಾಲೆಯೋ ಪರೋಪಕಾರಂ ಕರೋ 
ಸಯೇವ ಪುಣ್ಯಮಾಪ್ರೋತಿ” ಯಾವನು ತನ್ನ ಜೀವನದಲ್ಲಿ ಸದಾ ಪರೋಪಕಾ 
ವನ್ನು ಮಾಡುವನೋ ಅವನು ಮಾತ್ರ ಸುಖವನ್ನು ಹೊಂದುವನು. ತಾನ 
ಬಯಸುವುದನ್ನು ಅನ್ಯರಿಗೆ ಅದನ್ನು ಒದಗಿಸಿಕೊಡುವುದೇ ನಿಜವಾದ ಪರೋಪಕ 
ರಿಯ ಧರ್ಮ, ತನಗೆ ಯಾವುದು ಆಗಬಾರದೆಂಬ ಬಗ್ಗೆ ಮನಸ್ಸಿರುತ್ತದೆಯೋ ಅರ 
ತನ್ನಿಂದ ಇತರರಿಗೂ ಆಗದಂತೆ ಎಚ್ಚರಿಸುವುದೇ ಪರೋಪಕಾರಿಯ ಮನೋಧಮ 
ಪರೋಪಕಾರಿಯ ಧರ್ಮದ ವಿಕಾಸ ಸದ್ದು ಣಗಳಿಂದಲೇ ಸಾಧ್ಯ . “ತೈನ ತೆಕ್ಕೆ 
ಭುಂಜೀತಾಃ” ಅ೦ದರೆ ಈ ವಿಶ್ವದಲ್ಲಿರುವ ಎಲ್ಲ ವಸ್ತುಗಳೂ ಪರಮಾತ್ಮನಿಗೆ ಸೇ 
ದವು. ಅವನ ಪರಿವಾರದ ಎಲ್ಲ ಮಾನವರಿಗೆ ಎಲ್ಲ ಪ್ರಾಣಿಗಳಿಗೆ ಕೊಟ್ಟು ಉಳಿ 
ದ್ದನ್ನು ಅನುಭವಿಸು ಎಂದು ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ. ನಮ್ಮ 
ಕಣ್ಣೆದುರಿಗೆ ಹಸಿದು ಬಳಲುತ್ತಿರುವವರಿಗೆ ಒಪ್ಪತ್ತಿನ ಆಹಾರ ಒದಗಿಸೋಣ ಎc 
ಮಾನವೀಯತೆ ಬೇಕು. ಮೊದಲು ಅಂಥವರಿಗೆ ಕೊಟ್ಟು ನಾವು ಸೇವಿಸೋ 
ಎಂಬ ದೈವಭಕ್ತಿ ಇರಬೇಕು. ಇದರಲ್ಲಿಯೇ ಪರೋಪಕಾರದ ಪರಾಕಾಷ್ಟತೆ ಕಂದ 
ಬರುವುದು . ಪರೋಪಕಾರವು ಒಳ್ಳೆಯದನ್ನು ಮಾಡುವ ಮನುಷ್ಯನಲ್ಲಿಯ ಒಂದ 
ಸ್ವಾಭಾವಿಕವಾಗಿರುವ ಉತ್ತಮ ಗುಣವು. ಇದಕ್ಕೆ ಹಣದ ಆವಶ್ಯಕತೆಯಿಲ್ಲ 
ಮೇಲಾಗಿ ಹೆಚ್ಚಿಗೆ ಪರಿಶ್ರಮ ತೆಗೆದುಕೊಳ್ಳುವ ಆವಶ್ಯಕತೆಯೂ ಇಲ್ಲ. ಆ ದ 
ದಯೆಯೊಂದಿದ್ದರೆ ಸಾಕು , ದಯವೇ ಪರೋಪಕಾರದ ಮೂಲ, ನಿರ್ದಯ 
ಹೃದಯದಲ್ಲಿ ಪರೋಪಕಾರದ ವಾಸನೆಯೂ ಸಹ ಸುಳಿಯಲಾರದು. ದಯವಿದ್ದು 
ಮಾತ್ರ ಪರೋಪಕಾರ ಮಾಡುವ ಸುದ್ಭುದ್ಧಿಯು ಹುಟ್ಟುವುದು. ಕಾರಣ ಪರೋ 
ಕಾರವು ಸಹ ಧರ್ಮದ ಅತ್ಯಂತ ಪ್ರಧಾನ ಅಂಗವು. ದ ಲಿ ತೊ ದ್ದಾ ರ 
36 

ಸಿದ್ದಗಂಗೆ 


ಹಿಂಸೆ, ಘೋಷಣೆಗಳಿಂದ ಮತ್ತು ಪ ಜಾ ಪತಿ ಯು ಮಾಡುವ ಶಾಸನ 
ಗಳಿಂದಲ್ಲ. ( ಆತ್ಮವತ್ ಸರ್ವಭೂತೇಷು” ಮತ್ತು “ ತನ್ನಂತೆ ಪರರ ಬಗೆದೊಡೆ 
ಕೈಲಾಸ ಬಿನ್ನಾಣವಕ್ಕು ಸರ್ವಜ್ಞ ” ಎಂಬ ಮಾತನ್ನು ಅನುಸರಿಸಿ ವರ್ತಿಸಿದಾಗ 
ಮಾತ್ರ ಅದು ಸಾಧ್ಯ . ಪರರನ್ನು ದೂಷಿತಭಾವನೆಯಿಂದ ಕಾಣದೆ ಆತ್ಮೀಯತೆ 
ಯಿಂದ ಸಮಾನ ಗೌರವಭಾವದಿಂದ ಕಂಡಾಗ ದೋಷಗಳನ್ನು ಹುಡುಕುವ ಕೀಳು 
ಪ್ರವೃತ್ತಿ ನಮ್ಮಲ್ಲಿಂದ ತೊಲಗಿ ಇತರರಲ್ಲಿ ಗುಣಗಳನ್ನು ಒಳ್ಳೆಯದನ್ನು ಕಾಣು 
ವಷ್ಟು ನಮ್ಮ ಹೃದಯ , ಮನಸ್ಸು , ಬುದ್ಧಿಗಳು ಪರಿಶುದ್ಧವಾಗುತ್ತವೆ. ಅಂತಹ 
ಹೃದಯ , ಮನಸ್ಸು , ಬುದ್ದಿ ಪರಿಪಕ್ವವಾಗಿ ಪರರ ಬಗ್ಗೆ ದಯಾಗುಣ ಬಂದರೆ 
ಕೈಲಾಸವು ತಾನಾಗಿಯೇ ಆಮಂತ್ರಿಸುತ್ತದೆ. ಪ ರ ರಿ ಗೆ ತನುಮನ ಭಾವದಿಂದ 
ಉಪಕಾರ ಮಾಡುವುದೇ ಪುಣ್ಯ , ಪರರಿಗೆ ಪೀಡೆಯನ್ನು ಅಂದರೆ ಹಿಂಸೆಯನ್ನು 
ಕೊಡುವುದೇ ಪಾಪ. ಪರರ ಪೀಡೆಯಿಂದ ಗಳಿಸಿದ ಪಾಪಕರ್ಮವು ಕೂಡಲೇ 
ಕೆಟ್ಟ ಹಾಲಿನಂತೆ ಒಡೆಯುವುದಿಲ್ಲ. ಬೂದಿ ಮುಚ್ಚಿದ ಬೆಂಕಿಯಂತೆ ಪಾಪಿಯನ್ನು 
ಅದು ಸುಡುತ್ತಾ ಹೋಗುವುದು . 


ಪರೋಪಕಾರದ ಗುಣವು ಸಹಾಯ ಮಾಡುವುದರಲ್ಲಿಯೇ ಹುದಗಿಕೊಂಡಿರು 
ವುದು. ಗಾಳಿಯಿಲ್ಲದ ಬೆಂಕಿಯು ನಂದುವಂತೆ ಎಂಥ ಸಮರ್ಥನಿದ್ದರೂ ಕೂಡ 
ಸಹಾಯಕನಿಲ್ಲದೆ ತನ್ನ ಕಾರ್ಯವನ್ನು ಮಾಡಲಾರ. ಎಂಥ ಬಲಾಢನಿದ್ದರೂ 
ನಿರಹಂಕಾರದಿಂದ ಸಹಾಯ ಪಡೆಯಬೇಕಾಗುತ್ತದೆ. ಸಂಘಟಿತವಾದಲ್ಲಿ ಶಕ್ತಿ 
ಸಾಮರ್ಥವು ಹೆಚ್ಚುತ್ತದೆ. ಪರಸ್ಪರರಲ್ಲಿ ಭಾವೈಕ್ಯತೆಯನ್ನು ತಂದುಕೊಳ್ಳುವದ 
ರಲ್ಲಿಯೇ ಶ್ರೇಯಸ್ಸಿದೆ. ಸಹಕಾರ ತತ್ವದಲ್ಲಿ ಪರೋಪಕಾರ ಗುಣವು ಹಾಸು 
ಹೊಕ್ಕಾಗಿದೆ. ಇಂದಿನ ಕಾಲದಲ್ಲಿ ಸಹಕಾರ ಮನೋಧರ್ಮವು ಕಡಿಮೆಯಾಗಿ 
ಒಳ್ಳೆಯ ಕಾರ್ಯವನ್ನು ಮಾಡುವವರಿಗೂ ಕೂಡ ಅವರ ಮೇಲೆ ದೋಷಗಳನ್ನು 
ಹೊರಿಸಿ ಅವರು ಮಾಡುವ ಸತ್ಕಾರ್ಯಗಳನ್ನು ಸಹ ವಿಫಲಗೊಳಿಸುವ ಜನರೇ ಹೆಚ್ಚು . 
ಇನ್ನು ಕೆಲವರು ಒಳ್ಳೆ ಕಾರ್ಯ ಮಾಡುವವರನ್ನು ಬದಿಗಿರಿಸಿ ತನ್ನ ಪ್ರತಿಷ್ಠೆ ಯ 
ಸಲುವಾಗಿ ಹಾಗೂ ಸ್ವಂತದ ಲಾಭದ ಸಲುವಾಗಿ ಸಾರ್ವಜನಿಕ ಜೀವನ ದಲ್ಲಿ 
ಧುಮುಕಿ ಸೇವೆ ಮಾಡಿದರೂ ಅವರ ಸೇವೆಯ ನಿಜವಾದ ಸಹಾಯ ದೊರೆಯ 
ಲಾರದು. ಸಮಾಜ, ದೇಶ, ರಾಷ್ಟ್ರವು ಪ್ರಗತಿ ಪಥದಲ್ಲಿ ಸಾಗಬೇಕಾದರೆ ಪರಸ್ಪರ 
ಸಹಾಯ , ಸಹಕಾರ ಅವಶ್ಯವಿದೆ. ಕೆಟ್ಟ ಮನುಷ್ಯನಿಗೆ ಉಪಕಾರ ಮಾಡುವುದು 
ಒಳ್ಳೆಯವನಿಗೆ ಹಾನಿ ಮಾಡುವಷ್ಟೇ ಅಪಾಯಕಾರಿಯಾದರೂ ಕೆಟ್ಟ ಮನುಷ್ಯನಿಗೆ 
ಉಪಕಾರ ಮಾಡುವುದಕ್ಕಿಂತ ಒಳ್ಳೆಯವನಿಗೆ ಅಪಕಾರ ಮಾಡುವುದೇ ಲೇಸು ಅಂತ 
ಒಂದು ನೀತಿ ವಾಕ್ಯವಿದೆ. ಅಂದರೆ ಒಳ್ಳೆಯವನಿಗೆ ಅಪಕಾರ ಮಾಡಬೇಕಂತಲ್ಲ. 
ಆದರೆ ಕೆಟ್ಟ ಮನುಷ್ಯನಿಗೆ ಉಪಕಾರದ ಸದುಪಯೋಗವಾಗಲಾರದು. ದುಷ್ಟ 
ಜೂನ್, 1983 

37 


1 


ಮನುಷ್ಯರು ಉಪಕಾರ ಮಾಡಿದವರಿಗೂ ಅ ಸಕಾರವನ್ನೇ ಮಾಡುವರು . ತಮಗೆ 
ಕೆಡುಕಾದರೂ ಅಡ್ಡಿಯಿಲ್ಲ. ಎರಡನೆಯವರಿಗೆ ಕೆಡಕನ್ನು ಬಯಸುವದೇ ದುರ್ಜ 
ನರ ಹಟಮಾರಿತನ. ಆದರೆ ಜನರು ಅಪಕಾರ ಮಾಡಿದವರಿಗೂ ಉಪಕಾರ 
ವನ್ನೇ ಮಾಡುವರು. ದುಷ್ಟರು ಸತ್ತರೂ ಕೂಡ ಪರರಿಗೆ ಆಸಕಾರವನ್ನೇ ಮಾಡು 
ವರು . ಆದರೆ ಸಜ್ಜನರು ತಮ್ಮ ಸ್ವಂತ ಜೀವನವನ್ನು ಉಳಿಸಿಕೊಳ್ಳಲೂ ಅಂಥ 
ಅನೀತಿಯುಕ್ತ ಕಾರ್ಯವನ್ನು ಮಾಡಲಾರರು. ಸಜ್ಜನರು “ ಪರೋಪಕಾರಾರ್ಥಂ 
ಇದಂ ಶರೀರಂ” ತಮ್ಮ ಶರೀರವನ್ನು ಪರೋಪಕಾರದ ಸಲುವಾಗಿಯೇ ಮುಡುಪಿ 
ಟ್ರರೆ ದುರ್ಜನರು “ ಪರಪೀಡನಾರ್ಥಂ ಇದಂ ಶರೀರ೦ ” ಪರರಿಗೆ ಹಿಂಸೆ ಮಾಡುವುದ 
ರಲ್ಲಿಯೇ ತಮ್ಮ ಶರೀರವನ್ನು ಸವೆಸುವರು. ಎರಡನೆಯವರಿಗೆ ಹಿಂಸೆ ಕೊಡುವ 
ಸಲುವಾಗಿಯೇ ತಾವು ಹುಟ್ಟಿ ಬಂದಿರುವರೆಂದು ಅನ್ನುವಂತೆ ವರ್ತಿಸುವ ಜನರೇ 


ಹೆಚ್ಚು . 


ಮಾನವ ಜನ್ಮದ ಹಾಗೂ ಜಿ ವ ಸ ದ ಶ್ರೇಷ್ಠತೆ ಪರೋಪಕಾರದಲ್ಲಿದೆ. 
ಪರೋಪಕಾರದ ಸಲುವಾಗಿ ನದಿಗಳು ಹರಿಯುತ್ತವೆ, ಗಿಡಗಳು ನೆರಳನ್ನೂ ಹಣ್ಣು 
ಹಂಪಲುಗಳನ್ನೂ ಕೊಡುತ್ತವೆ, ಪಶುಗಳು ಹಾಲನ್ನು ಕೊಡುತ್ತವೆ, ಗೋವು 
ಇಟ್ಟ ಸಗಣಿಯನ್ನು ತಟ್ಟಿ ಕುಳ್ಳು ಮಾಡಿ ಸುಟ್ಟರೆ ಅದು ನೊಸಲಿಗೆ ವಿಭೂತಿಯಾಗಿ 
ಪಾಪಪರಿಹಾರಕ್ಕೆ ಒಳ್ಳೆ ಉಪಕಾರಿಯಾಗುವುದು . ಇವೆಲ್ಲವು ಇರುವುದು ಪರೋಪ 
ಕಾರಕ್ಕಲ್ಲದೇ ಸ್ವಉಪಭೋಗಕ್ಕಲ್ಲ. ಆದರೆ ಬುದ್ದಿ ಜೀವಿಯಾದ ಮಾನವನಿಗೆ ಪರೋ 
ಪಕಾರದ ಗುಣವು ಇಲ್ಲದಿದ್ದರೆ ಅವನ ಜೀವನ ಇವುಗಳಿಗಿಂತ ಕೀಳು, ಇನ್ನೊಬ್ಬ 
ರನ್ನು ಬದುಕಿಸುವುದರ ಮೇಲೆ ಮನುಷ್ಯನ ಬೆಲೆ ಕಟ್ಟಬೇಕಾಗುತ್ತೆದೆ. ಸಂಪತ್ತು , 
ವಿದ್ಯೆ , ಶಕ್ತಿ , ಸಮಯ ಎಲ್ಲರ ಒಳಿತಿಗಾಗೆ ಉಪಯೋಗಿಸಬೇಕಾದದ್ದು ಮಾನವ 
ಧರ್ಮ. ತನಗೆ ಒಳ್ಳೆಯದನ್ನು ಮಾಡಿಕೊಳ್ಳುವವನು ಮೊದಲು ಇನ್ನೊಬ್ಬರಿಗೆ 
ಒಳ್ಳೆಯದನ್ನು ಮಾಡಬೇಕಾಗುತ್ತದೆ. ಮನುಷ್ಯ ಜೀವನದಲ್ಲಿ ನಿಶ್ಚಯವಾಗಿ ಅತ್ಯಂತ 
ಸುಖಕರವಾದ ಕಾರ್ಯವು ಎರಡನೇಯವರಿಗೆ ಒಳ್ಳೆಯದನ್ನು ಮಾಡುವುದರಲ್ಲಿಯೇ 
ಅದೆ. ಮದವೇರಿದ ಬಲಶಾಲಿ ಆಡಳಿತಗಾರನ ಹಾಗೂ ಮದಾಂಧನಾದ ಧನಿಕನ 
ಬಗೆಗೆ ಜನರ ಹೆದರಿಕೆ ಹಾಗೂ ತಿರಸ್ಕಾರವಿರುವುದು. ಆದರೆ ಸಜ್ಜನರ ಮತ್ತು 
ಪರೋಪಕಾರ ಮಾಡುವ ಪುಣ್ಯ ಪುರಷರ ಬಗ್ಗೆ ಜನರ ಗೌರವವಿರುತ್ತದೆ. ಪರೋಪ 
ಕಾರಿಯು ಕರ್ಪುರದಂತೆ ಸುಟ್ಟುಕೊಂಡು ಸಮಾಜಕ್ಕೆ ಶಾಂತಿ, ಎಂಬ ಬೆಳಕನ್ನು 
ಕೊಡುತ್ತಾನೆ. ಕೊಟ್ಟು ಬದುಕುವುದಕ್ಕಿಂತ ಶ್ರೇಷ್ಠವಾದ ಗುಣ ಬೇರೊಂದಿಲ್ಲ. 
ಆಪತ್ಕಾಲದಲ್ಲಿ ನೆರವಾಗುವವನೆ ಪರೋಪಕಾರಿ ಅವನೇ ನಿಜವಾದ ಬಂಧು, ಪರರಿಗೆ 
ಕೊಟ್ಟ ಮೇಲೆ ಯಾವುದು ಉಳಿಯುವುದೋ ಅದೇ ತನಗೆ, ಬಚ್ಚಿಟ್ಟಿದ್ದು 
ಯಾವುದೋ ಅದು ಪರರಿಗೆ, ಇದಕ್ಕೊಂದು ಉದಾಹರಣೆ ಕೊಡುವುದಾದರೆ 
38 

- ಸಿದ್ದಗಂಗಾ 


ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಒಬ್ಬ ಧನಿಕನಿದ್ದನು. ಎಂಥ ಹಿರಿದಾದ 
ಸರಿಸಂಪತ್ತು ಬಂದೊದಗಿದಾಗ ವಿನಯವನು ಕೊಡು ಅಂತಾ ಜ್ಞಾನಿಗಳಾಡಿದ 
ಮಾತುಗಳನರಿಯದೆ ಆತ ಪಿತ್ರಾರ್ಜಿತ ಆಸ್ತಿಯಿಂದ ಹಣವನ್ನು ಹೆಚ್ಚಿಗೆ ಸಂಪಾ 
ದಿಸಿದನೆಂಬುದನ್ನು ಮರೆತು ತಾನೇ ತನ್ನ ಪ್ರಯತ್ನದಿಂದ - ಹೇರಳ ಹಣವನ್ನು 
ಸಂಪಾದಿಸಿದನೆಂಬ ಅಹಂಕಾರ ಅವನಲ್ಲಿ ತುಂಬಿ ತುಳುಕುತ್ತಿತ್ತು . ತನ್ನ ಒಡ 
ಹುಟ್ಟಿನ ಅಣ್ಣ ತಮ್ಮಂದರಿಗೆ ತಾನು ಸತ್ತ ಮೇಲೆಯಾದರೂ ಕೂಡ ತಾನೇ ಗಳಿಸಿದ 
ಹಣವು ಅವರಿಗೆ ದೊರೆಯಲಾರದೆಂಬ ದುರುದ್ದೇಶದಿಂದ ಹಣವನ್ನು ಹೂಳಿಟ್ಟನು. 
ಅದನ್ನು ತನ್ನ ಎಲ್ಲ ಮಕ್ಕಳಿಗೆ ತಿಳಿಸಿದನು. ಮುಂದೆ ಕೆಲವು ವರ್ಷಗಳು ಗತಿಸಿದವು. 
ತನ್ನ ಎಲ್ಲ ಮಕ್ಕಳು ಸತ್ತರು. ಮುಂದೆ ತಾನೂ ಸತ್ತನು. ಹುಗಿದಿಟ್ಟ ಹಣವು 
ಸರರ ವಶವಾಯಿತು, ಇದ್ದಾಗ ಕೊಡದವನು ಎದ್ದಾಗ ಕೊಡಲಾರ, ಕಾರಣ ಜೀವ 
ವಿರುವಾಗಲೇ ಕೊಟ್ಟಿದ್ದು ಮುಂದೆ ಕಟ್ಟಿಟ್ಟ ಬುತ್ತಿಯಾಗುವುದು , ಜೀವನೋಪಾ 
ಯಕ್ಕಾಗಿ ಸತ್ಯ ಶುದ್ಧವಾದ ಉದ್ಯೋಗದಿಂದ ಬಂದ ಹಣವನ್ನು ಸ್ವಹಿತದೊಂದಿಗೆ 
ಸರಹಿತಕ್ಕಾಗಿ ನಿರ್ವಂಚನೆಯಿಂದ ಬಳಸುವುದು ಕಾಯಕ. ಇಂಥ ಕಾಯಕದಲ್ಲಿ 
ಪರೋಪಕಾರದ ಗುಣವಿದೆ. ತನಗಾಗಿ ಮಾಡುವುದು ಉಪಜಿವನ ಪರಹಿತಕ್ಕಾಗಿ 
ಮಾಡುವುದು ಜೀವನ, ಪರಹಿತವೆ ಶಿವಹಿತವೆಂದು ಮಾಡುವುದು ಶಿವಜೀವನ: 
ಅಂಥ ಶಿವಜೀವನವೇ ಶರಣರ ದಾಸೋಹದಲ್ಲಿ ಅಡಕವಾಗಿದೆ. 


1ಂ ಪರೋಪಕಾರದಲ್ಲಿ ಉತ್ತಮ , ಮಧ್ಯಮ , ಕನಿಷ್ಠ ಅಂತಾ ಮೂರು ವರ್ಗ 
ಗಳನ್ನು ಪೂರ್ವಾರ್ಜಿತರು ಮಾಡಿದರೂ ಇಂದಿನ ಕಾಲದಲ್ಲಿ ಅದರಲ್ಲಿ ಐದು ವರ್ಗ 
ಗಳಾದದ್ದು ಕಂಡು ಬರುವುದು. ಯಾರು ತಮ್ಮ ಸ್ವಾರ್ಥವನ್ನು ಬಿಟ್ಟು ಪರರಿಗೆ 
ಉಪಕಾರ ಮಾಡುವರೋ ಅವರು ಉತ್ತಮರು. ತಮ್ಮ ಸ್ವಾರ್ಥಕ್ಕೆ ಧಕ್ಕೆ ಬಾರದಂತೆ 
ಬೇರೆಯವರಿಗೆ ಉಪಕಾರ ಮಾಡುವವರು ಮಧ್ಯಮ ವರ್ಗದವರು, ಸ್ವಾರ್ಥಕ್ಕೂ 
ಸ್ಪರ ಪರಹಿತಕ್ಕೆ ಅಡ್ಡಿ ಆತಂಕಗಳನ್ನೊಡು ವವರು ಕನಿಷ್ಠ ವರ್ಗದವರು. ಇನ್ನು 
ತಮ್ಮ ಸ್ವಂತದ ಪ್ರಯೋಜನವಿಲ್ಲದಿದ್ದರೂ ಬೇರೆಯವರ ಅಹಿತವನ್ನು ಬಯಸು 
ರವರು ಆಧವರು. ಆದರೆ ತಮಗೂ ಕೆಡಕಾದರೂ ಅಡ್ಡಿಯಿಲ್ಲ. ಬೇರೆಯವರಿಗೆ 
ಡಕನ್ನೇ ಬಯಸುವವರು ಎಂಥ ನೀಚರೆಂಬದನ್ನು ವರ್ಣಿಸಲಿಕ್ಕೆ ಬಾರದು. ಕಾಲಾ 
ಹುಸಾರ ಮೊದಲಿನ ವರ್ಗದವರ ಸಂಖ್ಯೆ ಕಡಿಮೆಯಾಗಿ ಕೊನೆಯ ವರ್ಗದವರ ಸಂಖ್ಯೆ 
ಹೆಚ್ಚುತ್ತಲೇ ಇದ್ದದ್ದು ಕಂಡುಬರುವುದು. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ 
ತನ್ನ ಹಿತದೊಂದಿಗೆ ಬೇರೆಯವರ ಹಿತವನ್ನು ಬಯಸುವ ಮನೋಧರ್ಮವನ್ನು 
ಸೆಳೆಯಿಸಿಕೊಳ್ಳುವುದರಲ್ಲಿಯೇ ತನ್ನ ಜೀವನದ ಸಫಲತೆ ಹಾಗೂ ಸಾರ್ಥಕತೆಯಿದೆ. 


ಸೂನ್ಸ್, 1983 


39 


* ಒಂದು ಪವಾಡ ' 


-- ---- ದೋ , ಚಿಕ್ಕೀರಪ್ಪ , ಎಚ್ . ಎ.ಎಲ್ ., ಬೆಂಗಳೂ 


೧೯೬೩ ಆಶ್ವಯುಜ ಮಾಸ, ತುಮಕೂರು ಪ್ರಥಮ ದರ್ಜೆ ಕಾಲೇಜಿನ 
ವಿದ್ಯಾರ್ಥಿಯಾಗಿದ್ದೆ . ಮಹಾ ವಿದ್ಯಾಲಯಕ್ಕೆ ನೋಂದಣಿಯಾಗಿ ಮೂರು ತಿಂಗ 
ಕಳೆಯುವಷ್ಟರಲ್ಲಿ ಪದವಿ ಪಡೆಯುವ ನನ್ನ ಆಶಾಗೋಪುರ ಬಿರುಗಾಳಿಗೆ ಸಿಕ್ಕ ತರಗೆ 
ಯಂತಾಗಿತ್ತು . ವಿದ್ಯಾಭ್ಯಾಸ ಮುಂದುವರೆಸಲು ಭರಿಸಲಾಗದ ಆರ್ಥಿಕ ಮುಗ್ಗಟ 
ಹಳಿ ಗೆ ಹಿಂತಿರುಗಿ ವ್ಯವಸಾಯದ ಕೆಲಸದಲ್ಲಿ ತಂದೆಯವರಿಗೆ ಸಹಾಯ ಮಾಡುವು 
ಎಂದು ಅಂತರಾತ್ಮ ಹೇಳುತ್ತಿದ್ದರೂ , ಎಷ್ಟು ದಿವಸಗಳು ಈ ಸಹಾಯ ? ಇರ 
ಭೂಮಿಯಾದರೋ ಅತ್ಯಲ್ಪ . ಅದರಲ್ಲಿ ಮುಂದೆ ಪಂಚಪಾಂಡವರಂಥ ನಮ್ಮೆ 
ಬದುಕು ಹೇಗೆ ? ಪಂಚ ಕನೈಯರಂತಿರುವ ಒಬ್ಬ ಅಕ್ಕ ಮತ್ತು ನಾಲ್ಕು ತಂಗಿಯ 
ವಿವಾಹದ ಖರ್ಚು ಭರಿಸಲು ಸಾಧ್ಯವೆ? ಏನೇನೋ ಆಲೋಚನೆಗಳಿಂದ, ಇನ 
ಬಾಲ್ಯಾವಸ್ಥೆಯಲ್ಲಿದ್ದ ನನ್ನ ಮನಸ್ಸು ತುಮುಲದಲ್ಲಿ ಮುಳುಗಡೆ ಯಾ ಯಿ ತ 
ಹಿಂದೊಮ್ಮೆ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಪ್ರೌಢ ವಿದ್ಯಾಭ್ಯಾಸಕ್ಕೆ ಹೋಗ 
ಸಂದರ್ಭದಲ್ಲಿ, ಇಂತಹದೇ ಪರಿಸ್ಥಿತಿಯೊದಗಿದಾಗ ಬಹಳ ಪ್ರಯಾಸದಿಂದ ಭಗವಂತ 
ಕರುಣೆಯಿಂದ ಅನಾಯಾಸವಾಗಿ ಬಿಡುಗಡೆ ಹೊಂದಿದೆ. ಮಹಾ ವಿದ್ಯಾಲಯ 
ಖರ್ಚನ್ನು ನಿಭಾಯಿಸುವುದು ದುಸ್ಯಾಧ್ಯವೆನಿಸಿತು. ದೇವರು ನನ್ನನ್ನು ಏಕೆ ಒಕ್ಕೆ 
ಗರ ವಂಶದಲ್ಲಿ ಹುಟ್ಟಿಸಿದ ? ನನ್ನ ವಂಶದಲ್ಲಿ ಒಬ್ಬನನ್ನಾದರೂ ವಿದ್ಯಾವಂತನನ 
ಮಾಡುತ್ತೇನೆಎಂದು ಛಲತೊಟ್ಟ ಪೂಜ್ಯ ತಾತ ದೊಡ್ಡಿರಪ್ಪನವರ ಆಶೆಯ ಕುಡ 
ಅವರೆದುರಿಗೇ ಕಾಲುಮುರಿದು ಬೀಳುವಂತಾಗಿದೆ ! ನಮ್ಮ ಹುಡುಗ “ ಯಾ 
ಕ್ಲಾಸ್ಮಾಗೂ ಹಿಂದಾಗಿಲ್ಲ, ಊರಾಗ ಎಲ್ಲಾ ಹುಡುಕ್ಕಿ೦ತ ಮುಂದೊಯಾವೆ 
ಎಂದು ಸಂತೋಷ ಮತ್ತು ಹೆಮ್ಮೆಯಿಂದ ಊರವರಲ್ಲಿ ಹೇಳುತ್ತಿದ್ದ ತಂದೆ ತಾಯಿನ 
ಸ್ಥಿತಿ ಏನಾಗಬಹುದು ? ಅವರು ಹೇಗೆ ಹಳ್ಳಿಯವರಿಗೆ ತಮ್ಮ ಮುಖ ತೋರಿಸುವರು 
ನಾನು ಬಾಲಕನಾಗಿದ್ದಾಗಿನಿಂದಲೂ , ನನ್ನ ಅಲ್ಪ ವಿದ್ಯಾಸಂಪತ್ತಿಗೆ ಮಹಾನ್ ಗೌರ 
ವನ್ನು ಕೊಟ್ಟು ಉಚ್ಚ ಸ್ಥಾನದಲ್ಲಿರಿಸಿದ್ದ ಹಳ್ಳಿಯವರಿಗೆ ಹೇಗೆ ನನ್ನ ಮುಖ ತೋರಿ! 
ವುದು ? ಇಂತಹ ನಿಸ್ಸಹಾಯಕ ಸ್ಥಿತಿಯಲ್ಲಿ ಮುಳುಗಿಸಿದ ನನ್ನ ಆಲೋಚನೆ 
ಭೂತ, ರೋಗಉಲ್ಬಣಿಸಿ ಅತಿ ಪ್ರಜ್ಞಾ ಶೂನ್ಯತೆಯಲ್ಲಿ ಚಡಪಡಿಸುವರೋಗಿಯ 
ಏನೇನೋ ಬಡಬಡಿಸತೊಡಗಿದೆ. ದುಃಖ ಉಮ್ಮಳಿಸಿ ಬರುತ್ತಿತ್ತು , ಕೋಣೆಯ 
ಯಾರೂ ಇಲ್ಲ, ಒಬ್ಬನೇ ಗೆಳೆಯ ರಂಗಧಾಮಯ್ಯನೂ ಊರಿಗೆ ಹೋಗಿದ್ದ , ನ 


40 


ಸಿದ್ಧಗಂಗೆ 


ತಣಿಯುವವರೆಗೆ ಕಂಬಳಿ ಮೇಲೆಹೊರಳಾಡುತ್ತಾ ಅಳುತ್ತಿದೆ , ಈ ಅಳುವಿನ ಆಳದಲ್ಲಿ 

7 
ಆದರೆ 

ಗವಿದೆ 
ನಿದ್ರೆ ಆವರಿಸಿದ್ದೇ ತಿಳಿಯಲಿಲ್ಲ . 

- ಮುಂಜಾನೆ ಏಳುವಾಗ್ಗೆ ಮನಸ್ಸು ತುಂಬ ಉಲ್ಲಸಿತವಾಗಿತ್ತು . ರಾತ್ರಿಯ 
ದುಃಖ , ದುಗುಡದ ಪರಿವೆಯೇ ಇಲ್ಲ, ದೇಹದಲ್ಲೇನೋ ನವಶಕ್ಕೆ ಪ್ರವಹಿಸುತ್ತಿರು 
ವಂತೆ ಭಾಸವಾಯಿತು. ಕೊರೆಯುವ ಚಳಿಯಲ್ಲೂ ತಣ್ಣೀರ ಸ್ನಾನ ಮಾಡಿದಾಗ 
ಉಂಟಾದ ನಡುಕದಲ್ಲಿ ಮನಸ್ಸನ್ನು ಮುಚ್ಚಿದ್ದ ಅಂಧಕಾರದ ತುಮುಲವೆಲ್ಲಾ ಬಿಟ್ಟೋಡಿ 
ದಂತೆ . ಮೆ - ಮನಸ್ಸು ಅನಿರ್ವಚನೀಯ ಆನಂದದ ಸವಿಯಲ್ಲಿತ್ತು , ಹಂಚಿ 
ಕೊಳ್ಳಲು ಗೆಳೆಯನೂ ಇರಲಿಲ್ಲ, ಅಲ್ಲದೆ ಮಹಾ ವಿದ್ಯಾಲಯಕ್ಕೆ ಅಂದು ಬಿಡುವು. 


ಒಬ್ಬನೇ ಎಷ್ಟು ಹೊತ್ತುಕೋಣೆಯಲ್ಲಿರುವುದು ? ಮಾನವ ಸಂಘಜೀವಿಯಲ್ಲವೆ? 
ಮನಸ್ಸಿಗೆ ಸಮಾಧಾನವಾಗುವ ತಾಣಕ್ಕೆ ಹೋಗಬೇಕೆಂಬ ಬಯಕೆಯಾಯಿತು. - 8 
ಘಂಟೆಗೆಲ್ಲಾ ಉಪಾಹಾರ ಮುಗಿಸಿ ಅನ್ಯಮನಸ್ಕನಾಗಿ ಸಿದ್ದಗಂಗಾ ಕ್ಷೇತ್ರದ ಕಡೆ 
ಕಾಲೆಳೆದೆ. ತುಮಕೂರು ಸೇರಿ ಮೂರು ತಿಂಗಳುರುಳಿದ್ದರೂ , ಒಮ್ಮೆಯೂ ಇಲ್ಲಿಗೆ 
ಬರುವ ಯೋಚನೆ ಸುಳಿಯಲಿಲ್ಲ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಶ್ರೀ 
ಶಿವಕುಮಾರ ಸ್ವಾಮಿಗಳವರ ವ್ಯಕ್ತಿತ್ವ , ಉದಾರತೆ, ಸಂಸ್ಥೆಯನ್ನು ನಡೆಸಿಕೊಂಡು 
ಹೋಗುತ್ತಿದ್ದ ರೀತಿ ಬಹಳ ಕಷ್ಟ ಪರಿಸ್ಥಿತಿಯಲ್ಲಿ ಊಟೋಪಚಾರದ ವಿಷಯದಲ್ಲಿ 
ಅವರು ಹೇಗೆ ನಿಭಾಯಿಸುತ್ತಿದ್ದಾರೆ ಮುಂತಾಗಿ ಅಲ್ಲಿನ ಎಲ್ಲ ವಿವರಗಳೂ ಕರ್ಣಾ 
ಕರ್ಣಿಕೆಯಾಗಿ ಕೇಳಿದ್ದೆ . ಇದೆಲ್ಲಾ ನಿಜವಿರಬಹುದೆ ? ಹಾಗಿದ್ದರೆ ನಾನೇತಕ್ಕೆ ನೇರ 
ವಾಗಿ ಅವರನ್ನು ಸಂದರ್ಶಿಸಿ ಅವರ ಆಶ್ರಯವನ್ನು ಕೋರಬಾರದು ? ಆಶ್ರಯ 
ವಿತ್ತರೆ ನನ್ನ ವಿದ್ಯಾರ್ಥಿ ಜೀವನ ರಥ ಸುಗಮವಾಗುತ್ತದಲ್ಲಾ ? ಈ ಆಲೋಚನೆಗಳ 
ಗುಂಗಿನಲ್ಲೇ ಶ್ರೀ ಕ್ಷೇತ್ರ ಸೇರಿದೆ. ಅಲ್ಲಿಗೆ ಬರುವ ಭಕ್ತಾದಿಗಳು ಮತ್ತು ಆಗಂತು 
ಕರಲ್ಲೊಬ್ಬನಾಗಿ ಶ್ರೀ ಕ್ಷೇತ್ರದ ದರ್ಶನವನ್ನು ಪಡೆದು ಬಂದೆ. ಅಷ್ಟೊತ್ತಿಗೆ ಊಟದ 
ಸಮಯವಾಗಿತ್ತು . ಊಟದ ಸಾಲಿನಲ್ಲಿ ನಾನೂ ಒಬ್ಬನಾದೆ. ಊಟವಾಯಿತು. 
ಅಂದು ಹಬ್ಬದೂಟ. ಊಟದ ತೃಪ್ತಿಯಲ್ಲಿಯೇ ನನ್ನ ಬಯಕೆ ಈಡೇರುವುದೆಂಬ 
ಮುನ್ಸೂಚನೆ ನನ್ನ ಮನಸ್ಸಿಗಾಯಿತು. 


- ಊಟದ ನಂತರ ಎಲ್ಲ ವರ್ಗಗಳ ಜನರಿಗೆ ತಾರತಮ್ಯವಿಲ್ಲದೆ ಸೇವಾಕರ್ತ 
ರಾಗಿದ್ದ ಸಾಕಾರಮೂರ್ತಿ ಶ್ರೀ ಶ್ರೀ ಗಳವರನ್ನು ಕಂಡು , ನನ್ನ ಅಳಲನ್ನು ಅವ 
ರೊಂದಿಗೆ ತೋಡಿಕೊಂಡು ಅವರ ಮಾರ್ಗದರ್ಶನ ಪಡೆಯಬೇಕೆಂಬ ಅತೀವ ಆಸೆ 
ಯಿಂದ ದರ್ಶನಾರ್ಥಿಗಳ ಸಾಲಿನಲ್ಲಿ ನಾನೇ ಮುಂದಾದೆ . 

ವಂದಲಿ 
ಸಂಜೆ 4 ಗಂಟೆಗಳ ಸುಮಾರಿಗೆ ದರ್ಶನ ಪ್ರಾಪ್ತಿ , ಶ್ರೀ ಶ್ರೀ ಗಳವರ ಪಾದ 


ಜೂನ್, 1983 


41 


ಕಮಲಗಳಿಗೆ ಸಾಷ್ಟಾಂಗವೆರಗಿ ನನ್ನ ಬಯಕೆಯನ್ನು ಅವರಲ್ಲಿ ಈ ರೀತಿ ಅರಿಕೆ 
ಮಾಡಿದೆ. “ ಮಹಾಸ್ವಾಮಿ , ನನಗೆ ವಿದ್ಯಾಭ್ಯಾಸ ಮುಂದುವರೆಸಬೇಕೆಂಬ ಮಹ 
ದಾಸೆ. ನನ್ನ ಮನೆಯವರ ಪರಿಸ್ಥಿತಿ ಅದಕ್ಕೆ ಅನುಕೂಲವಾಗಿಲ್ಲ. ಉದರ ಪೋ 
ಷಣೆಗೇ ಕಷ್ಟವಾಗಿರುವ ಅತೀವ ಬಡತನ. ಇಂಥ ಪರಿಸ್ಥಿತಿಯಲ್ಲಿ ತಾವು ದೊಡ್ಡ 
ಮನಸ್ಸು ಮಾಡಿ ನಿಮ್ಮಲ್ಲಿ ಆಶ್ರಯ ವಿತ್ತರೆ ನನ್ನ ಜ್ಞಾನಾರ್ಜನೆಯ ದಾಹಕ್ಕೆ ನೀರು 
ಣಿಸಿದಂತಾಗುತ್ತದೆ' ಎಂದು ಅವರಲ್ಲಿ ಬಿನ್ನವಿಸುವಷ್ಟರಲ್ಲಿ ದುಃಖ ಉಮ್ಮಳಿಸಿ ಬಂತು. 

- ಎರಡು ನಿಮಿಷ ಮಾನ ವಾತಾವರಣ , ಶ್ರೀ ಶ್ರೀ ಗಳು ನನ್ನ ದೃಷ್ಟಿ 
ದೃಢೀಕರಿಸಿ ನೋಡಿದರು . ಅವರ ನೋಟವನ್ನು ಎದುರಿಸಲಾಗದೆ ತಲೆ ಬಾಗಿದೆ. 
ಒಂದು ನಿಮಿಷ ಕಳೆಯುವುದು ಒಂದು ಯುಗದಂತಾಯಿತು. ನಿಧಾನವಾಗಿ ನನ್ನ 
- ಬೆನ್ನ ಮೇಲೆಕೈಯಾಡಿಸಿ “ ಏಳು ಮಗು ” ಎಂದರು. ಅವರ ಕೈಯಿಂದ ಅಗೋಚರ 
ಶಕ್ತಿ ನನ್ನಲ್ಲಿ ಲೀನವಾದಂತಾಗಿ ಮೈ ಪುಳಕಿತವಾಯಿತು. ಜೊತೆಯಲ್ಲಿಯೇ ಅವರ 
ಅಮರ ಅನ್ನು ತವಾಣಿ ನುಡಿಯಿತು. " ಮಗೂ , ಇಲ್ಲಿ ನೀನು ಆಶ್ರಯಾಭಿಲಾಷಿ 
ಯಾಗಿ ಬಂದಿರುವೆ. ಅದರ ಪ್ರಮೇಯ ನಿನಗಿಲ್ಲ. ನಿನಗೆ ದೇವರ ಆಶ್ರಯವಿದೆ, 
ಅದರ ಬಲದಿಂದಲೇ ಇದೂವರೆಗೂ ನಿನ್ನ ಬಯಕೆ ಬಳ್ಳಿಯನ್ನು ಚಿಗುರಿಸುತ್ತಾ 
ಬಂದಿದ್ದೀಯೆ. ಈಗ ನಿನ್ನ ಬಯಕೆಗೆ ಸ್ವಲ್ಪ ವಿಶ್ರಾಂತಿ ನೀಡಿ ನಿನ್ನ ಪಥ ಬದಲಾ 
ಯಿಸ ಬೇಕಾಗಿದೆ. ನಿನ್ನ ಕಷ್ಟ ಪರಿಹಾರವಾಗುತ್ತೆ . ನಿಮ್ಮ ಹಳ್ಳಿಗೆ ಈಗಿಂದೀಗಲೇ 
ಹೊರಟು ನಿನ್ನ ತಂದೆ ತಾಯಿಗಳ ದರ್ಶನ ಮಾಡು, ಮುಂದಿನ ಕೆಲಸ ಸುಗಮ 
ನಾಗುತ್ತೆ ” ಎ೦ ದ ರು . ಗೆ ನಾನೇ ಧನ್ಯ , ನನ್ನ ಭಾಗ್ಯಕ್ಕೆ ಎಣೆಯುಂಟಿ ? ಮತ್ತೆ 
ಸಾಷ್ಟಾಂಗವೆರಗಿ , ಅವರ ಅಮೃತ ವಾಣಿಯನ್ನು ಮನನ ಮಾಡುತ್ತಾ ಅವರ ಆಶೀ 
ರ್ವಾದವನ್ನು ರಕ್ಷಣೆಯಾಗಿ ಪಡೆದು ಹೊರ ಹೊರಟೆ, ತುಮಕೂರು ಮುಟ್ಟುವಲ್ಲಿ 
6 ಗಂಟೆಯಾಯಿತು. 
- ಹಳ್ಳಿಗೆ ಹೋಗುವ ಬಸ್ಸು ಅಂದಿಗೆ ಇರಲಿಲ್ಲ . ಮಾರನೇ ದಿನ ಮೊದಲನೇ 
ಬಸ್ C ಸಿದ್ದಗಂಗಾ ' ಹತ್ತಿ ಹನ್ನೊಂದು ಗಂಟೆಗೆಲ್ಲಾ ನನ್ನ ಊರಾದ ಆಂಧ್ರ 
ಪ್ರ ದೆಶ ದ ಹೊಟ್ಟು ಬೆಟ್ಟವನ್ನು ಸೇರಿದೆ. ತಂದೆ ಪರವೂರಿಗೆ ಹೋಗಿದ್ದರು. 
ತಾಯಿ ಮತ್ತು ತಾತನವರಿದ್ದರು. ಯಾವ ನಿ ಶೇ ಷ ವೂ ಹಳ್ಳಿಯಲ್ಲಿರಲಿಲ್ಲ. 
ಅಂದಿನ ಅಂಚೆ ಬರಲು ಇನ್ನೂ ಒಂದು ತಾಸು ಸಮಯವಿತ್ತು . ಅಂಚೆ ಕಛೇರಿ 
ಯಲ್ಲಿಯೇ ಕಾದು ಕುಳಿತೆ . ಅಂಚೆ ಬಂದಿತು, ಒಂದೇ ಒಂದು ಕಾಗದವನ್ನು 
ಹೊತ್ತು . ಆಶ್ಚರ್ಯ ! ನನಗೆ ಸಂದರ್ಶನ ಪತ್ರ ! ಬೆಂಗಳೂರು ವಿಮಾನ ಕಾರ್ಖಾ 
ನೆಯಿಂದ ! ಸಂತೋಷವನ್ನು ವರ್ಣಿಸಲಳವೇ ? ಆದರೆ ಪತ್ರದ ಒಕ್ಕಣೆ ಓದಿದಾಗೆ 
ಅಷ್ಟೇ ನಿರಾಶೆಯಿಂದ ಜಂಘಾಬಲವೇ ಉಡಿಗಿ ಹೋಯಿತು. ಅಂದು 23 -10 -63 
ಸಂದರ್ಶನವಿರುವುದು ಅಂದೇ ಬೆಳಿಗ್ಗೆ 8 ಗಂಟೆಗೆ. ಪತ್ರ ದೊರೆತಿದ್ದು ಅ೦ ದೇ 
42 

ಸಿದ್ದಗಂಗಾ 


- 12 .15 ಕ್ಕೆ : ಮಾಡುವುದಾದರೂ ಏನು ? ಕೈಗೆ ಬಂದ ತುತ್ತು ಬಾಯಿಗಿಲ್ಲವಾಯಿ 
ಇಲ್ಲಾ ? ಸಂದರ್ಶನ ಕೈ ಬಿಡಲು ಮನಒಪ್ಪಲಿಲ್ಲ. ಏಕೆ ಪ್ರಯತ್ನಿಸಬಾರದು ? 
ಮನದ ಬಡಬಡಿಕೆ. ಅಂತೂ ನಿರ್ಧಾರಕ್ಕೆ ಬಂದೆ - ಸಂದರ್ಶನಕ್ಕೆ ಹೊರಡುವುದೆಂದು . 
ಮೇಲಾಗಿ ಶ್ರೀ ಶ್ರೀಗಳವರ ಅಭಯ ಹಸ್ತದ ರಕ್ಷಣೆ ನನಗಿರುವಾಗ ಏಕೆ ಹಿಂಜ 
ರಿಯುವುದು ? 


ಮನೆಯಲ್ಲಿ ತಂದೆಯವರಿಲ್ಲ. ತಾಯಿ , ತಾತನವರ ಹತ್ತಿರ ಹಣ ವಿ ರು ವ 
ಸೂಚನೆಯಿಲ್ಲ. ಯಾರನ್ನು ಕೇಳುವುದು ? ಕೇಳಿದರೆ ಕೊಟ್ಟಾರೆ ? ಊ ರಲ್ಲಿ 
ಯಾರನ್ನು ಕೇಳಲು ಮನ ಒಪ್ಪಲಿಲ್ಲ. ತಾಯಿಯವರಿಗೆ ರಾಗಿ ರೊಟ್ಟಿ ಮಾಡಿ, 
ಕಡಲೆಕಾಯಿ ಚಟ್ಟಿ ಮಾಡಲು ಹೇಳಿ, ಎರಡು ಮೈಲು ಅಂತರದ ಹಳ್ಳಿಗೆಹೋಗಿ 
ಅಲ್ಲಿ ಒಬ್ಬ ನನ್ನ ಸಹಪಾಟಿ ಮಿತ್ರನಿಂದ ಹತ್ತು ರೂಪಾಯಿ ಪಡೆದು ಹಿ೦ ದಿ ರು 
ಗಿದೆ. ಹಣ ಸಾಲದ), ಚಾರ್ಜಿಗಷ್ಟೇ ಸಾಕಾಗುತ್ತದೆ. ಧೈರ್ಯದಿಂದ ಪ್ರಯಾಣ 
ಬೆಳಸಿದೆ. ತಾತನವರು ಐದು ರೂಪಾಯಿಗಳನ್ನು ಅವರ ಪ೦ಚೆ ಯ ಗಂಟು 
ಬಿಚ್ಚಿ ತೆಗೆದುಕೊಟ್ಟರು. ಮನೆಯ ಯಾರಿಗೂ ಒಂದು ಪೈಸೆಯನ್ನು ಕೊ ಡ ದ 
ತಾತನವರ ಉದಾರತೆಗೆ ಎಲ್ಲರೂ ಉದ್ದಾರವೆತ್ತಿದರು . ಅದು ನನ್ನ ಭಾಗದಪುಣ್ಯ , 


ಸಂದರ್ಶನವಾಗುವುದಿಲ್ಲ . ಆಗ 
ವಿನಿಮಯ ತಂದ್ದ ರು . ನನ್ನ 


24 .10 -83 ಬೆಳಿಗ್ಗೆ 6 -30 ಕ್ಕೆ ಬೆಂಗಳೂರು ತಲುಪಿದೆ. 8 ಗಂಟೆಯೊ 
ಳಗೆ ವಿಮಾನ ಕಾರ್ಖಾನೆ ಉದ್ಯೋಗ ವಿನಿಮಯ ಕೇಂದ್ರದ ಮುಂದೆ ಹಾಜರಾದೆ. 
ಅಂದು ಬಂದಿದ್ದ ಅಭ್ಯರ್ಥಿಗಳು ಸುಮಾರು 100 ಮಂದಿ. ದುರ್ದೆವದ ಸಂಗತಿ . 
ಎಂದರೆ ಅದರಲ್ಲಿ 10 ಮಂದಿಯೂ ಕನ್ನಡದವರಿಲ್ಲ . ಇದ್ದರೂ ಸಹ ಕನ್ನಡದಲ್ಲಿ 
ಮಾತಾಡಿದರೆ ಅವರ ಯೋಗ್ಯತೆಗೆ ಕುಂದು ಅನ್ನುವಂಥವರಿದ್ದರು . ನನ್ನ ಸಂದ 
ರ್ಶನ ಚೀಟ ನೋಡಿದ ಉದ್ಯೋಗವಿನಿಮಯ ಕೇಂದ್ರದ ಗುಮಾಸ್ತರು “ ನಿನ ಗೆ 
ಸಂದರ್ಶನವಾಗುವುದಿಲ್ಲ . ನಿನ್ನೆಯ ದಿನವೇ ಬರಬೇಕಾಗಿತ್ತು , ವಾಪಸ್ಸು ಹೊರಟು 
ಹೋಗು ” ಎಂದರು . ನನ್ನ ಬೇಡಿಕೆ ನಿರರ್ಥಕವಾಯಿತು. ಹಿಂದಿರುಗಿಹೋಗಲು 
ಮನಸ್ಸೇಬಾರದು . ಅಲ್ಲೇ ಒಂದು ಮೂಲೆಯನಾಶ್ರಯಿಸಿ ಕುಳಿತೆ. ಸ್ವಲ್ಪ ಸಮ 
ಯದ ನಂತರ ಅದೇ ಕಛೇರಿಯ ಅಧಿಕಾರಿಯೆಂದು ನನ್ನ ಅಂತರಂಗ ಲೆಕ್ಕಹಾಕಿತು . 
ಮಿಂಚಿನಂತೆ ಅವರ ಮುಂದೆ ಸುಳಿದೆ. ನನ್ನ ನಿಜ ಸ್ಥಿತಿಯ ಅರಿವನ್ನು ಎರಡೇ 
ಮಾತಿನಲ್ಲಿ ಮುಗಿಸಿ ಸಂದರ್ಶನ ಚಿ ಟ ಯ  ು ಅ ವ ರಿ ಗೆ ಕೊಟ್ಟೆ. 
ಶ್ರೀ ಶ್ರೀ ಗಳವರೇ ಅವರಲ್ಲಿ ಮೂಡಿಬಂದು ನನ್ನನ್ನು ಸ್ವಾಗತಿಸುತ್ತಿದ್ದರೋ 
ಎನ್ನುವಂತೆ ಮಂದಸ್ಮಿತರಾಗಿ ಗಾಂಭೀರ್ಯದಿಂದ ಸಂದರ್ಶನ ಚೀಟತೆಗೆದುಕೊಂಡು 

ದಿ, ಅಂಚೆ ವಿಳಂಬಕ್ಕೆ ತಾಳೆ ನೋಡಿ, ಅವರೊಂದಿಗೆ ನನ್ನನ್ನು ಕರೆದು ಕೊಂಡು 
ಹೋಗಿ, ಬಾಗಿಲಿನ ಹತ್ತಿರ ನನ್ನನ್ನು ಒಳಬಿಡಲು ನಿರಾಕರಿಸಿದ್ದ ಗುಮಾಸ್ತರಿಗೆ 


ಜೂನ್ , 1983 


43 


ಇಂದು ಬಂದಿರುವ ಎಲ್ಲಾ ಅಭ್ಯರ್ಥಿಗಳ ಸರತಿ ಮುಗಿದ ನಂತರ ನನ್ನನ್ನು ಒ 
ಬಿಡುವಂತೆ ಆದೇಶ ನೀಡಿ ಒಳಕ್ಕೆ ಹೋದರು. ಗುಮಾಸ್ತರಿಗೆ ನನ್ನ ಮೇಲೆ ಎಲ್ಲಿ 
ಲ್ಲದ ಕೋಪ, ಅವರ ಉರಿಗಟ್ಟಿದ ಮುಖವೇ ಅದಕ್ಕೆ ಸಾಕ್ಷಿಯಾಗಿತ್ತು . ಅಧಿಕಾರಿ 
ಒಳಗೆ ಹೋಗುವುದೇ ತಡ " ಏನಯ್ಯಾ , ಬೆಂಗಳೂರಿಗೆ ಮೊದಲನೇ ಬಾರಿಗೆ ಬಂರಿ 
ರುವುದಾಗಿ ಬೊಗಳಿದೆ , ಆಗಲೇ ಸಿಫಾರಸು ” ಎಂದು ಉ ಗ್ರನೋಟ ಬೀರಿದರು 
ಮರು ಮಾತಾಡದೇ ನಾನು ಒಳಸರಿದೆ. 


ನನಗೆ ಸಂದರ್ಶನ ಕರೆ ಬಂದಾಗ ಗೋಧೂಳಿಸಮಯ , ಸಂದರ್ಶನದ ನಿರ್ಣಾ 
ಯಕರು ಒಬ್ಬ ವಿದೇಶೀಯರೂ ಸೇರಿ ದಂತೆ ಮೂರು ಮಂದಿ. ಹೆಚ್ಚಾಗಿ ಪ್ರತಿ 
ಕೇಳಿದ್ದು ವಿದೇಶೀಯರು. ಅವರ ಪ್ರಶ್ನೆಗಳಿಗೆಲ್ಲಾ ಲೀಲಾಜಾಲವಾಗಿ ಉತ್ತರಿಸಿದೆ 
ಗಣೆತ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆ ಕೇಳಿದರು. ನಾನ 
ಪಟ ಪಟನೇ ಉತ್ತರಿಸುತ್ತಿದ್ದ ರೀತಿ ನೋಡಿ ಅವರಿಗೆ ಆಶ್ಚರ್ಯವಾದಂತೆ ನನ 
ವ್ಯಕ್ತವಾಯಿತು. ನನ್ನನ್ನು ಬೆಳಿಗ್ಗೆ ಒಳ ಬರುವಂತೆ ಆದೇಶ ನೀಡಿದ ಅಧಿಕಾರಿಗಳ 
“ ಸಂದರ್ಶನ ಮುಗಿಯಿತು, ನಾಳೆ ಬಂದು ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ 
ವಂತೆ ತಿಳಿಸಿದರು. ನಾನು ಅವರಿಗೆ ಕೈ ಮುಗಿದು ಹೊರಡಲುದ್ಯುಕ್ತನಾದಾ 
ವಿದೇಶೀಯರು “ನಿನಗೆ ಹದಿನೆಂಟು ವರ್ಷಗಳು ಸಂದಿವೆಯೇ ?? ಎಂದರು ಪೂಣ 
ವಾಗದಿದ್ದಲ್ಲಿ ಸಂದರ್ಶನಕ್ಕೆ ನಾನು ಹೇಗೆ ಅರ್ಹನಾಗುತ್ತಿದ್ದೆ ? ಎಂದು ಮರ 
ಪ್ರಶ್ನೆ ಹಾಕಿದೆ. ನನ್ನದು ಸ್ವಲ್ಪ ಉದ್ದಟತನವಾಯಿತೆಂದು ಕಾಣುತ್ತದೆ. “ ಯ 
ನಾಟೀ ಬಾಯ ” ಎಂದು ಮೃದುವಾಗಿ ಬೆನ್ನ ಮೇಲೆ ಹೊಡೆಯುತ್ತಿದ್ದಂತೆಯೇ 
ಅಲ್ಲಿಗೆ ಚಹಾ ಬಿಸ್ಕತ್ತು ಬಂದಿತು. ನನಗೂ ಅದರ ಸವಿ ಕೊಡಿಸಿಯೇ ಬೀಳೊ 
ಟೈರು, ಎಷ್ಟು ಜನಕ್ಕೆ ಇಂತಹ ಸುಯೋಗದ ಲಾಭ ? 


ಸಂದರ್ಶನ ಮುಗಿಯಿತು. ವೈದ್ಯಕೀಯ ಪರೀಕ್ಷೆಯ ಮುಗಿಯಿತು 
ಮತ್ತು 4 - 11 - 63 ರಿಂದ ಕೆಲಸಕ್ಕೆ ಸೇರುವಂತೆ ಆದೇಶವೂ ಬಂತು. ಎಲ್ಲವೂ ಬೇ 
ತೆರೆಯ ಮೇಲೆ ಮೂಡುವ ಚಿತ್ರದಂತೆ ಮೂರೇ ದಿವಸಗಳಲ್ಲಿ ಮುಕ್ತಾಯವಾಯಿತ 
ಶ್ರೀ ಶ್ರೀ ಗಳ ವಾಣಿಯಂತೆ ನನ್ನ ಕಷ್ಟದ ದಿವಸಗಳು ಪರಿಹಾರವಾಗುವ ಕಾ 
ಸನ್ನಿಹಿತವಾಗಿದೆ. ಅವರ ಅಮರವಾಣಿಯು ವಾಣಿಯಾಗುಳಿಯದೆ ಕೈ ಗೂಡಿ ನ 
ನೀಡುವಂತಾಗಿದೆ. ಅಂದಿನ ಅಮರವಾಣಿ ನನ್ನ ಜೀವನಕ್ಕೆ ಅಮರಜ್ಯೋತಿಯಾ 
ಬಾಳಿನ ಜ್ಞಾನ ದೀವಿಗೆಯಾಗಿ ಇಂದೂ ಬೆಳಕನ್ನು ನೀಡುತ್ತಿದೆ ಎಂದು ಹೇಳುವ 
ದರಲ್ಲಿ ಯಾವಉಿ ಕ್ಷೆಯೂ ಇಲ್ಲ. . 


ನನ್ನ ಅನುಭವದ ಆಳದಲ್ಲಿ ಇದನ್ನು ಅಳೆದು ನೋಡಿದಾಗ, ಇದೊಂದ 


ಸಿದ್ಧಗಂಗೆ 


4 4 


ಪವಾಡ ಶಕ್ತಿ ಎಂದು ನನಗೆ ಮನವರಿಕೆಯಾಗಿದೆ. ಅಂತಹ ಶಕ್ತಿ ಶ್ರೀ ಶ್ರೀ 
ಗಳಲ್ಲಿ ಇಲ್ಲದಿದ್ದರೆ, ನಾನು ಅವರ ಆಶ್ರಯ ಪಡೆಯುವ ಅಗತ್ಯವೇ ಇಲ್ಲವೆಂದು 
ಅವರು ಹೇಗೆ ಅಷ್ಟು ಖಚಿತವಾಗಿ ಹೇಳುತ್ತಿದ್ದರು. ಭವಿಷ್ಯತ್ತಿನ ಬಗ್ಗೆ ನಿಖರ 
ವಾಗಿ ಹೇಳಿ ಅವು ನಿಜವೂ ಆಗಿರುವ ನಿದರ್ಶನಗಳು ನಮ್ಮ ಧಾರ್ಮಿಕ ಪರಂಪರೆ 
ಯಲ್ಲಿ ಹಾಸುಹೊಕ್ಕಾಗಿವೆ. ಇಂತಹ ನಿತ್ಯ ಜ್ಞಾನ ಎಲ್ಲರಿಗೂ ಬರುವುದಲ್ಲ, ಯಾ . 
ರು ಭಗವಂತನ ಸರ್ವಸೃಷ್ಟಿಯನ್ನು ಸಮನಾಗಿ ಕಾಣುವ ಅರಿವಿನ ಅಂತರಾಳದ 
ಅನುಭವದಿಂದ ಹೊರಬರುವರೋ ಅವರಿಗಲ್ಲದೆ ಅನ್ಯರಿಂದಾಗದು . ಅಂತಹವರ 
ನಲ್ಲದೆ ಎಲ್ಲರನ್ನು ಸ್ವಾಮಿಯೆಂದು ಪೂಜಿಸುವುದಕ್ಕಾಗುವುದೇ ? 

ನನ್ನಲ್ಲಿಯೇ ಅಡಕವಾಗಿ , ಐಕ್ಯವಾಗಿದ್ದ ಈ ವಿಷಯವನ್ನು ನಾನು ಹೊರಗೆ 
ಡದಿದ್ದು ಪೂಜ್ಯ ಗುರುಗಳಾದ ಶ್ರೀ ಟಿ ಆರ್ . ಮಹಾದೇವಯ್ಯ ಅವರಲ್ಲಿ. 
ಅವರ ಮನೆಯಲ್ಲಿ ಶ್ರೀ ಗಳ ವಾಣಿ ಅರ್ಪಿಸಿದ್ದ ಸಂಭಾವನಾ ಗ್ರಂಥ 
“ ಸಿದ್ದಗಂಗಾಶ್ರೀ " ಹೊತ್ತಗೆಯನ್ನು ನೋಡಿದಾಗ, ನನ್ನ ಈ ಅವ್ಯಕ್ತ ವಿಷಯ 
ವನ್ನು ವ್ಯಕ್ತವಾಗುವಂತೆ ಮಾಡಲು ನಿಮ್ಮ ಮಾತುಗಳಲ್ಲಿ ಬರೆದು ನನಗೆ ಕಳುಹಿಸಿ 
ಎಂದು ಆದೇಶವನ್ನು ಇತ್ತರು. ಅದರ ಮೇರೆಗೆ ಈ ನನ್ನ ಅನುಭವವನ್ನು ಅವ 
ರಿಗೇ ಅರ್ಪಿಸುತ್ತಿದ್ದೇನೆ. 


( ಸಂಪಾದಕೀಯದಿಂದ ) 

8 ನೇ ಪುಟದಿಂದ 
ಜನಿಕ ಪೀಡೆ, ರಾಷ್ಟ್ರೀಯ ವಸ್ತು ನಾಶ- ಇಂಥ ಪ್ರವೃತ್ತಿ ಯಾವ ಸಾಧನೆಗೆ ? ನಾನು 
ಮಾರ್ಗದ ಸಾಹಸವಂತೂ ಮಿತಿಮೀರಿದೆ. ಇದರಿಂದ ರಾಷ್ಟ್ರದ ಅಪಾರ ಧನ, ಶಕ್ತಿ , 
ಶ್ರಮಗಳು ವ್ಯರ್ಥವಾಗುತ್ತವೆ. ಈಗಾಗಲೇ ಅನೇಕ ಕಾರಣಗಳಿಂದ ಜರ್ಜರಿತಗೊಂಡ 
ರಾಷ್ಟ್ರದ ಪುನರ್ ನಿರ್ಮಾಣದ ದೃಢ ಸಂಕಲ್ಪ ಅರ್ಥಪೂರ್ಣವಾಗದೆ ರಾಷ್ಟ್ರದಲ್ಲಿ 
೩೬ ಸಂಖ್ಯಾತ ಬಡ ಜನರನ್ನು ಸೃಷ್ಟಿಸಿದೆ. ಈ ಸಮಸ್ಯೆ ಕೆಲದಿನಗಳ ನಂತರ ಭೂತಾ 
ಕಾರವಾಗಿ ಬೆಳೆದು ರಾಷ್ಟ್ರದಲ್ಲಿ ಎಂದೂ ಇಲ್ಲದ ಅನೇಕ ಜಟಿಲ ಸಮಸ್ಯೆಗಳನ್ನು ಎದು 
ರಿಸುವ ದುರ್ದಿನಗಳು ಬರಬಹುದು. ವಿದ್ಯಾಭ್ಯಾಸ ಜೀವನ ಪವಿತ್ರವಾದದ್ದು , ಆ 
ಕಾಲದಲ್ಲಿ ವಿದ್ಯಾರ್ಥಿಗಳಲ್ಲಿ ಪವಿತ್ರ ಯೋಚನೆ-ಯೋಜನೆ, ಪವಿತ್ರ ಕ್ರಿಯೆ , ಸಮತೆ, 
ಧೈರಸ್ಟ್ರಗಳು ಮೊಳಗೊಂಡು ಬೆಳೆದುಬರಬೇಕು. ನಮ್ಮ ರಾಷ್ಟ್ರದ ಹಿಂದಿನ 
ಸಾವಿರಾರು ವರ್ಷಗಳೆ ಚರಿತ್ರೆಯ ಪುಟಗಳನ್ನು ತಿರುವಿಹಾಕಬೇಕು. ಅಂದಿನ ನಮ್ಮ 
ಹಿರಿಯರು ತಾವು ಮಾಡಿದ ತಪ್ಪಿನಿಂದ ತಾವು ಉಂಡ ಕಹಿ ಫಲಗಳನ್ನು ಗುರುತಿಸ 
ಬೇಕು. ಅಂಥ ದುರ್ದಿನಗಳು ನಮಗೊದಗಬಾರದಂತೆ ನೋಡಿಕೊಂಡು ಮುಂದಿನ 
ನಮ್ಮ ರಾಷ್ಟ್ರದ ಭವ್ಯ ಭವಿಷ್ಯಕ್ಕಾಗಿ ಅಣಿಗೊಳ್ಳುವ ಸತ್ಸಂಕಲ್ಪಭರಿತರಾಗಬೇಕು, 
ಆಗಲೇ ಜೀವಿತಕ್ಕಮೂಲ್ಯ, ಇಲ್ಲದಿದ್ದರೆ ಭವಿಷ್ಯ ಭಯಾನಕವೆಂಬುದಂತೂ ಸತಸ್ಯ 


ಜೂನ್, 1983 


45 . 


ಸಿದ್ದಗಂಗಾ 


--ದೊಡ್ಡ ಬಾಣಗೆರೆ ಪ್ರಕಾಶಮೂರ್ತಿ 


ಧಾರ್ಮಿಕ ಚೇತನ 
ದೈಸಿರಿಯ ನೆಲೆ 
ಸಂಸ್ಕೃತ ವಿದ್ಯೆಯ 
ಸಮೃದ್ಧಿಯ ಕಲೆ | 
ಪುರಾತನ ಚರಿತೆಯ 
ಪುಣ್ಯ ಸಿರಿಯ ಬೆಲೆ 
ಪರಮ ಪವಿತ್ರದ ಘನನಾಡು 
ನರ ಕರುನಾಡಿನ ಹಿರಿನಾಡು 
ಸಿದ್ದಗಂಗಾಂಬಿಕೆಯ ದಿವ್ಯಗೂಡು 
ಸಿದ್ದಲಿಂಗೇಶನಿಹ ಭವ್ಯ ಬೀಡು. 


ಅನ್ನ ವಿದ್ಯೆಗಳ ಅಪಾರ ದಾನವ 
ಸಿದ್ದಿಸಿ ನೀಡುವ ಅಪೂರ್ವ ಕ್ಷೇತ್ರ 
“ ಸಿದ್ದಗಂಗಾ ” ನಾಮದಿ ಬೆಳಗುವ 
ಶಕ್ತಿ ಮಹತ್ತಿನ ಸುಂದರ ಕ್ಷೇತ್ರ 
ವಿದ್ಯಾದಾನಕೆ ಮೈ ತಾಳಿಹ ಗುರು 
ಶಿವಕುನೂರರು ಸೃಜಿಸಿಹ ಕ್ಷೇತ್ರ . 


ಹುಣ್ಣಿಮೆ ಹಿಮಕರನಂತೆಯೆ ಬೆಳಗುತ 
ಭಕುತರ ಮನಕಾನಂದವ ಬೀರುವ . 
ಶರಣ ಗಣ ಪ್ರಿಯ ಮಹಾಕ್ಷೇತ್ರ 
ಸೆಳೆವುದು ಸರ್ವರ ಮನನೇತ್ರ 
ತುಮಕೂರ್ ಜಿಲ್ಲೆಯ ಹೆಮ್ಮೆಯ ಕ್ಷೇತ್ರ 
ಪರಮ ತಪೋವನ ಪುಣ್ಯ ಕ್ಷೇತ್ರ . 


ಸಿದ್ದಗಂಗಾ 


46 


ಶ್ರೀ ಉದ್ದಾನೇಶ್ವರ ಶತಕ 


- ಜೆ. ವಿ. ರಾಜಶೇಖರಯ್ಯ 


ನಿನ್ನ ನಾಮವೆ ನಾದವಾಗಿದೆ 
ನಿನ್ನ ರೂಪವೇ ಬಿಂದುವೆನಿಸಿದೆ 
ನಿನ್ನ ಕ್ರಿಯೆಯೆ ಕಳೆಯು ಎನಿಸೊಳ ಹೊರಗೆ ಬೆಳಗುತಿದೇ 
ನಿನ್ನ ಸುಳಿದೇನೇನು ಕಾಣದ 
ಲಿನ್ನು ಮೌನದಿ ಕುಳಿತೆ ಕೈ ಬಿಡ 
ದಿನ್ನು ತವಕದೆ ಪಾಲಿಪುದುದ್ದಾನೇಶ ದಯವಾಗೈ 

ಧರೆಯ ಷೋಡಶದಾನದಾಸೆಯ 
ಹರಿಸಲಾರದು ಸಾಕು ಎನಿಸದು 
ವೆರೆನ ಹಸಿವಿನೊಳನ್ನ ಕಬಳದಿ ತೃಪ್ತಿಯಳವಟ್ಟು || 
ಧರಿಸಿ ಶಾಂತಿಯನ್ನು ಸಾಕೆಂ 
ದೊರೆವನದರಿಂದ ದಾನವೆ 
ಪರಮ ದಾನವಿದೆಂದ ಉದ್ದಾನೇಶ ದಯನಾಗೈ 


| ೧೦ || 


ಹಸಿವಿನಾರೋಗಕ್ಕೆ ನೋಡುವ 
ಡಶನ ನೌಷಧವೆಂದು ತಿಳಿದು 
ತೆಸೆವ ದಾಸೋಹವನು ನಡೆಸುತೆ ಬಹುಭವಂಗಳಿಗೆ. . 
ಹುಸಿಯ ವಿದ್ಯೆಯ ಮೂಲವೆಂದದ 
ನಶಿಸಿ ವಿದ್ಯಾನಿಲಯ ಗುರುಕುಲ 
ವೆಸಗಿದಾರನೆ ಜೀಯ ಉದ್ದಾನೇಶ ದಯವಾಗೈ .. 

|| ೧ || 
ತರಳ ತಾಯ್ತಂದೆಗಳು ಮಿತ್ರರು 
ತರುಣಿ ಬಿಯಗರು ಧನವು ಕನಕವು 
ಸಿರಿಯು ಭೂ ಗೃಹಪಶುಗಳೆಂಬಿವು ಭವಕ್ಕೆ ಸೆಳೆಯುವವು | 
ಅರಿಯೆ ಸಂಸ್ಕೃತಿಯನ್ನು ತಪ್ಪಿಸಿ 
ಪೊರೆವ ನೀ ಗುರುತಂದೆಯೊಬ್ಬನೆ . 
ವರ ಕೃಪಾಕರ ಜೀಯ ಉದ್ದಾನೇಶ ದಯನಾಗೈ || ೧೨ || 

( ಮುಂದುವರಿಯುತ್ತದೆ) . 
ಹೊನ್, 1983 

47 


( 9 ನೇ ಪುಟದಿಂದ ಚಿಂತನ) 
ಪ್ರಸ್ತುತ ಪ್ರಶ್ನೆಯಿಷ್ಟು : ಮಾನವನು ಈ ದೈವೀಗುಣಗಳೆಲ್ಲ ತನ್ನವೆಂದು 
ತಿಳಿದು, ಅವುಗಳನ್ನು ಅಳವಡಿಸಿಕೊಂಡು ಬಾಳಿ ಬೆಳಗಬೇಕೆ ಇಲ್ಲವೆ ಅವು ದೇವರ 
ಗುಣಗಳೆಂದು ದೇವರ ತಲೆಗೆ ಕಟ್ಟಿ ಬಿಡಬೇಕೆ ? ನಿಜವಾಗಿ ನೋಡಿದರೆ ನಾವು ದೈವಿ 
ಗುಣಗಳೆಂದು ಕರೆಯುವ ಗುಣಗಳೆಲ್ಲ ಮನುಷ್ಯ ಮಾತ್ರರ ಗುಣಗಳೇ . ಜೀವನಿಗೆ 
ಮಾನವತ್ವ ಬರುವುದು ಇವುಗಳ ಅನುಸಂಧಾನ, ಅನುಷ್ಠಾನಗಳಿಂದ , ಇವುಗಳನ್ನೇ 
ದೇವರ ತಲೆಗೆ ಕಟ್ಟಿ ಬಿಟ್ಟರೆ ನಮಗುಳಿಯುವುದೇನು ? ಡಂಬ ದರ್ಪಾದಿ ಆಸುರೀ 
ಗುಣಗಳು ಮಾತ್ರ . 


- ಆದುದರಿಂದ ನನ್ನವಾಗಿರುವ ಈ ಗುಣಗಳು ಮತ್ತೆ ನಮ್ಮನಾಗಬೇಕು. ಅವು 
ಗಳನ್ನು ದೇವರ ನಾಮಾವಳಿಯಲ್ಲಿ ಸೇರಿಸಿ ಅವುಗಳ ಅಂಧಪಠನ ಮಾಡುವುದು ಅಂಧ 
ತಮಸ್ಸಿನಲ್ಲಿ ಅಲೆದಾಡಿದಂತೆ. ಈ ಗುಣಗಳು ನಮ್ಮನಾದರೆ ನಮ್ಮಲ್ಲಿ ಯೇ ದೈವತ್ವದ 
ಆವಿರ್ಭಾವ, “ ಓಂ ದೇವಾಯ ಜನ್ಮವೇ ? ಎಂಬ ಪ್ರಾರ್ಥನೆಗೆ ಆಗ ಸಾರ್ಥಕತೆ. 
ದೇವನ ಸರ್ವಜ್ಞ , ಸರ್ವಕರ್ತೃತ್ಯ , ಸರ್ವವ್ಯಾಪಿತ್ಯಾದಿ ಗುಣಗಳಲ್ಲಿ, ಶಾಂತಿ , ಸತ್ಯ , 
ಪ್ರೇಮ , ಕರುಣೆ ಮೊದಲಾದ ಗುಣಗಳು ಮಾನವನ ಗುಣಗಳಾಗುವುದು ಸಾಧ್ಯ . 
ಇವು ನಮ್ಮನಾದರೆ ಈ ದೈವೀ ಸಂಪತ್ತಿನಿಂದ ನಮ್ಮಲ್ಲಿಯೂ ದೇವತ್ವದ ದೀಪ್ತಿ ಬೆಳ 
ಗೀತು. ಈ ಅರ್ಥದಲ್ಲಿ ಜೀವಿ ದೇವನಾಗುವನೆಂಬ ಮಾತು ಮಾನ್ಯ ನನಗೆ. 


ಜೀವಿ ದೇವನಾಗಲಿ ಬಿಡಲಿ, ಈ ದಿವ್ಯಗುಣಗಳನ್ನು ಶೋಧಿಸಿ ಸಾಧಿಸಿ 
ಕೊಂಡರೆ ಸಾಕು --- ಮಾನವ ಜೀವನ ಮಹೋನ್ನತಿಯನ್ನು ಪಡೆಯುತ್ತದೆ; ಮಾನವ 
ಸಮಾಜ ಮಂಗಲಮಯವಾಗುತ್ತದೆ; ಮಾನವಲೋಕಕ್ಕೆ ಮಹತ್ವ ಬರುತ್ತದೆ. 

- (ಕೃಪೆ: ಬಸವ ಪಥ ) 


ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ 
ಉರಿವ ಕೊಳ್ಳಿಯಕೊಂಡು ಮಂಡೆಯ ಸಿಕ್ಕಿ ಬಿಡುಸುವಂತೆ 
ಹುಲಿಯ ಮೀಸೆಯ ಹಿಡಿದುಕೊಂಡು ಒರೆದುಯ್ಯಲನಾಡುವಂತೆ 
ಕೂಡಲ ಸಂಗನ ಶರಣರೊಡನೆ ಸರಸವಾಡಿದರೆ 
ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. 


48 


ಸಿದ್ದಗಂಗಾ 


0 


* ಕಡಿಮೆ ಹಣ ಖರ್ಚು ಮಾಡಿ 

ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


. 


1 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕ ಸ ರಿ ಸಾ ಬ ನು ಗಳ ನ್ನು ಇ೦ದೆ ಉ ಪ ಯೋಗಿಸಿರಿ 


ಬಾರ್ ಸೋಪ್ 


- 


ನೀಲ 
ನೀಲಂ ಬಾರ್ ಸೋಪ್ 

, 


ತಯಾ ರ ಕ ರು : 


* ರಾಮಕೃಷ್ಣ ಆಯಲ್ ಮಿಲ್, ತುಮಕೂರು, 


LICINCED TO POST WITHOUT PRE PAYMENT LICENCE NO . 3 
SIDDAGANGA MONTHLY Reg. No. KRN Q - 9 
ಕಳಕಳಕಳಿ 


ಈ ಶುಭ ಸಂದರ್ಭದಲ್ಲಿ 
ಎಲ್ಲ ಗ್ರಾಹಕರಿಗೂ ಮತ್ತು 
`ಪ್ರೋತ್ಸಾಹಿಗಳಿಗೆ ಹೃತ್ತೂರ್ವಕವಾದ 
ಧನ್ಯವಾದಗಳು. 


ನೀವು ರಾಜಧಾನಿಗೆ ಭೇಟಿ ನೀಡಿದಾಗ : 


ಕೆಂಚಾಂಬ ಲಾಡ್ 


ನಂ . 197 , ಸುಬೇದಾರ್ ಛತ್ರಂ ರಸ್ತೆ 

( ಕ ಪಾ ಲಿ ಸಿ ನ ಮಾ ಪಕ್ಕ ದಲ್ಲಿ) 
ಗಾಂಧಿನಗರ : : ಬೆಂಗಳೂರು-9 


ಫೋನ್ : 27082 


7720 : KENCHMLODG 


ಸೌಜನ್ಯಪೂರ್ಣ ಸೇವೆ. 
ಶುಚಿರುಚಿಯಾದ ಸಸ್ಯಾಹಾರ. 
ಬಸ್ ಮತ್ತು ರೈಲು ನಿಲ್ದಾಣಗಳಿಗೆ ಅತಿ ಸಮೀಪ. 
ನಗರ ಕೇಂದ್ರ ವಾಣಿಜ್ಯ ಹಾಗೂ ಮನರಂಜನೀಯ ಸ್ಥಳದಲ್ಲಿದೆ, 
ನಿಶಾಲವಾದ ಕೊಠಡಿಗಳು ( ಬಾತ್ ರೂಂ ಸಹಿತ). 

ಶಾಂತ ವಾತಾವರಣ ಉತ್ತಮ ಗಾಳಿ ಬೆಳಕು . 
* ಕಾರ್ ಪಾರ್ಕಿ೦ಗ್ ಕಡಿಮೆ ದರಗಳು ಇತ್ಯಾದಿ. 


ಶ್ರೀ ಸಿದ್ಧಲಿಂಗೇಶ ರ ಸಾ ಮಿ ಮುದ್ರಣಾಲಯ , ಶ್ರೀ ಸಿದ ಗಂಗಾ ಮಠ 


ಎಷ್ಟು 


? 


ಸಿದ್ದಗಂಗಾ 


* ಕಣಜಳಜಳಜಳಜ # 


ಈ ಶುಭ ಸಂದರ್ಭದಲ್ಲಿ 
ಎಲ್ಲ ಗ್ರಾಹಕರಿಗೂ ಮತ್ತು 
ಪ್ರೋತ್ಸಾಹಿಗಳಿಗೆ ಹೃತ್ಯರ್ವಕವಾದ 
ಧನ್ಯವಾದಗಳು . 


ನೀವು ರಾಜಧಾನಿಗೆ ಭೇಟಿ ನೀಡಿದಾಗ : 


( 


ಕೆ೦ಚಾ೦ ಬ ಲಾಡ 


, ನಂ . 197 , ಸುಬೇದಾರ್ ಛತ್ರಂ ರಸ್ತೆ 

( ಕ ಪಾಲಿ ಸಿನೆಮಾ ಸ ಕ ದಲ್ಲಿ) 
ಗಾಂಧಿನಗರ : : ಬೆಂಗಳೂರು...9 


ಫೋನ್ಸ್ : 27082 


TO, O : KENCHMLODG 


ಸೌಜನ್ಯ ಪೂರ್ಣಸೇವೆ. 

ಶುಚಿರುಚಿಯಾದ ಸಸ್ಯಾಹಾರ . 
* * ಬಸ್ ಮತ್ತು ರೈಲು ನಿಲ್ದಾಣಗಳಿಗೆ ಅತಿ ಸಮೀಪ. 

ನಗರ ಕೇಂದ್ರ ವಾಣಿಜ್ಯ ಹಾಗೂ ಮನರಂಜನೀಯ ಸ್ಥಳದಲ್ಲಿದೆ. 
ನಿಶಾಲವಾದ ಕೊಠಡಿಗಳು ( ಬಾತ್ ರೂಂ ಸಹಿತ). 
ಶಾಂತ ವಾತಾವರಣ ಉತ್ತಮ ಗಾಳಿ ಬೆಳಕು . 
ಕಾರ್ ಪಾರ್ಕಿ೦ಗ್ ಕಡಿಮೆ ದರಗಳು ಇತ್ಯಾದಿ. 


&#1LDeceಾ 


ಸಿದ್ದಗಂಗಾ 


= a & sಂಜಿಂಜಿಂಜಿಲಕೊkkakakakakakಲ ಸ್ಥಾನ 
- ಸಂಪುಟ - ೨೧ ಸಂಚಿಕೆ - ೬ 

ಜುಲೈ , ೧೯೮೩ 
genomenonుదాం 


ಗುರು ಸಿದ್ದಲಿಂಗೇಶ 


ಶ್ರೀ ಪರಮಚ್ಚಿಜ್ಯೋತಿರೂಪನೆನಿಸುವ ಪಾರ್ವ 
ತೀಪತಿಯ ಹೃದಯದಲಿ ತೊಳಗುವ ಚಿದಾನಂದ 
ರೂಪ ಬಸವೇಶ್ವರನ ಹೃತ್ಕಮಲದಲಿ ನಿಂದು ಲೋಕಮಂ ಪಾಲಿಸಿ ! 
ದ್ವಾಪರ ತೈತ ಕೃತಯುಗಗಳೊಳವತರಿಸಿ 
ಪಾಸನಂ ಕಳೆದು ನಿಜಪಾದಪದ್ಯಾನರಿ 
ಗಾಪರಮ ಸತ್ಕಳೆಯ ತೋರಿ ಮೆರೆದೈಯತಿಪ ಗುರುಸಿದ್ಧಲಿಂಗೇಶ್ವರ | | 


ಎನ್ನ ಮನವೆಡೆಬಿಡದೆ ನಿನ್ನ ಚರಣದೊಳಿರಲಿ 
ಎನ್ನ ವಚನವು ನುತಿಯ ಮಾಳ್ವುದರೊಳಿರುತಿರಲಿ 
ಎನ್ನ ಕರಮರ್ಚನೆಯನೆಸಗುವುದನಿಚ್ಛಿಸಲಿ ಭಕ್ತಜನಕಲ್ಪ ಭೂಜ| 
ಎನ್ನ ಕರ್ಣವು ಕಥಾಕರ್ಣನದಿ ಮೋದಿಸಲಿ | 
ಎನ್ನ ಬುದ್ದಿಯು ಭವದ್ದಾ ನವನು ಕಾಂಕ್ಷಿಸಲಿ 
ಎನ್ನ ನೇತ್ರವು ಮೂರ್ತಿ ಸತ್ರ ಭೆಯನೀಲಿ ಗುರು ಸಿದ್ದಲಿಂ 

ಗೇಶ್ವರ || 
coದ 

- ಮಾಗಡಿ ವೀರಪ್ಪ ಶಾಸ್ತ್ರಿಗಳು 


ಸಿದ್ಧಗಂಗಾ 


ఈ గంజి రియల్లి 


ಲೇಖನದ ಹೆಸರು, 


ಲೇಖಕರ ಹೆಸರು. 


* ಶ್ರೀವಾಣಿ 


* ಸಂಪಾದಕೀಯ 


* ಹಳೆಯ ವಿದ್ಯಾರ್ಥಿಗಳ ಸಂಘ, 
* ಶ್ರೀಮದುದ್ದಾನೇಶ್ವರ ಶತಕ 
* ಕ್ಷೇತ್ರವಾರ್ತೆ 
* ಜಗದ್ದರ್ಶನ ಮಾಲೆ- ೨ ದೈತದರ್ಶನ 

- ಪ್ರೊ . ಕೆ. ಟಿ, ಪಾಂಡುರಂಗಿ 
* ಭೂಕೈಲಾಸ-ಗೋಕರ್ಣ. ಮೈ . ನ. ನಾಗರಾಜ 
* ಚಾಡಿ 

-ಎಚ್ . ಎಸ್. ಸಿದ್ಧಗಂಗಪ್ಪ 
* ವಿಜ್ಞಾನ ವಿಶ್ವ 

- ಪ. ರಾಮಕೃಷ್ಣ ಶಾಸ್ತ್ರಿ 
* ಪುಸ್ತಕಗಳು ಮತ್ತು ಓದುವ ಹವ್ಯಾಸ - -ತ್ರಿವಿಕ್ರಮ - 
* ಶಿಲಾಮೂರ್ತಿ (ಸಣ್ಣ ಕತೆ) ಎನ್ . ಎಸ್ , ಗದಗಕರು 


39 
45 


ಸಿದ್ದಗಂಗಾ 


ಇಳಿಜೋಳಿಗಳ ಪ್ರಕಟಣೆಗಳು 


4 


4 


ಶ್ರೀವಾಣಿ 


4 


4 


4 


4 


ಮಾಡಬೇಕು, ಮಾಡದಂತಿರಬೇಕು 
ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ” 
ಬಸವಣ್ಣ ನವರ ಈ ಮಾತು ಅಧ್ಯಾತ್ಮ ಜೀವನದ 
ನೆಲೆಗಟ್ಟು , ಐಹಿಕ ಪಾರಮಾರ್ಥಿಕ ಜೀವನದ ಬೆಸುಗೆ. 
ನೋಟದ ನೈಜಾರ್ಥ, ಅಹಂಕಾರ ಕರ್ತೃತ್ವ ಬುದ್ದಿ ಯನ್ನು 
ಬಿಟ್ಟು ಮಾಡುವುದೇ ನಿಜವಾದ ನಾಟ ಅಥವಾ ಕಾಯಕ. 
ಇಂಥ ಮಾಟದಿಂದ ವ್ಯಕ್ತಿಯ ತನು- ಮನ- ಭಾವಗಳು ಪರಿ . 
ಶುದ್ಧವಾಗುತ್ತವೆ. ಸಮಾಜದಲ್ಲಿ ಸನತೆ, ಸೋದರತೆ, 
ಶಾಂತಿಗಳು ಪ್ರತಿಷ್ಠಿತವಾಗುತ್ತವೆ. ಇಂಥ ಕಾಯಕ ತತ್ವ 
ವನ್ನು ಬಸವಾದಿ ಪ್ರಮಥರು ಮೊದಲು ತಮ್ಮ ಜೀವನದಲ್ಲಿ 
ಆಚರಿಸಿಕೊಂಡು ನಂತರ ಸಮಾಜದಲ್ಲಿ ತಂದರು . ಆದ್ದರಿಂದ 
ಆ ಸಮಾಜದ ಜನತೆ ಪ್ರಾಕೃತಿಕ ಜೀವನದಿಂದ ಬಿಡುಗಡೆ 

ಹೊಂದಿ ಆಧ್ಯಾತ್ಮಿಕ ಜೀವನವನ್ನು ಕುದಿರಿಸಿಕೊಂಡಿತ್ತು . 
- ಅಂಥ ಸಮಾಜದ ಪುನರ್ ಸೃಷ್ಟಿ ಇಂದು ನಮ್ಮ ನಾಯಕ 
- ರಿಂದ ಅವಶ್ಯ ಆಗಬೇಕಾಗಿದೆ. ಅದಾದಾಗಲೇ ಸುಖ, ಶಾಂತಿ, 


ಲೈ , 1983 


“ ಸಿದ ಗಂಗಾ” ಮಾಸ ಪತ್ರಿಕೆ 


* 


* 


* 


* 


* 


* 


* * 


* 


* 


ಲೇಖಕರಲ್ಲಿ ಮನವಿ 

ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ಶ್ರೀ ಸಿದ್ದಗಂಗಾ ಮಠ-572104 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 

ಗಿರುವ ಪ್ರಸಿದ್ಧ ಮಾಸಪತ್ರಿಕೆಯಾಗಿದೆ. 
- ತುಮಕೂರು ಜಿಲ್ಲೆ . 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 

ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಪ್ರಧಾನ ಸಂಪಾದಕರು 

ಕವನ, ಕಲೆ, ವಿಜ್ಞಾನ, ಶಿಕ್ಷಣ , ರಾಜ 
ಪಂ । ಚನ್ನಪ್ಪ ಎರೇಸೀಮೆ 

ನೀತಿ, ಧರ್ಮ , ದರ್ಶನ , ಇತಿಹಾಸ 

ವೈಚಾರಿಕ , ಚಿಂತನ, ನಗೆಬರೆಹ, ಹರಟೆ 
ಸಹ ಸಂಪಾದಕರು 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ಪಿ . ಎನ್ . ಚಂದ್ರಶೇಖರಯ್ಯ 

ತಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಬಸವರಾಜು 

ಸೈಜಿನ ಕಾಗದದ ಒಂದೇ ಮಗು ಲಲ್ಲಿ 

ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
ಜಾಹೀರಾತು ವಿಭಾಗ 

ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಎಂ . ರೇಣುಕಾರಾಧ್ಯ 

ಅಂಚೆಚೀಟಿಯನ್ನು ಲಗತ್ತಿಸಿರಬೇಕು. 

ಲೇಖನಗಳು ಆ ಕ ಸಾ ತ್ ಕಳೆದು 
ಪ್ರಸಾರ ವಿಭಾಗ 

ಹೋದರೆ ಸಂಪಾದಕರು ಹೊಣೆಗಾರರಲ್ಲ. 
ಆರ್ . ಎಸ್ . ಮಲ್ಲೇಶಪ್ಪ 

ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 

ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಪ್ರಕಾಶಕರು 

ಈ ಬಗ್ಗೆ ಪತ್ರ ವ್ಯವಹಾರಕ್ಕೆ ಅವಕಾಶ 
ಹೆಚ್ ಬಿ, ಗಂಗಾಧರಯ್ಯ 

ವಿಲ್ಲ . ಅನುವಾದ, ರೂಪಾಂತರ ಲೇಖನ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ | 

ಗಳಿಗೆ ಮೂಲ ಕೃತಿಕಾರರ ಅನುಮತಿ 

ಪಡೆದಿರಬೇಕು. ಸ್ವೀ ಕೃ ತ ಲೇಖನದ 
ಮುದ್ರಕರು 

ಪ್ರಕಟಣೆಗೆ : ಸಿದ್ದಗಂಗಾ' ಆಗಿಂದಾಗ್ಗೆ 

ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ಕಳುಹಿಸಿಕೊಡಲಾಗುವುದು. ಸ್ಥಿರ 
ಮುದ್ರಣಾಲಯ | 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ಪ್ರಕಟಣೆಯ ಸಲ 

ರಿಗೆ ಆದ್ಯತೆ ಕೊಡಲಾಗುವುದು , 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

“ ಸಂಪಾದಕರು 

ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಚಂದಾ ವಿವರ 

ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 
ವಾರ್ಷಿಕ ಚಂದಾ 15 - 00 ರೂ 

ತುಮಕೂರು ಜಿಲ್ಲೆ . 
ಆಜೀವ ಸದಸ್ಯತ್ವ 151 - 00 ರೂ | ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ. 


* 


* 


* 


* 


* 


* 


* 


ಜೂನ್ , 1983 


సంబందరిలయ 


ಇಂದಿನ ರಾಷ್ಟ್ರೀಯ ಜೀವನದ ವಿದ್ಯಮಾನಗಳನ್ನೆಲ್ಲ ಮನಸ್ಸಿಗೆ ತಂದು 
ಗೊಂಡು ವಿಚಾರ ಮಾಡುವ ಬುದ್ದಿ ಜೀವಿಗಳೆಲ್ಲ ತೀರಾ ವಿವಂಚನೆಗೊಳಗಾಗಿದ್ದಾರೆ. 
- ದು ಮಾತಂತೂ ಸ್ಪಷ್ಟವಾಗಿ ಗೋಚರಿಸುತ್ತದೆ : ಭಾರತದ ನಾಡಿಯ ಮಿಡಿತವನ್ನು 
ುರುತಿಸಿ ಅದಕ್ಕೆ ತಕ್ಕ ಕಾಯಕಲ್ಪ ಮಾಡುವ ನಾಯಕರ ಅಭಾವವಾಗಿದೆ , ಎಂಬುದು. 
ಪ್ರಬಲಶಕ್ತಿಯ ನಾಯಕರ ಅಭಾವವಾದಾಗ ಅನೇಕ ಅಸಾಂಗತ್ಯಗಳು ಉದೂತ 
ಸಾಗುವುದೇನೂ ಸುಳ್ಳಲ್ಲ. ನಿಜವಾಗಿ ನಾವು ಸಾವಿರಾರು ವರ್ಷಗಳ ಭಾರತ ಚರಿತ್ರೆಯ 
-ಳುಬೀಳುಗಳನ್ನು ಅರ್ಥಮಾಡಿಕೊಂಡಿಲ್ಲವೆನ್ನಿಸುತ್ತದೆ. ನಾವು ಚರಿತ್ರೆಯ ಪುಟ 
ಪುಟಗಳನ್ನು ಅರ್ಥಮಾಡಿಕೊಂಡು ಸರಿಪಡಿಸಲು ಸಾಧ್ಯವಿಲ್ಲದಷ್ಟು ಗೋಜಲುಗೋಜ 
ಸಾಗಿ ಹೋಗುವ ಪೂರ್ವದಲ್ಲಿ ಭಾರತದ ರಾಜಕೀಯ , ಸಾಮಾಜಿಕ ಮುಖ್ಯವಾಗಿ 
ರ್ಥಿಕ ಸಮಸ್ಯೆಗಳನ್ನು ನಿರ್ಣಾಯಕವಾಗಿ ಬಗೆಹರಿಸದಿದ್ದರೆ, ಅವಶ್ಯವಾಗಿ ವಿಪಕ್ಷ 
ಪರೆಗಳನ್ನು ಅನುಭವಿಸಲೇಬೇಕಾಗಿ ಬರುವುದಂತೂ ಸತ್ಯ . ಸಮಗ್ರ ಭಾರತದ 
Sಿಯ ದೃಷ್ಟಿ ಭಾರತದಲ್ಲಿಂದು ಜೀವಿಸುತ್ತಿರುವ ಪ್ರತಿಯೊಬ್ಬನ ಕರ್ತವ್ಯ . ಅದ 
ಾಗಿ ಪ್ರತಿಯೊಬ್ಬನ ಶಕ್ತಿ ಕ್ರಿಯೆಗಳೂ ಮೀಸಲು ಎಂಬ ಮನೋಭಾವ ಬಲಿತು 
ನ್ನನ್ನು ಅರ್ಪಿಸಿಕೊಳ್ಳಬೇಕು. ಹೀಗಾದಾಗ ಜಗತ್ತಿನ ಪ್ರಬಲ ರಾಷ್ಟ್ರಗಳ ಗುಂಪಿಗೆ 
ರ್ವಶಕ್ತಿಗಳನ್ನು ಗರ್ಭಿಕರಿಸಿಕೊಂಡಿರುವ ಭಾರತ ಒಂದು ದಿನ ಏದೀತೆಂಬ ನಂಬುಗೆ 
ರಬಹುದು. ಹೀಗಾಗದಿದ್ದರೆ ಇಂದಿನಂಥ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಭಾರತದ ಸ್ಥಾನ 
ದಾನಗಳು ತೀರಾ ಹಿಂದೆ ಬಿದ್ದು ಶಕ್ತಿಯಿದ್ದೂ ನಿಶ್ಯಕ್ತ ರಾಷ್ಟ್ರವೆನಿಸಿ ಅವಮಾನ 
ಉಳ್ಳಬೇಕಾದ ದಿನಗಳಿಗೆ ಶತಮಾನಕಾಲ ಕಾಯಬೇಕಾಗಿಲ್ಲ. ಇಂದಿನ ರಾಜಕೀಯ 
ರೀಣರು ಗಂಭೀರವಾದ ಇಂಥ ಸಮಸ್ಯೆಗಳನ್ನು ಯೋಚಿಸಿ ಕಾರರಂಗದಲ್ಲಿ ಕೆಲಸ 
ರಾಡುತ್ತಿರುವಂತೆ ಕಾಣುವುದಿಲ್ಲ. ತಾವು ಕಟ್ಟಿಕೊಂಡಿರುವ ಪಕ್ಷ ಪಂಗಡಗಳ 

೪ ಜಗಳದಲ್ಲಿ ಮುಳುಗಿಹೋಗಿದ್ದಾರೆ , ಸಕಗಳಾದರೋ ಬೆರಳೆಣಿಕೆಗೆನಿಲ್ಲದಷ್ಟು . 
ಅಜಕೀಯದಲ್ಲಿ ಸ್ಥಾನ ಸಿಕ್ಕದವರೆಲ್ಲ ತಮ್ಮದೇ ಆದ ಪಕ್ಷ ಕಟ್ಟಿಕೊಂಡು ಬಹು ಘಟಕ 
ತುಳ್ಳ ಹಿಂದೂ ಸಮಾಜದ ಮೌಡ್ಯವನ್ನು ದುರುಪಯೋಗಪಡಿಸಿಕೊಂಡು ಚಿನ್ನಾಟ 
ಎಡುತ್ತಿದ್ದಾರೆ. ಆಳುವ ಪಕ್ಷ ಯಾವುದೇ ಹೊಸದಾಗಿ ಬಂದರೂ ಅದಕ್ಕೆ ಕಾಲೊ 
ನ್ನು ಕೊಟ್ಟು ಬೀಳಿಸಿ ತಾವೇರಿ ಕಾರಭಾರುಮಾಡುವ ಸನ್ನಾಹದಲ್ಲಿ ತಮ್ಮ ಶಕ್ತಿ 
ಅನ್ನು ವಿನಿಯೋಗಿಸುವರಲ್ಲದೆ, ಸಮಗ್ರ ರಾಷ್ಟ್ರ ಹಿತಚಿಂತನೆ ಇವರಿಗಿದ್ದಂತಿಲ್ಲವೆಂಬ 
ನ್ನು ಪ್ರತಿದಿನದ ಪತ್ರಿಕಾ ವರದಿಗಳಿಂದ ಎಂಥ ದಡ್ಡ ನೂ ಊಹಿಸಬಹುದು. ಇಂಥ 
ಜಕೀಯ ಧುರೀಣರ ಚೆಲ್ಲಾಟ- ಚಿನ್ನಾಟಗಳಿಗೆ ಕಡಿವಾಣ ಹಾಕುವತ್ತ ಪ್ರಜಾವರ್ಗ 
ಭೀರ ಚಿಂತನೆ ಮಾಡಬೇಕು ಇಲ್ಲದಿದ್ದರೆ ಜನತೆಯ ಪಾಡು ನಾಯಿಪಾಡು. ( 
ಲೈ , 1983 


ಹಳೆಯ ವಿದ್ಯಾರ್ಥಿಗಳ ಸಂಘ 
ಶ್ರೀ ಸಿದ್ದಗಂಗಾ ಗುರುಕುಲ 


ದಿನಾಂಕ 9 - 7. 83 ರಂದು ಶ್ರೀಕ್ಷೇತ್ರದ ಹಳೆಯ ವಿದ್ಯಾರ್ಥಿ ಸಂಘದ 
ಕಾರ್ಯಕಾರಿ ಸಮಿತಿಯ ಸಭೆ ಸೇರಿ ಕೆಲವು ಮುಖ್ಯ ಅಂಶಗಳನ್ನು ಚರ್ಚಿಸಿತ 


1 ) ಸಂಘದ ವಾರ್ಷಿಕ ಚಂದಾ ಹಣ 15 ರೂ . ಗಳನ್ನು ಪಾವತಿ ಮಾಡುವ 
ಸದಸ್ಯರನ್ನು ಅ೦ಚೆಯ ಮುಲಕ ಪ್ರಾರ್ಥಿಸಿಕೊಳ್ಳುವುದು , 


2) ಸಂಘಕ್ಕೆ 101 ರೂ . ಗಳನ್ನು ಒಂದೇ ಬಾರಿಗೆ ಪಾವತಿ ಮಾಡಿ ಸಂಸ್ಥೆ 
* ಆಜೀವ ಸದಸ್ಯತ್ವವನ್ನು ೨೨ ಪಡೆದುಕೊಳ್ಳುವ ಅವಕಾಶವನ್ನು ಸಂಘವು ಸರ್ವಾನುವ 
ದಿಂದ ಒಪ್ಪಿತು. 


- 1983 ನೇ ಸಾಲಿನ ಸಂಘದ ಸದಸ್ಯತ್ವವನ್ನು ಪಾವತಿ ಮಾಡದೇ ಇರು 
ಮಿತ್ರರು ಮೇಲಿನ ಎರಡು ಅವಕಾಶಗಳಲ್ಲೊಂದನ್ನು ಆಯ್ಕೆ ಮಾಡಿಕೊಂನ 
ಹಣವನ್ನು ಸಂಘಕ್ಕೆ ಕೂಡಲೆ ಪಾವತಿ ಮಾಡಬೇಕೆಂದು ಪ್ರಾರ್ಥಿಸಲಾಗಿದೆ. 

ತಾ || 12 - 7 - 83 ರಂದು ಮಂಗಳವಾರ ತುಮಕೂರಿನ ಗಾಯತ್ರಿ ಚಿ 
ಮಂದಿರದಲ್ಲಿ ನಮ್ಮ ಸಂಘದ ವತಿಯಿಂದ ಹೊರತಂದಿರುವ “ ಶ್ರೀ ಸಿದ್ದಗಂಗ್ 
ಸಾಕ್ಷ್ಯ ಚಿತ್ರದ ಬಿಡುಗಡೆ ಸಮಾರಂಭವು ನಡೆಯಿತು. ಸಮಾರಂಭವು ಪೂ 
ಸನ್ನಿಧಿಯವರ ದಿವ್ಯ ನೇತೃತ್ವದಲ್ಲಿ ರಾಜ್ಯದ ವಾರ್ತಾ ಸಚಿವರಾದ ಶ್ರೀ ಎ 
ರಘುಪತಿಯವರ ಬಿಡುಗಡೆ ಯೊಂದಿಗೆ ನಡೆಯಿತು. ಶ್ರೀ ಗೊ . ರು. ಚನ್ನಬಸಪ್ಪನವ 
ನಿರ್ದೆಶಿಸಿದ ಈ ವರ್ಣರಂಜಿತ ಚಿತ್ರವು ಎಲ್ಲೆಡೆಯಲ್ಲಿಯೂ ಪ್ರದರ್ಶಿಸಬಹುರ 
ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸುವ 35 ಎಂ . ಎಂ . ಸೈಜಿನ ಪ್ರತಿಯನ್ನು ಕೊಳ್ಳ 
ಸು . 8000 ರೂ . ಗಳು, 16 ಎಂ . ಎಂ . ಪ್ರೊಜೆಕ್ಟರುಗಳಲ್ಲಿ ಪ್ರದರ್ಶಿಸುವ ಪ್ರತಿಗ 
ಸು . 6000 ರೂ . ಗಳು ಬೆಲೆಯಾಗುತ್ತದೆ. ಪ್ರತಿಗಳನ್ನು ಪಡೆಯಲಿಚ್ಛಿಸುವ ಆ 
ಮಾನಿಗಳು ಈ ಕೆಳಗಿನ ವಿಳಾಸದೊಡನೆ ವ್ಯವಹರಿಸಬೇಕೆಂದು ಪ್ರಾರ್ಥಿಸಲಾಗಿರಿ 


ಕಾರ್ಯದರ್ಶಿಗಳು 
ಹಳೆಯ ವಿದ್ಯಾರ್ಥಿಗಳ ಸಂ 
ಶ್ರೀ ಸಿದ್ದಗಂಗಾ ಗುರುಕುಲ 
ತುಮಕೂರು ಜಿಲ್ಲೆ 

ಸಿದ್ದಗಂ 


( ಮುಂದುವರಿದದ್ದು ) 
ಶ್ರೀ ಮದುದ್ದಾನೇಶ್ವರ ಶತಕ 

- ಜೆ . ವಿ . ರಾಜಶೇಖರಯ್ಯ 


ಬಾಲ್ಯ ಯೌವನ ವಾರ್ಧ ಕಂಗಳ 
ದಾಯವೇ ವಿಧಿ ವಿಷ್ಣು ರುದ್ರರು 
ಕಾಯಕವು ತ್ರಿಯವಸ್ಥೆಗಳು ಮಾಯಾ ಗುಣಂಗಳಿವೂ | 
ಧೈಯಬ್ರಹ್ಮ ಗೃಹಸ್ಥ ವಿಷ್ಣುವೆ 
ರಾಯ ರುದ್ರನೆಯೋಗಿಯೆಂಬೀ 
ದಾಯ ವರುಸಿದ ಜೀಯ ಉದ್ದಾನೇಶದಯವಾಗೈ 


|| ೧೩ || 


ಮಾಯೆಯೆನ್ನಲು ಕತೃ ಕರ್ಮವು 
ಕ್ರೀಯೆ ಯೆಂಬೀ ಮೂರು ಶಕ್ತಿಯು 
ತಾಯಿ ಸರಸತಿ ವಿದ್ಯೆಯನ್ನು ಸಿರಿಸಂಪದವಗೌರೀ | 
- ಆಯುವನು ಕೊಟ್ರೋಡ ಧರ್ಮ೦ 
ನ್ಯಾಯ ನಡೆಸುವರಿವರ ಚೇತನ 

ದಾಯ ರಾಯನೆ ಜೀಯ ಉದ್ದಾನೇಶ ದಯನಾಗೈ il೧೪ ! 
ಆಯುವೇ ಕಾರಣವು ಸೌಖ್ಯಕೆ 
ಆಯುವೇ ಕಾರಣವು ದುಃಖಕೆ 
ಆಯುವೇ ಜನಮರಣ ರವಿ ಶಶಿಬಿಂಬದೊಳ ಬೆಳಗೂ | 
ಆಯುವಳಿವುಳಿವುಗಳ ಹಿನ್ನೆಲೆ 
ಯಾರು ಹೆಚ್ಚಲು ಪ್ರಾಣಯಾಮೋ 
ಪಾಯ ಸೂಚಿಸಿದಾರ್ ಉದ್ದಾನೇಶ ದಯವಾಗೈ || ೧೫ || 

ಬಿಂದು ನಿಗ್ರಹದಿಂದ ಮಾರುತಿ 
ಸಿಂಧುವನು ದಾಟಿದನು ಭಾರವ 
ನಂದಿಯೆಳೆಯುವನುಳುವ ಬಳಲದೆ ಶಿವನ ಹೊತ್ತಿಹನೂ | 
ಹಿಂದೆ ಋಷಿಗಳು ಬಂದುನಿಗ್ರಹ 
ದಿಂದ ಬ್ರಾಹ್ಮಣ ಕಂಡರೆಂದಾ 
ಬಿಂದು ಮಹಿಮೆಯನೊರೆದ ಉದ್ದಾನೇಶ ದಯನಾಗ್ಗೆ || ೧೬ || 

( ಮುಂದುವರಿಯುವುದು ) 
ಜುಲೈ , 1983 


ಕ್ಷೇತ್ರವಾರ್ತೆ 


ಸಂಸ್ಕೃತ ಪಾಠಶಾಲಾ ಪಠ್ಯ ಪುಸ್ತಕಗಳ ವಿಚಾರ ಸಂಕಿರಣಿ 


ದಿನಾಂಕ 11 -7 - 83 ರಂದು ಸೋಮವಾರ ಹಿಂದೆ ಏರ್ಪಡಿಸಿದ್ದಂತೆ ಕರ್ನಾಟಕ 
ರಾಜ್ಯದ ಎಲ್ಲಾ ಸಂಸ್ಕೃತ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ನಿಯೋಜಿತ ಸಮಾ 
ವೇಶವು ಬೆಳಿಗ್ಗೆ 10 ಘಂಟೆಯಿಂದ ನಡೆಯಿತು. ಮುಖ್ಯವಾಗಿ ಸಂಸ್ಕೃತ ಪ್ರಥಮಾ , 
ಕಾವ್ಯ ಹಾಗೂ ಸಾಹಿತ್ಯ ತರಗತಿಗಳ ಪರೀಕ್ಷೆಗಳಿಗೆ ನಿಗದಿಯಾದ ಪಠ್ಯ ಪುಸ್ತಕಗಳ 
ಅಧ್ಯಾಪನಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ಈ ಸಭೆಯಲ್ಲಿ 
ರಾಜ್ಯದ ಎಲ್ಲ ಸಂಸ್ಕೃತ ಕಾಲೇಜುಗಳ ಪ್ರಾಚಾರ್ಯರುಗಳು ಭಾಗವಹಿಸಿದ್ದರು. 
ಇದೇ ಸಂದರ್ಭದಲ್ಲಿ ಸಂಘದ ಇನ್ನೂ ಕೆಲವು ನಡವಳಿಕೆಗಳ ಬಗ್ಗೆ ನಿರ್ಣಯಗಳನ್ನು 
ಅಂಗೀಕರಿಸಲಾಯಿತು. 

ಇದೇ ದಿನ ಹಗಲು 12 ಘಂಟೆಯಿಂದ ಸಂಸ್ಕೃತ ಪಠ್ಯ ಪುಸ್ತಕಗಳ ರಾಜ್ಯ 
ಮಟ್ಟದ ಪ್ರಥಮಾ ವಿಚಾರ ಸಂಕಿರಣವು ನಡೆಯಿತು. ಪ್ರಶ್ನೆ ಪತ್ರಿಕೆವಾರು ವಿಷ 
ಯಗಳನ್ನೂ ಕಾಲಂಕಷವಾಗಿ ಚರ್ಚಿಸಲಾಯಿತು. ಈ ವಿಚಾರ ಸಂಕಿರಣದ 
ಉದ್ಘಾಟನೆಯನ್ನು ಶ್ರೀ . ನಿ. ಪ್ರ , ಸ್ವ , ಶ್ರೀ ಶ್ರೀ ಗೌರೀಶಂಕರಸ್ವಾಮಿಗಳವರು 
ನೆರವೇರಿಸಿದರು . ಅಧ್ಯಕ್ಷತೆಯನ್ನು ಸಂಸ್ಕೃತ ಶಿಕ್ಷಣದ ಉಪನಿರ್ದೇಶಕರಾದ ಶ್ರೀ 
ಜಿ, ಚನ್ನವೀರಸ್ವಾಮಿರವರು ವಹಿಸಿದ್ದರು. 

ಇದೇ ದಿನ ಸಂಜೆ 6 ಘಂಟೆಯಿಂದ ಪರಮ ಪೂಜ್ಯ ಡಾ !! ಶ್ರೀ ಶ್ರೀ 
ಶಿವಕುಮಾರ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ , ಹಾಗೂ ಶ್ರೀ ಜಿ. 
ಚನ್ನವೀರಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ಸಂಸ್ಕೃತ ಪ್ರಚಾರೋಪನ್ಯಾಸ ಮಾಲೆಯ 
ಉದ್ಘಾಟನಾ ಸಮಾರಂಭವು ಜರುಗಿತು. ಶ್ರೀ ಕೆ. ಬಸವರಾಜುರವರು ಸ್ವಾಗತ 
ಕೋರಿದರು . ಶ್ರೀ ಕೆ. ಹರಿದಾಸ ಉಪಾಧ್ಯಾಯರು ಸಭೆಯನ್ನು ಉದ್ಘಾಟಿಸಿದರು. 
ನಂತರ ಬ್ರ . ಶ್ರೀ , ವಿದ್ವಾನ್ , ವೈ . ವಿಶ್ವನಾಥಶಾಸ್ತ್ರಿಗಳವರು ಸಂಸ್ಕೃತ ಭಾಷೆಯ 
ಮಹತ್ವ , ಪ್ರಯೋಗಸಾಧುತ್ವ , ಹಾಗೂ ವಿಶಿಷ್ಟ ಪ್ರಯೋಜನಗಳನ್ನು ಕುರಿತು 
ಸರಳವಾಗಿ , ಸ್ವಾರಸ್ಯವಾಗಿ ಭಾಷಣ ಮಾಡಿದರು. ನಂತರ ಪರಮ ಪೂಜ್ಯ 
ಶ್ರೀ ಶ್ರೀ ಗಳವರು ಆಶೀರ್ವಾದದಲ್ಲಿ ಜನಜೀವನದ ಎಲ್ಲ ಮೌಲ್ಯಗಳನ್ನೊಳಗೊಂಡ 
ಸಂಸ್ಕೃತ ಭಾಷೆಯ ಪ್ರಚಾರದ ಔಚಿತ್ಯವನ್ನು ಒತ್ತಿ ಹೇಳಿದರು . ಶ್ರೀ ಎಸ್. ಪಿ. 
ಶಿ ವ ಶ ೦ ಕರ್ ರ ನ ರು ವಂದನೆ ಸಲ್ಲಿಸಿದರು . ಮಂಗಳದೊಡನೆ ಸಭೆಯು 
ಮುಕ್ತಾಯಗೊಂಡಿತು. 
10 

ಸಿದ್ಧಗಂಗಾ 


ಜಗದರ್ಶನ ಮಾಲೆ - ೨ 
ರೈತ ದರ್ಶನ 


- ಪ್ರೊ . ಕೆ. ಟಿ. ಪಾಂಡುರಂಗಿ 


( ಭಾರತದಲ್ಲಿ ಪ್ರಚಲಿತವಾಗಿರುವ ಮತ- ಧರ್ಮಗಳಲ್ಲಿ ದೈತಮತವು ಒಂದು 
ಪ್ರಮುಖವಾದ ಮತಧರ್ಮವಾಗಿದೆ . ಇದರ ಅನುಯಾಯಿಗಳು ಕರ್ನಾಟಕ, 
ಮಹಾರಾಷ್ಟ್ರ , ಆಂಧ್ರ , ತಮಿಳುನಾಡು, ಕೇರಳ , ಗೋವಾ ಪ್ರದೇಶಗಳಲ್ಲಿ ಅಧಿಕ 
ಸಂಖ್ಯೆಯಲ್ಲಿಯೂ ; ವೃಂದಾವನ , ಗಯಾ, ಚಿತ್ರಕೂಟಗಳಲ್ಲಿ ಕೆಲವರೂ ಇರುವರು . 
ಬಂಗಾಲದಲ್ಲಿ ಪ್ರಚಲಿತವಿರುವ ಚೈತನ್ಯ ಸಂಪ್ರದಾಯವು ಮಾಧಸಂಪ್ರದಾಯದ 
ಎಂದು ಶಾಖೆಯಾಗಿದೆ. ಅವರ ಗುರುಪರಂಪರೆಯಲ್ಲಿ ಶ್ರೀ ಮಧ್ವಾಚಾರ್ಯರಿಂದ 
ಶ್ರೀ ವ್ಯಾಸರಾಜರವರೆಗಿನ ಮಾಧ್ವಯತಿಗಳನ್ನು ಗುರುಗಳೆಂದು ಪರಿಗಣಿಸುತ್ತಾರೆ. 
ವೈದಿಕಧರ್ಮದ ವೇದಾಂತದರ್ಶನದ ಮತತ್ರಯಗಳಲ್ಲಿ ದೈತಮತವು ಒಂದು 
ಪ್ರಧಾನ ಮತವಾಗಿದೆ. ಈ ಮತದ ಸಿದ್ದಾಂತಗಳನ್ನು ತಿಳಿದುಕೊಂಡು ಆಧ್ಯಾತ್ಮಿಕ 
ಉನ್ನತಿಯನ್ನು ಮಾಡಿಕೊಳ್ಳಲು ಎಲ್ಲ ವರ್ಗದವರಿಗೂ ಅಧಿಕಾರವಿದೆ. ಅಧಿಕಾರ 
ವನ್ನು ವೇದಾಧಿಕಾರ, ತಂತ್ರಾಧಿಕಾರ ಮತ್ತು ನಾಮಾಧಿಕಾರ ಎಂದು ವಿಂಗಡಿಸಿ 
ಆಧ್ಯಾತ್ಮಿಕ ಸಾಹಿತ್ಯದ ಅಧ್ಯಯನ ಮತ್ತು ಸಾಧನಕ್ರಮದಲ್ಲಿ ಭಿನ್ನ ಕ್ರಮಗಳನ್ನು 
ಹೇಳಿದ್ದರೂ ಆಧ್ಯಾತ್ಮಿಕ ಉನ್ನತಿಯ ಅಧಿಕಾರವನ್ನು ಈ ಮತದಲ್ಲಿ ಎಲ್ಲರಿಗೂ 
ಕೊಡಲಾಗಿದೆ. ಅಂತಜಾ ಅಪಿ ಯೇ ಭಕ್ತಾ ನಾಮಜ್ಞಾನಾಧಿಕಾರಿಣಃ' ಎಂದು 
ಅಂತ್ಯಜರಿಗೂ ಆಧ್ಯಾತ್ಮಿಕ ಸಾಧನೆಯ ಅಧಿಕಾರವಿರುವುದನ್ನು ಶ್ರೀಮಧ್ವಾಚಾ 
ರ್ಯರು ತಮ್ಮ ಭಾಷ್ಯದಲ್ಲಿ ಸಾರಿದ್ದಾರೆ. ಆದುದರಿಂದಲೇ ಅಪರೋಕಜ್ಞಾನಿಗಳೇ 
ರಚಿಸಬೇಕೆಂಬ ನಿರ್ಬಂಧವಿರುವ ಹರಿದಾಸ ಸಾಹಿತ್ಯದ ನಿರ್ಮಾತೃಗಳಲ್ಲಿ ಒಬ್ಬರಾದ 
ಕನಕದಾಸರು ಈ ಮತದಲ್ಲಿಯ ಗಣ್ಯಪುರುಷರೆನಿಸಿದ್ದಾರೆ. ಉತ್ತರ ಮತ್ತು ದಕ್ಷಿಣ 
ಕನ್ನಡ ಜಿಲ್ಲೆಯ ಅಕ್ಕಸಾಲಿಗರೇ ಮೊದಲಾದವರು ಈ ಮತದ ಅನುಯಾಯಿ 
ಗಳಾಗಿದ್ದಾರೆ. 


ಈ ಐತಿಹಾಸಿಕವಾಗಿ ಶ್ರೀ ಮಧ್ವಾಚಾರ್ಯರು ಕ್ರಿ .ಶ. ೧೩ ನೇ ಶತಮಾನದಲ್ಲಿ ಈ 
ಮತದ ಪ್ರತಿಷ್ಠಾಪನೆಯನ್ನು ಮಾಡಿದ್ದರೂ ಈ ಮತದ ತತ್ತ್ವಗಳೂ , ಸಂಪ್ರದಾಯ 
ಗಳೂ ಬಹು ಪ್ರಾಚೀನವಾದವು. ವೇದ, ಉಪನಿಷತ್ , ಪಂಚರಾತ್ರಾಗಮ ಸಂಹಿತೆ 
ಗಳು , ಗೀತೆ, ಇತಿಹಾಸ ಪುರಾಣಗಳು ಈ ಮತದ ಆಕರಗ್ರಂಥಗಳು - - 


ಜುಲೈ , 1983 


11 . 


ಋಗ್ಯಜುಃ ಸಾಮಾಥರ್ವಾಶ್ಚ ಭಾರತಂ ಪಂಚರಾತ್ರ ಕಮ್ | 
ಮಲರಾಮಾಯಣಂ ಚೈವ ಶಾಸ್ತ್ರ ಮಿತ್ಯಭಿಧೀಯತೇ || 
ಯಜ್ಞಾನುಕೂಲವೇತಸ್ಯ ತಜ್ಞ ಶಾಸ್ತ್ರಂ ಪ್ರಕೀರ್ತಿತಮ್ | | 


ಎಂದು ಈ ಮತದ ಆಕರಗ್ರಂಥಗಳನ್ನು ನಿರ್ದೇಶಿಸಲಾಗಿದೆ. ದೈತಮತದ ಮೌಲಿಕ 
ಸಿದ್ದಾಂತಗಳು ಇವು 


೧) ವಿಷ್ಣು ವು ಸರ್ವೋತ್ತಮನು, ಸರ್ವಗುಣಪೂರ್ಣನು, ಸ್ವತಂತ್ರನು, ಸರ್ವ 
ನಿಯಾಮಕನು, ಸರ್ವಾಂತರ್ಯಾಮಿಯು, ಜ್ಞಾನಾನಂದಮಯನು, ಸರ್ವಜ್ಞನು 
ಸರ್ವಕರ್ತನು, ಅಚಿಂತ್ಯಾದ್ಭುತ ಶಕ್ತಿಯುಕ್ತನು. ಈ ಎಲ್ಲ ಮಾಹಾತ್ಮವುಳ್ಳ 
ವಿಷ್ಣು ಸರ್ವೋತ್ತಮತ್ವವು ಈ ಮ ತ ದ ಕೇಂದ್ರ ಸಿದ್ದಾಂತ. ಈ ವಿಷ್ಣು ವೆ 
ವೇದಾಂತದ ಬ್ರಹ್ಮತತ್ತ್ವವು. 


೨) ಜೀವ ಮತ್ತು ಜಗತ್ತು ವಿಷ್ಣುವಿಗೆ ಅಧೀನವಾದ ಆದರೆ ಸತ್ಯವಾದ ತಮ್ಮ 
ಗಳು. ಅವು ಮಾಯೆಯಿಂದ ಕಂಡುಬರುವಂಥವಲ್ಲ. ಜೀವರು ಅನೇಕರು , ಅಲ್ಲಿ 
ಜ್ಞರು, ಅಲ್ಪ ಶಕ್ತಿಯುಳ್ಳವರು ; ಸಾತ್ವಿಕ, ರಾಜಸ, ತಾಮಸ, ಎಂಬ ಸ್ವಭಾವ 
ಭೇದವುಳ್ಳವರು. ಪರಮಾತ್ಮನಿಗಿಂತ ಅತ್ಯಂತ ಭಿನ್ನರು, ಅವನ ಪ್ರತಿಬಿಂಬರು 
ಜೀವರು ಪರಸ್ಪರವಾಗಿಯೂ ಭಿನ್ನರು. ಜಡದಿಂದಲೂ ಭಿನ್ನರು, ಜಗತ್ತು ಜರ 
ಪ್ರಕೃತಿಯಿಂದ ಉಂಟಾಗುತ್ತದೆ. ಇದು ಜೀವಪರಮಾತ್ಮರಿಗಿಂತ ಭಿನ್ನವಾದುದು 
ಸತ್ಯವಾದುದು. 


೩) ನಿಷ್ಕಾಮಕರ್ಮಾನುಷ್ಟಾನ, ಜ್ಞಾನ, ಭಕ್ತಿ , ಭಗವತ್ಪಸಾದ ಇವ 
ಅಧ್ಯಾತ್ಮಿಕ ಉನ್ನತಿಯ ಸಾಧನಗಳು . ಕರ್ಮ ಸಂನ್ಯಾಸವು ಉಚಿತವಲ್ಲ . ಅದ 
ಸಾಧ್ಯವೂ ಇಲ್ಲ. ಅದರಿಂದ ಪ್ರಯೋಜನವೂ ಇಲ್ಲ . ಭಗವದಾರಾಧನರೂಪವಾಗಿ 
ಭಕ್ತಿಯಿಂದ ಸ್ವವಿಹಿತಕರ್ಮಾನುಷ್ಠಾನವನ್ನು ಮಾಡುವದೇ ಧರ್ಮ, ಭಗವಂತನ 
ಸ್ವತಂತ್ರ ; ಜೀವರು ಪರತಂತ್ರ , ಭಗವಂತನೇ ಸರ್ವವ್ಯಾಪಾರಗಳನ್ನು ಮಾಡಿಸ 
ವವನು; ಕತೃತ್ವ , ಭೋಕ್ತ್ವ , ಸಾಧನಗಳು, ಫಲ ಎಲ್ಲವೂ ಅವನಿಗೇ ಸೇರಿದ್ದು 
ಅವನ ಪ್ರೇರಣೆಯಿಂದಲೇ ಎಲ್ಲವೂ ನಡೆಯುವುದು. 


- ದ್ರವ್ಯ ಕರ್ಮತ ಕಾಲಶ್ಚ ಸ್ವಭಾವೋ ಜೀವ ಏವ ಚ | 
ಯದನುಗ್ರಹತಃ ಸಂತಿ, ನ ಸಂತಿ ಯದುಪೇಕ್ಷಯ || 


ಎಲ್ಲ ಪದಾರ್ಥಗಳು , ಕಾಲ, ಕರ್ಮ, ಆಯಾ ಪದಾರ್ಥಗಳ ಸ್ವಭಾವ , ಜೀವರ 
ಅವನ ಅನುಗ್ರಹವಿದ್ದರೆ ತಮ್ಮ ತಮ್ಮ ವ್ಯಾಪಾರವನ್ನು ಮಾಡಲು ಸಮರ್ಥರು 


12 


ಸಿದ್ದಗಂಗೆ 


ಇಲ್ಲವಾದರೆ ಇಲ್ಲ , ಇತ್ಯಾದಿಯಾಗಿ ಭಗವಂತನ ಮಹಿಮೆಯನ್ನು ತಿಳಿದುಕೊ 
ಳ್ಳುವುದೇ ಜ್ಞಾನ. ಇಂಥ ಮಾಹಾತ್ಮಜ್ಞಾನಸಹಿತವಾದ ಸ್ನೇಹವೇ ಭಕ್ತಿ . ಈ 
ಭಕ್ತಿಯಿಂದ ಭಗವಂತನು ಪ್ರಸನ್ನನಾಗಿ ಅಜ್ಞಾನವನ್ನು ಪರಿಹರಿಸಿ ಜೀವರಿಗೆ ತನ್ನ 
ಅಪರೋಕ್ಷದರ್ಶನವನ್ನು ಕೊಡುವನು. ಜೀವರು ತಮ್ಮ ಸ್ವರೂಪಾನಂದಾವಿರ್ಭಾವ 
ವನ್ನು ಪಡೆಯುವರು. ಇದು ದೈತಮತದಲ್ಲಿಯ ಪರಮಾತ್ಮ ಸ್ವರೂಪ, ಜೀವ- 
ಜಂತುಗಳ ಸ್ವರೂಪ ಮತ್ತು ಆಧ್ಯಾತ್ಮಿಕ ಉನ್ನತಿಯ ಸಾಧನಗಳ ಸ್ವ ರೂ ಪ ದ 
ಸಂಕ್ಷಿಪ್ತ ವಿವರಣೆ . 
ಈ ದೈತಮದ ಈ ಮೌಲಿಕಸಿದ್ದಾಂತಗಳು ವೇದ, ಉಪನಿಷತ್ತುಗಳು , ಪಂಚ 
ರಾತ್ರಾಗಮ , ಗೀತೆ ಮತ್ತು ಇತಿಹಾಸ ಪುರಾಣಗಳಲ್ಲಿ ಅಡಕವಾಗಿಯೇ ಇದ್ದ ವು . 
ಬ್ರಹ್ಮತರ್ಕವೇ ಮೊದಲಾದ ಪ್ರಾಚೀನಗ್ರಂಥಗಳಲ್ಲಿ ಇವುಗಳನ್ನು ಯುಕ್ತಿಯಿಂದ 
ಸಮರ್ಥಿಸಲಾಗಿತ್ತು . ಐತಿಹಾಸಿಕ ಕಾಲದ ಶ್ರೀ ಮಧ್ವಾಚಾರ್ಯರು ೧೩ ನೇ ಶತ 
ಮಾನದಲ್ಲಿ ಅವತರಿಸಿ ಇವುಗಳನ್ನು ಪುನಃ ಪ್ರತಿಷ್ಟಾಪಿಸಿ ದೈತಮತವನ್ನು ದೃಢಪ 
ಸಿಡಿದರು. 

( ವಿಷ್ಣು ' ಮತ್ತು ' ನಾರಾಯಣ' ಇವರ ಉಲ್ಲೇಖವು ವೇದಲ್ಲಿಯೇ ಬಂದಿದೆ, 
ಪುರುಷಸೂಕ್ತದ ಋಷಿಯು ನಾರಾಯಣನೆಂಬುದು ಪ್ರಸಿದ್ದವಿದೆ. ಸಮುದ್ರಶಾಯಿ 
ಯ ನಾಭಿಯಲ್ಲಿ ವಿಶ್ವವೆಲ್ಲ ಅಡಗಿರುವ ಉಲ್ಲೇಖವು ಋಗೈದದ ೧೦ ನೆಯ ಮಂಡ 
ನದ ೮೨ ನೆಯ ಸೂಕ್ತದಲ್ಲಿ ಬಂದಿದೆ. ೧ ನೆಯ ಮಂಡಲದ ೧೬೪ ನೆಯ 
ಸೂ ದಲ್ಲಿ - ಪ್ರ ಕೃತಿ ' ಯ ಏಳು ಹ ೦ ತ ದ ವಿ ಕೃ ತಿ ಗ ಳು ವಿಷ್ಣು 
ವಿನ ಅ ಧಿ ನ ವಾ ಗಿವೆ ಎಂಬ ಉಲ್ಲೇಖ ಬಂದಿದೆ. ಋ ಗೈ ದ ದ ಲ್ಲಿ 
ಒಂದುನೂರು ಸಲ ವಿಷ್ಣು ವಿನ ಉಲ್ಲೇಖ ಬಂದಿದೆ. ಬೇರೆ ಪೌರಾಣಿಕ ದೆ ವ ತೆ 
ಗಳ ಉಲ್ಲೇಖವಿಲ್ಲ. ಶತಪಥಬ್ರಾಹ್ಮಣ, ತೈತ್ತಿರೀಯ ಆರಣ್ಯಕ , ಇತ್ಯಾದಿಗಳಲ್ಲಿ 
ನಾರಾಯಣನ ಉಲ್ಲೇಖವಿದೆ. ಯಜುರ್ವೇದದಲ್ಲಿ ಯಜ್ಞ ' ವನ್ನು ವಿಷ್ಣು ನೆಂದು 
ಕರೆಯಲಾಗಿದೆ.” ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೃಷ್ಣ ಆಂಗಿರಸ ದೇವಕೀಪುತ್ರ 
ನ ಉಲ್ಲೇಖವಿದೆ. ನಿರುಕ್ತದಲ್ಲಿ ( ಅಗ್ನಿರ್ದೆವಾನಾಮವನಃ, ವಿಷ್ಣುಃ ಪರಮ … 
ತದಂತರಾ ಸರ್ವಾದೇವತಾಃ ಎಂ ದು ವಿಷ್ಣು ಸರ್ವೊತ್ತಮತ್ವವನ್ನು ಸ್ಪಷ್ಟವಾಗಿ 
ಹೇಳಲಾಗಿದೆ. ತ್ರಿವಿಕ್ರಮ , ವಾಮನ, ವರಾಹ ಅವತಾರಗಳೂ ವೈದಿಕ ವಾಙ್ಕ 
ಯದಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. ಮಹಾಭಾರತದ ( ನಾರಾಯಣೀಯ ' ವಿಭಾಗದಲ್ಲಿ 
ವಾಸುದೇವ, ಸಂಕರ್ಷಣ ಇತ್ಯಾದಿ ವ್ಯೂಹಸಂಚಕದ ವಿ ವ ರ ಬಂದಿದೆ. ಹೀಗೆ 
- ವಿಷ್ಣು ದೇವತೆಯ ಮತ್ತು ವಿಷ್ಣು ಸರ್ವೋತ್ತಮತ್ವ ಸಿದ್ದಾಂತದ ಪರಂಪರೆ ಬಹಳ 
ಪ್ರಾಚೀನವಾದುದು. ಆದರೆ ಶ್ರೀ ಮಧ್ವಾಚಾರ್ಯರು ( ವಿಷ್ಣು ” ಓರ್ವ ಪೌರಾಣಿಕ 
ದೇವತೆ ಎಂಬ ಸೂಲ ನೆಲೆಗೇ ನಮ್ಮ ದೃಷ್ಟಿ ನಿಲ್ಲದಂತೆ ಅವನು ಬ್ರಹ್ಮತತ್ರ್ಯ 
ಸುಲೈ, 1983 


ಎಂಬುದನ್ನು ಪ್ರತಿಪಾದಿಸಿದರು. ನಿರ್ಗುಣ, ನಿರಾಕಾರ ಎಂಬ ನೆಲೆಗೇ ಬ್ರಹ್ಮತತ್ಯನ 
ನಿಲ್ಲದಂತೆ ಅದೊಂದು ಅನಂತಗುಣಪರಿಪೂರ್ಣ ( ತ ' ವೆಂಬುದನ್ನು ಪ್ರತಿಪಾದಿಸಿ 
ದರು. ಅವರ ಈ ವಿಷ್ಣು - ಬ್ರಹ್ಮ ಐಕ್ಯ ' ಸಿದ್ಧಾಂತವು ವೇದಾಂತದಲ್ಲಿ 
ಒಂದು ಕ್ರಾಂತಿಯನ್ನುಂಟುಮಾಡಿತು . ಅನಂತಕಲ್ಯಾಣಗುಣಪರಿಪೂರ್ಣ, ಜ್ಞಾನ 
ನಂದಮಯ , ಸ್ವ ತ೦ ತ್ರ , ಸರ್ವಾಂತರ್ಯಾಮಿ , ಸರ್ವನಿಯಾಮಕ ಎಂಬ ಈ 
( ಬ್ರಹ್ಮ ವಿಷ್ಣು ' ತತ್ತ್ವವನ್ನು ಈ ಸ್ವರೂಪಕ್ಕೆ ಚ್ಯುತಿ ಬರದಂತೆ ಯಾವ ಹೆಸರಿನಿಂ 
ದಲೂ ಕರೆಯಬಹುದು ಎಂದು ಶ್ರೀ ಮಧ್ವಾಚಾರ್ಯರು ಸಾರಿದರು. 

“ ಸ ಅಂತಕಃ , ಸ ರುದ್ರಃ, ಸ ಈಶಃ ಯ ಹರಿಃ? 
( ಈಶಾನಾದೇವ ತ ಈಶಾನೋ ಮಹಾದೇವೋ ಮಹತ್ವತಃ 
( ಶಿವಃ ಸುಖಾತ್ಮಕತೇನ ಶರ್ವ : ಶಂಶೋಧನಾದ ಹರಿಃ” . 


ಎಂದು ಶಿವನ ನಾಮಗಳೆಲ್ಲವೂ ವಿಷ್ಣುವಿಗೆ ಅನ್ವಯಿಸುವವು ಎಂದು ಸಾರಿದರು. 
(ಏಷ ಹಿ ಏವ ಶೂನ್ಯ ' ಎಂದು ಅವನನ್ನು ಶೂನ್ಯನೆಂದೂ ಕರೆಯಬಹುದೆಂದರು . 
ವಸ್ತುತಃ ಎಲ್ಲ ನಾಮಗಳು ಪದಗಳೂ ಮುಖ್ಯವಾಗಿ - ಸರ್ವೋತ್ತಮ ” ಪರಮಾತ್ಮ 
ನನ್ನೇ ಬೋಧಿಸುವವು, ಅನಂತರದಲ್ಲಿಯೇ ಆಯಾ ದೇವತೆಗಳನ್ನೂ ವಸ್ತುಗಳನ್ನೂ 
ಬೋಧಿಸುವವು ಎಂದು ಸಾರಿದರು. ಆದುದರಿಂದ ಶ್ರೀ ಮಧ್ವಾಚಾರ್ಯರ ಪ್ರಧಾನ 
ಸಿದ್ದಾಂತವಾದ - ವಿಷ್ಣು - ಸರ್ವೋತ್ತಮತ್ವ ಸಿದ್ದಾಂತವನ್ನು ಈ ಹಿನ್ನೆಲೆಯಲ್ಲಿ ಅರ್ಥ 
ಮಾಡಿ ಕೊಳ್ಳಬೇಕು. ಶಿವ -ವಿಷ್ಣು ಸರ್ವೊತ್ತಮತ್ವದ ಪೌರಾಣಿಕ ವಿವಾದವೆಂದು 
ಗ್ರಹಿಸಬಾರದು, ಬ್ರಹ್ಮತತ್ರ್ಯ ಮತ್ತು ವಿಷ್ಣು ದೇವತೆ ಈ ಸಮನ್ವಯವು ಮತ್ತು 
ಅದರ ಸರ್ವೋತ್ತಮತ್ವ, ಸ್ವತಂತ್ರತ್ವ , ಸರ್ವಗುಣಪೂರ್ಣತ್ವವು ಅವರ ತತ್ತ್ವಜ್ಞಾನ 
ಮತ್ತು ಧರ್ಮಗಳ ಕೇಂದ್ರ ಬಿಂದುವು. 


- ಶ್ರೀಮಧ್ವಾಚಾರ್ಯರು ಉಡುಪಿಯಿಂದ ಏಳು ಮೈಲಿ ದೂರದಲ್ಲಿರುವ ಪಾಜಕ 
ಕ್ಷೇತ್ರ ' ಎಂಬ ಹಳ್ಳಿಯಲ್ಲಿ ಕ್ರಿ .ಶ. ೧೨೩೮ ರಲ್ಲಿ ( ವಿಲಂಬಿ ಸಂವತ್ಸರ ಮಾಘಶುದ್ದ 
ಸಪ್ತಮಿಯ ದಿನ) ಅವತರಿಸಿದರು. ಉಡುಪಿಯ ಅನಂತೇಶ್ವರ ದೇವಾಲಯದಲ್ಲಿ 
ವಾಸವಾಗಿದ್ದ ಅಚ್ಯುತಪ್ರೇಕ್ಷಾಚಾರ್ಯರಿಂದ ಸಂನ್ಯಾಸವನ್ನು ಪಡೆದರು . ಅವರಲ್ಲಿಯೆ 
ವಿದ್ಯಾಭ್ಯಾಸವನ್ನು ಮಾಡಿದರು. ಇವರ ಸಂನ್ಯಾಸನಾಮ ಆನಂದ ತೀರ್ಥರು 
ಮುಂದೆ ಪೂರ್ಣಪ್ರಜ್ಞರು, ಮಧ್ವಾಚಾರ್ಯರು ಎಂಬ ಹೆಸರುಗಳಿಂದಲೂ ಪ್ರಸಿದ್ದ 
ರಾದರು . 

ಅಚ್ಯುತಪ್ರೇಕ್ಷರು ಏಕದಂಡೀ ಏಕಾಂತೀ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ 
ರಾಗಿದ್ದರು. ಇವರಿಂದ ( ಇಷ್ಟಸಿದ್ದಿ ' ಯೇ ಮೊದಲಾದ ಅದೈತ ಗ್ರಂಥಗಳನು 
ಕೇಳಿದಾಗ ಶ್ರೀಮದ್ವಾಚಾರ್ಯರಿಗೆ ಆ ಸಿದ್ದಾಂತವು ಅಸಮರ್ಪಕ ಎನಿಸಿತು. ಗುರು 
14 

ಸಿದ್ದಗಂಗ 


ಗಳೊಡನೆ ವಾದಿಸತೊಡಗಿದರು. ವೇದೋಪನಿಷತ್ತುಗಳ ದೈತಪರವಾದ ಅರ್ಥವನ್ನು 
ವಿವರಿಸತೊಡಗಿದರು . ತಮ್ಮ ಸಿದ್ದಾಂತವನ್ನು ಪ್ರಚುರಪಡಿಸಲು ದಕ್ಷಿಣ ಭಾರತದ 
ವಿದ್ವತ್ ಕೇಂದ್ರಗಳಾದಶ್ರೀರಂಗ , ರಾಮೇಶ್ವರ, ಕನ್ಯಾಕುಮಾರಿ ಮೊದಲಾದ ಸ್ಥಳ 
ಗಳಿಗೆ ಹೋದರು. ಬಳಿಕ ಉತ್ತರಭಾರತದ ಅನೇಕ ವಿದ್ಯಾ ಕೇಂದ್ರಗಳನ್ನು ಸಂದರ್ಶಿ 
ಸುತ್ತಾ ಬದರಿಕಾಶ್ರಮಕ್ಕೆ ಹೋದರು. ಅಲ್ಲಿ ತಮ್ಮ ಗೀತಾಭಾಷ್ಯ ' ವನ್ನು ರಚಿಸಿ 
ಶ್ರೀ ವೇದವ್ಯಾಸರಿಗೆ ಸಮರ್ಪಿಸಿ ಮರುಪ್ರಯಾಣವನ್ನು ಕೈಕೊಂಡರು . ಮಾರ್ಗ 
ದಲ್ಲಿ ಗೋದಾವರೀ ತೀರದ ಪುಣತಾಂಬೆಯಲ್ಲಿ ಶೋಭನಭಟ್ಟ ( ಆನಂದಭಟ್ಟ ) 
ಎಂಬ ಘನ ವಿದ್ವಾಂಸರನ್ನು ವಾದದಲ್ಲಿ ಜ ಯಿ ಸಿ ಅವರನ್ನೂ ಅವರ ಶಿಷ್ಯರನ್ನೂ 
ತಮ್ಮ ಮತಕ್ಕೆ ಪರಿವರ್ತಿಸಿದರು. ಈ ಶೋಭನಭಟ್ಟರು ಕಾಕತೀಯ ರುದ್ರದೇವನ 
ರಾಜಗುರುಗಳಾಗಿದ್ದರು. ಶ್ರೀ ಮಧ್ವಾಚಾರ್ಯರಿಂದ ಸಂನ್ಯಾಸವನ್ನು ತೆ ಗೆ ದು 
ಕೊಂಡು ಪದ್ಮನಾಭತೀರ್ಥರು ಎಂಬ ನಾಮದಿಂದ ಮುಂದೆ ಪ್ರಸಿದ್ಧರಾದರು. ಕಾಕ 
ತೀಯ ರಾಜರಲ್ಲಿದ್ದ ಹುಕ್ಕ - ಬುಕ್ಕರನ್ನು ಕಂಪಲಿಗೆ ಕಳಿಸಿ ಮುಂದೆ ವಿಜಯನಗರದ 
ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರೇಪಿಸಿದವರಲ್ಲಿ ಇವರೂ ಒಬ್ಬರು . ಶ್ರೀ ಮಧ್ವಾಚಾ 
ರ್ಯರು ಒರಿಸ್ಸಾದಲ್ಲಿದ್ದ ಶ್ಯಾಮಶಾಸ್ತ್ರಿಗಳೆಂಬ ಇನ್ನೊಬ್ಬ ವಿದ್ವಾಂಸರನ್ನೂ ತಮ್ಮ 
ಮತಕ್ಕೆ ಪರಿವರ್ತಿಸಿದರು. ಇವರು ಮುಂದೆ ಕೆಲಕಾಲ ಕಲಿಂಗ ದೇಶದ ರಾಜ್ಯ 
ಧಾರವನ್ನು ನಿರ್ವಹಿಸಿದರು . ಶ್ರೀ ಕುರ್ಮದಲ್ಲಿ ಇವರ ಶಾಸನಗಳಿವೆ . ಹಿ ಗೆ 
ಅನೇಕ ವಿದ್ಯಾಸರನ್ನು ತಮ್ಮ ಮತಕ್ಕೆ ಪರಿವರ್ತಿಸಿ ಶ್ರೀ ಮಧ್ವಾಚಾರ್ಯರು ಉಡು 
ಸಿಗೆ ಮರಳಿದರು. ಅಲ್ಲಿ ಬ್ರಹ್ಮಸೂತ್ರ ಮತ್ತು ಉಪನಿಷತ್ತುಗಳಿಗೆ ಭಾಷ್ಯಗಳನ್ನು 
ಬರೆದರು. ಶ್ರೀ ಶಂಕರಾಚಾರ್ಯರು ಉಪನಿಷತ್ತುಗಳು, ಬ್ರಹ್ಮಸೂತ್ರ ಮತ್ತು 
ಗೀತೆ ಎಂಬ ವೇದಾಂತದ ಪ್ರಸ್ಥಾನತ್ರಯಕ್ಕೆ ಭಾಷ್ಯಗಳನ್ನು ಬರೆದು ಅದೈತ 
ಮುತವನ್ನು ಪ್ರತಿಪಾದಿಸಿದರು. ಬ್ರಹ್ಮನು ನಿರ್ಗುಣ, ನಿರಾಕಾರ , ಜಗತ್ತೆಲ್ಲ ಮಾಯೆ 
ಎಂಬ ಅ ವ ರ ನಿರ್ಗುಣವಾದವೂ ಮಾಯಾವಾದವೂ ಶ್ರೀ ಮಧ್ವಾಚಾರ್ಯರಿಗೆ 
ಸಮ್ಮತವಾಗಲಿಲ್ಲ. ಇದು ಶ್ರುತಿ-ಸೂತ್ರಗಳ ಅಭಿಪ್ರಾಯವಲ್ಲ ಎಂದು ಅವರಿಗನಿ 

ತು . ಆದುದರಿಂದ ತಾವು ವೇದಾಂತ ಪ್ರಸ್ಥಾನತ್ರಯಕ್ಕೆ ಬೇರೆ ಭಾಷ್ಯ ಬರೆದು 
ಬ್ರಹ್ಮನು ಗುಣಪೂರ್ಣ ಜಗತ್ತು ಸತ್ಯ ಎಂದು ಪ್ರತಿಪಾದಿಸಿದರು . ಎರಡನೆಯ 
ಸಲ ಉತ್ತರ ಭಾರತದ ಯಾತ್ರೆಯನ್ನು ಕೈಕೊಂಡು ಮತ್ತೊಮ್ಮೆ ಬ ದ ರಿ ಕಾ ಶ್ರ 
ನಕ್ಕೆ ಹೋಗಿ ಬ೦ ದ ರು . ಅಸ್ಸಾಂ, ಸೌರಾಷ್ಟ್ರ ಗಳಂಥ ಪೂರ್ವ- ಪಶ್ಚಿಮದ 
ಮೂಲೆಯ ಪ್ರಾಂತಗಳಿಗೂ ಹೋಗಿ ಮತ ಪ್ರಚಾರವನ್ನು ಮಾಡಿದರು. ಇವರು . 
- ೭ ಗ್ರಂಥಗಳನ್ನು ರಚಿಸಿರುವರು. ಅವುಗಳನ್ನು ಹೀಗೆ ವಿಂಗಡಿಸಬಹುದು. -. 

೧) ಋಗ್ಭಾಷ್ಯ , ಉಪನಿಷದ್ ಭಾಷ್ಯಗಳು , ಬ್ರಹ್ಮಸೂತ್ರಭಾಷ್ಯ , ಅನು 
ಕ್ಯಾಖ್ಯಾನಾದಿ ಸೂತ್ರವ್ಯಾಖ್ಯಾನಗಳು, ಗೀತಾಭಾಷ್ಯ ( ೧೭ ಗ್ರಂಥಗಳು) . 
ಪೂನ್, 1983 


15 


೨) ಮಹಾಭಾರತತಾತ್ಪರ್ಯನಿರ್ಣಯ , ಭಾಗವತತಾತ್ಪರ್ಯನಿರ್ಣಯ 
ತಂತ್ರಸಾರ ಇತ್ಯಾದಿಸ್ತೋತ್ರ ಪೂಜಾದಿ ಗ್ರಂಥಗಳು ( ೧೦ ಗ್ರಂಥಗಳು ), 

೩) ದಶಪ್ರಕರಣಗಳು ( ೧೦ ಗ್ರಂಥಗಳು. 

ಅವರ ಈ ಗ್ರಂಥದ ಯೋಜನೆಯನ್ನು ನೋಡಿದರೆ ವೈದಿಕ ಧರ್ಮದ ಆಧಾ 
ತ್ಮಿಕ ಆಕರಗ್ರಂಥಗಳ ಸಾರವನ್ನೆಲ್ಲ ಒದಗಿಸುವದು ಅವರ ಉದ್ದೇಶವೆಂಬುದು ಸ್ಪಷ್ಟ 
ವಾಗುವುದು . ಪೂರ್ವಮೀಮಾಂಸಕರೂ , ಅದೈತಿಗಳೂ ಖಗೋದಕ್ಕೆ ಕೆ ನ 6 
ಕರ್ಮಪರವಾದ ಅರ್ಥವನ್ನು ಮಾಡುವರು. ಅದರ ಆಧ್ಯಾತ್ಮಿಕ ಅರ್ಥವನ್ನು ಗಮ 
ನಿಸುವದಿಲ್ಲ. ಆ ದರೆ ಶ್ರೀ ಮಧ್ವಾಚಾರ್ಯರು ತಮ್ಮ ಋಗ್ರ್ಭ ಪ್ಯದಲ್ಲಿ ನೇರ 
ಮ೦ತ್ರ ಗಳ ಆಧ್ಯಾತ್ಮಿಕ ಅರ್ಥವನ್ನು ವಿವರಿಸಿದರು. ಉಪನಿಷದ್ಭಾಷ್ಯಗಳಲ್ಲಿ 
( ತತ್ತ್ವಮಸಿ', ( ಅಹಂ ಬ್ರಹ್ಮಾಸಿ', ( ಏಕಮೇವಾದ್ವಿತೀಯಂ ಬ್ರಹ್ಮ ', ' ನೇರ 
ನಾನಾಸ್ತಿ ಕಿಂಚನ ”, ಇತ್ಯಾದಿ ಶ್ರುತಿವಾಕ್ಯಗಳು ಅದೈತವನ್ನು ಬೋಧಿಸುವದಿಲ್ಲ 
ಎಂದು ಸ್ಪಷ್ಟಪಡಿಸಿದರು. ( ತತ್ ತ್ವಮಸಿ” ಎಂಬ ವಾಕ್ಯವು ನೀನು ( ಜೀವನು 
ಬ್ರಹ್ಮನಿಗೆ ಅಧೀನನಾಗಿರುವಿ. ಅವನಿಗೆ ಸದೃಶನಾಗಿರುವಿ , ಅಂದರೆ ಸತ್ - ಚಿತ 
ಸ್ವರೂಪನಾಗಿರುವಿ ಎಂದು ಬೋಧಿಸುವದೇ ಹೊರತು ಅವನ ಹೊರತಾಗಿ ನೀನ 
( ಜೀವನು) ಇಲ್ಲವೇ ಇಲ್ಲ ಎಂದು ಬೋಧಿಸುವದಿಲ್ಲ. ಅಲ್ಲಿ ಕೊಟ್ಟಿರುವ ಒಂಬತ್ತು 
ದೃಷ್ಟಾಂತಗಳೂ ಬ್ರಹ್ಮನಿಗಿಂತ ಭಿನ್ನವಾದ ಆದರೆ ಅವನಿಗೆ ಅಧೀನನಾದ ಜೀವನ 
ವಿರುವನೆಂದೇ ಬೋಧಿಸುವವು. ಇದರಂತಯೇ - ಅಹಂ ಬ್ರಹ್ಮಾಸ್ಮಿ ” ಎಂಬಲ್ಲಿಯು 
ನಾನೂ ( ಜೀವನು) ಬ್ರಹ್ಮನಿಗೆ ಸದೃಶನಾಗಿರುವೆನೆಂದು ಅರ್ಥವು. ಅಗ್ನಿರ್ಮಾ 
ವಕಃ' ( ಸಿಂಹೋ ನಾಣವಕಃ'- ಹುಡುಗನು ಬೆಂಕಿಯಾಗಿರುವನು , ಹುಡುಗನ 
ಸಿಂಹನಾಗಿರುವನು. ಎ ೦ ಬ ಪ್ರಯೋಗಗಳಲ್ಲಿ ಹುಡುಗನು ಬೆಂಕಿಯಂತೆ ತೇಜ 
ಸ್ವಿಯ ಸಿಂಹದಂತೆ ಪರಾಕ್ರಮಿಯೂ ಆಗಿರುವನೆಂದು ಅರ್ಥವು. ಬೆಂಕಿಯನು 
ಬಿಟ್ಟು ಹುಡುಗನೇ ಇಲ್ಲ, ಸಿಂಹ ಹೊರತಾಗಿ ಹುಡುಗನೇ ಇಲ್ಲ ಎಂದು ಅರ್ಥವ 
( ಏಕಮೇವಾದ್ವಿತೀಯಮ ' ಎಂದರೆ ಸ್ವಾತಂತ್ರ ಸರ್ವಜ್ಞ ತ್ಯಾದಿ ವಿಷಯಗಳಲ್ಲಿ 
ಬ್ರಹ್ಮನಿಗೆ ಸಮಾನರು ಅಥವಾ ಉತ್ತಮರು ಯಾರೂ ಇಲ್ಲವೆಂದೇ ಅರ್ಥ . ಬ್ರಹ್ಮ 
ಹೊರತಾಗಿ ಬೇರೆ ಯಾವ ವಸ್ತುವೂ ಇಲ್ಲವೇ ಇಲ್ಲ ಎಂದರ್ಥವಲ್ಲ ಇತ್ಯಾದಿಯಾಗಿ 
ಅದೈತಪರವೆಂದು ತೋರುವ ವಾಕ್ಯಗಳ ಸರಿಯಾದ ಅರ್ಥವನ್ನು ವಿವರಿಸುವರು 
ಗೀತಾಭಾಷದಲ್ಲಿ ಜ್ಞಾನ- ಕರ್ಮಗಳಿಗೆ ವಿರೋಧವಿಲ್ಲ. ಕರ್ಮದ ಸರ್ವಥಾ ಪಃ 
ತ್ಯಾಗವು ಉಚಿತವಲ್ಲ. ಜ್ಞಾನಿಗಳೂ ಕರ್ಮಮಾಡಬೇಕು. ಫಲ: ಪೇಕ್ಷೆಯಿಲ್ಲದೆ 
ಭಗವದರ್ಪಣಬುದ್ದಿ ಯಿಂದ ವಿಹಿತ ಕರ್ಮಗಳನ್ನು ಮಾಡುವದೇ ಕರ್ಮಯೋಗವು 
ಇಂಥ ನಿಷ್ಕಾಮಕರ್ಮಾನುಷ್ಠಾನವು ಜ್ಞಾನಕ್ಕೂ ಭಕ್ತಿಗೂ ಸಹಾಯಕವಾಗುವುದು 
ಜ್ಞಾನಿಗಳಿಗೂ ಮುಕ್ತರಿಗೂ ಜ್ಞಾನಾಭಿವೃದ್ಧಿಗೂ ಸಹಾಯಕವಾಗುವುದು ಎಂದು 

ಸಿದ್ದಗಂಗ 


16 


ಕರ್ಮಯೋಗದ ಹೊಸ ಸ್ವರೂಪವನ್ನು ವಿವರಿಸಿರುವರು. ಬ್ರಹ್ಮಸೂತ್ರ ಭಾಷ್ಯ 
ದಲ್ಲಿ ಗುಣಪೂರ್ಣ ಬ್ರಹ್ಮನ ಸ್ವರೂಪವನ್ನೂ ಅವನ ಅಪರೋಕ್ಷಜ್ಞಾನದ ಸಾಧನ 
ಗಳನ್ನೂ ಅದರ ಫಲವನ್ನೂ ವಿವರಿಸಿರುವರು. ಬ್ರಹ್ಮಸೂತ್ರಿಗಳಿಗೆ ಅವರು ಬರೆದ 
ಅನುವ್ಯಾಖ್ಯಾನವೆಂಬ ಇನ್ನೊಂದು ವ್ಯಾಖ್ಯಾನ ಗ್ರಂಥವು ಅಪೂರ್ವವಾದ ವಾದ 
ಗ್ರಂಥವು, ಎರಡು ಸಾವಿರ ಶ್ಲೋಕಗಳಿರುವ ಈ ಗ್ರಂಥದಲ್ಲಿ ಭಾರತೀಯ ತತ್ಯ 
ಜ್ಞಾನದ ಎಲ್ಲಾ ಪ್ರಧಾನ ಸಮಸ್ಯೆಗಳನ್ನೂ ವಿಮರ್ಶಿಸಿರುವರು. ಪ್ರಮಾಣಗಳ 
ಸ್ವರೂಪ, ಖ್ಯಾತಿವಾದ, ಕಾರ್ಯತಾವಾದ' ಅಜ್ಞಾನ ಸ್ವರೂಪ, ಕಾರ್ಯ- ಕಾರಣ 
ವಿಚಾರ ಇತ್ಯಾದಿ ಪ್ರಮುಖ ದಾರ್ಶನಿಕರ ಅಭಿಪ್ರಾಯಗಳನ್ನು ವಿಮರ್ಶಾತ್ಮಕವಾಗಿ 
ಪರಿಶೀಲಿಸಿರುವರು . 


- ಶ್ರೀ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯನಿರ್ಣಯ ಒಂದು 
ಅಪೂರ್ವವಾದ ಗ್ರಂಥ, ತಾವು ಎರಡು ಸಲ ಭಾರತದ ಯಾತ್ರೆಯನ್ನು ಕೈ 
ಕೊಂಡಾಗ ಮಹಾಭಾರತದ ಅ ನೇ ಕ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಮಹಾಭಾರ 
ತದ ಶುದ್ದ ಪಾಠವನ್ನು ನಿರ್ಣಯಿಸಿ ಅವರ ಸಾರಸಂಗ್ರಹರೂಪವಾದ ಈ ಗ್ರಂಥ 
ವನ್ನು ಬರೆದಿರುವರು. 


ಕ್ವಚಿದ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದ ತಂತಾನ 1 
ಕುರ್ಯ ಕೈ ಚಿಚ್ಚ ವ್ಯತ್ಯಾಸಂ ಪ್ರವಾದಾತ್ ಕೈ ತಿದನ್ಯಥಾ || 


ಎಂದು ಗ್ರಂಥಗಳು ಕಲುಷಿತವಾಗಬಹುದಾದ ರೀತಿಗಳನ್ನು ವಿವರಿಸಿರುವರು. 


ದೇಶ ದೇಶೀ ತಥಾ ಗ್ರಂಥಾನ್ ದೃಷ್ಟಾಚೈತ ಪೃಥಗ್ವಿಧಾನ್ | 


೦ ದು ತಾವು ಅನೇಕ ಹಸ್ತಪ್ರತಿಗಳನ್ನು ಪರಿಶೀಲಿಸುವುದನ್ನು ವಿವರಿಸಿರುವರು . 
ಅವರ ಈ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಅನೇಕ ಧರ್ಮಸೂಕ್ಷದ 
ಪ್ರಸಂಗಗಳನ್ನು ವಿಶ್ಲೇಷಿಸಿ ನಿರ್ಣಯಗಳನ್ನು ಒದಗಿಸಿರುವರು. ಭಾಗವತತಾತ್ಪ 
ರ್ಯನಿರ್ಣಯದಲ್ಲಿ ಭಾಗವತದಲ್ಲಿಯ ಆಧ್ಯಾತ್ಮಿಕಶ್ಲೋಕಗಳನ್ನು ಸಂಗ್ರಹಿಸಿರುವುರು . 
ತಂತ್ರಸಾರವು ಮೂರ್ತಿಶಿಲ್ಪ , ಪೂಜಾಕ್ರಮ , ಬೀಜಾಕ್ಷರಜಪ ಇತ್ಯಾದಿಗಳನ್ನು 
ವಿವರಿಸುವುದು, 


ತತ್ವ ಸಂಖ್ಯಾನ, ತತ್ವ ವಿವೇಕ, ಖಂಡನತ್ರಯ ಇತ್ಯಾದಿಯಾದ ದಶಪ್ರಕರಣ 
ಗಳು ವೇದಾಂತದ ವಿವಿಧ ವಿಷಯಗಳನ್ನು ನಿರೂಪಿಸುವ ಪ್ರಕರಣಗ್ರಂಥಗಳು. 


ಶ್ರೀ ಮಧ್ವಾಚಾರ್ಯರು ತತ್ವಗಳನ್ನು ಸ್ವತಂತ್ರ ಮತ್ತು ಪರತಂತ್ರ ಎಂದು 


ಜೂನ್ , 1983 


17 


ವಿಂಗಡಿಸಿ ಪರಮಾತ್ಮನೊಬ್ಬನೇ ಸ್ವತಂತ್ರ ತತ್ವ , ಜೀವ ಜಗತ್ತು ಗತ್ತುಗಳು ಪರತತ 
ಅ೦ದರೆ ಪರಮಾತ್ಮತಂತ್ರ ತತ್ವಗಳು ಎಂದು ಹೇಳಿದ್ದರಿಂದ ಈ ಮತಕ್ಕೆ ದೈತ್ಯ 
ವೆಂಬ ಹೆಸರು ಬಂದಿತು . ಜೀವ, ಜಡ, ಪರಮಾತ್ಮನಲ್ಲಿ ಪಂಚವಿಧವಾದ ಬೇದ 
ವನ್ನು ಪ್ರತಿಪಾದಿಸಿದ್ದರಿಂದಲೂ ಈ ಮತಕ್ಕೆ ದೈತವೆಂಬ ಹೆಸರು ಬಂದಿತು. 
ಅದೈತಮತದಲ್ಲಿ ಬ್ರಹ್ಮ ಒಂದೇ ತತ್ವವನ್ನು ಒಪ್ಪಿ ಉಳಿದುದೆಲ್ಲ ಮಾಯೆಯೆಂದು 
ಹೇಳಿದ್ದರಿಂದ ಅದು ಅದೈತ ಅಥವಾ ಬ್ರಹ್ಮಾದೈತವೆನಿಸಿತು. ಅವರಲ್ಲಿ ಎರಡು 
ಸತ್ಯವಾದ ತತ್ವಗಳೇ ಇಲ್ಲದ್ದರಿಂದ ಭೇದವೆಲ್ಲ ನಾಯಿಕವಾಗಿ ಅಭೇದವೇ ಉಳಿ 
ಯಿತು. ಈ ಎರಡನ್ನೂ ಬಲವಾಗಿ ವಿರೋಧಿಸಿದ್ದರಿಂದ 'ದೈತ' ಮತವು ದೈತ 
ವಾಯಿತು. ಆದುದರಿಂದ ಒಂದಕ್ಕಿಂತ ಹೆಚ್ಚು ತತ್ವಗಳನ್ನು ಸತ್ಯವೆಂದು ಒಪ್ಪು 
ವುದೂ ಈ ತತ್ತ್ವಗಳಲ್ಲಿ ಬೇಧವನ್ನು ಒಪ್ಪುವುದೂ ದೈತಮತದ ವೈಶಿಷ್ಟವು. 

ವೇದಾಂತಶಾಸ್ತ್ರವು ತಾನು ಹೇಳುವ ಎಲ್ಲ ತತ್ತ್ವಗಳನ್ನೂ ಶೃತಿಯ ಆಧಾರ 
ದಿಂದ ಮೊದಲು ಹೇಳಿ ಬಳಿಕ ಅದನ್ನು ಯುಕ್ತಿಯಿಂದ ಸಮರ್ಥಿಸುವುದು. ಜಗತ್ತು 
' ಸತ್ಯ ' ಎಂಬುದನ್ನು ಶೃತಿಯಲ್ಲಿ ಸ್ಪಷ್ಟವಾಗಿ ಅನೇಕ ಕಡೆಗೆ ಹೇಳಲಾಗಿದೆ. 

೧) ಯಾಥಾತಥ್ಯತೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯಃ ಸಮಾಭ್ಯ : 
( ಈಶ), ೨) ವಿಶ್ವಂ ಸತ್ಯಂ ಮಘವಾನಾ ಖು ೨. ೨೪ . ೧೨) ೩ ) ಯಚ್ಚಿಕೇತ ಸತ್ಯ 
ಮಿತ್ ( ಖ ), ೪ ) ಯತ್ತ ಸತ್ಯರೂಪಂ ಜಗದೇತದೀಕ್ ಸ್ಪಷ್ಟಾತು ಅಭೂ ತ್ 
ಸತ್ಯ ಕರ್ಮಾ ಮಹಾತ್ಮಾ ಇತ್ಯಾದಿಯಾಗಿ ಅನೇಕ ಕೃತಿಗಳಲ್ಲಿ ಜಗತ್ತು ಸತ್ಯ 
ಎಂಬುದು ಪ್ರತ್ಯಕ್ಷಸಿದ್ಧವೂ ಆಗಿದೆ. ಜಗತ್ತು ಅಜ್ಞಾನದಿಂದ ಉಂಟಾಗಿದೆ, ಅದೊ 
೦ದು ಭ್ರಮೆ ಎಂಬ ವಾದವನ್ನು ದೈತವು ಒಪ್ಪುವುದಿಲ್ಲ . ಒಂದು ವಸ್ತುವನ್ನು 
ಇನ್ನೊಂದು ವಸ್ತುವಿನ ಭ್ರಮೆಯಾಗಬೇಕಾದರೆ ಅವೆರಡೂ ಎಲ್ಲಿಯಾದರೂ ಇರ 
ಬೇಕು. ಎಲ್ಲಿಯೂ ಇಲ್ಲದಿರುವ ವಸ್ತುವಿನ ಭ್ರಮೆ ಬರುವುದು ಸಾಧ್ಯವಿಲ್ಲ. 
ರಜ್ಜುವನ್ನು ಸರ್ಪವೆಂದು ಭ್ರಮಿಸಬೇಕಾದರೆ ಆ ವ್ಯಕ್ತಿಯು ಸರ್ಪವನ್ನು ಮೊದಲು 
ನೋಡಿರಬೇಕು. ಎಲ್ಲಿಯೂ ಇಲ್ಲದ, ಎಂದೂ ಕಾಣದ ಸರ್ಪದ ಭ್ರಮೆಯುಂಟು 
ಗಲು ಸಾಧ್ಯವಿಲ್ಲ. ಬ್ರಹ್ಮಾತಿರಿಕ್ತವಾದ ಜಗತ್ತೇ ಎಲ್ಲಿಯೂ ಯಾವಾಗಲೂ ಇಲ್ಲಿ 
ವೆಂದರೆ ಅಂಥ ಜಗತ್ತು ಇದ್ದಂತೆ ಭ್ರಮೆಯುಂಟಾಗುವುದಾದರೂ ಹೇಗೆ ? ಅಲ್ಲದೆ 
ಇಂಥ ಮಾಯಾಮಯ ಜಗತ್ತನ್ನು ಸೃಷ್ಟಿಸುವವನಾದರೆ ಅವನೆಂಥ ಸೃಷ್ಟಿ ಕರ್ತ ! 
ಎಂಬುದು ದೈತಿಗಳ ವಾದ. 

ಜೀವರೂ ಕೂಡ ಬ್ರಹ್ಮ ಭಿನ್ನರು ಮತ್ತು ಸತ್ಯರು , ಬ್ರಹ್ಮನೇ ಆ ವಿದ್ಯೆ 
ಯಿಂದ ಜೀವರೂಪವನ್ನು ತಾಳಿದನು ಎಂದು ಹೇಳುವುದು ಸರಿಯಲ್ಲ. ಜೀವರು 
ಬ್ರಹ್ಮನ ಪ್ರತಿಬಿಂಬರು, ಬ್ರಹ್ಮನೇ ಅಲ್ಲ. ಪ್ರತಿಬಿಂಬ ಅಂದರೆ ಅವನಿಗೆ ಸದೃಶರು 
18 


ಸಿದ್ದಗಂಗಾ 


ಮತ್ತು ಅವನ ಅಧೀನರು . ಬ್ರಹ್ಮನು ಸತ್ - ಚಿತ್ - ಆನಂದರೂಪನು ಜೀವರೂ 
ಹತ್ - ಚಿತ್ - ಆನಂದರೂಪರು. ಆದರೆ ಜೀವರ ಈ ಸ್ವರೂಪ ಬ್ರಹ್ಮನಿಗೆ ಅಧೀನ, 
ಹ೦ಚರ್ತ ಸದೃಶ, ಜೀವರ ಸ್ವರೂಪ, ಸತ್ತಾ , ಪ್ರವೃತ್ತಿ , ಪ್ರಮಿತಿ ಎಲ್ಲವೂ ಬ್ರಹ್ಮ 
ಎಗೆ ಅಧೀನ. ಹೀಗೆ ಅಧೀನವಾಗಿಯೂ ಸದೃಶವಾಗಿಯೂ ಇರುವುದೇ ಪ್ರತಿಬಿಂಬ 
Eವು. ಜೀವರು ಅಣುಸ್ವರೂಪರು. ಅವರಿಗೆ ಕರ್ತೃತ್ವ , ಭೋಕ್ಷತ್ರಗಳು ಇರು 
ರವು. ಸಾಂಖ್ಯ ಪುರುಷರಂತೆ ನಿರ್ಲಿಪ್ತರಲ್ಲ . ಜೀವರಲ್ಲಿ ಸಾತ್ವಿಕ, ರಾಜಸ, 
ತಾಮಸ ಎಂಬ ಸ್ವರೂಪ ಭೇದವನ್ನು ಒಪ್ಪುವರು. ಈ ವರ್ಗಿಕರಣವನ್ನು ಶೃತಿ 

ತಿ - ಪ್ರಮಾಣಗಳಿಂದಲೂ ಅನುಭವದಿಂದಲೂ ಸಮರ್ಥಿಸುವರು . ಎಲ್ಲರೂ 
ರಾತಿ ಕರೆಂದು ಹೇಳಬೇಕಾದುದೇನೋ ಮೆಚ್ಚಿಗೆಯಾಗುವ ಪಕ್ಷ. ಆದರೆ ಲೋಕ 
ಪ್ರಭಾವ ವಿಶ್ಲೇಶಣೆಯು ಇದನ್ನು ಸಮರ್ಥಿಸುವುದಿಲ್ಲ. ಶಾಸ್ತ್ರವೂ ಸಮರ್ಥಿಸುವು 
ಇಲ್ಲ. ಆದರೆ ತಾತ್ವಿಕವಾಗಿ ಈ ಸ್ವರೂಪಭೇದವನ್ನು ಒಪ್ಪಿದ ಮಾತ್ರದಿಂದ 
ವೈಯಕ್ತಿಕ ರಾಗದ್ವೇಷಗಳಿಂದ ವ್ಯಕ್ತಿಗಳನ್ನು ಸಾಕ- ರಾಜಸ. ತಾಮಸರೆಂದು 
ತಮ್ಮ ಇಷ್ಟಬಂದಂತೆ ವರ್ಣೆಸುವುದು ಶಾಸ್ತ್ರ ಸಮ್ಮತವೂ ಅಲ್ಲ, ಲೋಕ ಸಮ್ಮತವೂ 
ಇಲ್ಲ. ಇಂದು ನಿಷ್ಟುರವಾದಿಯಾದ ವ್ಯಕ್ತಿಯ ಸ್ವರೂಪ ತಃ ರಾಜಸನಾಗಿರದೆ 
ಪಾಕವಾಗಿರಬಹುನ್ನು, ಇಂದು ಸೌಮ್ಯನಂತೆ ಕಾಣುವವನು ಶ್ವರೂಪತಃ ತಾನು 
= ನೇ ಆಗಿರಬಹುದು. ಆದುದರಿಂದ ಪ್ರತ್ಯಕ್ಷ ವ್ಯವಹಾರದಲ್ಲಿ ಎಲ್ಲರೂ ಸಾತ್ವಿಕ 
Fಯ ಕಡೆಗೇ ಪ್ರವೃತ್ತರಾದರೆ, ಸಾತ್ವಿಕರೆಂದು ಗ್ರಹಿಸಿಯೇ ವ್ಯವಹರಿಸತೊಡಗಿ 
ಕರೆ ಗಟ್ಟಿ .ಜೊಳ್ಳು ಕಾಳುಗಳ ವಿಂಗಡಣೆ ತಾನಾಗಿಯೇ ಆಗುವುದು . ಆಧ್ಯಾತ್ಮಿಕ 
ಸನ್ನತಿಯ ಪ್ರಯತ್ನದಲ್ಲಿಯೂ ಇದೇ ಮಾತು ಅನ್ವಯಿಸುವುದು. ನಮ್ಮ ನಮ್ಮ 
ರೂಪವನ್ನು ನಾವಾಗಿಯೇ ರಾಜಸ , ತಾಮಸ ಎಂದು ಹೀಯಾಳಿಸಿಕೊಳ್ಳದೇ 
ಆಧ್ಯಾತ್ಮಿಕ ಉನ್ನತಿಯ ಕಡೆಗೆ ಪ್ರವೃತ್ತರಾದರೆ, ಅಲ್ಲದ ಜೀವ, ಸಲ್ಲದೇ ಇರುವುದು 
ತಾನಾಗಿಯೇ ಪ್ರಕಟವಾಗುವುದು. ಆದುದರಿಂದ ಸತ್ - ಪ್ರವೃತ್ತಿ , ದುಷ್ಟ ಪ್ರತಿ 
ಹಳಿಗೆ ತಾತ್ವಿಕ ವರ್ಗಿಕರಣದ ಭಯವನ್ನು ಇಟ್ಟುಕೊಳ್ಳದೇ , ಅಥವಾ ಅದನ್ನು 
ಕೂಷಿಸದೆ ಮುಂದುವರೆಯಲು ಯಾವ ಆತಂಕವೂ ಇಲ್ಲ. 


ಬ್ರಹ್ಮನೂ ಸತ್ಯ , ಜೀವರೂ ಸತ್ಯ , ಜ ಗ ತೂ ಸತ್ಯ ಎಂದಾದ ಮೇಲೆ 
ಅವರು ಪರಸ್ಪರ ಭಿನ್ನ ಸ್ವರೂಪ ಸ್ವಭಾವದವರೆಂದಾದ ಮೇಲೆ ಅವರಲ್ಲಿ ಸತ್ಯವಾದ 
ಈ ದ ನಿ ರು ವು ದು ಕ್ರಮಪ್ರಾಪ್ತ . ಈ ಭೇದವನ್ನು ೧] ಜೀವ ಜೀವಭೇದ 
7 ಜೀವ ಜಡಭೇದ ೩ ) ಜಡ ಜಡಭೇದ ೪ ] ಜೀವ. ಪರಮಾತ್ಮ ಭೇದ ೫ ? 
ಸಡ. ಪರಮಾತ್ಮ ಭೇದ ಎಂದು ಪಂಚ ಭೇದಗಳನ್ನಾಗಿ ದೈತಿಗಳು ವಿವರಿಸುತ್ತಾರೆ. 
ಭಿನ್ನಾಶ್ಚ ಭಿನ್ನಧರ್ಮಾಶ್ಚ ಪದಾರ್ಥಾ ನಿಖಿಲಾ ಅಪಿ' ಎಂಬುದು ಅವರ ಸ್ಪಷ 
ಹಾದನಿಲುವು. 


ರೂನ್, 1983 


19 


ಹೀಗೆ ಪರಮಾತ್ಮನ ಪ್ರತಿಬಿಂಬರೂ , ಪರಮಾತ್ಮ ಭಿನ್ನರೂ ಆದ ಜೀವರ 
ಅವಿದ್ಯಾ , ಪ್ರಕೃತಿ, ಕಾಮಕರ್ಮಗಳ ಬಂಧನದಿಂದ ಸಂಸಾರದಲ್ಲಿ ಬಿದ್ದು ಜನ್ಮ 
ಮರಣ, ಜರಾ ' ವ್ಯಾಧಿ ದುಃಖದಿಂದ ಬಳಲುವರು. ಅವಿದ್ಯೆಯಿಂದ ಪರಮ 
ತ್ಮನ ಸ್ವರೂಪವೂ ಜೀವನ ನಿಜಸ್ವರೂಪವೂ ಮರೆಯಾಗಿರುವುದು . ಪ್ರಕೃತಿಯಿಂದ 
ಸೂಕ್ಷ್ಮ ಮತ್ತು ಸೂಲ ಶರೀರಗಳು ಬಂದಿರುವವು. ಕಾಮಕರ್ಮಗಳಿಂದ ಮತ್ತೆ 
ಮತ್ತೆ ಜನ್ಮ - ಮರಣಗಳು ಬರುವಂತೆ ಪಾಪ ಪುಣ್ಯಗಳ ಸಂಗ್ರಹವಾಗುವುದು 
ಇದರಿಂದ ದಾಟಲು ಪರಮಾತ್ಮನ ಅಪರೋಕ್ಷ ಜ್ಞಾನ ಮತ್ತು ಪ್ರಸಾದ ಅಗತ್ಯ 
ಅದನ್ನು ಸಂಪಾದಿಸಲು ವಿಹಿತ ಕರ್ಮಾನುಷ್ಠಾನ, ಭಕ್ತಿ ಅವಶ್ಯಕ . ಭಕ್ತಿಯ 
ಕೇವಲ ಮೂಢಭಕ್ತಿಯಲ್ಲ. ಪರಮಾತ್ಮನ ಮಹಾತ್ಮವನ್ನು ತಿಳಿದುಕೊಂಡ 
ಅವನಲ್ಲಿ ಪರಮ ಸ್ನೇಹವನ್ನು ಮಾಡುವುದೇ ಭಕ್ತಿಯು. 

ಪರಮಾತ್ಮನ ಸೇವೆಯು ಅಂಕನ, ನಾಮಕರಣ , ಭಜನ ಎಂದು ಮೂರ 
ವಿಧವಾಗಿದೆ. ದ್ವಾದಶ ನಾಮಗಳನ್ನೂ ಶಂಖಚಕ್ರಾದಿ ಮುದ್ರೆಗಳನ್ನೂ ಹಾಕಿಕೆ 
ಧ್ರುವದೇ ಅಂಕನವು. ಪರಮಾತ್ಮನ ಹೆಸರುಗಳನ್ನು ಮಕ್ಕಳು ಮೊಮ್ಮಕ್ಕಳಿ 
ಇಡುವುದೇ ನಾಮಕರಣವು. ಭಜನವು ಹತ್ತು ಪ್ರಕಾರದ್ದಿ ರುವದು. 
- ೧] ಸತ್ಯ ಮಾತನಾಡುವದು. ೨) ಹಿತಕರವಾದ ಮಾತನಾಡುವದು 
೩ ) ಪ್ರಿಯವಾದ ಮಾತನಾಡುವದು . ೪ ] ಆಧ್ಯಾತ್ಮಿಕ ಸಾಹಿತ್ಯವನ್ನು ಓರ 
ವದು. ಇವು ನಾಲ್ಕು ವಾಣಿಯಿಂದ ಮಾಡುವ ಭಜನೆಗಳು. ೫ ) ದಾನ ಧಮ 
ಮಾಡುವದು. ೬ ] ಆಪತ್ತಿಗೆ ಒಳಗಾದವರಿಗೆ ಸಹಾಯ ಮಾಡುವದು. ೭ 
ಅನಾಥರಿಗೆ ಸಹಾಯ ಮಾಡುವದು. ಇವು ಮೂರು ಶರೀರದಿಂದ ಮಾಡು 
ಭಜನಗಳು. ೮ ) • ದಯೆಯನ್ನು ಮಾಡುವದು . ೯ ) ಸತ್ಕರ್ಮಗಳನ್ನೆ 
ಮಾಡಲು ಇಚ್ಛಿಸುವದು. ೧೦] ಸತ್ - ಶಾಸ್ತ್ರದಲ್ಲಿ ವಿಶ್ವಾಸವನ್ನಿಡುವದು. ಇವ 
ಮೂರು ಮಾನಸಿಕ ಭಜನಗಳು, ಹೀಗೆ ಹತ್ತು ವಿಧವಾದ ಭಜನಗಳನ್ನು ಮಾನ 
ಪರಮಾತ್ಮನ ಸೇವೆಯನ್ನು ಮಾಡುತ್ತಾ ಅವನಲ್ಲಿ ಭಕ್ತಿಯನ್ನು ಮಾಡಿ ಅವ 
ಅಪರೋಕ್ಷ ಜ್ಞಾನವನ್ನು ಪಡೆದು ಅವನ ಪ್ರಸಾದದಿಂದ ಮುಕ್ತಿಯನ್ನು ಪಡೆಯ 
ಬೇಕು. ಮುಕ್ತಿಯಲ್ಲಿ ಜೀವನು ಆತ್ಮಕ್ಯವನ್ನು ಪಡೆಯುವುದಿಲ್ಲ. ಅವನಿಂ 
ಭಿನ್ನವಾಗಿಯೇ ಇದು , ಪ್ರಾಕೃತ ದೇಹವಿಲ್ಲದೆ, ಸ್ವರೂಪ ದೇಹೇಂದ್ರಿಯಗಳಿಂ 
ಆನಂದವನ್ನು ಅನುಭವಿಸುವನು. 


* ಈ ಎಲ್ಲ ಸಿದ್ಧಾಂತಗಳು ಶ್ರೀ ಮಧ್ವಾಚಾರ್ಯರ ೩೭ ಗ್ರಂಥಗಳಲ್ಲಿ ಅಡ 
ವಾಗಿವೆ. ಈ ಸಿದ್ಧಾಂತಗಳನ್ನು ನಿರಂತರವಾಗಿ ಪ್ರಚುರ ಪಡಿಸಲು ಶ್ರೀ ಮಧನ 
ಚಾರ್ಯರು ಉಡುಪಿಯಲ್ಲಿ ದ್ವಾರಕೆಯಿಂದ ತಂದ ಶ್ರೀ ಕೃಷ್ಣನ ಮಠವನ್ನು ಕಟ್ಟಿ 


T 


ಸಿದ್ದಗಂಗಾ 


20 


ಎಂಟು ಜನ ಬಾಲಸಂನ್ಯಾಸಿಗಳನ್ನು ನಿಯಮಿಸಿ ಅಷ್ಟ ಮಠಗಳನ್ನು ಸ್ಥಾಪಿಸಿದರು. 
ಸುಮಾರು ೮೦ ವರ್ಷಕಾಲ ತಮ್ಮ ಸಿದ್ಧಾಂತಗಳ ಪ್ರಚಾರ ಮಾಡಿ ಕ್ರಿ .ಶ. 
೧೩೧೭ರಲ್ಲಿ ( ಪಿಂಪಲ ಸಂವತ್ಸರದ ಮಾಘ ಶುದ್ಧ ನವಮಿ ] ಉಡುಪಿಯ ಅನಂತೇ 
ಶ್ವರ ದೇವಸ್ಥಾನದಲ್ಲಿ ಐತರೇಯ ಭಾಷ್ಯವನ್ನು ಪ್ರವಚನ ಮಾಡುತ್ತಿದ್ದಂತೆಯೇ 
ಪುಷ್ಪವೃಷ್ಟಿಯಾಗಿ ಹಾವುಗಳ ಮಧ್ಯೆ ಅದೃಶ್ಯರಾದರು. 

ಘಟ್ಟದ ಮೇಲೆ ಅವರ ಪ್ರಧಾನ ಶಿಷ್ಯರಾದ ಶ್ರೀ ಪದ್ಮನಾಭತೀರ್ಥರ ಪರಂ 
ಸಗೆಯಲ್ಲಿ ಶ್ರೀ ಉತ್ತರಾದಿಮಠ, ಶ್ರೀ ವ್ಯಾಸರಾಜಮಠ ಮತ್ತು ಶ್ರೀ ರಾಘವೇಂದ್ರ 
ಸ್ವಾಮಿಗಳವರ ಮಠಗಳು ಬೆಳೆದುಬಂದವು. ಗೌಡ ಸಾರಸ್ವತ ಮಾಧ್ವ ಸಮಾಜಕ್ಕೆ 
ಗೋಕರ್ಣ ಪರ್ತಗಾಳಿ ಮಠವೂ ಕಾಶೀ ಮಠವೂ ಬೆಳೆದುಬಂದವು. ಈಗ 
ಸುಮಾರು ೨೩ ಮಾಧ್ವ ಸಂಪ್ರದಾಯದ ಮಠಗಳು ಪ್ರಚಲಿತವಾಗಿವೆ. 

ಶ್ರೀ ಮಧ್ವಾಚಾರ್ಯರ ಗ್ರಂಥಗಳಿಗೆ ಶ್ರೀ ಜಯತೀರ್ಥರು ಉನ್ನತಮಟ್ಟದ 
ವ್ಯಾಖ್ಯಾನಗಳನ್ನು ಬರೆದಿರುವರು . ತಮ್ಮ ಶ್ರೇಷ್ಠ ವ್ಯಾಖ್ಯಾನಳಿಂದ ಇವರು ಟೀಕಾ 
ಚಾರ್ಯರೆಂದೇ ಪ್ರಸಿದ್ಧರಾಗಿರುವರು . ಇವರ ಗ್ರಂಥಗಳಲ್ಲಿ ಶ್ರೀ ನ್ಯಾಯಸುಧಾ 
ಗ್ರಂಥವು ಶ್ರೇಷ್ಠವಾದುದು. ಭಾರತೀಯ ತತ್ವಶಾಸ್ತ್ರದ ಗ್ರಂಥಗಳಲ್ಲಿ ಇದು ಬಹು 
ಗಣ್ಯವಾದ ಸ್ಥಾನವನ್ನು ಪಡೆದಿದೆ. ಶ್ರೀ ವ್ಯಾಸರಾಜರು ದೈತಮತದ ಇನ್ನೊಬ್ಬ 
ಶ್ರೇಷ್ಠ ಗ್ರಂಥಕಾರರು , ಇವರ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಎಂಬ 
ಗ್ರಂಥಗಳು ವ್ಯಾಸತ್ರಯಾ ಎಂದು ಪ್ರಸಿದ್ಧವಾಗಿವೆ. ಉಡುಪಿ ಸೋದೆಮಠದ ಶ್ರೀ 
ವಾದಿರಾಜತೀರ್ಥರು ಶ್ರೇಷ್ಠ ಕವಿಗಳೂ ದಾರ್ಶನಿಕರೂ ಆಗಿದ್ದರು. ಇವರ ಯುಕ್ತಿ 
ಮಲ್ಲಿಕಾ ಎಂಬ ಗ್ರಂಥವು ದೈತಮತದ ಇನ್ನೊಂದು ಉನ್ನತ ಗ್ರಂಥವು. ಶ್ರೀ 
ವಿದ್ಯಾಧೀಶರು , ಶ್ರೀ ವಿಜಯಾಂದ್ರರು, ಶ್ರೀ ರಾಘವೇಂದ್ರಸ್ವಾಮಿಗಳು, ಶ್ರೀ ಶ್ರೀನಿ 
ವಾಸತೀರ್ಥರು, ಶ್ರೀ ಸತ್ಯನಾಥರು , ಶ್ರೀ ಪಾಂಡುರಂಗ ಆನಂದ ಭಟ್ಟಾರಕರು , ಶ್ರೀ 
ಪಾಂಡುರಂಗಿ ಕೇಶವಭಟ್ಟಾರಕರು , ಉಮರ್ಜಿಯವರು ಇತ್ಯಾದಿ ಅನೇಕಾನೇಕ 
ಗ್ರಂಥಕರ್ತರು ದೈತವಾಹ್ಮಯದ ಕಣಜವನ್ನು ತುಂಬಿದ್ದಾರೆ. 


ಹರಿ ದಾಸ ವಾಯವು ದೈತವಾಹ್ಮಯದ ಇನ್ನೊಂದು ಮುಖ್ಯವಾದ 
ಅಂಗವು, ವೇದಾಂತದ ತತ್ವಗಳನ್ನು ಕನ್ನಡದಲ್ಲಿ ತಿಳಿಸಿಕೊಡುವುದು , 
ಪುರಾಣಗಳಲ್ಲಿ ಬಂದ ಆಧ್ಯಾತ್ಮಿಕ ಮತ್ತು ನೈತಿಕ ಬೋಧನೆಗಳನ್ನು ತಿಳಿಗನ್ನಡದಲ್ಲಿ 
ಬಿಡಿಸಿ ಹೇಳುವುದೂ ಈ ವಾಹ್ಮಯದ ಉದ್ದೇಶ. ಇದರಲ್ಲಿ ಸಂಗೀತ, ಜನಪದ 
ಕೈಲಿ, ನೈತಿಕ ಪುನರುತ್ಥಾನ, ಧಾ ವಿ ೯ ಕ ಡಾಂಭಿಕತನದ ನಿಂದೆ, ಆಧ್ಯಾತ್ಮಿಕ 
ಇತ್ಯ ಪ್ರತಿಪಾದನೆ ಸೊಗಸಾಗಿ ಸಮ್ಮಿಲಿತವಾಗಿರುತ್ತವೆ. ಈ ಹರಿದಾಸ ವಾಣ್ಯ 
ಯವನ್ನು ಶ್ರೀ ನರಹರಿತೀರ್ಥರು ಆ ರ೦ ಬಿ ಸಿ ದರು. ಶ್ರೀಪಾದರಾಜರು ಶ್ರೀ 
ಜುಲೈ , 1983 


21 


ವ್ಯಾಸರಾಜರು , ಶ್ರೀ ವಾದಿರಾಜರು , ಶ್ರೀ ರಾಘವೇಂದ್ರರೇ ಮೊದಲಾದ ಯತಿಶಿ 
ಷರು ಮುಂದುವರಿಸಿದರು . ಶ್ರೀ ಪುರಂದರದಾಸರು , ಶ್ರೀ ಕನಕದಾಸರು , ಶಿ 
ವಿಜಯದಾಸರು, ಶ್ರೀ ಜಗನ್ನಾಥದಾಸರೇ ಮೊದಲಾದವರು ವಿಪುಲವಾಗಿ ಹರಿದಾ 
ವಾಹ್ಮಯವನ್ನು ಸೃಷ್ಟಿಸಿದರು. ಶ್ರೀ ಪುರಂದರದಾಸರು ಸಂಗೀತ ಮತ್ತು ಹ 
ದಾಸ ಸಾಹಿತ್ಯ ಎರಡಕ್ಕೂ ಪಿತಾಮಹರೆನಿಸಿದರು. ಈ ವಾಹ್ಮಯದಲ್ಲಿ ಲಲಿತವಾರ 
ಕೃತಿಗಳೂ ಇರುವವು. ವಿದ್ವತ್ತೂರ್ಣವಾದ ಕೃತಿಗಳೂ ಇರುವವು. ದೈತವಾದ 
ಯಕೂ ಕನ್ನಡ ಸಾಹಿತ್ಯಕ್ಕೂ ಕರ್ನಾಟಕ ಸಂಗೀತಕ್ಕೂ ಹರಿದಾಸ ವಾಹ್ಮಯ 
ಸೇವೆ ಅಪೂರ್ವವಾಗಿದೆ 

ಹೀಗೆ ಸಂಸ್ಕೃತದಲ್ಲಿಯೂ ಅಪಾರವಾದ ವಾಹ್ಮಯವನ್ನು ಪಡೆದಿರುವ ಅನೇಕ 
ಜಾ ನಿಗಳೂ ತಪಸ್ವಿಗಳೂ ಆದ ಗ್ರಂಥಕರ್ತರನ್ನು ಪಡೆದಿರುವ ಭಾರತದ ಮತು 
ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಒಂದು ಅವಿಭಾಜ್ಯ ಅಂಗವಾದ ದೈತವೆ 
ದಾಂತದ ಬೋಧನೆಗಳನ್ನು ಮೂರು ಮಾತುಗಳಲ್ಲಿ ಸಂಗ್ರಹಿಸಬಹುದು :--- 

( ೧) ಪರಮಾತ್ಮನು ಸರ್ವಗುಣಪರಿಪೂರ್ಣನು , ಸ್ವತಂತ್ರನು, ಸರ್ವ 
ಯಾಮಕನು , ಸರ್ವಾಂತರ್ಯಾಮಿಯು, ಸರ್ವೋತ್ತಮನು. 


[ ೨) ಜೀವ- ಜಗತ್ತುಗಳು ಸತ್ಯ , ಪರಮಾತ್ಮನಿಗೆ ಅಧೀನ. ಜೀವರು ತಮ್ಮ 
ಆಧ್ಯಾತ್ಮಿಕ ಉನ್ನತಿಯನ್ನು ಮಾಡಿಕೊಳ್ಳಲು ಸಾಧನ ಕ್ಷೇತ್ರವೆಂದು ಈ ಸಂಸಾರಕ್ಕೆ 
ಬಂದಿರುವರು. ಇದು ಅವರನ್ನು ಕೆಳಕ್ಕೆ ನೂಕಿದ್ದಲ್ಲ. ಆದರೆ ಮೇಲೆಕ್ಕೆತ್ತಲು 
ಅವಕಾಶ ಕಲ್ಪಿಸಿದ್ದು . ಆಧ್ಯಾತ್ಮಿಕ ಉನ್ನತಿಯ ಅಧಿಕಾರ ಎಲ್ಲ ಸಜೀವಿಗಳಿಗೂ 


ಇದೆ. 


[ ೩] ವಿಹಿತ ಕರ್ಮಾನುಷ್ಠಾನ ಅಂದರೆ ಸಕ್ರಿಯ ಜೀವನವೇ ಆಧ್ಯಾತ್ಮಿಕ 
ಉನ್ನತಿಯ ಮೊದಲ ಹೆಜ್ಜೆ , ಕರ್ಮವು ಜ್ಞಾನಕ್ಕೆ ವಿರುದ್ದವಲ್ಲ , ಆದರೆ ಸಹ 
ಯಕ, ಕೇವಲ ಪೂಜಾದಿಗಳು ಮಾತ್ರ ಕರ್ಮವಲ್ಲ. ಸತ್ಯ , ಪರೋಪಕಾರ 
ಸದ್ವರ್ತನೆ, ನಾನಾಜನ ಶುಶೂಷೆ ಇವೆಲ್ಲ ವಿಹಿತಕರ್ಮದ ಅವಿಭಾಜ್ಯ ಅಂಗಗಳು 


ಮಂಗಳಾರತಿ ತಂದು ಬೆಳಗುವೆ ಸಿದ್ದಲಿಂಗಯತೀಶಗೆ. 
ಅಂಗದೊಳು ಶಿವಲಿಂಗ ತುಂಬಿಹ ಶರಣರೆಲ್ಲರ ಪ್ರೇಮಿಗೆ 
ಅಂಗಮನಭಾವದೊಳು ಲಿಂಗದ ಬೆಳಗ ಸೂಸುವ ಸ್ವಾಮಿಗೆ 
ಸಂಗಮೇಶನ ಸುಖದ ಸುಗ್ಗಿಯ ಸಿದ್ಧಲಿಂಗಯತೀಶಗೆ . 


22 


ಸಿದ್ಧಗಂಗೆ 


'ಭೂಕೈಲಾಸ - ಗೋಕರ್ಣ 


ಮೈ , ನ , ನಾಗರಾಜ 
ಕಳೆದ ಮೇ ತಿಂಗಳಲ್ಲಿ ಭೂಕೈಲಾಸವೆನಿಕೊಂಡಿರುವ ಗೋಕರ್ಣ ಕ್ಷೇತ್ರದಲ್ಲಿ ' ಆತ್ಮಲಿಂಗ' 
ಕೈ ಅಷ್ಟಬಂಧ ಕಾಠ್ಯಕ್ರಮ ನಡೆಯಿತು. ಅಕ್ಷಯ ತೃತೀಯದಂದು ನಡೆದ ಈ ಉತ್ಸವದಿನ 
ಲಕ್ಷಾಂತರ ಆಸ್ತಿಕರು ಆತ್ಮಲಿಂಗದ ಸಮಗ್ರದರ್ಶನ ಪಡೆದರು . ಕಳೆದ ಅಷ್ಟದಿಗ್ಧಂಧನ 
ಕಾಠ್ಯಕ್ರಮ ೫೦ ವರ್ಷದ ಹಿಂದೆ ನಡೆದಿತ್ತು , 
- ಗೋಕರ್ಣದ ಪೌರಾಣಿಕ ಹಿನ್ನಲೆ: ಹಿ೦ ದೆ ಸರಗನೆಂಬ ರಾಜ ನು 
ಸಯೋಧ್ಯೆಯನ್ನು ಪಾಲಿಸುತ್ತಿದ್ದನು. ಒಮ್ಮೆ ಅವನು ಅಶ್ವಮೇಧಯಾಗವನ್ನು 
ಮಾಡಬೇಕೆಂದು ನಿರ್ಧರಿಸಿದನು. ಈ ಯಾಗವನ್ನು ಮಾಡಬೇಕಾದರೆ ಇಡೀ ಭೂ 
ಮಂಡಲವನ್ನೇ ಜಯಿಸಿರಬೇಕು, ಅದಕ್ಕಾಗಿ ಸಗರನು ದಿಗ್ವಿಜಯ ಮಾಡಲು ತನ್ನ 
ಸೈನ್ಯವನ್ನೂ ಯಾಗದ ಕುದುರೆಯನ್ನೂ ಕಳುಹಿಸಿದನು. ಸಗರನು ಯಾಗಮಾಡುವ 
ಸಂಗತಿಯನ್ನು ತಿಳಿದು ದೇವತೆಗಳಿಗೆ ಗಾಬರಿಯಾಯಿತು. ಅಶ್ವಮೇಧಯಾಗದಿಂದ 
ಸಗರನು ತುಂಬ ಪ್ರಬಲನಾಗುವನೆಂಬ ಹೆದರಿಕೆಯಿಂದ ಯಾಗದ ಕುದುರೆಯನ್ನು 
ಬಚ್ಚಿಟ್ಟು ಬಿಟ್ಟರು. ಕುದುರೆಯೇ ಇಲ್ಲದೆ ಯಾಗ ನಡೆಯುವ ಹಾಗಿಲ್ಲವಲ್ಲ ! 

ಸಗರನಿಗೆ ತುಂಬ ಚಿಂತೆಯಾಯಿತು. ಅವನು ತನ್ನ ಮಕ್ಕಳನ್ನು ಕರೆದು 
ಯಾಗದ ಕುದುರೆಯನ್ನು ಹುಡುಕಿ ತರುವಂತೆ ಹೇಳಿದ. ಅವರು ತಂದೆಯ ಆಣತಿ 
ಯಂತೆ ಕುದುದುರೆಯನ್ನು ಅರಸುತ್ತಾ ಹೊರಟರು. ಎಲ್ಲ ಕಡೆಯೂ ಹು ಹು ಕಿ 
ದರು. ಕುದುರೆಯು ಸಿಗಲೇ ಇಲ್ಲ . ಕೊನೆಗೆ ಅವರು ಭೂಮಿಯನ್ನು ಅಗೆಯ 
ಲಾರಂಭಿಸಿದರು . ಇದರಿಂದ ಭೂಮಿಯೊಳಗೆ ಸಮುದ್ರವು ನುಗ್ಗಿ ತು . ಅ ನೆ ಕ 
ತೀರ್ಥಕ್ಷೇತ್ರಗಳು, ಅರಣ್ಯಗಳಿಂದ ಕೂಡಿದ ಭೂಮಿಯಲ್ಲಿ ಸಮುದ್ರವು ತನ್ನ ಜಲ 
ರಾಶಿಯನ್ನು ನುಗ್ಗಿಸಿತು. ಹೀಗೆ ಮುಳುಗಿಹೋದ ಕ್ಷೇತ್ರಗಳಲ್ಲಿ ಗೋಕರ್ಣವೂ 
ಒಂದು. 

ಸಮುದೊಪಾಂತವರ್ತಿನಿ ಕ್ಷೇತ್ರಾಣಿ ಬಡ ಸಮಂ ತತಃ | 
ಇತಸ್ತತಃ ಪ್ರಯಾತಾಶ್ಚ ಜನಾಸ್ತನ್ನಿಲಯಾ ಕೃಪ ! 
ಗೋಕರ್ಣನೀತಿ ಚ ಕ್ಷೇತ್ರಂ ಪೂರ್ವ೦ಪೊಕ್ಕಂತುಯತ್ತನ | 
ಅರ್ಣವೋಪಾಂತವರ್ತಿತ್ಯಾತ ಸಮುದೇಂತರ್ಧಿ ನಾಗವತ್ || 

“ ಸುತ್ತಮುತ್ತಲೂ ಇದ್ದ ಸಮುದ್ರ ಪ್ರಾಂತ ಪ್ರದೇಶದ ಅನೇಕ ಕ್ಷೇತ್ರಗಳು 
ಮುಳುಗಿಹೋದವು. ಆಗ ಅಲ್ಲಿ ವಾಸಮಾಡಿದ್ದ ಜನರು ಬೇರೆ ಬೇರೆ ಸ್ಥಳಗಳಿಗೆ 
ಹೋದರು. ಸಮುದ್ರ ಸವೀಪದಲ್ಲಿದ್ದ ಗೋಕರ್ಣ ಮಹಾಕ್ಷೇತ್ರವೂ ಮುಳುಗಿ ಅದೃ 
ಶ್ಯವಾಯಿತು.” 

(ಬ್ರಹ್ಮಾಂಡ ಪುರಾಣ ) 
ಜುಲೈ , 1983 

23 


ಗೋಕರ್ಣದಲ್ಲಿದ್ದ ಮುನಿಗಳಿಗೆ ಆಸರೆ ತಪ್ಪಿ ಅವರೆಲ್ಲ ಮಹೇಂದ್ರ ಸರ್ವತಕ್ಕೆ 
ಬಂದರು. ಅಲ್ಲಿ ತಪಸ್ಸು ಮಾಡುತ್ತಿದ್ದ ಪರಶುರಾಮನನ್ನು ಕಂಡು ತನಗೆ ಒರ 
ಗಿದ್ದ ತೊಂದರೆಯನ್ನು ತಿಳಿಸಿದರು. ಸಮುದ್ರ ಜಲವನ್ನು ಹಿಂದಕ್ಕೆ ತಳ್ಳಿ ಹಾಕಿ 
ಗೋಕರ್ಣಕ್ಷೇತ್ರವನ್ನು ಕೊಡಿಸಬೇಕೆಂದು ಕೇಳಿಕೊಂಡರು. ಪರಶುರಾಮನ 
ಅದಕ್ಕೆ ಒಪ್ಪಿದನು. ಅಲ್ಲದೆ ಅವನು ತನ್ನ ಭೂಮಿಯೆಲ್ಲವನ್ನೂ ಗ್ರಾಹ್ಮಣರಿಗೆ ದಾನ 
ಮಾಡಿಬಿಟ್ಟಿದ್ದ . ಪುನಃ ಅದೇ ನೆಲದಲ್ಲಿ ವಾಸ ಮಾಡುವುದು ಅವನಿಗೆ ಇಷ್ಟವಿ' 
ಲಿಲ್ಲ. ಸಮುದ್ರದಿಂದ ಗೋಕರ್ಣಕ್ಷೇತ್ರವನ್ನು ಮರಳಿ ಪಡೆದುಕೊಂಡು ತಾನು 
ಅಲ್ಲಿಯೇ ತಪಸ್ಸು ಮಾಡಬೇಕೆಂದು ನಿಶ್ಚಯಿಸಿದನು. 


ಪರಶುರಾಮನು ಮುನಿಗಳೊಂದಿಗೆ ಸಹ್ಯಗಿರಿಗೆ ಇಳಿದು ಅಲ್ಲಿಂದ ಸಮುದ 
ತೀರವನ್ನು ಸೇರಿದನು. ದಕ್ಷಿಣ ದಿಕ್ಕಿಗೆ ಎದುರಾಗಿ ನಿಂತು ಸಮುದ್ರರಾಜನನು 
ಕುರಿತು ವರುಣನೇ , ನಾನು ನಿನ್ನನ್ನು ನೋಡಬೇಕೆಂಬ ಆಕಾಂಕ್ಷೆಯಿಂದ ಮುಕ್ತಿ 
ಗಳೊಂದಿಗೆ ಬಂದಿದ್ದೇನೆ, ಆದುದರಿಂದ ನೀನು ಮೂರ್ತಿರೂಪವನ್ನು ಧರಿಸಿ ನನಗೆ 
ದರ್ಶನವನ್ನು ಕೊಡು” ಎಂದನು. ಆದರೆ ವರುಣನಿಂದ ಇದಕ್ಕೆ ಉತ್ತರವೇ ಬರಲಿಲ್ಲ 
ಆಗ ಪರಶುರಾಮನು ಕೋಪಗೊಂಡು ಸಮುದ್ರದಲ್ಲಿ ನೀರೇ ಇಲ್ಲದಂತೆ ಮಾಡಲು 
ಸಂಕಲ್ಪಿಸಿದನು. ನೀರನ್ನು ಆಚಮನಮಾಡಿ ಶಂಕರನನ್ನು ಧ್ಯಾನಿಸುತ್ತ ತನ 
ಮಹಾಧನಸ್ಸನ್ನು ಕೈಗೆ ತೆಗೆದುಕೊಂಡು ಠೇಂಕಾರಮಾಡಿದನು. ಅದಕ್ಕೆ ಆಗ್ನೆ 
ಯಾಸ್ತ್ರವನ್ನು ಜೋಡಿಸಿ ಪ್ರಯೋಗಿಸಿದನು. ಸಮುದ್ರದ ಜಲರಾಶಿಯು ಅಗ್ನಿಯ 
ತಾಪದಿಂದ ಪೀಡಿತವಾಯಿತು. ಜಲಚರಗಳು ತೀವ್ರವಾದ ಬಾಧೆಯನ್ನು ಹೊಂದಿ 
ದವು. ಸಮುದ್ರವು ಕೊತಕೊತನೆ ಕುದಿಯಲಾರಂಭಿಸಿತು. ಸಮುದ್ರದ ಬಿಸಿಯ 
ಸಹ್ಯಗಿರಿಗೂ ತಟ್ಟಿತು. 


ಆಗ : ವರುಣನು ದಿವ್ಯಮೂರ್ತಿಯನ್ನು ಧರಿಸಿ ಜಲರಾಶಿಯಿಂದ ಎದು 
ಬಂದನು . ಭಾರ್ಗವನಿಗೆ ನಮಸ್ಕರಿಸಿ “ ಮಹಾತ್ಮ , ನಿನಗೆ ಶರಣಾಗಿರುವೆ. - ನನ 
ನ್ನು ಕ್ಷಮಿಸು. ನಿನಗೆ ಬೇಕಾದುದನ್ನು ಕೇಳು” ಎಂದನು . ಪರಶುರಾಮನ 
ತನ್ನ ಅಸ್ತ್ರವನ್ನು ಉಪಸಂಹರಿಸಿದನು . ಅನಂತರ ವರುಣನೆ, ಈ ಮುನಿಗಳ 
ಗೋಕರ್ಣ ಕ್ಷೇತ್ರದಲ್ಲಿ ವಾಸ ಮಾಡುತ್ತಿದ್ದರು. ನೀನು ಅದನ್ನು ಮುಳುಗಿಸಿದ್ದಿ 
ಯೆ . ನಿನ್ನ ಜಲರಾಶಿಯನ್ನು ಹಿಂದಕ್ಕೆ ಸೆಳೆದುಕೊಂಡು ಆ ಕ್ಷೇತ್ರವನ್ನು ಅವರಿ 
ಬಿಟ್ಟು ಕೊಡು, ನಾನೂ ಆ ಸ್ಥಳದಲ್ಲಿ ಯೆ ಇರಬೇಕೆಂದಿದ್ದೇನೆ” ಎಂದನ 
ವರುಣನು ( ಭಾರ್ಗವ, ನೀನು ಸಂಕಲ್ಪಿಸಿದಷ್ಟು ಭೂಮಿಯನ್ನು ಹಿಂತಿರುಗಿಸುವ 
ಎಂದನು. ಪರಶುರಾಮನು ತನ್ನ ಕೊಡಲಿಯನ್ನು ತೆಗೆದುಕೊಂಡು ಗಿರನೆ ತಿರು 


ಸಿದ್ದಗಂಗಾ 


ಸುತ್ತಾ ಅತಿ ವೇಗದಿಂದ ಅದನ್ನು ಸಮುದ್ರದೆಡೆಗೆ ಎಸೆದನು. ( ಈ ಕೊಡಲಿಯು 
ಬಿದ್ದ ಸ್ಥಳವೆ ಅಳತೆಗೋಲಾಗಿ , ಸಮುದ್ರವು ಇದರಿಂದಾಚೆಗೆ ಸರಿಯಲಿ” ಎಂದನು 
ಕೂಡಲೇ ಸಮುದ್ರವು ಹಿಂದಹಿಂದಕ್ಕೆ ಸರಿದು ಕೊಡಲಿ ಬಿದ್ದ ಸ್ಥಳದವರೆಗೆ ಭೂಮಿ 
ಯನ್ನು ಮೇಲೆತ್ತಿ ಪರಶುರಾಮನಿಗೆ ಒಪ್ಪಿಸಿತು. ಸಮುದ್ರವು ಹಿಂದೆ ಸರಿಯುತ್ತಿ 
ದ್ದಂತೆ ಮುಳುಗಿ ಹೋಗಿದ್ದ ಭೂಭಾಗಗಳು ಒಂದೊಂದಾಗಿ ಕಾಣಿಸಿಕೊಂಡವು. 
ಗೋಕರ್ಣ ಕ್ಷೇತ್ರವೂ ತಲೆಯೆತ್ತಿತು, ಪರಶುರಾಮನು ಅಲ್ಲಿ ಶೂರ್ಪಾರಕ 
=ಆಶ್ರಮವನ್ನು ಕಟ್ಟಿಕೊಂಡು ತಪಸ್ಸಿಗೆ ತೊಡಗಿದನು. 


ಅಂತರ್ಹಿತೇ ಸರಿನಾ ಥೇ ರಾಮಃ ಸುವಮುಜುಖಃ | 
ಭಾವಯಿತ್ವಾತಿನೇಗೇನ ತಿಕ್ಷೇಪ ಲವಣಾರ್ಣವೇ || 
ಕ್ರಿಸ್ತನಸಮುದ್ರೇ ತು ದಿಶಮುತ್ತರಪಶ್ಚಿಮಾಮ್ | 
ಗತ್ವಾ ಸವೋಪತಾಜನ್ ಯೋಜನಾನಾಂ ಶತದ್ವಯಂ || 
ಉತ್ಪಾರಯಿತ್ವಾ ಸಲಿಲಂ ಸಮುದ್ರ ಸ್ನಾನದಾತ್ಮನಃ | 
ಅತಿಪ್ರದಪಕೃರ್ತ್ಯೋ೦ ದತ್ವಾ ರಾಮಾಯಾ ಪಾರ್ಥಿವ || 


( ಆಗ ಭಾರ್ಗವರಾಮನು ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ನಿಂತುಕೊಂಡು 
ಪ್ರತಿ ವೇಗದಿಂದ ಕೊಡಲಿಯನ್ನು ತಿರುಗಿಸಿ ಅದನ್ನು ಲವಣಸಮುದ್ರದಲ್ಲಿ ಎಸೆದನು. 
ವಾಜನೇ , ಸಮುದ್ರಕ್ಕೆ ಎಸೆಯಲ್ಪಟ್ಟ ಆ ಕೊಡಲಿಯು ಪಶ್ಚಿಮ ಉತ್ತರ ದಿಕ್ಕುಗ 
ನಲ್ಲಿ ಎರಡುನೂರು ಯೋಜನಗಳಷ್ಟು ದೂರಕ್ಕೆ ಹೋಗಿ ನೀರಿನಲ್ಲಿ ಬಿದ್ದಿತು. 
ಸಮುದ್ರವು ತನ್ನ ಜಲರಾಶಿಯನ್ನು ಹಿಂದಕ್ಕೆ ಸೆಳೆದುಕೊಂಡು ಭೂಮಿಯನ್ನು 
ಮೇಲಕ್ಕೆ ಎತ್ತಿ ಅದನ್ನು ಭಾರ್ಗವನಿಗೆ ಒಪ್ಪಿಸಿ ತನ್ನ ಸ್ಥಾನದಲ್ಲಿ ನಿಂತಿತು ” 

( ಬ್ರಹ್ಮಾಂಡ ಪುರಾಣ) 
ತತೋ ರಾಮಾಯಾಸೋಪಿಗೋಕರ್ಣೋದಕ ಮಾಹರ್ರ ! 
ರಾಮೋಪಿ ತಂ ಸವತಿಭ್ಯರ್ಶ ಗೋಕರ್ಣ೦ ನಾನು ಶಂಕರಂ || 

ವರುಣನು, ಪರಶುರಾಮನ ಅಪ್ಪಣೆಯ ಮೇರೆಗೆ ಗೋಕರ್ಣದಲ್ಲಿದ್ದ ನೀರನ್ನು 
ಸರಿಹರಿಸಿದನು ; ರಾಮನು ಸಹ ಆ ಗೋಕರ್ಣೆಶ್ವರನನ್ನು ಪೂಜಿಸಿದನು. 

( ನಾರದೀಯ ಪುರಾಣ) 
ಭೂಕೈಲಾಸ -ಗೋಕರ್ಣ 


ಯತ್ರ ದೇವೈಸಹಸ್ತಪ್ತಂ ಮಹದಿಚ್ಛರಾಶ್ರಯೇ 
ಗೋಕರ್ಣಮಿತಿ ನಿಖ್ಯಾತಂ ತ್ರಿಫು ಲೋಕೇಷು ಭಾರತ || 


2 


“ ಯಾವ ಆಶ್ರಮದಲ್ಲಿ ದೇವತೆಗಳು ಮಹತ್ವಾಕಾಂಕ್ಷೆಯುಳ್ಳವರಾಗಿ ತಪ: 
ಜುಲೈ , 1983 

- 25 


ನ್ನು ಮಾಡಿದರೋ ಆ ಸ್ಥಳವು : ಗೋಕರ್ಣವೆಂದು ಮೂರು ಲೋಕಗಳಲ್ಲಿಯೂ 
ಪ್ರಖ್ಯಾತವಾಯಿತು”. 

(ಮಹ: ಭಾರತ ವನಪರ್ವ) 
ವರಾಹ ಪುರಾಣದಲ್ಲಿ ಗೋಕರ್ಣದ ಬಗ್ಗೆ ಒಂದು ಕಥೆ ಇದೆ. ಒಮ್ಮೆ 
ಪರಮೇಶ್ವರನು ಜಿಂಕೆಯ ರೂಪವನ್ನು ಧರಿಸಿ ಪ್ಲೇಷಾತಕ ಪರ್ವತದಲ್ಲಿ ವಿಹರಿಸುತ್ತಿ 
ದನು. ಬ್ರಹ್ಮ , ವಿಷ್ಣು , ಇಂದ್ರ ಮೊದಲಾದ ದೇವತೆಗಳು ಶಿವನನ್ನು ಹುಡುಕಿ 
ಕೊಂಡು ಆ ಪರ್ವತಕ್ಕೆ ಬಂದರು. ಜಿಂಕೆಯ ರೂಪದಲ್ಲಿದ್ದ ಶಿವನನ್ನು ಹಿಡಿಯಲು 
ಯತ್ನಿಸಿದರು . ಜಿಂಕೆಯು ಅವರಿಗೆ ಸಿಗದೆ ತಪ್ಪಿಸಿಕೊಂಡು ಹೋಯಿತು. ಆದರೆ 
ಆದರ ಕೊಂಬು ಮಾತ್ರ ಮೂರು ಚೂರಾಗಿ ಮುರಿದು ಬ್ರಹ್ಮ , ವಿಷ್ಣು ಮತ್ತು 
ಇಂದ್ರರ ಕೈಗೆ ಒಂದೊಂದು ಚೂರು ಸಿಕ್ಕಿತು. ಮೂವರೂ ಶಿವನನ್ನು ಧ್ಯಾನಿ 
ಸುತ್ತ ತನಗೆ ಸಿಕ್ಕಿದ ಕೊಂಬಿನ ಚೂರುಗಳನ್ನು ತೆಗೆದುಕೊಂಡು ಬೇರೆ ಬೇರೆ 
ದಿಕ್ಕುಗಳಿಗೆ ಹೋದರು , ಕೊಂಬಿನ ಚೂರುಗಳನ್ನು ಬ್ರಹ್ಮನು ಉತ್ತರ ಗೋಕರ್ಣ 
ದಲ್ಲಿಯೂ ವಿಷ್ಣುವು ಶೃಂಗೇಶ್ವರದಲ್ಲಿಯೂ ಇಂದ್ರನು ಸ್ವರ್ಗದಲ್ಲಿಯೂ ಸ್ಥಾಪಿಸಿದನು. 

ಲಂಕೆಯ ಅರಸನಾದ ರಾವಣನು ಒಮ್ಮೆ ಉತ್ತರಗೋಕರ್ಣದಲ್ಲಿ ಶಿವನನ್ನು 
ಕುರಿತು ತಪಸ್ಸು ಮಾಡಿ ಮೂರು ಲೋಕಗಳನ್ನು ಜಯಿಸುವ ವರವನ್ನು ಪಡೆದನು 
ಅನಂತರ ಅವನು ಸ್ವರ್ಗಕ್ಕೆ ಹೋಗಿ ಇಂದ್ರನನ್ನು ಸೋಲಿಸಿದನು. ಇಂದ್ರನ 
ಅಲ್ಲಿ ನಡೆಸಿದ್ದ ಜಿಂಕೆಯ ಕೊಂಬಿನ ಚೂರನ್ನು ಕಿತ್ತು ತಂದನು. ದಾರಿಯಲ್ಲಿ 
ಬರುತ್ತಿರುವಾಗ ಅದನ್ನು ಪಶ್ಚಿಮ ಸಮುದ್ರ ತೀರದಲ್ಲಿಟ್ಟು ಸಂಧ್ಯಾವಂದನೆಯನ್ನು 
ಆಚರಿಸಿದನು . ಆಗ ಅದು ಭೂಮಿಯಲ್ಲಿ ನಾಟಿಕೊಂಡಿತು. ರಾವಣನು ಎಷ್ಟು 
ಪ್ರಯತ್ನ ಪಟ್ಟರೂ ಕೀಳಲಾಗಲಿಲ್ಲ. ಹತಾಶನಾಗಿ ಲಂಕೆಗೆ ಹಿಂದಿರುಗಿದನು. ಹೀಗೆ 
ಶೃಂಗವು ( ಕೊಂಬು ) ತಾನಾಗೆ ನೆಲಸಿದ ಸ್ಥಳವೇ ದಕ್ಷಿಣ ಗೋಕರ್ಣವೆನಿಸಿದೆ. 

ಏತ ಕಥಿತಂ ಸರ್ವಂ ಮಯಾ ವಿಸ್ತರತೋ ಮುನೇ 
ಯಥಾನದುರಸ್ಥಸ್ಯ ಗೋಕರ್ಣ ಸ್ಯ ಮಹಾತ್ಮನ 8 || 

( ವರಾಹ ಪುರಾಣದ 
ಶೃಂಗವು ತಾನಾಗಿ ನೆಲಸಿದ ಆ ಕ್ಷೇತ್ರವೇ ದಕ್ಷಿಣ ಗೋಕರ್ಣವೆನಿಸಿದೆ 
ಭೂತಪತಿಯಾದ ಶಿವನು ಅಲ್ಲಿ ತಾನಾಗಿ ಪ್ರತಿಷ್ಠಿತನಾದ. ” 

ಗೋಕರ್ಣ ಇರುವ ಪಶ್ಚಿಮ ಸಮುದ್ರದ ಕಡಲತೀರ ಹಸುವಿನ ಕಿವಿಯಂತೆಯೆ 
ಇದೆ. ಈ ಬಗ್ಗೆ ಯೂ ಓಂದು ಕಥೆ ಇದೆ. ಒಮ್ಮೆ ರುದ್ರನು ಸೃಷ್ಟಿಗಾಗಿ ಪಾತಾ' 
ದಲ್ಲಿ ತಪಸ್ಸು ಮಾಡುತ್ತಿದ್ದ . ಆದರೆ ರುದ್ರನಿಗಿಂತ ಮೊದಲು ಬ್ರಹ್ಮನೇ ಬ್ರಹ್ಮಾಂನ 
ವನ್ನು ಸೃಷ್ಟಿಸಿಬಿಟ್ಟ . ಇದರಿಂದ ಪಾತಾಳವು ಮುಚ್ಚಿಹೋಯಿತು, ರುದ್ರನಿ 

ಸಿದ್ದಗಂಗಾ 


26 


ಹೊರಗೆ ಬರಲು ಅವಕಾಶವೇ ಇಲ್ಲದೆ ಅವನಿಗೆ ಕೋಪ ಬಂದಿತು . ಅವನು ಭೂಮಿ 
ಯನ್ನು ಸೀಳಿ ಹೊರಗೆ ಬರಲು ತವಕಿಸಿದ. ಆಗ ಭೂದೇವಿಯು ತಾನು ಗೋವಿನ 
ರೂಪವನ್ನು ಧರಿಸುವುದಾಗಿಯ ರುದ್ರನು ಸೂಕ್ಷ್ಮರೂಪವನ್ನು ಧರಿಸಿ ತನ್ನ ಕಿವಿಗಳ 
( ಕರ್ಣಗಳ) ಮೂಲಕ ಹೊರಗೆ ಬರಬೇಕೆಂದೂ ಪ್ರಾರ್ಥಿಸಿಕೊಂಡಳು . ಹೀಗೆ 
ರುದ್ರನು ಗೋವಿನ ಕರ್ಣಗಳಿಂದ ಬಂದ ಸ್ಥಳ ಗೋಕರ್ಣ, 

ಗೋಕರ್ಣದ ಇನ್ನೊಂದು ಕಥೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದೇ ಇದೆ. 
ರಾವಣನ ತಾಯಿಯಾದ ಕೈಕಸಿಯು ಪ್ರತಿದಿನ ಶಿವಲಿಂಗವೊಂದನ್ನು ಪೂಜಿಸು 
ತಿದ್ದಳು. ಒಂದುದಿನ ಆ ಲಿಂಗವು ಸಮುದ್ರದ ಅಲೆಗಳಲ್ಲಿ ಕೊಚ್ಚಿಹೋಗಲು 
ಅವಳು ತುಂಬ ದುಃಖಿತಳಾದಳು. ಆಗ ರಾವಣನು ಅಮಾ , ದುಃಖಿಸಬೇಡ, 
ನಾನು ಪರಮೇಶ್ವರನ ಆತ್ಮಲಿಂಗವನ್ನೇ ತರುವೆನು ಎಂದು ಪರ್ವತವೊಂದಕ್ಕೆ 
ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡಿದನು. ಶಿವನು ಅವನ ತಪಸ್ಸಿಗೆ ಮೆಚ್ಚಿ 
ತನ್ನ ಆತ್ಮಲಿಂಗವನ್ನು ಅನುಗ್ರಹಿಸಿದನು. ಆತ್ಮಲಿಂಗವನ್ನು ದಾರಿಯಲ್ಲಿ ಎಲ್ಲಿಯೂ 
ಇಡಬೇಡ. ನೀನು ಅದನ್ನು ಎಲ್ಲಿಟ್ಟರೆ ಅಲ್ಲೇ ಅದು ಪ್ರತಿಷ್ಠವಾಗಿಬಿಡುವುದು ? 
ಎಂದು ತಿಳಿಸಿದನು. ರಾವಣನು ಆತ್ಮಲಿಂಗವನ್ನು ವಸ್ತ್ರದಲ್ಲಿ ಸುತ್ತಿಕೊಂಡು 
ಲಂಕೆಗೆ ಹೊರಟನು . 


- ರಾವಣನು ಆತ್ಮಲಿಂಗವನ್ನು ಪಡೆದುದನ್ನು ನೋಡಿ ದೇವತೆಗಳಿಗೆ ಹೆದರಿಕೆ 
ಯಾಯಿತು. ರಾವಣನು ಮೊದಲೇ ಬಲಿಷ್ಠ ; ಈ ಆತ್ಮಲಿಂಗವನ್ನು ಪಡೆದು ಇನ್ನೇನು 
ಮಾಡಿಬಿಡುವನೋ ಎಂದು ಗಾಬರಿಗೊಂಡರು . ಅವರೆಲ್ಲರಾ ವಿಷ್ಣು ವಿನ ಬಳಿಗೆ 
ಹೋಗಿ ಯಾವುದಾದರೊಂದು ಉಪಾಯ ಹೂಡಿ ರಾವಣನಿಂದ ಆತ್ಮಲಿಂಗವನ್ನು 
ಬೇರ್ಪಡಿಸಬೇಕೆಂದು ಕೇಳಿಕೊಂಡರು ವಿಷ್ಣು ವು ಅವರೊಂದಿಗೆ ಗಣಪತಿಯ ಬಳಿಗೆ 
ಹೋಗಿ ರಾವಣನಿಂದ ಆತ್ಮಲಿಂಗವನ್ನು ಬೇರ್ಪಡಿಸುವ ಉಪಾಯವನ್ನು ಹೇಳಿ 
ಕೊಟ್ಟನು. 


ರಾವಣನು ಆತ್ಮಲಿಂಗವನ್ನು ತೆಗೆದುಕೊಂಡು ಲಂಕೆಗೆ ಹಿಂದಿರುಗುತ್ತಿದ್ದಾಗ 
ಗಣಪತಿಯು ಒಬ್ಬ ಬ್ರಹ್ಮಚಾರಿಯ ವೇಶವನ್ನು ಧರಿಸಿ ಅವನನ್ನು ಸಂಧಿಸಿದನು. 
ಆಗ ಸಂಜೆಯ ಸಮಯ. ರಾವಣನು ಬ್ರಹ್ಮಚಾರಿಯನ್ನು ಕುರಿತು ( ಅಯ್ಯಾ , 
ಈ ಆತ್ಮಲಿಂಗವನ್ನು ನಿನ್ನ ಬಳಿ ಇಟ್ಟುಕೊಂಡಿರು. ನಾನು ಸಂಧ್ಯಾವಂದನೆ ಮುಗಿಸಿ 
ಬರುವೆನು. ಆದರೆ ಲಿಂಗವನ್ನು ಮಾತ್ರ ಖಂಡಿತಾ ಕೆಳಗೆ ಇಡಬೇಡ' ಎಂದನು. 
- ಬ್ರಹ್ಮಚಾರಿಯು ಹಾಗೆಯೇ ಆಗಲಿ . ಆದರೆ ನೀನು ಮೂರು ಘಂಟೆಯೊಳಗೆ 
ಹಿಂದಿರುಗಬೇಕು. ಇಲ್ಲದಿದ್ದರೆ ಲಿಂಗವನ್ನು ನೆಲದ ಮೇಲೆ ಇಟ್ಟು ಬಿಡುವೆ ' ಎಂದನು . 


| ಸಿದ್ದಗಂಗಾ 


27 


ರಾವಣನು ಆತ್ಮಲಿಂಗವನ್ನು ಬ್ರಹ್ಮಚಾರಿಯ ಕೈಯಲ್ಲಿ ಕೊಟ್ಟು ಸಂಧ್ಯಾವಂದನೆಗೆ 
ಹೋದನು. ಆದರೆ ಅವನು ಬರುವುದು ತಡವಾಯಿತು. ಬ್ರಹ್ಮಚಾರಿಯು ಆತ್ಮ 
ಲಿಂಗವನ್ನು ನೆಲದ ಮೇಲೆ ಇಟ್ಟು ಬಿಟ್ಟನು. 

ಘೋರೇಣ ತಪಸಾ ಲಬ್ದ೦ ರಾವಣಾಲ್ಮೀನಾ ರಕ್ಷಣಾ | 
ಕಲ್ಲಿಗ೦ ಸಾ ಪಾವಾಸ ಗೋಕರ್ಣೆ ಗಣನಾಯಕಃ || 


00 


“ರಾವಣನೆಂಬ ರಾಕ್ಷಸನು ಕೂರವಾದ ತಪಸ್ಸಿನಿಂದ ಪಡೆದ ಆ ಲಿಂಗವನ್ನು 
ಗಣಪತಿಯು ಗೋಕರ್ಣದಲ್ಲಿ ಸ್ಥಾಪಿಸಿದನು. ” 

- ( ಶಿವಮಹಾಪುರಾಣ) 
ರಾವಣನು ಎಷ್ಟು ಪ್ರಯತ್ನ ಪಟ್ಟರೂ ಆತ್ಮಲಿಂಗವನ್ನು ಮೇಲೆತ್ತಲು ಸಾಧ್ಯ 
ವಾಗಲಿಲ್ಲ. ಮಹಾಬಲಶಾಲಿಯಾದ ರಾವಣನಿಗೇ ಆ ಲಿಂಗವನ್ನು ಕದಲಿಸಲು 
ಸಾಧ್ಯವಾಗಲಿಲ್ಲವಾದ್ದರಿಂದ ಅದಕ್ಕೆ ಮಹಾಬಲೇಶ್ವರ' ಎಂಬ ಹೆಸರು ಬಂತು. 
ರಾವಣನು ದುಃಖ ಮತ್ತು ಕೋಪಗಳಿಂದ ಆತ್ಮಲಿಂಗವನ್ನು ಸುತ್ತಿ ತಂದಿದ್ದ ವಸ್ತ್ರ 
ವನ್ನು ಹರಿದು ನಾಲ್ಕು ಭಾಗ ಮಾಡಿ ನಾಲ್ಕು ದಿಕ್ಕಿಗೆ ಬಿಸಾಡಿದನು. ಅವೂ 
ನಾಲ್ಕು ಲಿಂಗಗಳಾದವು. ಅವೇ ಸಜೇಶ್ವರ, ಗುಣವಂತೇಶ್ವರ, ಮುರಧೇಶ್ವರ 
ಮತ್ತು ಧಾರೇಶ್ವರ. ಮಹಾಬಲೇಶ್ವರನನ್ನೂ ಸೇರಿ ಪಂಚಲಿಂಗಗಳು . 

ರಾಮಾಯಣದಲ್ಲಿ ಗೋಕರ್ಣದ ಉಲ್ಲೇಖವಿದೆ. ರಾವಣನು ತನ್ನ ಆದೇಶ 
ದಂತೆ ಗೋಕರ್ಣ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದನು. 

ಪ್ರಾಪ್ಯಾ , ಮಿ ತಪಸಾ ಕಾಮನಿತಿ ಕೃತಾಧ್ಯವಸ್ಯ ಚ | 

ಆಗಚ್ಛದಾತ್ಮಸಿದ್ದ ರ್ಥ೦ ಗೋಕರ್ಣಸ್ಯಾಶ್ರನಂ ಶುಭಮ್ || 
CL ಕಷ್ಟಸಾಧ್ಯವಾದ ಕಾರ್ಯವನ್ನು ತಪಸ್ಸಿನಿಂದಲೇ ಸಾಧಿಸಬೇಕೆಂದು ಗೋಕರ್ಣ 
ಕ್ಷೇತ್ರದ ಪವಿತ್ರಾಶ್ರಮಕ್ಕೆ ( ರಾವಣನು) ಬಂದನು. 

... ( ವಾಲ್ಮೀಕಿ ರಾಮಾಯಣ, ಉತ್ತರಕಾಂಡ) 
* ಮಹಾಭಾರತವೂ ಇತರ ಪುರಾಣಗಳೂ ಗೋಕರ್ಣ ಕ್ಷೇತ್ರದ ಮಹಿಮೆ 
ವರ್ಣಿಸಿವೆ , 


ಆಥಗೋಕರ್ಣ ಮಾಸಾದ್ಯ ತ್ರಿಷು ಲೋಕೇಷು ವಿಶ್ರುತ 
ಸಮುದ್ರಮಧೈ ರಾಜೇಂದ್ರ ಸರ್ವಲೋಕನಮಸ್ಕೃತಂ|| 
ಯತ್ರ ಬ್ರಹ್ಮಾದಯೋ ದೇವಾ ಋಷಯಶ್ಚ ತಪೋಧನಾಃ | 


00 


28 


ಸಿದ್ದಗಂಗಾ 


ಭೂತಯಕ್ಷಪಿಶಾಚಯಃ ಕ೦ನರಾಃ ಸಮಹೊರಗಾಃ || 
ಸಿದ್ದ ಚಾರಣಗಂಧರ್ವಾ ಮಾನುಷಾಃ ಪನ್ನಗಾಸ್ತಥಾ | 
ಸರಿತಃ ಸಾಗರಾಃ ಶೈಲಾ ಉಪಾಸಂ ತ ಉಮಾಪತೀ೦ || 

( ಯಾತ್ರಿಕನು ಕನ್ಯಾತೀರ್ಥದಿಂದ) ಗೋಕರ್ಣ ಕ್ಷೇತ್ರಕ್ಕೆ ಪ್ರ ಯಾ ಣ 
ಮಾಡಬೇಕು . ಸಮುದ್ರದ ಮಧ್ಯದಲ್ಲಿರುವ ಆ ಗೋಕರ್ಣ ಕ್ಷೇತ್ರವು ತ್ರಿಲೋಕ 
ಪ್ರಸಿದ್ಧವಾದುದು. ಆ ಕ್ಷೇತ್ರದಲ್ಲಿ ಬ್ರಹಾದಿದೇವತೆಗಳೂ , ಋಷಿ- ಮಹರ್ಷಿಗಳೂ , 
ಭೂತಗಣಗಳೂ , ಯಕ್ಷ- ಪಿಶಾಚರೂ , ಕಿನ್ನರ ಕಿಂಪುರುಷರೂ , ಸಿದ್ದ ಚಾರಣ ಗಂಧ 
ರ್ಗರೂ , ನಾಗ- ಪನ್ನಗರೂ , ನದೀ ನದ, ಸರೋವರಗಳ , ಸಮುದ್ರ ಮತ್ತು ಪರ್ವತ 
ಗಳ ಅಧಿದೇವತೆಗಳೂ ಸಹ ಸರ್ವ ಕಾಲದಲ್ಲಿಯೂ ಉಮಾಕಾಂತನಾದ ಪರಶಿವನ 
ಪೂಜೆಯಲ್ಲಿ ಆಸಕ್ತರಾಗಿರುತ್ತಾರೆ,'' 

(ಮಹಾಭಾರತ, ವನಪರ್ವ) 
ಶೃಣು ಮೋಹಿನಿ ಪ್ರಾಣ ತೀರ್ಥ೦ ಪುಣ್ಯಪ ದಂ ನೃಣಾಂ | 
ಗೋಕರ್ಣಾಖ್ಯಂ ಹರಕ್ಷೇತ್ರಂ ಸರ್ವಪಾತಕನಾಶನಂ || 
ಪಶ್ಚಿಮಸ್ಥ ಸಮುದ್ರ ತೀರೇ ನರವರ್ಣಿನಿ ! 
ಸಾರ್ಥ೦ ಯೋಜನವಿಸ್ತಾರಂ ದರ್ಶನಾದಪಿ ಮುಕ್ಕಿದಂ || 
( ಸಕಲ ಪಾಪ ಪರಿಹಾರಕವೂ ಪುಣ್ಯಪ್ರದವೂ ಆದ ಗೋಕರ್ಣವೆಂಬ ಶಿವ 
ತ್ರದ ಮಹಾತ್ಮಿಯನ್ನು ಕೇಳು. ಆ ಕ್ಷೇತ್ರವು ಪಶ್ಚಿಮ ಸಮುದ್ರ ತೀರದಲ್ಲಿದೆ. 
ಪದರ ವಿಸ್ತಾರವು ಒಂದೂವರೆ ಗಾವುದ. ಅದು ದರ್ಶನ ಮಾತ್ರದಿಂದಲೇ ಮುಕ್ಕಿ 
ರನ್ನು ಕೊಡುವುದು . ) 

- [ ನಾರದೀಯ ಪುರಾಣ) 
ನವಾಸಿ ದೇವಿ ಸುಭಗೇ ಕ್ಷೇತ್ರ ಗೋಕರ್ಣ ಸಜ್ಜಿತಂ | 
ಗೋಕರ್ಣಿಶಂ ಸಮರಾಧ್ಯ ಏನುಕ್ಕಾ ಬಹವೋ ಜನಾಃ | | 
ಪಶ್ಚಿಮ ಸಾಗರೂಪಾಂತೇ ತಕ್ಷೇತ್ರಂ ನನು ಕಾಮದಂ | 
ಭೋಗಮೋಕ್ಷಪ್ರದಂ ದೇವಿ ಸರ್ವಪಾಪವಿನಾಶಕಂ || 


(( ಪಶ್ಚಿಮ ಸಮುದ್ರದ ಸಮೀಪದಲ್ಲಿ ಗೋಕರ್ಣವೆಂಬ ಶಿವಕ್ಷೇತ್ರವೊಂದಿರು 
ದು . ಅದು ನಮಗೆ ಬಹುಪ್ರಿಯವಾದುದು ಅನೇಕರು ಗೋಕರ್ಣೆಶ್ವರನನ್ನು 
ರಾಧಿಸಿ ಸ್ಥಿರ ಮುಕ್ತಿಯನ್ನು ಸಂಪಾದಿಸಿರುವರು. ಅದು ಐಹಿಕ ಭೋಗಾದಿಗ 
ನ್ನು ಒದಗಿಸುವುದಲ್ಲದೆ ಸಕಲ ಪಾಪನಿವಾರಕವೂ ಎನಿಸಿದೆ. ” 

( ಶಿವರಹಸ್ಯ ) 
ಪಶ್ಚಿಮಾಂಬುಧೀರಸ್ಟಂ ಗೋಕರ್ಣ೦ ಕ್ಷೇತ್ರವುತ್ತಮ | 
ಬ್ರಹ್ಮಹತ್ಯಾದಿಪಾಪಘ್ನಂ ಸರ್ವ ಕಾನಫಲಪ್ರದಂ || 

ಕೃತೇ ಯುಗೇ ಸಹಿ ಶ್ವೇತಸ್ರೇತಾಯಾಂ ಸೋತಿಲೋಹಿತಃ | 
ಲೈ , 1983 


29 


ದ್ವಾಪರೇ ಪೀತವರ್ಣಶ್ಚ ಕಲೌ ಶ್ಯಾನೋ ಭವಿಷ್ಯತಿ !! 
ಆಕಾ೦ತ ಸಪ್ರಪಾತಾಲಕುಹರೋ ಹಿ ಮಹಾಬಲಂ | 
ಪ್ರಾಪ್ತ ಕಲಿಯುಗೇ .ಘೋರೇ ಮೃದುತಾಮುಪಾಸ್ಯತಿ || 

CC ಪಶ್ಚಿಮ ದಿಕ್ಕಿನ ಸಮುದ್ರ ತೀರದಲ್ಲಿ ಗೋಕರ್ಣವೆಂಬ ಉತ್ತಮವಾ 
ಕ್ಷೇತ್ರವಿದೆ. ಇದು ಬ್ರಹ್ಮಹತ್ಯಾ ಪಾಪವನ್ನು ನಿವಾರಿಸುವುದು ; ಸಕಲ ಇಷ್ಟಾರ್ಥ 
ಇನ್ನೂ ಈಡೇರಿಸುವುದು ಈ ಕ್ಷೇತ್ರದಲ್ಲಿರುವ ಮಹಾಬಲಲಿಂಗವು ಕೃತಯುಗದ 
ಬೆಳ್ಳಗೂ , ತ್ರೇತಾಯುಗದಲ್ಲಿ ಕೆಂಪಗೂ , ದ್ವಾಪರಯುಗದಲ್ಲಿ ಹಳದಿ ಬಣ್ಣವಾಗಿಯೂ 
ಕಲಿಯುಗದಲ್ಲಿ ಕಪ್ಪು ಬಣ್ಣವಾಗಿಯೂ ಇರುವುದು. ಮಹಾಬಲಲಿಂಗವು ಸಕ 
ಪಾತಾಳಲೋಕವನ್ನೂ ಅವರಿಸಿರುವುದು . ಇದು ಕಲಿಯುಗದಲ್ಲಿ ಮೃದುವಾಗಿರ 
ವುದು , 

ಗುಹೆಗಳು : ಆತ್ಮಲಿಂಗವಿರುವ ಮಹಾಬಲೇಶ್ವರ ದೇವಾಲಯದ ಗಭ 
ಗುಡಿಯು ೨೦ ಅಡಿ ಅಗಲವಿದ್ದು ೨೦ ಅಡಿ ಉದ್ದವಿದೆ. ಇದನ್ನು ವಿಶ್ವಕರ್ಮ 
ಕಟ್ಟಿಸಿದನಂತೆ. 

ಗೋಕರ್ಣದಲ್ಲಿ ಬ್ರಹ್ಮ , ವಿಷ್ಣು , ಮಹೇಶ್ವರ, ಅಗಸ್ತ್ರ , ರಾಮು ಮುಂತಾ 
ಪುರಾಣ ಪ್ರಸಿದ್ದರು ತಪಸ್ಸು ಮಾಡಿರುವುದಾಗಿ ಹೇಳಲಾಗುತ್ತದೆ. ತಪ್ಪಸಿ 
ಅನುಕೂಲವಾದ ಗುಹೆಗಳು ಬಹಳಷ್ಟಿವೆ. 

ಮಹಾಬಲೇಶ್ವರನ ಗುಡಿಯೆದುರು ವಿಶಾಲಸಾಗರ ಭೋರ್ಗರೆಯುತ್ತಿದ 
ಹಿಂಭಾಗದಲ್ಲಿ ( ೪೦ ಅಡಿ ದೂರ) ಗಣಪತಿಯ ಗುಡಿ ಇದೆ. ಆತ್ಮಲಿಂಗವನ್ನು 
ದಮೇಲೆ ಇಟ್ಟಾಗ ಕೋಪಗೊಂಡ ರಾವಣ ಗಣಪತಿಯ ನೆತ್ತಿಯ ಮೇಲೆ ಗು 
ದ್ದರಿಂದ ಇಲ್ಲಿರುವ ಗಣಪತಿಯ ವಿಗ್ರಹದ ನೆತ್ತಿಯಲ್ಲಿ ತಗ್ಗು ಉಂಟಾಗಿರುವು 
ಕಾಣುತ್ತದೆ. ಇಂಥ ನೆತ್ತಿಯಿರುವ ಗಣಪತಿಯ ಮೂರ್ತಿ ಇದೊಂದೇ ! 


ಮಹಾಬಲೇಶ್ವರಗುಡಿ ಆಗೇಯಕ್ಕೆ ಕೋಟಿತೀರ್ಥವೆಂಬ ಕೆರೆಯಿದ್ದು ಅನ 
ಮಧ್ಯೆ ಸಪ್ತಕೋಟೇಶ್ವರ ಗುಡಿಯಿದೆ. ಕೋಟಿತೀರ್ಥದ ದಂಡೆಯಮೇಲೆ ಕ 
ಭೈರವ, ಗರುಡ , ಅನಿರುದ್ಧ , ಅಗಸ್ತ್ರ , ಕದಂಬೇಶ್ವರ ಮುಂತಾದ ಗುಡಿಗಳಿ 
ಕೋಟಿತೀರ್ಥದ ಬಗೆಗೆ ಇರುವ ಪ್ರಚಲಿತ ಇದು: ಒಮ್ಮೆ ಗರುಡನು ದುರ್ಮು 
ಎಂಬ ಸರ್ಪವನ್ನು ಎತ್ತಿಕೊಂಡು ಶತಶೃಂಗನೆಂಬ ಪರ್ವತದಮೇಲೆ ಹಾರುತ್ತಿದೆ 
ಸರ್ಪವು ಕೊಸರಿಕೊಂಡು ಆ ಪರ್ವತದ ಮೇಲೆ ಬಿದ್ದಿತು. ಆಗ ಕೋಪಗೊ 
ಗರುಡನು ಆ ಪರ್ವತವನ್ನೇ ಎತ್ತಿ ಸಮುದ್ರದಲ್ಲಿ ಎಸೆಯಲು ಸಿದ್ದನಾದಾಗ ಬ್ರಹ 
ಪರ್ವತದಮೇಲೆಮೂರುಲೋಕಗಳ ಭಾರ ಹಾಕಿದ. ಆಗ ಗರುಡನು ಅಗಸ 
30 

ಸಿದ್ಧಗಂಗೆ 


ಮುನಿಯ ದಯದಿಂದ ಆ ಪರ್ವತವನ್ನು ತನ್ನ ಅಂಗೈಯಲ್ಲಿಟ್ಟುಕೊಂಡು ಗೋಕ 
ರ್ಣದ ಬಳಿಇಟ್ಟ . ಬ್ರಹ್ಮ ಹಾಕಿದ ಭಾರದಿಂದ ಪಕ್ವತದೊಳಗಿನಕೋಟಿತೀರ್ಥಗಳು 
ಹೊರಚೆಲ್ಲಿ ಇಂದಿನಕೋಟಿತೀರ್ಥವಾಯಿತೆಂದು ಕತೆ. ಇಲ್ಲಿ ಇಂದಿಗೂ ಶತಶೃಂಗ 
ವೆಂಬ ಪರ್ವತವನ್ನು ತೋರಿಸುತ್ತಾರೆ. ಅದರ ಮೇಲೆ ಅಗಸ್ಯ , ಸುಮಿತ್ರ , ಗಂಗ 
ಮುಂತಾದ ತೀರ್ಥಗಳಿವೆ. 


ಕೋಟಿತೀರ್ಥದ ಪೂರ್ವಕ್ಕಿರುವ ಶಂಕರನಾರಾಯಣ ಗುಡಿಯೊಳಗಿನ ಮೂ 
ರ್ತಿಯು ಅರ್ಧ ಶಿ ನ ನ ಆಕಾರವಾಗಿಯೂ ಇದೆ. ಇದರೆದುರು ಜ್ಞಾನ ಮುಕ್ಕಿ 
ಮಂಟಪಗಳಿವೆ. 

ಇಲ್ಲಿರುವ ಜಟಾಯುತೀರ್ಥ ಎಂಬ ಕಡಿದಾದ ಬಂಡೆಕಲ್ಲುಗಳ ಸ್ಥಳ ದಲ್ಲಿ 
ಸದಾಕಾಲ ನೀರು ಒಸರುತ್ತಿರುತ್ತದೆ. ಅದು ಹೇಗೆ ಎಲ್ಲಿಂದ ಬರುತ್ತಿದೆನ್ನುವುದು 
ಇನ್ನೂ ತಿಳಿದಿಲ್ಲ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಸಿಗುವ ಮ ಹೆ ಶ್ವರ 
ಗುಡ್ಡದ ಮೇಲೆ ನಿಂತು ಅರಬ್ಬಿ ಸಮುದ್ರದ ಬೆಲುವನ್ನು ಪ್ರಕೃತಿಯ ಸೊಬಗನ್ನು 
ಸವಿಯಬೇಕು. 


ಎಂಟನೆಯ ಶತಮಾನದಲ್ಲಿ ಲೋಕಾದಿತ್ಯವೆಂಬ ಅರಸು ಗೋಕರ್ಣವನ್ನು 
ಆಳುತ್ತಿದ್ದನಂತೆ . ವಿಜಯನಗರದರಸರು ಇಲ್ಲಿಯ ಅನೇಕ ದೇವಾಲಯಗಳಿಗೆ ದತ್ತಿ 
ಕೊಡುತ್ತಿದ್ದರು. 


ಸೌರಾಣಿಕ ಐತಿಹಾಸಿಕ ಬೃಹತ್ತು ಮಹತ್ತು ಪಡೆದಿರುವ ಗೋಕರ್ಣ ಸಾಂ 
ಸ್ಕೃತಿಕವಾಗಿಯೂ ಧಾರಿಕವಾಗಿಯೂ ಸುಸಂಪನ್ನ ಸ್ಥಳವಾಗಿದೆ. ಮಂತ್ರದ್ರಷ್ಟಾ 
ರರಾದ ಮಹರ್ಷಿ ದೈವರಾತರು ಇಲ್ಲಿಯೇ ತಮ್ಮ ಸಾಧನೆ ಬೋಧನೆ ನಡೆಸಿದ್ದು . 
ಜ್ಯೋತಿಷ್ಯಶಾಸ್ತ್ರದ ಪಾರಂಗತರು ಇಲ್ಲಿದ್ದಾರೆ. ಅಗ್ನಿಹೋತ್ರಿಗಳು, ಗುರುಕುಲ 
ಪರಂಪರೆಯ ಪಾಠಶಾಲೆಗಳು, ಪುರಾಣ ಸತ್ರಗಳು, ವೈಚಾರಿಕ ಪ್ರವಚನಗಳು, 
ಇವೆಲ್ಲ ಗೋಕರ್ಣದಲ್ಲಿ ನೆಲೆಯಾಗಿ ನಿಂತಿವೆ . ಯಜ್ಞಯಾಗಾದಿ ವೈದಿಕ ಅನು 
ಸ್ಥಾನ ಬಲ್ಲ ಪ್ರಕಾಂಡ ಪಂಡಿತರು ಅನೇಕರಿದ್ದಾರೆ ಇಲ್ಲಿ . ಚತುರ್ವೆದ ವಿದ್ವಾಂ 
ಸರು , ಕನ್ನಡ ಸಾರಸತ್ವ ಲೋಕಕ್ಕೆ ಸತ್ವ ತುಂಬಿದವರು , ಯಕ್ಷಗಾನ ವೇಷಕಟ್ಟಿ 
ಕುಣಿದವರು ಹೀಗೆ ನಾನಾ ಖ್ಯಾತಿಗೆ ಗೋಕರ್ಣ ಪ್ರಖ್ಯಾತವಾಗಿದೆ. ಗೋಕರ್ಣ 
ಪ್ರಕೃತಿಯ ಹಸಿರು ಪ್ರಭಾವವನ್ನು ಪಡೆದಿದೆ. ಇಲ್ಲಿಯ ಜೀವಶಕ್ತಿಗೆ ನದಿ ನದ 
ಗಳು , ಪಕ್ಷಿನವನದ ಸಂಗೀತ, ಅರಬ್ಬಿ ಸಮುದ್ರದ ರುದ್ರರಮಣೀಯತೆ, ವೇದ 
ನಿಯ ನಿರಂತರನಾದ, ಹೆಜ್ಜೆಯಿಟ್ಟಲ್ಲಿ ದೇವದೇವತೆಗಳ ಸಾಕ್ಷಾತ್ಕಾರದಿಂದಾಗಿ ಭಕ್ತಿ 
ಭಾವದಲ್ಲಿ ತನಗೆ ತಾನೇ ಸಾಮರಸ್ಯ ಉಕ್ಕಿಸಿದೆ. 


ಸಿದ್ದಗಂಗಾ 


ಚಾಡಿ 


ಎಚ್ . ಎಸ್ . ಸಿದ್ದಗಂಗಪ್ಪ ಎಂ . ಎ. 


ವ್ಯಕ್ತಿಯ ಹಲವು ಕೆಟ್ಟ ಗುಣಗಳಲ್ಲಿ ಚಾಡಿ ಹೇಳುವುದು , ಕೇಳುವುದೂ 
ಒಂದು, ಯುಗಾಂತರಗಳಿಂದ ಹರಿದು ಬಂದಿರು ಈ ಗುಣ ಅನೇಕ ದುರಂತ 
ಳಿಗೆ ಮೂಲ ಕೇಂದ್ರವಾಗಿದೆ. ಚಾಡಿ ಹೇಳುವರನ್ನು “ ಕೊಂಡಿ ಮಂಚಣ್ಣ 17 
ಕೇಳುಗರನ್ನು ( ಹಿತ್ತಾಳೆ ಕಿವಿಯವರೆಂದು ಕರೆದು ಸಮಾಜದಲ್ಲಿ ಅವರನ್ನು 
ಪ್ರತ್ಯೇಕವಾಗಿ ಇಟ್ಟಿದ್ದರೂ , ಸಮಾಜದ ಹಲವು ಸ್ಥಳಗಳಲ್ಲಿ ಹಾಲಿನಲ್ಲಿ ನೀರು 
ಬೆರೆತಂತೆ ಸೇರಿಹೋಗಿದ್ದಾರೆ. 


- ಚಾಡಿ ಹೇಳುವುದು , ಕೇಳುವುದು , ಎರಡೂ ಬದುಕಿಗೆ ಅಪಾಯಕಾರಿಗಳೆ 
ಒಂದು ಮತ್ತೊಂದಕ್ಕೆ ಪೂರಕ , ಪ್ರೇರಕ. ವೈಯಕ್ತಿಕವಾದ ಕುಲ್ಲಕ ಕಾರಣಗ 
ಳಿಂದ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ದೃಷ್ಟಿಯಿಂದ ಎಷ್ಟೋ ಜನ ನಿರಪ 
ರಾಧಿಗಳ ಸಂಕಷ್ಟಗಳಿಗೆ , ದುರಂತಗಳಿಗೆ ನಾಂದಿಯಾಗಿದೆ. ಸ್ವಾರ್ಥಕ್ಕಾಗಿ ಅನೇಕ 
ಜನರ ಜೀವನ ಕಮರಿಹೋಗಿದೆ. ಇತಿಹಾಸ ಪುರಾಣಗಳ ಪುಟಗಳ ಮೇಲೆ ಕಣ್ಣಾ 
ಯಿಸಿದರೆ ಇಂತಹ ನೂರಾರು ನಿದರ್ಶನಗಳು ಕಂಡುಬರುತ್ತವೆ. ದಾಸಿ ಮಂಥ 
ರೆಯ ಪ್ರಚೋದನೆಯಿಂದ, ಪ್ರಲೋಭನೆಯಿಂದ ಕೈಕೆ ರಾಮನನ್ನು ಕಾಡಿಗೆ ಹೋಗು 
ವಂತೆ ಮಾಡಿ ಅನೇಕ ದುರಂತಗಳ ಸರಮಾಲೆಗೆ ಕಾರಣಳಾಗುವುದರ ಜೊತೆಗೆ 
ತನ್ನ ಉದ್ದೇಶ, ಆಸೆ ಆಕಾಂಕ್ಷೆಗಳು ಸಫಲವಾಗದೆ ತನ್ನ ಒಡಲಾಗ್ನಿಗೆ ತಾನೇ ಬಲಿ 
ಯಾಗುತ್ತಾಳೆ. ಶೂರ್ಪಖಿನ ತನ್ನ ಅಣ್ಣನಾದ ರಾವಣನಿಗೆ ರಾಮಲಕ್ಷ್ಮಣರ ಬಗ್ಗೆ 
ಇಲ್ಲದ ಸಲ್ಲದ ಚಾಡಿ ಹೇಳಿ ಇಡೀ ಲಂಕೆಯ ವಿನಾಶಕ್ಕೆ ಕಾರಣಳಾಗುತ್ತಾಳೆ. 


- - ಒಬ್ಬ ವ್ಯಕ್ತಿಯ ಬಗ್ಗೆ ಬೇರೊಬ್ಬರಿಗೆ ಚಾಡಿ ಹೇಳುವುದಕ್ಕೆ ಅನೇಕ ಕಾರಣ 
ಗಳಿವೆ. ಒಂದೇ ಕಡೆ ನಾ ಸಿ ಸು ತ್ತಿ ದ್ದು ಉದ್ಯೋಗಸ್ಥರಾಗಿದ್ದು ಇಲ್ಲವೆ 
ಸೈ ಹಿ ತ ರಾ ಗಿ ದ್ದು , ತನ್ನಲ್ಲಿ ಇಲ್ಲ ದ ವಿಶೇಷ ಗುಣ ಗ ಳು , ಅರ್ಹತೆ, 
ಪ್ರ ತಿ ಭೆ , ಸಹೃದಯತೆ, ಆ ಕ ಷ ೯ ಕ ವ್ಯಕ್ತಿತ್ವ ಇ ದ್ದಾ ಗ, ಎಲ್ಲ ರೂ 
ಆ ವ್ಯಕ್ತಿತ್ವಗಳನ್ನು ಗೌರವಿಸ ತೊಡಗಿದಾಗ , ತಮಗರಿವಿಲ್ಲದೆಯೇ ಆ ವ್ಯಕ್ತಿ 
ಗಳ ಬಗ್ಗೆ ದ್ವೇಷ, ಮತ್ಸರ, ಅಸೂಯೆ ಪ್ರಾರಂಭವಾಗುತ್ತದೆ. ಅವರ ಸೃಜನಾ 
ತ್ಮಕ ಬೆಳವಣಿಗೆಯನ್ನು ಸಹಿಸಲಾಗದೆ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಮಹಾ 


32 


ಸಿದ್ದಗಂಗಾ 


ಎರ್ಯಕ್ಕೆ ಕೈ ಹಾಕುತ್ತಾರೆ. ನೇರವಾಗಿ ಪ್ರತಿಭಟಿಸಲಾಗದೆ ಆ ವ್ಯಕ್ತಿಗಳ ಬಗ್ಗೆ 
ಮೋಸಗಳ ಪಟ್ಟಿಯನ್ನೆ ತಯಾರಿಸಿ ಚ ಡಿಯೆಂಬ ಕೂರ ಬಾಣವನ್ನು ಪ್ರಯೋ 
, ಕಲುಷಿತ ವಾತಾವರಣವನ್ನು ಸೃಷ್ಟಿಸುತ್ತಾರೆ ಈ ಚಾಡಿಕೋರಬ್ರಹ್ಮರು. 


- ಒಬ್ಬ ವ್ಯಕ್ತಿಯಲ್ಲಿ ಚಾಡಿ ಹೇಳುವ ಈ ಅ ವ ಗು ಣ ಗುಪ್ತಗಾಮಿನಿಯಾ 
ಯೇ ಹುಯುತ್ತದೆ. ಚಾಡಿ ಹೇಳುವವರಿಗೆ, ಕೇಳುಗರಿಗಷ್ಟೇ ಸೇತುವೆಯಾಗಿ 
ಲ್ಲುತ್ತದೆ. ಚಾಡಿ ಮಾತುಗಳು ಒಂದು ರೀತಿಯಲ್ಲಿ ಸಕ್ಕರೆ ಲೇಪನ ಮಾಡಿದ 
ನದ ಗುಳಿಗೆ ಇದ್ದಂತೆ. ಬಾಯಿಗೆ ಸಿಹಿ ಉದರಕ್ಕೆ ಕಹಿ . ಕ್ರಮೇಣ ಇದು 
ರಪರಾಧಿ ವ್ಯಕ್ತಿಯ ಜೊತೆಗೆ ಚಾಡಿ ಹೇಳುವ, ಕೇಳುಗರನ್ನು ಬಲಿತೆಗೆದುಕೊಳ್ಳು 


ಈ ಚಾಡಿ ಬ್ರಹ್ಮರನ್ನು ಹುಡಿಕಿಕೊಂಡು ದೂರಹೋಗಬೇಕಾಗಿಲ್ಲ. ನಮ್ಮ 
ರೆಹೊರೆಯಲ್ಲಿ, ಅಷ್ಟೇಕೆ ನಮ್ಮ ಮನೆಗಳಲ್ಲೇ ಇದ್ದಾರೆ. ಅತ್ತೆ ಸೊಸೆಯ ಬಗ್ಗೆ 
ನ್ನ ಮಗನಿಗೆ ಚಾಡಿ ಹೇಳುವುದು , ಹೆಂಡತಿ ಅತ್ತೆಯ ಬಗ್ಗೆ ನಾದಿನಿಯರ ಬಗ್ಗೆ 
ದುನರ ಬಗ್ಗೆ ತನ್ನ ಗಂಡನಿಗೆ ಚಾಡಿ ಹೇಳುವುದು , ಒಂದು ಕಛೇರಿಯ ವ್ಯವ 
ಪಕ ಗುಮಾಸ್ತನ ಬಗ್ಗೆ ಅಧಿಕಾರಿಗೆ ಚಾಡಿ ಹೇಳುವುದು , ಗುಮಾಸ್ತ ವ್ಯವ 
ಸ್ಥಾಪಕನ ಬಗ್ಗೆ ಹೀಗೆ ಚಾಡಿ ಹೇಳುವವರ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇಂದು 
ಲ್ಲಾ ಕ್ಷೇತ್ರಗಳಲ್ಲಿಯೂ ಇಂತಹ ಚಾಡಿಕೋರ ಬ್ರಹ್ಮರು ತುಂಬಿ ಹೋಗುತ್ತದೆ. 
ಡಿ ಹೇಳುವವರಿಗೆ, ತಾತ್ಕಾಲಿಕವಾಗಿ ಸಂತೋ ಷ ದೊರೆತರೂ ಕ್ರಮೇಣ 
ದು ವ್ಯಕ್ತಿ ಗ ಳ ನಾ ನ ಸಿ ಕ, ಬೌದ್ಧಿ ಕ ಬ ಳ ವ ಣಿ ಗೆ ಗೆ ಕು೦ಠಿ ತ 
ಎಗುತ್ತದೆ. ಈ ಕೆಟ್ಟಗಾಳಿ ಕೇಳುಗರ ಮೇಲೂ ಪರಿಣಾಮವನ್ನುಂಟುಮಾಡು 
ದೆ. ಚಾ ಡಿ ಕೇಳು ವ ವ್ಯಕ್ತಿ ಯಾ ರ ಬಗ್ಗೆ ಚಾಡಿ ಹೇಳುತ್ತಾನೋ 
ನರಿ ಬೃ ರ ನಡುವಿನ ಸಂಬಂ ಧ ನ ನ್ನು ಅರ್ಥ ಮಾಡಿ ಕೊಳ್ಳುವುದರ 
ತೆಗೆ ಪ್ರತ್ಯಕ್ಷವಾದರೂ ಪ್ರಮಾಣೀಕರಿಸಿ ನೋಡುವ ಮನೋಭಾವವನ್ನು 
ಳೆಸಿಕೊಳ್ಳಬೇಕು. ಇದರಿಂದ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ನ್ಯಾಯ ದೊರಕಿಸಿ 
ವಾಟ್ಟಂತಾಗುತ್ತದೆ. 


- ಜನಪದ ಸಾಹಿತ್ಯದಲ್ಲೂ ಇಂತಹ ಅನೇಕ ಪ್ರಸಂಗಗಳು ದೊರೆಯುತ್ತವೆ. 
೦ದು ಪುಟ್ಟ ಸಂಸಾರ. ಸಾ ಮ ರ ಸ್ಯ ದಿ೦ದ ಕೂಡಿದ ದಾಂಪತ್ಯ ಜೀವನ. 
ದನ್ನು ಕಂಡು ಸಹಿಸಲಾರದ ಪಕ್ಕದ ಮನೆ ಗೆಳತಿಯೊಬ್ಬಳು ಆ ದಂಪತಿಗಳ 
ಅಧ್ಯೆ ವಿಷಬೀಜವನ್ನು ಬಿತ್ತುವುದಕ್ಕೆ ಪ್ರಯತ್ನಿಸುತ್ತಾಳೆ. 


ಲೈ , 1983 


83 


33 


ಚಿಂತಾಕು ` ಇಟುಕೊಂಡು ಚಿಪ್ಪಾಟ ಬಳಿನಾಕೆ 
ಚಿ೦ತಿಲ್ಲವೇನ ನಿನಗಿಷ್ಟು - ನಿನಗಂಡ 
ಅಲ್ಲೊಬ್ಬ ಕೂಡಿ ನಗುತ್ತಿದ್ದ . 


ಎಂದು ಹೇಳಿ ಆ ಗೃಹಿಣಿಯ ತಿಳಿಯಾಗಿದ್ದ ಮನಸ್ಸನ್ನು ಕೆಸರಾಗಿಸಲು ಹವಣಿಸು 
ತ್ತಾಳೆ. ಅದಕ್ಕೆ ಆ ಸುಸಂಸ್ಕೃತ ಹೆಣ್ಣು 


ನಕ್ಕರೆ ನಗಲೇಳೆ ನಗೆ ಮುಖದಕ್ಯಾದಿಗೆ 
ನಾ ಮುಂಚೆ ನುಡಿದ ಪರಿಮಳದ ಹಾವ 
ಅವಳೊಂದು ಗಳಿಗೆ ಮುಡಲೇಳೆ. . 


00 


ಎಂದು ಹೇಳಿ ಚಾಡಿ ಹೇಳಲು ಬಂದವಳಿಗೆ , ಮಾತಿನ ಚಾಟಿಯಿಂದ ಹೆ. 
ಡೆದು ಮುಖಭಂಗ ಮಾಡಿ ಕಳಿಸುತ್ತಾಳೆ. ಒಂದು ಮಾತಂತೂ ಸತ್ಯ ಎಲ್ಲಿಯ 
ವರೆಗೆ ಸಮಾಜದಲ್ಲಿ ಚಾಡಿ ಕೇಳುವ ಹಿತ್ತಾಳೆ ಕಿವಿಯವರು ಇರುತ್ತಾರೆಯೋ 
ಅಲ್ಲಿಯವರೆಗೆ ಚಾಡಿ ಹೇಳುವವರು ಪಾರ್ಥೇನಿಯಂ ಕಳೆಯಂತೆ ಬೆಳೆಯುತ್ತವೆ 
ಇರುತ್ತಾರೆ. 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 


* ಬೇಕರಿ * . 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ , 
ಸಪ್ ಮತ್ತು ಎಲ್ಲಾ ವಿಧವಾದ 
ಬಿಸ್ಕತ್ತುಗಳ ತಯಾರಕರು 
ಚಿಕ್ಕಪೇಟೆ, ತುಮಕೂರು 


* ಕಾಂಡಿಮೆಂಟ್ಸ್ # 
ಅಪ್ಪಟ ತುಪ್ಪದಿಂದ ತಯಾರಿ 
ಸಿದ ಎಲ್ಲಾ ಸಿಹಿ ಮತ್ತು ಖಾದ 

ತಿಂಡಿಗಳ ತಯಾರಕರು 
ಅಶೋಕ ರಸ್ತೆ , ತುಮುಕದ 


ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ 


ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ 

- ಒಮ್ಮೆ ಸಂದರ್ಶಿಸಿರಿ , 
ಬಿ . ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


34 


ಸಿದ್ದಗಂಗೆ 


ವಿಜ್ಞಾನ ವಿಶ್ವ 


- ಪ. ರಾಮಕೃಷ್ಣ ಶಾಸ್ತ್ರಿ , 


ಕ್ಷತು 
ಜರ್ಮನಿ 
ಹುಡುಕುತ್ತಿದ್ದ 
ಶ್ರೀಷ ಕಾಮ 
ಎಂದು ಶಂಕೆಯಿಂದ 
ಥರ್ಮೋಸಿದ 
ಬೆಡ್ ಮೇಲೆ 


ಪಶ್ಚಿಮ ಜರ್ಮನಿಯ ಒಂದೆಡೆ ಒಂದು ಕೋಣೆಯಲ್ಲಿ ಕೊಲೆಯಾಗಿದೆ . 
ಎಂದು ಶಂಕೆಯಿಂದ ತಜ್ಞರು ಅಲ್ಲಿ ಹುಡುಕುತ್ತಿದ್ದಾರೆ, ಆದರೆ ಅಲ್ಲಿ ಏನೂ ಕುರು 
ಸು ಸಿಗಲಿಲ್ಲ . ಆಗ ' ಥರ್ಮೊಗ್ರಾಫ್ ” ಎಂಬ ವಿಶೇಷ ಕ್ಯಾಮರಾದಿಂದ ಆ 
ಕೋಣೆಯ ಚಿತ್ರ ತೆಗೆದಾಗ ನೆಲಕ್ಕೆ ಹಾಸಿದ ಬೆಡ್ ಸೀಟಿನ ಮೇಲೆ ಒಬ್ಬ ವ್ಯಕ್ತಿ 
ಮಲಗಿದ್ದ ಸ್ಪಷ್ಟ ಆಕೃತಿ ಚಿತ್ರದಲ್ಲಿ ಮೂಡುತ್ತದೆ. 


- ಅಮೇರಿಕದ ಯುವಕನೊಬ್ಬ ತನ್ನ ಪತ್ನಿಯು ಪರಪುರುಷನೊಂದಿಗೆ ಮಲಗಿ 
ದಳೆಂಬ ಆರೋಪಹೂಡಿ ಕೋರ್ಟಿನಲ್ಲಿ ವಿವಾಹ ವಿಚ್ಛೇದನೆಗೆ ಅರ್ಜಿ ಹಾಕಿದ. 
ಅವಳು ಆರೋಪವನ್ನು ನಿರಾಕರಿಸಿದಳು. ಥರ್ಮೊಗ್ರಾಫ್‌ನಿಂದ ಅವಳ ಕೋ 
ಣೆಯ ಫೋಟೊ ತೆಗೆದಾಗ ಆ ಫೋಟೋ ನೋಡಿ ಅವಳು ಕಂಗೆಟ್ಟಳು. ಅವಳ 
ಬಳಿ ಅನ್ಯ ಪುರುಷನೊಬ್ಬ ಮಲಗಿದ್ದ ಸ್ಪಷ್ಟ ಸಾಕ್ಷ್ಯ ಚಿತ್ರದಲ್ಲಿತ್ತು . 


| ಭೂತಕಾಲದಲ್ಲಿ ಆ ವ್ಯಕ್ತಿಗಳು ಆ ಕೋಣೆಯಲ್ಲಿದ್ದುದು ದಿಟ. ಅದನ್ನೇ 
ಎಷ್ಟೋ ಸಮಯದ ಮೇಲೆ ಫೋಟೋ ಹಿಡಿದು ತೋರಿಸುವ ಥರ್ಮೊಗ್ರಾಫ್‌ನ 
ಸಾಹಸ ನಿಜಕ್ಕೂ ಅಚ್ಚರಿ ತರುವಂಥದು. ಒಂದು ಸ್ಥಳದಿಂದ ವ್ಯಕ್ತಿ ಹೊರಟು 
ಹೋದಮೇಲೂ ಅವನ ಉಷ್ಣದ ಛಾಯೆ ಬಹುಕಾಲ ಅಲ್ಲಿಯೇ ಅಸ್ತಿತ್ವದಲ್ಲಿ 
ಉಳಿಯುವುದು. ಆ ಶಾಖಾಂಶವನ್ನು ಗುರುತಿಸಿ ಥರ್ಮೊಗ್ರಾಫ್ ಫೋಟೋ 
ತೆಗೆಯುತ್ತದೆ, 


ಎರಡನೆಯ ಮಹಾಯುದ್ಧದ ಕಾಲದಲ್ಲಿ ಶತ್ರುಗಳ ಗೋಪ್ಯಗಳನ್ನು ತಿಳಿದು 
ಕೊಳ್ಳುವ ಸಲುವಾಗಿ ಥರ್ಮೊಗ್ರಾಫನ್ನು ಶೋಧಿಸಲಾಯಿತು. ಶತ್ರು ದೇಶಗಳಲ್ಲಿ 
ವಿಮಾನ ಧಾಳಿಯ ಭಯದಿಂದ ಕಾರ್ಖಾನೆಗಳನ್ನು ಅಗೋಚರ ಸ್ಥಳಗಳಲ್ಲಿ ನಡೆಸು 
ತಿದ್ದರು. ಗಿಡ , ಮರ, ಬಳ್ಳಿಗಳಿಂದಾವರಿಸಿದ ಅರಣ್ಯಗಳಲ್ಲಿ ಶತ್ರುಸೇನೆಗಳು ಹು 
ದುಗಿಕೊಂಡು ಕೂಟಯುದ್ದ ಮಾಡುತ್ತಿದ್ದುವು. ಆದರೆ ಬೆಳಕನ್ನು ಮುಚ್ಚಿಡಬಹು 
ದಾದರೂ ಅವರ ಉಷ್ಣಾಂಶವನ್ನು ಮುಚ್ಚಿಡಲು ಅಸಾಧ್ಯ . ಟೆಲಿವಿಷನ್ ಕ್ಯಾಮ 
ರಾವನ್ನು ಹೋಲುವ ಥರ್ಮೊಗ್ರಾಫ್ ಫೋಟೋ ತೆಗೆಯಲು ಬೆಳಕೇ ಬೇಡ. 


ಜುಲೈ , 1983 


35 


ಪದಾರ್ಥ ಯಾವುದಾದರೂ ಸ್ವಲ್ಪ ಉಷ್ಣಾಂಶವನ್ನು ಬೀರದಿರುವುದಿಲ್ಲ. ಸರಿಸೆ 
ಪದಾರ್ಥಗಳು ಬೀರುವ ಶಾಖಕ್ಕಿಂತ ಅಡಗಿರುವ ವಸ್ತು ಬೀರುವ ಶಾಖ ಹೆಚ 
ಕಡಿಮೆಯಿದ್ದರೂ ಥರ್ಮೊಗ್ರಾಫಿನ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದಾಗಿ 
ಗಸ್ತಿ ವಿಮಾನಗಳಿಗೆ ಅದನ್ನು ಜೋಡಿಸಿದಾಗ ಬೆಳಕಿನಂತೆ ತರಂಗಗಳಾಗಿ ಪ್ರಸ 
ಹೊಂದುವ ಉಷ್ಣಾಂಶವನ್ನು ಬೆಳಕಾಗಿ ಮಾರ್ಪಡಿಸಿ , ರಾತ್ರಿ ಹೊತ್ತಿನಲ್ಲಾದ 
ಕಾರ್ಖಾನೆ ನಡೆಯುವ ಸ್ಥಳಗಳನ್ನು ಗುರುತಿಸಬೇಕೆಂದು ಈ ಸೂಕ್ಷ್ಮ ಕ್ಯಾಮರ 
ನಿರ್ಮಾಣವಾಗಿದೆ . 


* ಜಲಜನಕ ಪರಮಾಣುಗಳೂ ಸ್ಥಬ್ದವಾಗುವ ೨೭೩ ಡಿಗ್ರಿಗಿಂತ ಕಡಿಮೆ 
ರುವ ಸ್ಥಿತಿಯಲ್ಲಿ ಮಾತ್ರ ಯಾವ ಪದಾರ್ಥಗಳೂ ಉಷ್ಣವನ್ನು ಬೀರುವುದಿ 
ಅಂಥ ಪದಾರ್ಥಗಳ ಹೊರತು , ನೀರು ಘನೀಭೂತವಾಗಿ ಗಡ್ಡೆ ಗಟ್ಟಿ ದರೂ ಕ 
ಉಷ್ಣಾಂಶವಿರುತ್ತದೆ. ಥರ್ಮೋಗ್ರಾಫ್‌ನಲ್ಲಿ ಉದ್ದ ಮತ್ತು ಓರೆಯಾಗಿ ಜೋಡಿ 
ಕನ್ನಡಿಗಳು ಉಷ್ಣ ಪ್ರಸರಣದ ' ಇನ್‌ಫ್ರಾಡೆಂಟ್ ' ಕಿರಣಗಳನ್ನು ಗ್ರಹಿಸಿ ಜ 
ತೆಗೆಯಲು ಸಮರ್ಥವಾಗಿವೆ. ತನ್ನ ಎದುರಿರುವ ವಸ್ತು ಎಷ್ಟೇ ಅತ್ಯಲ್ಪ ಉಷ 
ಶವನ್ನು ಬೀರುತ್ತಿದ್ದರೂ , ಆ ಉಷ್ಣ ಪ್ರವಾಹವನ್ನು ವಿದ್ಯುತ್ ಧಾರೆಗಳಾಗಿ ಎ 
ರ್ಪಡಿಸಿ , ಆ ಪ್ರಕಾಶ ಕಿರಣಗಳಲ್ಲಿ ಕಂಡುಬಂದ ವಸ್ತುವಿನ ಶಾಖದ ಚಿತ್ರವ 
ಫೋಟೋ ಫಿಲ್ಕಿನ ಮೇಲೆ ಸೆರೆ ಹಿಡಿಯುವುದು . 


ವಿಜ್ಞಾನದ ರೀತ್ಯಾ ಏಳು ವರ್ಣಗಳನ್ನೊಳಗೊಂಡ ಬಿಳಿಯ ಬೆಳಕಿ ; 
ಬಿದ್ದ ಪದಾರ್ಥಗಳು ಮಾತ್ರ ಮನುಷ್ಯನ ಕಣ್ಣಿಗೆ ಕಾಣಿಸುತ್ತವೆ. ಆದರೆ ಥಮೋ 
ಗ್ರಾಫಿಗೆ ಸಾಮಾನ್ಯ ಕ್ಯಾಮರಾಕ್ಕೆ ಅಗತ್ಯವಿರುವಷ್ಟು ಬೆಳಕೂ ಬೇಡ. ಪದಾಥ 
ಉಷ್ಣಾಂಶವನ್ನೇ ಗುರುತಿಸಿ ಚಿತ್ರ ತೆಗೆಯುವ ಅದರ ಕಾರ್ಯಾಚರಣೆಗೆ ರಾತ್ರಿ 
ಲ್ಲಾಗಲೀ ಮೋಡ ಕವಿದ ವಾತಾವರಣದಲ್ಲಾಗಲೀ ಆತಂಕ ಬಾರದು, ಅದ 
ಹೆಚ್ಚು ಉಷ್ಣ ವಿರುವ ಸ್ಥಳ ಅತಿ ಬಿಳಿ ಅಥವಾ ಕೆಂಪು; ಶಾಖ ಕಮ್ಮಿಯಿರ 
ಪ್ರದೇಶ ಕಪ್ಪು ಇಲ್ಲವೇ ನೀಲಿ ವರ್ಣದಲ್ಲಿ ಸ್ಪಷ್ಟವಾಗುತ್ತದೆ. ಉಷ್ಣಾಂಶ ಹೇ? 
ಕಡಿಮೆಯಿರುವ ಪ್ರದೇಶಗಳನ್ನೇ ತಜ್ಞರು ನೋಡಿ ಅದರ ಅರ್ಥ ವ್ಯಾಖ್ಯೆಯ 
ಮಾಡುತ್ತಾರೆ. ಅಡಗಿದ ಶತ್ರು ಸೈನಿಕರನ್ನಷ್ಟೇ ಅಲ್ಲ , ಅಗ ಧ ಕಾಡಿನಲ್ಲಿ ಎ 
ಸಾಸಿವೆ ಕಾಳನ್ನಾದರೂ ಕೂಡಲೆ ಅವರು ಗುರುತಿಸಬಲ್ಲರು. ಥರ್ಮೋಗ್ರಾ 
ಚಿತ್ರಗಳಲ್ಲಿರುವ ಪ್ರತಿ ಬಣ್ಣವೂ ಉಷ್ಣಾ೦ಶದ ಸೂಚಕವಾಗಿದೆ. ಅತ್ಯಧಿಕ ಉ 
ಪ್ರದೇಶದ ಸೂಚಕ ಕೆಂಪು ಹಾಗೂ ಕಿತ್ತಳೆ ವರ್ಣ. ಉಷ್ಣತೆ ಶೂನ್ಯಾಂ 
ಸಮೀಪವಿದ್ದರೆ ಹಳದಿ. 


- 


- 36 


ಸಿದ್ದಗಂ 


ದ್ವಿತೀಯ ವಿಶ್ವಯುದ್ಧದಲ್ಲಿ ಥರ್ಮೋಗ್ರಾಫ್ ನಿಂದ ಶತ್ರುಪಡೆಗಳು ಠಾಣ್ಯ 
ಹೂಡಿದ್ದ ಪ್ರದೇಶಗಳನ್ನು ಗುರುತಿಸಲಾಯಿತು. ವಿಯೆಟ್ನಾಂ ಯುದ್ಧದ ಅನೇಕ 
ಗೆರಿಲ್ಲಾ ಯುದ್ಧ ತಂತ್ರಗಳ ಚಲನ ವಲನ ಹಾಗದ ಶಸ್ತ್ರಾಸ್ತ್ರ ಸಂಗ್ರಹಗಳನ್ನು ಅದು 
ಪತ್ತೆ ಮೂಡಿತು. ಯುದ್ಧ ಕ್ಷಿಪಣಿಗಳಲ್ಲಿ ಥರ್ಮೊಗ್ರಾಫನ್ನು ಜೋಡಿಸಿ, ನೂರಾರು 
ಮೈಲು ದೂರದಲ್ಲಿದ್ದ ಶತ್ರು ವಿಮಾನಗಳನ್ನು ನೇರವಾಗಿ ಉರುಳಿಸಲಾಯಿತು. 


ದೂರದೃಶ್ಯ ಗ್ರಹಣ ಶಕ್ತಿಯಿರುವ ಥರ್ಮೋಗ್ರಾಫ್ , ಚಂದ್ರನಲ್ಲಿ ಮಾನವ 
ಇಳಿಯುವ ಮೊದಲೇ 4000 ಮೈಲು ದೂರದಿಂದ ಚಂದ್ರಗ್ರಹದ ಕತ್ತಲು ಪ್ರದೇ 
ಶದ ಫೋಟೋ ತೆಗೆದಿದೆ. ಅರಣ್ಯಗಳಲ್ಲಿ ಅಡಗಿದ್ದ ವಿಯೆಟ್ನಾಂಗಿಗಳನ್ನು ಶೋಧಿ 
ಸಲು ಇದರಿಂದ ಎಷ್ಟು ಸುಲಭವಾಯಿತೆಂದರೆ ಕಾಡಿನ ಗಿಡ ಮರಗಳು ರಕ್ತಾತೀತ 
ಕಿರಣಗಳನ್ನು ತಡೆದಂತೆ ಬೆಳಕನ್ನು ತಡೆಯುವುದಿಲ್ಲವಾದ್ದರಿಂದ ಅವರ ಪತ್ತೆಯಾ 
ಯಿತು. ರಾತ್ರಿಯಲ್ಲಿ ಅವರು ಮೃಗಗಳ ಬಾಧೆಯಿಂದ ರಕ್ಷಿಸಿಕೊಳ್ಳಲು ಉರಿಸು 
ತಿದ್ದ ಬೆಂಕಿರಾಶಿಯೇ ಥರ್ಮೊಗ್ರಾಫಿನ ಕಣ್ಣಿಗೆ ಅವರನ್ನು ತೋರಿಸಿಕೊಟ್ಟಿತು. 


* ವಿದ್ಯುತ್ ಕಂಪೆನಿಗಳಲ್ಲಿ ಕಾರ್ಯಾಚರಣೆಯಲ್ಲಿರುವ ವಿದ್ಯುತ್ ಸರಬರಾಜಿನ 
* ಟ್ರಾನ್ಸ್ ಫಾರ್ಮರುಗಳು ಅಪಾಯಮಟ್ಟದ ಶಾಖಕ್ಕೆ ತಲುಪದಂತೆ ಥರ್ಮೊಗ್ರಾಫ್ 
ಸಹಾಯಕವಾಗಿದೆ. ವಿಮಾನದ ಬಿಡಿಭಾಗದಲ್ಲಿರುವದೋಷಗಳನ್ನು ಗುರುತಿಸಲು 
ವಿಮಾನಯಾನ ಸಂಸ್ಥೆಗಳು ಇದನ್ನು ಧಾರಾಳವಾಗಿ ಉಪಯೋಗಿಸಿಕೊಳ್ಳುತ್ತವೆ. 


ಭೂತಕಾಲದ ಚಿತ್ರಗಳನ್ನು ಸೆರೆಹಿಡಿಯುವ , ವರ್ತಮಾನದ ದೃಶ್ಯಗಳನ್ನು 
ತೋರಿಸುವ ಥರ್ಮೋಗ್ರಾಫ್ ಭವಿಷ್ಯತ್ಕಾಲವನ್ನೂ ಕಾಣಬಲ್ಲದು. 


ವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಮೂಲವನ್ನು ಗುರುತಿಸಲು ಥರ್ಮೊಗ್ರಾಫ್ 
ನಿಂದ ಸಾಧ್ಯವಾಗಿದೆ. ಶರೀರದ ಒಂದು ಭಾಗ ಇನ್ನೊಂದು ಭಾಗಕ್ಕಿಂತ ಬೆಚ್ಚಗೆ 
- ಅಥವಾ ತಂಪಾಗಿದ್ದರೆ ಅದು ರೋಗ ಬರಲಿರುವ ಮುನ್ಸೂಚನೆ ಎಂದು ವೈದ್ಯಶಾ 
ಸ್ತ್ರದ ಪಿತಾಮಹಾ ಹಿಪ್ಪೋಕ್ರೇಟ್ಸ್ ಹೇಳಿದ್ದಾನೆ. ಆದರೆ ಹಿಪೋಕ್ರೇಟ್ಸ್ನ 
ಸಿದ್ದಾಂತ ತಲೆಕೆಳಗಾಗಿದೆ. ನಮ್ಮ ಮೂಗು ಅತಿ ತಣ್ಣಗಿದೆ. ಅ೦ ದ ರೆ ಅದು 
- ರೋಗದ ಲಕ್ಷಣವಲ್ಲ. ಹೀಗಿರುವಾಗ ಶರೀರದ ಅಂಗಾಂಗಳಲ್ಲಿ ಇರುವ ಉಷ್ಣದ 

ಅಂತರಗಳು ರೋಗವನ್ನು ಸೂಚಿಸುತ್ತವೆನ್ನುವ ಆಧುನಿಕ ವಿಜ್ಞಾನದಲ್ಲಿ ಉಷ್ಣದ 
| ಅಂತರವನ್ನು ದೇಹದಿಂದ ಗುರುತಿಸುವ ಸಾಧನಗಳಿರಲಿಲ್ಲ . ಈಗ ಥರ್ಮೊಗ್ರಾಫ್ 
ತೆಗೆಯುವ ಶರೀರದ ಉಷ್ಣ ತರಂಗಗಳ ಚಿತ್ರಗಳಿಂದ ಈ ಏರುಪೇರುಗಳು ಸ್ಪಷ್ಟವಾಗಿ 
ಗೋಚರಿಸುತ್ತವೆ. ಅದರ ಸಹಾಯದಿಂದ ವಿವಿಧ ಅಂಗಗಳ ಅಂತರಗಳು ಗೊತ್ತಾ 


- ಜುಲೈ , 1983 


37 


ಗುತ್ತವೆ. ಉಷ್ಣಾಂಶವುಳ್ಳ ಭಾಗಗಳು ಬೆಳ್ಳಗಾಗಿಯೂ ತಣ್ಣಗಿರುವ ಭಾಗಗg 
ಕಪ್ಪಾಗಿಯೂ ಕಾಣುವ ಛಾಯೆಗಳು ಒಂದು ಅಳತೆಗೋಲಿನಂತಿವೆ . 


ದೇಹದಲ್ಲಿ ಯಾವ ಭಾಗದಲ್ಲಾದರೂ ಶಾಖ ಹೆಚ್ಚು ತೋರಿದರೆ , ತಂಪಾ 
ದ್ದರೆ ವಿವಿಧ ಅರ್ಥಗಳನ್ನು ವೈದ್ಯರು ಗುರುತಿಸುತ್ತಾರೆ ನರಗಳಿಗೆ ಧಕ್ಕೆಯಾ 
ದರೆ ಆ ಭಾಗ ತಂಪೇರುವುದು. ಬೆರಳುಗಳೆಲ್ಲ ತಂಪೇರಿದರೆ ಅದು ರಕ್ತನಾಳಗ 
ದೋಷಗಳ ಸೂಚಕ . ( ಆದರೆ ಸಿಗರೇಟು ಸೇದುವುವವರ ಬೆರಳುಗಳು ತಣ್ಣ 
ರುವ ವಿಚಿತ್ರದ ರಹಸ್ಯ ಗೊತ್ತಾಗಿಲ್ಲ .). 


- ಸ್ತ್ರೀಯರ ಅಂಡಾಶಯ , ಮೊಲೆಗಳು , ಗರ್ಭ ಕೋಶಗಳ ಕ್ಯಾನ್ಸರ್‌ಗಳನ್ನು 
ಚರ್ಮ ವ್ಯಾಧಿಗಳನ್ನು ಮುಂಬರುವ ಇತರ ಅಸಂಖ್ಯ ರೋಗಗಳನ್ನು ಎಷ್ಟೋ 
ಮೊದಲೇ ತಿಳಿಸುವುದಕ್ಕೆ ಮತ್ತು ತಕ್ಕ ಚಿಕಿತ್ಸೆ ಕೈಗೊಳ್ಳಲು ಥರ್ಮೋಗ್ರಾಫ್ 
ವೈದ್ಯಕೀಯ ರೂಪವಾದ ಥರ್ಮೊವಿಷನ್ ) ಸಹಕಾರಿಯಾಗಿದೆಯೆಂದು ಲಾಸ 
ಏಂಜಲೀಸಿನ ಪ್ರೊ !! ಟ್ರಾವಿಸ್ ವಿನ್ಸನ್ ತಿಳಿಸಿದ್ದಾರೆ. ಅಭಿಧಮನಿಗಳಲ್ಲಿ ನೆತ 
ರಿನ ( ಥಾಂಬ್ ' ಗಳು ಸಿಕ್ಕಿಕೊಂಡಿದ್ದರೆ ಪರಿಸರ ಬಿಸಿಯೇರುತ್ತದೆ. ಮುಖದ 
ಮೇಲಿನ ಶುದ್ಧ ರಕ್ತನಾಳಗಳಲ್ಲಿ ವಿಸಂಧಿಯುಂಟಾದರೆ ಪರಿಸರ ತಂಪಾಗುವುದು 
ಇದು ಮುಂದೆ ಅರ್ಧಾಂಗವಾಯು ರೋಗ ಬರಲಿದೆಯೆಂಬ ಭವಿಷ್ಯದ ಸೂ ಚ - 
ಯನ್ನು ನೀಡುವುದು. ಇಂದು ಅಗೋಚರವಾಗಿದ್ದು , ನಾಳೆಗೆ ಗಂಭೀರ ರೂಪದ 
ಕಾಣಿಸಿಕೊಳ್ಳಬಹುದಾದ ರೋಗಗಳ ಬೆಳವಣಿಗೆಯನ್ನು ಥರ್ಮೋಗ್ರಾಫಿನ ಕ್ಷ -ಕಿ 
ಣ ಫೋಟೋಗಳು ಗೊತ್ತು ಹಚ್ಚುತ್ತವೆ. ಅಪರಾಧ ಪತ್ತೆದಾರಿ ಪ್ರಸಂಗಗಳ 
ಥರ್ಮೋಗ್ರಾಫ್ ಆಶ್ಚರ್ಯಗಳನ್ನು ಸಾಧಿಸತೊಡಗಿದೆ. ಕಳ್ಳ ಸಾಗಾಣಿಕೆದಾರರ 
ಸಾಗಿಸುವ ಸಾಗಿಸಿದ ಅಫೀಮು, ಬಂಗಾರ ಇತ್ಯಾದಿಗಳ ಫೋಟೋಗಳನ್ನು ಎಷ್ಟೋ 
ತಿಂಗಳ ಅನಂತರವೂ ಅದು ಹಿಡಿದು ಕೊಡುತ್ತದೆ. ಕೊಲೆ, ದರೋಡೆ ಪತ್ತೆ 
ಳಲ್ಲಿ ಅದನ್ನು ಸುಸಂಬದ್ದವಾಗಿ ಬಳಸುತ್ತಿದ್ದಾರೆ. ಅಪರಾಧಿಗಳು ತಮ್ಮ ಕುರುಹ 
ಮುಚ್ಚಲು ಯಾವ ಪ್ರಯತ್ನ ವೆಸಗಿದರೂ ಅದರ ಕಣ್ಣಿನಿಂದ ತಪ್ಪಿಸಿಕೊಳ್ಳಲಾರರ 
ನಿನ್ನೆ ನಡೆದುದನ್ನು , ಈಗ ನಡೆಯುತ್ತಿರುವುದನ್ನು , ನಾಳೆ ನಡೆಯಲಿರುವುದನ 
ಕಾಣಲು ವಿಜ್ಞಾನ ಸಾಧಿಸಿದ ಒಂದು ಅತ್ಯದತ ಇದು. . 


- “ ಸರ್ವೆ ಸುಖಿನಃ ಸಂತು ಸರ್ವೆ ಸಂತು ನಿರಾಮಯಾಃ” 
ಎಲ್ಲರೂ ಸುಖದಿಂದ ಇರಲಿ ; ಎಲ್ಲರೂ ನಿರೋಗಿಗಳಾಗಿರಲಿ. 


38 


ಸಿದ್ದಗಂಗ 


ಪುಸ್ತಕಗಳು ಮತ್ತು ಓದುವ ಹವ್ಯಾಸ 


- ತ್ರಿವಿಕ್ರಮ 


' ಹಳೆಯ ಕೋಟನ್ನು ತೊಡು; ಹೊಸ ಪುಸ್ತಕವನ್ನು ಓದು ” ಎಂದು 
>ಗ್ಲಿಷ್‌ನಲ್ಲಿ ಒಂದು ಪ್ರಸಿದ್ಧ ಗಾದೆಯಿದೆ. ವಿದ್ಯಾವಂತನಾದವನು ತನ್ನ ಉಡುಗೆ , 
ಏಡಿ ತೀರ್ಥಗಳಿಗೆ ಅಷ್ಟಾಗಿ ಗಮನ ಕೊಡದಿದ್ದರೆ ಅದರಿಂದ ಯಾವ ನಷ್ಟವೂ 
ಭವಿಸಲಾರದು. ಆದರೆ ಅವನು ಕಾಲಕಾಲಕ್ಕೆ ಪ್ರಕಟವಾಗುತ್ತಿರುವ ಹೊಸ 
ಸ್ತಕಗಳನ್ನು ಓದಿ ತನ್ನ ಜ್ಞಾನ ಭಂಡಾರವನ್ನು ವಿಸ್ತರಿಸುತ್ತಾ ಇರಬೇಕಾದ್ದು 
Jಂಬಾ ಅಗತ್ಯವೆಂದು ಈ ಗಾದೆ ಸ್ಪಷ್ಟವಾಗಿ ತಿಳಿಸುತ್ತದೆ. - ನಹಿ ಜ್ಞಾನೇನ 
ದೃಶಂ, ಪವಿತ್ರ ಮಿಹವಿದ್ಯತೇ ! ಶ್ರದ್ಧಾವಾನ್ ಲಭತೇ ಜ್ಞಾನಂ ” ಎಂದು ಭಗವ 
- ತೆ ಸಾರುತ್ತದೆ. ಇದೇ ವಾಕ್ಯಗಳನ್ನು ನಮ್ಮ ಪ್ರಾಚೀನ ಜ್ಞಾನ ಭಂಡಾರಗಳಾದ 
ದೋಪನಿಷತ್ತುಗಳೂ ಘಂಟಾ ಘೋಷವಾಗಿ ಹೇಳುತ್ತವೆ. ಮಾನವ ಜನ್ಮ 
ಡ್ಡದು. ಇದ ಹಾಳುಮಾಡಲು ಬೇಡಿ ಹುಚ್ಚಪ್ಪಗಳಿರಾ' ಎಂದು ದಾಸಶ್ರೇಷ್ಠ 
ರಂದರದಾಸರು ಇಡೀ ಮಾನವ ಕೋಟಿಯನ್ನೇ ಎಚ್ಚರಿಸಿದ್ದಾರೆ, ದೇವರಧ್ಯಾನ 
ಜೆ ಇವುಗಳನ್ನು ಮಾಡುವುದರ ಜೊತೆಗೇ ಮಾನವನೂ ಅಪೂರ್ವವಾದ ಜ್ಞಾನ 
ಪತ್ತನ್ನೂ ಆರ್ಜಿಸಬೇಕೆಂಬುದೇ ಅವರ ಈ ಹೇಳಿಕೆಯ ಅಂತರಾರ್ಥವಾಗಿದೆ. 
ಸ್‌ ದೇಶದ ಪ್ರಸಿದ್ಧ ತತ್ವಜ್ಞಾನಿ ಸಾಕ್ರೆಟೀಸ್ ಕೂಡ ಜ್ಞಾನದ ಮಹತ್ವ 
“ ನ್ನು ತನ್ನದೊಂದು ಪ್ರಸಿದ್ದ ಹೇಳಿಕೆಯಲ್ಲಿ ಹೀಗೆ ಪ್ರತಿ ಪಾ ದಿ ಸಿ ದ್ದಾನೆ. 
Knowledge is Power ?” ( ಜ್ಞಾನವೇ ಮನುಷ್ಯನ ಶಕ್ತಿ ) ಎಂದು 
ತತ್ವಜ್ಞಾನಿ ಸಾವಿರಾರು ವರ್ಷಗಳ ಹಿಂದೆಯೇ ಇಡೀ ಮಾನವ ಕುಲಕ್ಕೆ ಸಾರಿ 
ಳಿದ್ದಾನೆ. ಜ್ಞಾನ ಅರ್ಥಾತ್ ವಿದ್ಯೆ ಮನುಷ್ಯನು ಈ ಪ್ರಪಂಚದಲ್ಲಿ ಆರ್ಜಿಸ 
ಹುದಾದ ಅಪೂರ್ವ ಸಂಸತ್ತಾಗಿದೆ. ವಿವೇಕವಂತನಾಗಿ ಮತ್ತು ತನ್ನ ಸಮಾ 
- ಕ್ಕೆ ಉಪಕಾರಿಯಾಗಿ ಬಾಳಬೇಕೆಂಬ ಧೈಯವನ್ನಿಟ್ಟುಕೊಂಡಿರುವ ಪ್ರತಿಯೊಬ್ಬ 
ಎನುಷ್ಯನು ಶ್ರದ್ಧಾ ಭಕ್ತಿಗಳಿಂದ ಜ್ಞಾನಾರ್ಜನೆ ಮಾಡಬೇಕಾದ್ದು ತುಂಬಾ ಅಗತ್ಯ 
ರಾಗಿದೆ ಇದಕ್ಕಾಗಿ ಅವನು ಓದುವ ಹವ್ಯಾಸವನ್ನು ಬೆಳೆಸಕೊಳ್ಳಬೇಕಾಗುತ್ತದೆ. 

ಆದರೆ ದುರ್ದೆವದಿಂದ ನಮ್ಮ ರಾಷ್ಟ್ರದಲ್ಲಿ ವಿದ್ಯಾವಂತರ ಸಂಖ್ಯೆಯೇ ತೀರಾ 
ಡಿಮೆಯಾಗಿದೆ. ಇಂದಿಗೂ ಅಕ್ಷರಸ್ಥರ ಸಂಖ್ಯೆ ಶೇಕಡ ಮೂವತ್ತನ್ನು ದಾಟದೇ 
ರುವುದು ತುಂಬಾ ನಾಜಿಕೆ ಗೇಡಿನ ಸಂಗತಿಯಾಗಿದೆ. ನಮ್ಮ ರಾಷ್ಟ್ರದ ಒಟ್ಟು 
ಎಲೈ 1983 


39 


ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಜನರು ಇನ್ನೂ ಅನ 
ಸ್ಥರಾಗಿಯೇ ಉಳಿದು ಹೋಗಿದ್ದಾರೆ. ಅವರೆಲ್ಲರೂ ವಿದ್ಯಾವಂತರಾಗುವುದು ಯಾ 
ಕಾಲಕ್ರೋ ಎಂದು ತುಂಬಾ ವಿಷಾದದಿಂದ ಹೇಳಬೇಕಾಗಿದೆ. ಹೀಗೆ ವಿದ್ಯಾ 
ತರು ಅನ್ನಿಸಿಕೊಂಡಿರುವ ಜನರಲ್ಲಿಯೂ ಅರ್ಧಕ್ಕಿಂತ ಹೆಚ್ಚು ಜನರಲ್ಲಿ ಓದು 
ಹವ್ಯಾಸವೇ ಇಲ್ಲದಿರುವುದು ತುಂಬಾ ಸೋಜಿಗದ ಸಂಗತಿಯಾಗಿದೆ. ಕೆ ನ 
ಉದ್ಯೋಗ ಸಂಪಾದನೆಗಾಗಿಯೇ ವಿದ್ಯಾವಂತರಾಗುವವರ ಸಂಖ್ಯೆಯೇ ನಮ್ಮ 
ಜಾಸ್ತಿಯಾಗಿದೆಯೇ ಹೊರತು ವಿದ್ಯೆ ಅಥವಾ ಜ್ಞಾನಾರ್ಜನೆ ಮಾಡಬೇಕೆಂಬ ಆಸ 
ಅಥವಾ ಗ್ರಂಥಗಳನ್ನು ವ್ಯಾಸಂಗ ಮಾಡುವ ಒಳ್ಳೆಯ ಹವ್ಯಾಸವನ್ನು ಬೆಳಸಿಕೊ 
ಡಿರುವವರ ಸಂಖ್ಯೆ ಶೇಕಡಾ ಹತ್ತರಷ್ಟೂ ದೊರೆಯಲಾರದೆಂದು ಒಂದು 'ಆ್ಯರ 
ಜಿನ ಪ್ರಕಾರ ತಿಳಿದು ಬಂದಿದೆ. 

- ಅಂದರೆ ಓದು ಬರಹ ಬಲ್ಲವರೂ ತಮ್ಮ ವಿದ್ಯೆಯನ್ನು ಅಥವಾ ತಾವು ಸಂನ 
ದಿಸಿರುವ ಜ್ಞಾನವನ್ನು ತಮ್ಮ ದೈನಂದಿನ ವ್ಯವಹಾರಗಳಿಗೆ ಮಾತ್ರ ವಿನಿಯೋ 
ಗಿಸುತ್ತಾರೆಯೇ ಹೊರತು ಇನ್ನೂ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಬಳಸುವವ 
ಬಹಳ ಕಮ್ಮಿ ಜನರೆಂದು ಹೇಳಿದ ಹಾಗಾಯಿತು. ಹೀಗೆ ಓದುವ ಗೀಳು ಹೆ 
ಸಿಕೊಂಡಿರುವವರೆಲ್ಲ ಅನೇಕರು ತಮ್ಮ ಸುತ್ತಮುತ್ತ ನಡೆಯುವ ಜಾಗತಿಕ ವಿರ 
ಮಾನಗಳನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಸುದ್ದಿ ಸಮಾಚಾರಗಳನ್ನು ತಿ 
ಸುವ ದಿನ ಪತ್ರಿಕೆಗಳನ್ನು ಮಾತ್ರ ಓದುತ್ತಾರೆ. ಮನರಂಜನೆಗಾಗಿ ಚಲನಚಿತ್ರ 
ಕ್ರೀಡೆ ಮತ್ತು ಕಥೆ ಕಾದಂಬರಿ , ನಿಯತಕಾಲಿಕಗಳಿಗೆ ಶರಣು ಹೋಗುತ 
ರೆಯೇ ಹೊರತು ಗ್ರಂಥಾಲಯಗಳಿಗೆ ಹೋಗಿ ಗ್ರಂಥಗಳನ್ನು ಓದುವ ಹವ್ಯಾ 
ವನ್ನು ಬೆಳಸಿಕೊಂಡಿರುವುದಿಲ್ಲ . 


D 


ನಮ್ಮಲ್ಲಿ ವಿದ್ಯಾವಂತರೆನ್ನಿಸಿಕೊಂಡಿರುವವರೂ ಸಹ ಸರ್ಕುಲೇಟಿಂಗ್ ಲೈ 
ರಿಗಳಿಗೆ ಸದಸ್ಯರಾಗಿದ್ದುಕೊಂಡು ತಮಗೆ ಮನರಂಜನೆಯನ್ನೊದಗಿಸುವಂಥ ಕ 
ಕಾದಂಬರಿಗಳನ್ನೊ ಅಥವಾ ತಮಗೆ ಆಸಕ್ತಿಯಿರುವ ನಿಯತಕಾಲಿಕಗಳನ್ನು ಮನೆ 
ತಂದು ಓದಿ ಹಿಂದಿರುಗಿಸುತ್ತಾರೆಯೇ ವಿನಹ, ಪ್ರಪಂಚದಲ್ಲಿರುವ ಶ್ರೇಷ್ಠ ಗ್ರಂ 
ಗಳನ್ನಾಗಲಿ ಕನ್ನಡ ಸಾಹಿತ್ಯದಲ್ಲಿರುವ ಶ್ರೇಷ್ಠ ಕೃತಿಗಳಲ್ಲಿ ಕೆಲವನ್ನಾದರು 
ಸಂಗ್ರಹಿಸಿ ತಮ್ಮ ಮನೆಯಲ್ಲಿ ತಮ್ಮದೇ ಸ್ವಂತದ ಒಂದು ಸಣ್ಣ ಸರಸ್ವತೀ ಭಂಡ 
ರವನ್ನಿಟ್ಟುಕೊಳ್ಳಬೇಕೆಂಬ ಆಸೆಯುಳ್ಳವರ ಸಂಖ್ಯೆ ಕೇವಲ ಬೆರಳೆಣಿಕೆಯಷ್ಟ ಮಾತೆ 
ಎಂದು ಧಾರಾಳವಾಗಿ ಹೇಳಬಹುದು. 


ಹೀಗೆ ಪುಸ್ತಕಗಳನ್ನು ಎರವಲು ತಂದು ಓದುವ ಜನರಲ್ಲಿ ಯೂ ಪುಕ್ಕ 
ಯಾಗಿ ಅಂದರೆ ಒಂದು ಪೈಸೆ ಕೂಡಾ ತಮ್ಮ ಕೈಯಿಂದ ಖರ್ಚಿಗದಂತೆ ಸಾವ 
40 

ಸಿದ್ಧಗಂಗೆ 


ಜನಿಕ ವಾಚನಾಲಯಗಳಿಂದಲೋ ಅಥವಾ ತಮ್ಮ ಸ್ನೇಹಿತರು ದುಡ್ಡು ಕೊಟ್ಟು 
ಕೊಂಡಿರುವ ಗ್ರಂಥಗಳನ್ನೋ ಓದಿ ಹಿಂದಿರುಗಿಸುವವರೂ , ಹಾಗೆ ಹಿಂದಿರುಗಿಸದೇ 
ತಮ್ಮ ಸ್ವಂತ ಗ್ರಂಥ ಭಂಡಾರಗಳಿಗೆ ಸಲೀಸಾಗಿ ಸೇರ್ಪಡೆ ಮಾಡಿಕೊಂಡು ಬಿಡುವ 
ಭಂಡ ಗಿರಾಕಿಗಳಿಗೂ ನಮ್ಮಲ್ಲಿಕೊರತೆಯೇನಿಲ್ಲ. ಕನ್ನಡಿಗರಿಗಿರುವ ತಮ್ಮ ಮಾತೃ 
ಭಾಷೆಯ ಮೇಲಿನ ನಿರಭಿಮಾನದಂತೆಯೇ , ಅವರಿಗಿರುವ ಪುಕ್ಕಟೆಯಾಗಿ ಪತ್ರಿಕೆ, 
ಪುಸ್ತಕ ಓದುವ, ಪುಕ್ಕಟೆಯಾಗಿ ಸಂಗೀತ, ನಾಟಕ ಮುಂತಾದ ಮನರಂಜನೆಯ 
ಲಾಭ ಪಡೆಯುವ ಒಂದು ಕೆಟ್ಟ ಚಟವೂ ಲೋಕಪ್ರಖ್ಯಾತವಾಗಿದೆ. 


ಹೀಗಿರುವಾಗ ಜ್ಞಾನಾರ್ಜನೆ ಮಾಡಬೇಕೆಂಬ ಮ ತ್ತು ತ ಮ್ಮ ದೇ ಆದ 
ಉತ್ತಮ ಗ್ರಂಥಗಳ ಪುಟ್ಟ ಗ್ರಂಥ ಭಂಡಾರವನ್ನು ಹೊಂದಿರಬೇಕೆಂಬ ಉತ್ತಮ 
ಹವ್ಯಾಸವನ್ನು ಬೆಳೆಸಿಕೊಂಡಿರುವಂಥ ಸದಭಿರುಚಿಯ ವಿದ್ಯಾವಂತರ ಸಂಖ್ಯೆಯೂ 
ನಮ್ಮಲ್ಲಿ ತೀರಾ ಕಡಿಮೆಯಾಗಿದೆ. 


ನಮ್ಮ ರಾಷ್ಟ್ರದಲ್ಲಿ ಉತ್ತಮ ಪುಸ್ತಕಗಳನ್ನು ದುಡ್ಡು ಕೊಟ್ಟು ಕೊಳ್ಳುವುದೂ , 
ನಮ್ಮ ಸ್ವಂತ ಭಂಡಾರದಲ್ಲಿ ಸಂಗ್ರಹಿಸಿಡುವುದೂ ಇನ್ನೂ ಒಂದು ಸಾಮಾಜಿಕ 
ಸ್ಥಾನಮಾನದ ಸಂಕೇತವಾಗಿ ಬೆಳೆದು ಬಂದಿಲ್ಲದಿರುವುದು ಒಂದು ದೊಡ್ಡ ಕೊರತೆ 
ಯೆಂದೇ ಹೇಳಬಹುದು. ನಮ್ಮ ಸಮಾಜದಲ್ಲಿರುವ ಅನೇಕ ಶ್ರೀಮಂತರು ಶ್ರೇಷ್ಠ 
ಗ್ರಂಥಗಳನ್ನು ದುಡ್ಡು ಕೊಟ್ಟು ಕೊಳ್ಳುವ ಗೋಜಿಗೆ ಹೋಗುವುದಿಲ್ಲ . ಸ್ವಲ್ಪ ಕಟು 
ನಾಗಿ ಹೇಳುವುದಾದರೆ ಅವರು ಅಂತಹ ಪುಣ್ಯದ ಕೆಲಸ ಮಾಡುವುದಕ್ಕೆ ಮನಸ್ಸು 
ಮಾಡುವುದಿಲ್ಲ! ಅದರ ಬದಲು ಅವರು ಸಾವಿರಾರು ರೂಪಾಯಿಗಳನ್ನು ತಮ್ಮ ಅನೇಕ 
ದುಶ್ಚಟಗಳಿಗೆ ನೀರಿನಂತೆ ಖರ್ಚು ಮಾಡುತ್ತಾರೆ. ಸಾವಿರಾರು ರೂಪಾಯಿಗಳನ್ನು 
ತಮ್ಮ ಆರೋಗ್ಯವನ್ನು ಹಾಳುಮಾಡುವಂತ ಸಿಗರೇಟ್ , ಮದ್ಯಪಾನ ಮುಂತಾದ 
ಕೆಟ್ಟ ಹವ್ಯಾಸಗಳಿಗೆ ಸುರಿದು ಹಣಪೋಲು ಮಾಡುತ್ತಾರೆ. ಹೀಗೆ ಹಣ ವ್ಯರ್ಥ 
ವಾಗಿ ಖರ್ಚಾಗುತ್ತಿರುವುದನ್ನು ನೋಡಿದರೆ ವಿದ್ಯಾವಂತರಾದವರ ಮತ್ತು ಜ್ಞಾನ 
ಪಿಪಾಸುಗಳಾದವರ ಮನಸ್ಸಿಗೆ ಸಹಿಸಲಸಾಧ್ಯವಾದ ಯಾತನೆಯುಂಟಾಗುತ್ತದೆ. 
ಕಣ್ಣೀರಿನ ಕೋಡಿ ಹರಿಯುತ್ತದೆ ). 


- ಇದು ಶ್ರೀಮಂತರ ಹವ್ಯಾಸವಾದರೆ ಮಧ್ಯಮ ವರ್ಗದ ನಿಗದಿಯಾದ ವರ 
ಮಾನವಿರುವ ಜನಸಾಮಾನ್ಯರು ತಮ್ಮ ಮನರಂಜನೆಗಾಗಿ ಸಿನಿಮಾ , ನಾ ಟ ಕ 
ಮುಂತಾದ ಅಗ್ಗದ ಬೆಲೆಯ ಮನರಂಜನೆಗಳಿಗೋಸ್ಕರ ತಮ್ಮ ಹಣವನ್ನು ವಿನಿ 
ಯೋಗಿಸುತ್ತಾರೆ. ( ತಮ್ಮಲ್ಲಿ ಹಣವಿಲ್ಲದಿದ್ದರೂ ತಮ್ಮ ಸ್ನೇಹಿತ ಹತ್ತಿರವೋ 


ಜುಲೈ , 1983 


41 


ನೆರೆಹೊರೆಯವರ ಹತ್ತಿರವೊ ಸಾಲವನ್ನಾದರೂ ಮಾಡಿ ತಮ್ಮ ಸಿನಿಮಾ ಚಟ 
ವನ್ನು ತೀರಿಸಿಕೊಂಡು ಬಿಡುತ್ತಾರೆ. ತಮ್ಮ ಮನರಂಜನೆಯನ್ನು ಮೊಟಕು ಮಾಡಿ 
ಅದೇ ಬೆಲೆಗೆ ಒಂದು ಉತ್ತಮ ಪುಸ್ತಕವನ್ನು ಕೊಂಡುಕೊಳ್ಳುವುದಕ್ಕೆ ಖಂಡಿತ 
ಅವರಿಗೆ ಮನಸ್ಸು ಬರುವುದಿಲ್ಲ. 

ತನ್ನ ಭಾಷೆಯಲ್ಲಿರುವ ಉತ್ತಮ ಗ್ರಂಥಗಳನ್ನು ತನ್ನ ಸ್ವಂತ ಗ್ರಂಥ ಭಂಡಾ 
ರದಲ್ಲಿ ಸಂಗ್ರಹಿಸಿಟ್ಟುಕೊಂಡಿರುವ ವಿದ್ಯಾವಂತ ಪ್ರಜೆ ತನ್ನ ಸಂಸ್ಕೃತಿಯ ಮಟ್ಟವ 
ನ್ನು ಪ್ರದರ್ಶಿಸುತ್ತಾನೆ. ಪುಸ್ತಕ ಕೀಟ Book Worm ) ವಾಗಿರುವ ಮನುಷ್ಯ 
ತನ್ನ ವ್ಯವಹಾರಗಳಲ್ಲಿ ಅಷ್ಟಾಗಿ ಜಾಣನಾಗಿರುವುದಿಲ್ಲ ಎಂಬ ಒಂದು ಸಾಮಾನ್ಯ 
ಆರೋಪವಿದೆ. ಆದರೆ ಈ ಆರೋಪದಲ್ಲಿ ಸತ್ಯಾಂಶವಿಲ್ಲ. ಹೀಗೆ ಹೇಳುವುದು 
ಕೇವಲ ಭ್ರಮೆ ! ಪುಸ್ತಕ ಓದುವ ಉತ್ತಮ ಹವ್ಯಾಸ ಬೆಳೆಸಿಕೊಂಡಿರುವ ಸಾವಿ 
ರಾರು ವಿದ್ಯಾವಂತರು ತಮ್ಮ ತಮ್ಮ ಉದ್ಯೋಗಕ್ಷೇತ್ರಗಳಲ್ಲ , ಖಾಸಗಿ ವ್ಯವಹಾರ 
ಗಳಲ್ಲಿ ಶೇಕಡ ನೂರರಷ್ಟು ಯಶಸ್ವಿಯಾಗಿರುವುದು ಅನುಭವವೇದ್ಯವಾದ ಸಂಗತಿ 
ಯಾಗಿದೆ . 


ಗ್ರಂಥವ್ಯಾಸಂಗ ನಮ್ಮ ದೈನಂದಿನ ಬದುಕಿನ ಅವಿಭಾಜ್ಯ ಅಂಗವಾಗಿ ಬೆಳೆದು 
ಬಂದಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಸಮಗ್ರತೆ ಮತ್ತು ಸಾರ್ಥಕತೆಗಳು 
ಬರುತ್ತವೆ. ನಮ್ಮ ವ್ಯವಹಾರಜ್ಞಾನ ಮತ್ತು ಸಂಸ್ಕೃತಿಯ ಮಟ್ಟ ಹೆಚ್ಚುತ್ತದೆ. 
ನಮ್ಮ ಜ್ಞಾನಭಂಡಾರವನ್ನು ಸಮೃದ್ಧಿಗೊಳಿಸಲು ಉತ್ತಮ ಗ್ರಂಥಗಳನ್ನು ವ್ಯಾಸಂಗ 
ಮಾಡುವುದಕ್ಕಿಂತ ಬೇರೆ ಉತ್ತಮ ದಾರಿಯಿಲ್ಲ. 


ಉತ್ತಮ ಗ್ರಂಥವೊಂದು ಸದಾ ನಮ್ಮ ಜೇಬಿನಲ್ಲಿದ್ದರೆ ನಮ್ಮ ಜತೆಯಲ್ಲಿ 
ಒಬ್ಬ ಆತ್ಮೀಯ ಸ್ನೇಹಿತನಿರುವಷ್ಟು ಸಂತೋಷ ಮತ್ತು ಸಮಾಧಾನಗಳು ಲಭಿಸು 
ಇದೆ. ಉತ್ತಮ ಗ್ರಂಥ ಆತ್ಮೀಯ ಮಿತ್ರನಾಗಿ , ಒಬ್ಬ ಹಿತೈಷಿಯಾಗಿ, ಮತ್ತು 
ಮೂರ್ಗದರ್ಶಿಯಾಗಿ ನಮಗೆ ನೆರವು ನೀಡಬಲ್ಲದು . ನಮ್ಮ ಬದುಕಿನಲ್ಲಿ ಆಗಾಗ್ಗೆ 
ಅನಿವಾರ್ಯವಾಗಿ ತಲೆಹಾಕುವಂಥ ಬೇಸರ, ನಿರಾಶೆ, ಕಳವಳ, ಚಿಂತೆ ಮತ್ತು 
ಏಕಾಕಿತನವನ್ನು ನಿವಾರಿಸಬಲ್ಲದು. ಹೀಗೆ ನನ್ನ ಬಾಳಿಗೆ ಅನೇಕ ವಿಧಗಳಲ್ಲಿ 
ನೆರವಾಗುವಂಥ, ಬಾಳಿಗೆ ಬೆಳಕಾಗುವಂಥ ಉತ್ತಮ ಗ್ರಂಥಗಳನ್ನು ಓದುವಂಥ 
ಹವ್ಯಾಸವನ್ನು ನಾವು ನಮ್ಮ ವಿದ್ಯಾರ್ಥಿ ದೆಸೆಯಿಂದಲೇ ಬೆಳೆಸಿಕೊಂಡು ಹೋಗು 
ವುದು ಸರ್ವೋತ್ಕೃಷ್ಟ ಮಾರ್ಗ . 

ನಮ್ಮ ಬಾಲ್ಯದಿಂದಲೂ ಇಂತಹ ಹವ್ಯಾಸ ನಮ್ಮ ಜತೆಯಲ್ಲೇ ಬೆಳೆದು 
ಬದರೆ ನಮ್ಮ ಇಡೀ ಜೀವಮಾನ ಪರ್ಯಂತವೂ ಪುಸ್ತಕ ಪ್ರೇಮಿಗಳಾಗಿರಲು 


ಸಿದ್ದಗಂಗಾ 


42 


ಸಾಧ್ಯವಾಗುತ್ತದೆ. ನಮ್ಮ ಜ್ಞಾನಭಂಡಾರವನ್ನು ವಿಸ್ತರಿಸಿ ಸಂಪದ್ಭರಿತವನ್ನಾಗಿ 
ಮಾಡಲು ತುಂಬಾ ಸಹಾಯವಾಗುತ್ತದೆ. 


ಈ ಸಂದರ್ಭದಲ್ಲಿ ಒಬ್ಬ ಕವಿ ಹೇಳಿರುವ ಮಾತು ಜ್ಞಾಪಕಕ್ಕೆ ಬರುತ್ತದೆ. 
ಹೊತ್ತು ಹೋಗುವುದೆನಗೆ ಸತ್ತವರ ಸಂಗದಲಿ' ಎಂದು ಆ ಕವಿ ಹೇಳುತ್ತಾನೆ. 
ಇಲ್ಲಿ ಕವಿಯ ವಾಣಿ ಧ್ವನಿಪೂರ್ಣವಾಗಿದೆ. ಅದನ್ನು ಉದ್ದೇಶಪೂರ್ವಕವಾಗಿ 
ಉಪಯೋಗಿಸಿರುವ ( ಸತ್ತವರ ಸಂಗದಲಿ ' ಎಂಬ ಮಾತು ಸಾಂಕೇತಿಕವಾಗಿ ಉತ್ತೆ 
ಮ ಗ್ರಂಥಗಳನ್ನು ಸೂಚಿಸುತ್ತದೆ. 


ಉತ್ತಮ ಗ್ರಂಥಗಳು ನಮ್ಮ ಬಾಳಿನಲ್ಲಿ ಯಾವಾಗಲೂ ದ :ರಿದೀವಿಗೆಯಾಗ 
ಬಲ್ಲವು. ನಮ್ಮ ಬದುಕಿಗೆ ಬೆಳಕನ್ನೂ , ಸಾಂತ್ವನವನ್ನೂ , ನೆಮ್ಮದಿಯನ್ನೂ 
ದೊರಕಿಸಿಕೊಡಬಲ್ಲವು. ನಮ್ಮ ಅನುಭವ ಪ್ರಪಂಚವನ್ನು ವಿಸ್ತಾರಗೊಳಿಸಬಲ್ಲವು. 
ನಮ್ಮ ವ್ಯವಹಾರ ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸಬಲ್ಲವು. 

ಉತ್ತಮ ಗ್ರಂಥಗಳನ್ನು ಓದುವ ಒಳ್ಳೆಯ ಹವ್ಯಾಸ ಪ್ರಪಂಚದ ಸರ್ವೊ 
ತಷ್ಟ ವ್ಯವಹಾರ ಜ್ಞಾನಸಂಪತ್ತನ್ನು ಬೆಳೆಸಿಕೊಳ್ಳಲು ನಮಗಿರುವ ಪ್ರಮುಖಸಾಧನ , 
ನಮ್ಮ ಬಾಳಿಗೆ ಜ್ಞಾನದ ಬೆಳಕನ್ನು ನೀಡುವ ಏಕೈಕ ಸಾಧನ. ಓದುಗಾರಿಕೆಯಿಂ 
ದ ನನ್ನ ಸುಖ ಸಂತೋಷಗಳು ಹೆಚ್ಚುತ್ತವೆ. ನಮ್ಮ ಜ್ಞಾನದ ದಿಗಂತ ವಿಸ್ತರಿ 
ಸುತ್ತದೆ. ಸಮಾಜದಲ್ಲಿ ನನಗಿರುವ ಅರ್ಹತೆ, ಯೋಗ್ಯತೆ ಮತ್ತು ಗೌರವ 
ಪ್ರತಿಷ್ಠೆಗಳು ಹೆಚ್ಚುತ್ತವೆ. 


- ಯಾವುದಾದರೊಂದು ದೊಡ್ಡ ಗ್ರಥಾಲಯಕ್ಕೆ ಹೋಗಿ ಅಲ್ಲಿ ವಿಶಾಲವಾದ 
ಕೋಣಿಗಳಲ್ಲಿರುವ ಬೀರುಗಳಲ್ಲಿ ಹರಡಿರುವ ಪುಸ್ತಕಗಳ ರಾಶಿಗಳನ್ನು ನೋಡಿದಾಗ 
ಪ್ರಪಂಚದಲ್ಲಿರುವ ಜ್ಞಾನಭಂಡಾರ ಸಪ್ತ ಸಾಗರಗಳಷ್ಟು ವಿಸ್ತಾರವಾಗಿದೆಯೆಂಬ 
ಪರಿಜ್ಞಾನ ನಮ್ಮಲ್ಲಿಮೂಡುತ್ತದೆ. ಜೊತೆಯಲ್ಲೇ ನಾವು ಗಳಿಸಿರುವ ಅಲ್ಪಜ್ಞಾನದ 
ಅರಿವುಂಟಾಗಿ ಮನಸ್ಸಿಗೆ ತುಂಬಾ ಸಂಕಟವಾಗುತ್ತದೆ, ಮುಜಗರವಾಗುತ್ತದೆ. 
ಯಾರೇ ಆಗಲಿ ಯಾವ ಭಾಷೆಯಲ್ಲಾಗಲೀ ಪ್ರಕಟವಾಗಿರುವ , ಆಗುತ್ತಿರುವ ಎಲ್ಲ 
ಪುಸ್ತಕಗಳನ್ನು ಆಮೂಲಾಗ್ರವಾಗಿ ಓದಿ ಮುಗಿಸಲು ಸಾಧ್ಯವಿಲ್ಲ . ಪ್ರತಿಯೊಬ್ಬರೂ 
- ತಮಗೆ ಆಸಕ್ತಿ ಇರುವ ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಓದುವುದು 
ಸರ್ವೋತೃಷ್ಟ ಮಾರ್ಗ. ಅಂತಹ ವಿಷಯಗಳಲ್ಲೂ ಪ್ರಕಟವಾಗುವ ಎಲ್ಲ ಪುಸ್ತಕ 
ಳನ್ನು ಓದುವುದು ಸಾಧ್ಯವಿಲ್ಲ . ಅದಕ್ಕೆ ನಮ್ಮ ಇಡೀ ಜೀವಮಾನವಾದರೂ 
1 ಸಾಲದು ಪ್ರಪಂಚದಲ್ಲಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದ ಜ್ಞಾನಭಂಡಾ 
ತುಂಬಾ ವಿಸ್ತೀರ್ಣವಾಗಿ , ವೈವಿಧ್ಯಪೂರ್ಣವಾಗಿ ಬೆಳೆದುಬಿಟ್ಟಿದೆ. ಇನ್ನು ಬೃಹದಾ 
ಜುಲೈ , 1983 


43. 


0 


ಕಾರವಾಗಿ ಬೆಳೆಯುತ್ತಲೇ ಇದೆ. ಜ್ಞಾನಭಂಡಾರವನ್ನು ಒಂದು ಮಹಾಸಾಗರಕ್ಕೆ 
ಹೋಲಿಸಬಹುದು . ಸಾಗರದ ಆಳಕ್ಕೆ ಹೋಗಿ ಅಲ್ಲಿ ಅಡಗಿರುವ ಅಮೂಲ್ಯವಾದ 
ಮುತ್ತು ರತ್ನಗಳನ್ನು ಹುಡುಕಿ ತರುವಂತೆಯೇ ನಾವೂ ಕೂಡಾ ಜ್ಞಾನಸಾಗರಕ್ಕೆ 
ಇಳಿದು ತಿಳಿವಳಿಕೆ , ವಿವೇಚನೆ ಮತ್ತು ಲೋಕಾನುಭವ ಎಂಬ ಅಮೂಲ್ಯ ಮುತ್ತು 
ರತ್ನಗಳನ್ನು ಹುಡುಕಿ ತರಬೇಕಾಗಿದೆ. ಇದರಿಂದ ನಮ್ಮ ಬದುಕು ಶ್ರೀಮಂತವಾ 
ಗುತ್ತದೆ. ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿ ಸಾಮರ್ಥ್ಯಗಳು ವಿಸ್ತರಿಸುತ್ತಾ 
ಹೋಗುತ್ತವೆ. 

ಯಾವ ಪುಸ್ತಕವನ್ನೇ ಆಗಲಿ ಮೊದಲಿಂದ ಕಡೆಯ ಪುಟದವರೆಗೂ ಓದಲೇ 
ಬೇಕೆಂಬ ನಿಯಮವೇನೂ ಇಲ್ಲ. ಕೆಲವು ಪುಸ್ತಕಗಳು ರುಚಿನೋಡಲು ಮಾತ್ರ 
ಅರ್ಹವಾಗಿರುತ್ತದೆ. ಇನ್ನು ಕೆಲವು ಪುಸ್ತಕಗಳನ್ನು ನಾವು ಪೂರ್ತಿ ಕಬಳಿಸಲು 
ಯೋಗ್ಯವಾಗಿರುತ್ತದೆ. ಕೆಲವು ಪುಸ್ತಕಗಳನ್ನು ಮಾತ್ರ ಅಗಿದು ಜೀರ್ಣಿಸಿಕೊಳ್ಳ 
ಬೇಕಾಗುತ್ತದೆ. ಎಂದರೆ ಕೆಲವು ಪುಸ್ತಕಗಳು ಭಾಗಶಃ ಓದಬೇಕಾದವು. ಕೆಲವು 
ಮಾತ್ರ ಪೂರ್ತಿಯಾಗಿ ಓದಬೇಕಾದವು ಎಂದು ಪ್ರಸಿದ್ಧ ತತ್ತ್ವಜ್ಞಾನಿ ಮತ್ತು ಸಾ 
ಹಿತಿ ಬೇಕನ್ ಮಹಾಶಯನು ಹೇಳಿದ್ದಾನೆ. ನಿಜವಾಗಿಯೂ ಓದುವ ರಹಸ್ಯ 
ಅಡಗಿರುವುದು ಈ ಮಾತಿನಲ್ಲಿಯೇ ; ಗ್ರಂಥವ್ಯಾಸಂಗದಿಂದ ಮನುಷ್ಯನ ಬಾಳಿಗೆ 
ಪರಿಪೂರ್ಣತೆ ಲಭಿಸುತ್ತದೆ ಎಂದು ಇದೇ ಬೇಕನ್ ಮಹಾಶಯ ಹೇಳಿದ್ದಾನೆ. 
- ಕೋಲ್ರಿಜ್ ಎಂಬ ಇಂಗ್ಲೀಷ್ ಕವಿ ಓದುಗರನ್ನು ನಾಲ್ಕು ಭಾಗಗಳಾಗಿ 
ವಿಂಗಡಿಸಿದ್ದಾನೆ. ಕೆಲವರಿಗೆ ಓದುಗಾರಿಕೆ ಕೇವಲ ಓದಿಗಾಗಿ ಮಾತ್ರ . ಇವರು 
ಹೊತ್ತು ಕಳೆಯಲು ಮಾತ್ರ ಓದುತ್ತಾರೆ. ಓದಿದ್ದು ಅವರ ತಲೆಬುರುಡೆಯಲ್ಲಿ 
ಲವಲೇಶವಾದರೂ ಉಳಿಯುವುದಿಲ್ಲ. ಇನ್ನು ಕೆಲವು ಓದುಗರು ಪರೀಕ್ಷೆಗಳಲ್ಲಿ 
ತೇರ್ಗಡೆಯಾಗಲು ತಮ್ಮ ಪಠ್ಯ ಪುಸ್ತಕಗಳ ಕೀಟಗಳಾಗುತ್ತಾರೆ. ಉತ್ತರ ಪತ್ರಿಕೆ 
ಗಳ ಮೇಲೆ ತಮಗಿರುವ ಕಲಬೆರಿಕೆಯ ಜ್ಞಾನವನ್ನು ವಾಂತಿ ಮಾಡುವುದಕ್ಕಾ 
ಗಿಯೇ ಇಂಥಏರು ಒದುತ್ತಾರೆ. 

- ಮೂರನೆಯ ರೀತಿಯ ಓದುಗರು ಸೋಸುಕಗಳಂತೆ ಇರುತ್ತಾರೆ. ಇವರ 
ಓದುಗಾರಿಕೆ ಗಾಣಕ್ಕೆ ಸಿಕ್ಕಿದ ಕಬ್ಬಿನ ಹಾಗೆ, ಕಬ್ಬಿನ ಹಾಲೆಲ್ಲಾ ವ್ಯರ್ಥವಾಗಿ 
ಸೋರಿಹೋಗುತ್ತದೆ. ಬರೀ ಸಿಪ್ಪೆ ಅಥವಾ ಸೊಂಡು ಮಾತ್ರ ಉಳಿಯುತ್ತದೆ. 
ಒಳ್ಳೆಯ ಅಥವಾ ಕೆಟ್ಟ ಪುಸ್ತಕಗಳನ್ನೆಲ್ಲಾ ಯಾವ ತಾರತಮ್ಯ ಸರಿಜಾನವೂ 
ಇಲ್ಲದೆ ಇವರು ಓದಿಮುಗಿಸುತ್ತಾರೆ. ನಾಲ್ಕನೆಯ ವರ್ಗದ ಓದುಗರೇ ನಿಜವಾದ 
ಓದುಗರು .' 

ಕವಿಯೇ ಹೇಳುವ ಹಾಗೆ ಪ್ರತ್ಯುತ್ಪನ್ನ ಮತಿಗಳು , ಪ್ರಜ್ವಲಿಸುವ ವಜ್ರಗಳು, 
ನಿಜವಾದ ಓದುಗಾರಿಕೆ ಮನುಷ್ಯನನ್ನು ವಜ್ರವನ್ನಾಗಿಸುತ್ತದೆ. ಬೆಳಕು ಅಲ್ಲಿ 
ಪ್ರತಿಫಲಿಸುತ್ತದೆ. 
44 


ಸಿದ್ಧಗಂಗಾ 


ಶಿಲಾ ಮೂರ್ತಿ 


[ ಸಣ್ಣ ಕಥೆ 


ಎನ್ . ಎಸ್ . ಗದಗಕರ 


೧ಫಿನ ಗಾಡಿ ಮಂದಗತಿಯಲ್ಲಿ ಸಾಗಿತ್ತು . ಒಳಗೆ ಕುಳಿತ ಇಪ್ಪತ್ತೈದು 
ವರ್ಷದ ತರುಣ ಚಕ್ಕಡಿಯವನಿಗೆ ಸಲಹೆ ಕೊಡುತ್ತಿದ್ದ. ಆ ಗಾಡಿವಾಲಾ ಕನ 
ಸಿನ ಲೋಕದಲ್ಲಿ ವಿಹರಿಸುತ್ತಿರುವಂತೆ ಭಾಸವಾಗುತ್ತಿತು. ಚಕ್ಕಡಿ ನಡೆಸುವಲ್ಲಿ 
ಅಂತಹ ವಿಶೇಷ ಆಸಕ್ತಿ ಕಾಣುತ್ತಿರಲಿಲ್ಲ. ತರುಣನೂ ಕೂಡ ಅಷ್ಟೆ ನಿರ್ಲಕ್ಷ್ಯ ಭಾವ 
ದವನಾಗಿದ್ದ . ವೇಗ ಹೆಚ್ಚಿಸೆಂದು ಅವನೇನು ಸೂಚಿಸಲಿಲ್ಲ. ಇಬ್ಬರಿಗೂ ತಮ್ಮ 
ತಮ್ಮ ವೈಯಕ್ತಿಕ ವಿಚಾರ ತಂದ್ರಿ , ಆಗೀಗ ತರುಣ ನಿಟ್ಟುಸಿರು ಬಿಡುತ್ತಿದ್ದ , 
ಯಾವುದೋ ಚಿಂತೆ ಅವನನ್ನು ಗಾಸಿ ಮಾಡಿದಂತೆ ಎನಿಸುತ್ತಿತ್ತು . ಈರ್ವರಲ್ಲಿ 
ಯಾವ ಮಾತುಕತೆಯೂ ನಡೆಯುತ್ತಿರಲಿಲ್ಲ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮನೆ 
ಮುಟ್ಟುತ್ತಿದ ತರುಣ. ಎಲ್ಲ ಜುಕ್ಕು ಜುಲುಮೆಯ ಕರ್ತವ್ಯ ! 


ಪಾರ್ವತಿಯು ತನ್ನ ಗಲ್ಲದಗುಂಟ ಇಳಿಯುವ ಕಣ್ಣೀರನ್ನು ಒರೆಸಿಕೊಂ 
ಡಳು. ಮ ನ ಸಿ ನ ಸಮಾಧಾನಕ್ಕೆಂದು ಮಗು ಹೇಮಾಳನ್ನು ಆಲಂಗಿಸಿದಳು . 
ಆಕೆಗೆ ತಿಳಿಹೇಳಿದಳು. ''ಹೇಮಾ, ನಾವಿಂದು ಈ ಮನೆ ಬಿಟ್ಟು ಹೊರಡಬೇಕಾ 
ಗಿದೆ. ನಿಮ್ಮ ಅಣ್ಣ ಬಂದನೇನು ನೋಡಿಕೊಂಡು ಬಾ 2) ಹೇಮಾ ಕಟ್ಟೆಯ 
ತುದಿಗೆ ನಿಂತು ನೋಟ ಹರಿಯುವವರೆಗೆ ನಿರೀಕ್ಷಿಸಿದಳು. ಪಾರ್ವತಿಯ ಮನಸ್ಸು 
ಹಿಂದಿನ ನೆನಪಪುಗಳನ್ನು ಮೆಲುಕಾಡಿಸತೊಡಗಿತು. ಆಗ ಆ ಕೆ ಗೆ ಹದಿನೆಂಟರ 
ಪ್ರಾಯ . ಅಷ್ಟೇನು ಲಾವಣ್ಯವತಿಯಾಗಿರದಿದ್ದರೂ ಕುರುವೆ ಎಂದು ಹೇಳಲು 
ಬಾರದು. ಆಧುನಿಕ ಶಿಕ್ಷಣ ಪಡೆದವಳು, ರಸಿಕಳು ಜಗತ್ತಿನ ಪರಿಜ್ಞಾನ ಸಾಧಿ 
ಸಿದ್ದಳು. ಅಂತೆ ಆಕೆಯ ತಂದೆ ಮದುವೆಯ ಪ್ರಸ್ತಾಪ ಎತ್ತಿದಾಗ ಪಾರ್ವತಿ 
ಆತುರಳಾಗಲಿಲ್ಲ. ವಿರಾಗಿಣಿಯ ಸೋಗೂ ಹಾಕಲಿಲ್ಲ. ! .. 


ಅಂದು ಆಕೆಯ ವಿವಾಹದ ದಿನ . ವರನಾದ ಶಶಿಧರನು ಅಚ್ಚುಕಟ್ಟಾದ 
ದಕ್ಷಿಣಾದಿ ಉಡುಪಿನಲ್ಲಿದ್ದ . ನೋಡಲು ಸಾದಾ ಕಾಣುತ್ತಿದ್ದರೂ ಒಳ್ಳೆ ಅಭಿರುಚಿ 
ಗಳುಳ್ಳವನೆಂದು ಥಟ್ಟನೆ ಹೊಳೆಯುವಂತಿತ್ತು . ಸಂಗೀತವೇ ಉಸಿರೆಂದು ಭಾವಿ 


ಜುಲೈ , 1983 


45 


ಸಿದ ವ್ಯಕ್ತಿ ಹೀಗೆ ಇದ್ದುದು ಅಸಹಜವೇನಲ್ಲ ! 

ಅಹುದು ಶಶೀಧರನು ಮೇಲ್ಮಟ್ಟದ, ಸಂಗೀತಗಾರನೆಂದು ಹೆಸರುವಾಸಿಯಾ 
ಗಿದ್ದ . ಅವನು ಈಗ ನುಡಿಸುವ ಸರಣಿ ತರುಣ ಸಂಗೀತ ಪೀಳೆಗೆಯಲ್ಲಿ ಅಸೂಯೆ 
ಹೆಚ್ಚಿಸುವಂತಿತ್ತು . ಹಳೆ ಹೊಸ ಸಂಗೀತ ಶ್ರೇಣಿಗಳ ಮಧುರ ಸಂಗಮ ಎನಿಸಿ 
ದನ , ದಕ್ಷಿಣಾದಿ ಹಾಗೂ ಹಿಂದುಸ್ತಾನಿ ಎರಡೂ ರೀತಿಗಳು ಅವನಿಗೆ ಕರತಲಾ 
ಮಲಕವಾಗಿದ್ದ ವು. ಮೇಲೆಕೋಕಿಲ ಕಂದ ! ಪಾರ್ವತಿಯ ತಂದೆ ರಾಮನು 
ನೋಹರದು ಮೊಟ್ಟಮೊದಲಿನ ಸಂಗೀತ. ಸಭೆಯಲ್ಲಿ ಶಶಿಧರನ ವಿದ್ಯೆಗೆ ಮಾರು 
ಹೋದರು, ಅವನನ್ನು ಬಾಯಿ ತುಂಬ ಹೊಗಳಿದರು ಸಂದರ್ಶನ ಸಮಯದಲ್ಲಿ. 
ತಮ್ಮ ಕಲಿತ ರಸಿಕ ಮಗಳಿಗೆ ಇವನೇ ತಕ್ಕ ವರನೆಂದು ಮನದಲ್ಲಿ ಸಂಕಲ್ಪಿಸಿದರು. 

ಪ್ರಾಸ್ತಾವಿಕ ಮಾತುಕತೆಗಳು ಮುಗಿದು ರಾಮ ಮನೋಹರನು ಮ ಗ 
ಒಪ್ಪಿಗೆಯನ್ನು ಪಡೆದು ಲಗ್ನದ ವಿಷಯದಲ್ಲಿ, ಒಂದು ಶುಭ ಮುಹೂರ್ತದಲ್ಲಿ 
ಶಶಿಧರ , ಪಾರ್ವತಿ ಗಂಡ ಹೆಂಡಿರಾದರು. ದಂಪತಿಗಳು ಭಾವೀ ಜೀವನದ ಸ್ವರ್ಣ 
ಸ್ವಪ್ನಗಳನ್ನು ಹೆಣೆದರು, ನಿಜಕ್ಕೂ ಪ್ರಾರಂಭದ ಕೆಲದಿನ ಅವರು ರೋಮಾಂ 
ಚಕ ಪ್ರಪಂಚದ ಮೈಮರೆತರು. ಆದರೆ ಇದೆ ಸುಖ ಚಿರಸ್ಥಾಯಿಯಾದರೆ ? 

ಪಾರ್ವತಿ ಕಣ್ಣೀರು ಒರಿಸಿಕೊಂಡು ಹೇಮಾಳನ್ನು ಹುಡುಕಲು ಬಾಗಿಲಿಗೆ 
ಹೋದಳು . ಎತ್ತಿನ ಗಾಡಿ , ಆಕೆ ಇಬ್ಬರೂ ಕಾಣಲಿಲ್ಲ. ಆದರೆ ದೂರಿನಿಂದ 
ಗೆಜ್ಜೆಗಳ ಘಿಲ್ ಘಿಲ್‌ನಿನಾದ ಮಾತ್ರ ಕೇಳಿಬರುತ್ತಿತ್ತು . ಮತ್ತೆ ಆಕೆಯೆದುರು 
ಜೀವನ ಸ್ಮತಿಗಳು ಝಗ್ಗೆ೦ದು ತೂರಿಬಂದವು. ಕೆಲಕಾಲ ಆಕೆಗೆ ತನ್ನ ಗಾಡಿ 
ನಲ್ಲಿ ಏನೋ ಸ್ಥಿತ್ಯಂತರ ಉಂಟಾದಂತೆ ಎನಿಸತೊಡಗಿತು. 

ಮದುವೆಯ ಮೊದ ಮೊದಲು ಶಶಿಧರ ಪಾರ್ವತಿಯನ್ನು ಸಂಗೀತ ಸಭೆಗೆ 
ಕರೆದೊಯ್ಯುತ್ತಿದ್ದ . ಆಕೆಯನ್ನು ಮುಂದಿನ ಸಾಲಿನಲ್ಲಿಯೇ ಕುಳ್ಳಿರಿಸುತ್ತಿದ್ದ 
ಒಮ್ಮಮ್ಮೆಯಂತೂ ಆಕೆ ಎದುರಿಗಿದ್ದರೆ ಸ್ಫೂರ್ತಿ ಹೊರಹೊಮ್ಮುತಿತ್ತು . ಮರಳ 
ಬರುವಾಗ ಅವ ದಾರಿಯಲ್ಲಿ ಆಕೆಗೆ ಹೇಳುತ್ತಿದ್ದ. . ( ಪಾರೂ ನನ್ನ ಇಂದಿನ ಕಾಯಿ 
ಕ್ರಮ ನಿನಗೆ ಹೇಗೆ ಅನಿಸಿತು ? ನಿನ್ನ ಸ್ವಚ್ಛ ಅಭಿಪ್ರಾಯ ಅರುಹು' 

' ನನ್ನ ಖಚಿತ ಅಭಿಪ್ರಾಯ ಹೇಳಿದರೆ ನೀವುಕೋಪಿಸಿಕೊಳ್ಳುವದಿಲ್ಲವಷ್ಟೆ 
( ಕಲ್ಯಾಣಿ' ಎನ್ನುವಾಗ ನನಗೆ ಒಳ್ಳೆ ಒಪ್ಪಿಗೆ ಆಯಿತು. ಆದರೆ : ಬಾಗೇಶ್ವರ 
ಮಾತ್ರ ಅಷ್ಟಕ್ಕಷ್ಟೆ ಎನಿಸಿತು . 

“ ಸರಿ , ಸರಿ, ನೀನೂ ಒಳ್ಳೆ ವಿಮರ್ಶಳು. ನಾನು ಹಿಂದುಸ್ತಾನಿ ಪರಂಪರೆ 
46 

ಸಿದ್ಧಗಂಗಾ 


ಅತಿಯಾಗಿ ಕಟ್ಟು ಬಿದ್ದುದರಿಂದ ಹಾಗಾಗಿರಬಹುದು. 


* ಇಂತಹ ಹಲವಾರು ಚರ್ಚೆಗಳು ಅವರ ಜೀವನಲ್ಲಿ ಹೊಂಬೆಳಕು ಚೆಲ್ಲಿದವು. 
ಕೆಲದಿನ ಆ ಹಸು ಕಡಿಮೆ ಆಯಿತು. ಒಮ್ಮೊಮ್ಮೆ ಪಾರ್ವತಿ ಮಾತಾಡಿಹೋ 
ದರೆ ಶಶಿಧರ ಮನಿ ಆಗಿರುತ್ತಿದ್ದ. ಆಕೆಯನ್ನು ತಪ್ಪಿಸಬೇಕೆಂಬ ಹವಣಿಕೆ ಕಾಣ 
ಬರುತ್ತಿತ್ತು . ಹೀಗಾಗಲು ಕಾರಣವೇನು ? ಇತ್ತೀಚೆಗೆ ತನ್ನ ಪತಿ ಕುಡಿಯುವ 
- ಚಟಕ್ಕೆ ಬಿದ್ದಿರುವನೆಂದು ಆಕೆಗೆ ಕರ್ಣೋಸಕರ್ಣವಾಗಿ ತಿಳಿಯಿತು. ಕುಣಿತ 
ಇಸ್ಪೀಟು ಆಟ ನಡೆಯುವಲ್ಲಿ ಹೋಗುವನೆಂದು ಹೇಳುತ್ತಿದ್ದರು. ಹಲವು ಸಲ 
ಆಕೆಗೆ ಅವನ ಕುಡಿತದ ಸುಳುವು ಹತ್ತಿತು. ತನ್ನ ಹಾಗೂ ಗೋಪುವಿನ ಗತಿ 
ಏನು ? ಎಂದಾಕೆ ಯೋಚಿಸುತ್ತಿದ್ದಳು. ಹೀಗಿರುವಾಗ ಶಶಿಧರ 'ವ್ಯರ್ಥ ಏಕೆ 
ಕೊರಗುತ್ತಿ ? ” ಎಂದು ನುಡಿದು ಸಾಂತ್ವನಗೆಯುತ್ತಿದ್ದ . 


- ಹೀಗೆ ಆದಾಗ ಆಕೆಯ ಮನಸ್ಸು ಗಾಳಿಗಿಂತ ಹಗುರಾಗುತ್ತಿತ್ತು , ಆದರೂ 
ಕೇವಲ ಸಾಂತ್ವನದಿಂದ ಕೌಟುಂಬಿಕ ನೆಮ್ಮದಿ ಹೇಗೆ ನೆಲೆಸೀತು? ಶಶಿಧರನ 
ದುಶ್ಚಟಗಳು ಕ್ರಮೇಣ ಬೆಳಕಿಗೆ ಬರತೊಡಗಿದವು. ಅನೇಕ ಸಲ ಅವ ರಾತ್ರಿಗೆ ಅವ 
ಮನೆಗೆ ಬರತೊಡಗಿದ. ಒಳಗೆ ಬಂದೊಡನೆ ಹೆಂಡತಿಯೊಡನೆ ಏನೂ ತುಟಿ 
ಬಿಚ್ಚದೆ ಹಾಗೇ ಮಲಗುತ್ತಿದ್ದ. ಆತ ದುಶ್ಚಟಗಳಿಗೆ ಒಳಗಾಗಿರುವನೆಂಬ ಸಂದೇಹ 
ಪಾರ್ವತಿಗೆ ದೃಢವಾಯಿತು. ಇಂತಹ ಮೂನಸಿಕ ವಿವೇಚನೆ ಹೆಚ್ಚಿದಾಗ ಆಕೆಗೆ 
ಮಗು ಗೋಪಿಯೇ ಪ್ರೀತ್ಯಾಸ್ಪದ ಎನಿಸುತಿದ್ದ . ಆಗ ಆಕೆ ಉದ್ಗಾರ ತೆಗೆಯುತ್ತಿ 
ದ್ದಳು ಗೋಪು, ನಾನೆಂಥ ಸವಿಗನಸು ಕಂಡಿದ್ದೆ ! ಆದರೆ ಈಗ ನಡೆದುದೇನು ? 
ಮುರುಕಣ ಪಾರ್ವತಿಗೆ ಕಣ್ಣೀರು ತುಂಬಿಕೊಡಿಕೊಚ್ಚಿ ಹರಿಯುತ್ತಿದ್ದವು. 


- ಮಾನವನ ಸುಖವಾಗಲಿ ದುಃಖವಾಗಲಿ ಕಾಲಗತಿಯಲ್ಲಿ ಉತ್ಶೃಂಖಲನಾ 
ಇರುವವು. ಪ್ರಪಂಚ ಎಂಬುದೊಂದು ಯಂತ್ರ , ಆಗೀಗ ರಸ ನಿಮಿಷಗಳೂ 
ಅಲ್ಲಿ ಇ ರು ವ ವು . ಪಾ ನ ೯ ತಿ ಈ ಗ ಹ ಮಾ ಳಿ ಗೆ ಜನ್ಮವಿತ್ತಳು. 
ಹೆ ಮಾ ಹು ಟ್ಟ , ತ ನ ಚಿ೦ ತೆ ದೂರ ದೂ ರ ತ ಳ ಕಿ ತ್ತು 
- ಡೀತೆಂದು ಹಾರೈಸಿದ್ದಳು ಪಾರ್ವತಿ. ಆದರೆ ಅಯ್ಯೋ ! ಪರಿಸ್ಥಿತಿ ಇನ್ನೂ 
ಹದಗೆಟ್ಟಿತು. ಈವರೆಗೆ ಕೇವಲ ಕುಡಿದು ಬರುತ್ತಿದ್ದವ ಈಗ ತನ್ನ ಮನೆಯನ್ನು 
ಗಡಾಳ ಗೆಳೆಯ - ಗ್ಯಾಂಗನ್ನಾಗಿ ಪರಿವರ್ತಿಸಿದೆ . ಮನೆಯಲ್ಲೇ ಸಂಗೀತ, ನೃತ್ಯ , 
ಕುಡಿತ , ಇಸ್ಪೀಟು ಆಟ ನಿರಂತರ ನಡೆಯತೊಡಗಿದವು. 

ಇಂತಹ ವಿಪತ್ತು ಅಡಿ ಇಟ್ಟರೂ ಪಾರ್ವತಿ ತನ್ನ ಮಕ್ಕಳನ್ನು ತಂದೆಯ 
ದ್ಧಗಂಗಾ 

47 


ಬಳಿಗೆ ಮೇಲಂತಸ್ತಿಗೆ ಕಳಿಸುತ್ತಿರಲಿಲ್ಲ . ತಂದೆಯ ದುಶ್ಚಟಗಳ ಅರಿವು ಅವರಿಗೆ 
ಆಗಬಾರದೆಂದು ಆಕೆಯ ಇಚ್ಛೆ , ಆಗೀಗ ಶಶಿಧರ ಪಾರ್ವತಿಯನ್ನು ಅವಮಾನಿ 
ಸುತ್ತಿದ್ದ , ಬಡಿಯುತ್ತಿದ್ದ . ಅವನ ಆರೋಗ್ಯ ನಶಿಸಿದಂತೆ ಈಕೆಯದೂ ಇಳಿತಕ್ಕೆ 
ಬಿದ್ದಿತು. 


ಶಶಿ ಧ ರ ನು ಸಂಗೀತ ಕಚೇರಿ ನಡೆಸುತ್ತಿರುವಾಗ ಕೆಲವು ಸಲ ಒಮ್ಮೆ 
ಧ್ವನಿ ಕುಗ್ಗು ತ್ತಿತ್ತು . ಮುಂದೆ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಸಾಗುತ್ತಿರಲಿಲ್ಲ 
ರಸಿಕ ವರ್ಗ ಅವನ ಹಿಂದಿನ ರಸಮಯ ಹಾಡುಗಾರಿಕೆಯನ್ನು ನೆನಿಸಿಕೊಂಡ 
ಸಾಂತ್ವನಗೊಳ್ಳುತ್ತಿತ್ತು . ತತ್ಪರಿಣಾಮವಾಗಿ ಅವನ ಆದಾಯ ಕಡಿಮೆಯಾಯಿತು 
ಮನೆಮನೆಗೆ ಹೋಗಿ ಸಂಗೀತ ಪಾಠ ಹೇಳಿಕೊಟ್ಟು ಉಪಜೀವನ ಸಾಗಿಸುವ 
ಪರಿಸ್ಥಿತಿ ಪ್ರಾಪ್ತವಾಯಿತು. 


ಗೆಜ್ಜೆಯ ನಿನಾದ ಪಾರ್ವತಿಯನ್ನು ಎಚ್ಚರಿಸಿತು, ಆಕೆ ಹಣಿಕಿ ನೋಡಿದಳು 
ಎದುರಿಗೇ ಎತ್ತಿನ ಗಾಡಿ ! ಶಶಿಧರ ಒಳ ಕೊಠಡಿಯಲ್ಲಿ ವಿರಾಮಾಸನದ 
ಕುಳಿತಿದ್ದ . ತನ್ನ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಮನೆ ಬಿಟ್ಟು ಹೊರಡ 
ವುದೇ ಮುಕ್ತ ಎಂದು ತಿಳಿದಳು. ಈಗ ಗೋಪಿ ದೊಡ್ಡವನಾಗಿ ಬಿ . ಕಾಂ 
ಮುಗಿಸಿ ಬ್ಯಾಂಕಿನಲ್ಲಿ ಕಾರಕೂನನಾಗಿದ್ದ . ಆಗೀಗ ಅವನೇ ಆಕೆಯ ಚಿಂತೆಯನು 
ನಿವಾರಿಸುತ್ತಿದ್ದ. ಆದರೂ ಪತಿಯನ್ನು ಮರೆಯುವುದಾಗಲಿ, ಅವನಿಂದ ಅಗಲುವ 
ದಾಗಲಿ ಜೀವದ ಸುತ್ತು ಎನಿಸುತ್ತಿತ್ತು . 


ಅಂದು ಭಾನುವಾರ ಮುಂಜಾವು ಎಂಟು ಒಂಬತ್ತು ವರ್ಷದ ಹುಡುಗಿ 
ಯೊಬ್ಬಳು ಬಂದು, ಶಶಿಧರನಿಗೆ ಹೇಳಿದಳು. ' ರಾಧಾಮಣಿ ಅತ್ತಿಗೆ ರೂ 
ಥಿಯೇಟರಿಗೆ ಸಂಜೆ ಆರಕ್ಕೆ ಬರಲು ನಿನಗೆ ಹೇಳಿರುವಳು . ಆಕೆ ಇಷ್ಟು ಹೇಳುವ 
ತಡ ಪಾರ್ವತಿ ಬಂದು ಪತಿಗೆ ಕೇಳಿದಳು . 


( ಈ ರಾಧಾಮಣಿ ಯಾರು ? 


ಪಾರ್ವತಿ ನೆಚ್ಚಿನಲ್ಲಿ ನುಡಿದಳು . ಇಷ್ಟು ದಿನ ಕುಡಿತ, ಆಟ ಇದ್ದವು 
ಪರ ಸ್ತ್ರೀ ಸಲಿಗೆಯೊಂದು ಈಗ ಆರಂಭವಾಯಿತೆ? 


ಮುಚ್ಚು ಬಾಯಿ ” ಎಂದು ಅವ ನುಡಿಯುವಾಗ, ಗೋಪಿ ಒಳಗೆ ಬಂದ 
ಇದೇನು ರಸಿಕತೆ ! ನೆರೆಹೊರೆಯವರು ನೋಡಿ ನಕ್ಕಾರು ” ಎಂದ. 


ಸಿದ್ದಗಂಗಾ 


48 


ಪಾರ್ವತಿ ಆ ಕ್ಷಣ ನಿರ್ಣಾಯಕ ಸ್ವರದಲ್ಲಿ ನುಡಿದಳು .- ಗೋಪಿ, ಬಾ ಇಲ್ಲಿ 
ನಾನು ಈ ಮನೆಯಲ್ಲಿ ಕ್ಷಣ ಕಾಲ ಇರಲಾರೆ, ಎಲ್ಲಿಯಾದರೂ ಹೋಗೋಣ. 


ತಾಯಿಯ ಸಲಹೆಯಂತೆ ಗೋಪಿಎತ್ತಿನ ಗಾಡಿ ತರಲು ಹೋದ. 


ಪಾರ್ವತಿ ಮನೆ ಬಿಟ್ಟು ಹೊರಡುವ ಕಾಲ ಸನ್ನಿಹಿತವಾಯ್ತು . ಆಕೆ ಕೆಲ 
ಸಾಮಾನುಗಳನ್ನು ಕಟ್ಟಿ ಕೊಂಡಳು. ಇನ್ನು ಹೊರಡುವಷ್ಟರಲ್ಲಿ ಆಕೆಯ ದೃಷ್ಟಿ 
ಕೊಠಡಿಯಲ್ಲಿದ್ದ ಶಶಿಧರನ ಬಳಿಗೆ ಹರಿಯಿತು, ಅವನ ಕಣ್ಣು ಒದ್ದೆಯಾಗಿದ್ದವು. 
ಅವನು ಗುಣುಗುಟ್ಟಿದ. ' ಪಾರೂ , ನಾನೇನು ಪಶುವೆಂದು ತಿಳಿದೆಯಾ? : 


ಅಕಸ್ಮಾತ್ತಾಗಿ ಪಾರ್ವತಿಯ ಕೈಯಲ್ಲಿಯ ಬೀಗದ ಸರ ಕಳಚಿ ಬಿದ್ದ 
ಸದ್ದಾಯಿತು. ಶಶಿಧರನ ದೃಷ್ಟಿ ಪಾರ್ವತಿಯೆಡೆಗೆ ಹೋಯಿತು. ಪಾರ್ವತಿ 
ಎಂದಿನಂತೆಯೇ ಇದ್ದಳು, ಅಗಲುವಿಕೆಯ ಸೆಳೆವಿಗೆ ಹಿಂದೆ ಎಡೆಗೊಡುವ ಆಶೆ ಈಗ 
ಮನೆ ಬಿಟ್ಟು ಹೊರಡಲು ಅಣಿಯಾಗಿದ್ದಳು . 


* ಪಾರೂ , ಇಲ್ಲಿ ಸ್ವಲ್ಪ ಬಂದು ಹೋಗುವಿ ಏನು ? ) 


ಆಕೆ ಶಿಲಾಮೂರ್ತಿಯಂತೆ ನಿಂತಿದ್ದಳು. 


IND 


ಶಶಿಧರ ನುಡಿದ, ' ಹೌದು ನೀನು ಬರುವುದಿಲ್ಲ. ನನಗೆ ಗೊತ್ತು . 
ಪಶುವಿಗಿಂತಲೂ ಕೀಳಾಗಿ ನಾನು ನಿನ್ನೊಡನೆ ಈ ವರೆಗೆ ವರ್ತಿಸಿದೆ. ಇಷ್ಟು ದಿನ 
ನೀನು ಸಹಿಸಿದುದೇ ಹೆಚ್ಚು ! ? 


ಮುಂದೆ ಅವನ ಕ ೦ಠ ಸ್ತ೦ ಭಿ ತ ವಾ ಗಿ ಮಾತು ಹೊರಡಲಿಲ್ಲ. ಮತ್ತೆ 
ಸರಿಪಡಿಸಿಕೊಂಡು ಹೇಳಿದ 


ನಿನ್ನ ನಿರ್ಧಾರ ಬದಲಿಸುವ ಯೋಗ್ಯತೆ ನನಗಿಲ್ಲ. ಏನಾದರೂ ನಿನಗೆ 
ಕಲ್ಯಾಣವಾಗಲಿ. ಆದರೆ ನೀನು ಹೋದಮೇಲೆ ನಾನು ಜೀವಿಸುವುದು ಸಾಧ್ಯವೇ 
ವಿಚಾರಿಸು. ಅಂದು ಒಂದು ಕಾಲಕ್ಕೆ ನೀನು ನನ್ನ ಸಂಗೀತಕ್ಕೆ ಆರಾಧ್ಯ ದೇವತೆ 

ಯಾಗಿದ್ದೆ . ಸ್ಫೂರ್ತಿಯ ಬಗ್ಗೆ ಎನಿಸಿದ್ದೆ . ಒಳ್ಳೆ ವಿಮರ್ಶಕಳಾಗಿ ಕಲೆ 
| ಪ್ರೋತ್ಸಾಹಿಸಿದೆ. ಆ ನನ್ನ ಪ್ರೀತಿಯ ಪರಿಸರ ನೆನಿಸಿಕೊ . ಆ ದಿನ ಮರಳಿ 
ಬಂದಾನೆ ? ಛೇ ! ರೋಮಾ೦ಚಿಕತೆ ನಶಿಸಿತು ! ) 


- ಜುಲೈ , 1983 


49 


8 


ಶಶಿಧರನಿಗೆ ಮುಂದೆ ಮಾತು ಬರಲಿಲ್ಲ. ಬಿಕ್ಕಿ ಬಿಕ್ಕಿ ಅಳತೊಡಗಿದ . 
ಹಸುಗೂಸಿನಂತೆ. 


ಪಾರ್ವತಿ ಪಾಷಾಣವಾಗಿದ್ದಳು. ವಿಚಾರ ಪರವಶಳಾದಳು. ಆ ಕೆ ಯ 
ಮನಸ್ಸು ತಿರುಗಿತು. ಅವನನ್ನಾದರೂ ನೋಡಿಕೊಳ್ಳುವರಾರು ಮುಂದು ? ಎಂಬ 
ವಿಚಾರಮಾಲೆ ಆಕೆಯನ್ನು ಮುತ್ತಿ ಗಾಸಿ ಆಗಿಸಿತು. 

ಮರುಕ್ಷಣವೇ ಆಕೆ ಅವನ ಪಾದಕ್ಕೆ ಬಿದ್ದಳು. 
“ ನಿಮ್ಮನ್ನೆಂದೂ ನಾನು ಬಿಟ್ಟಿರಲಾರೆ . ಏನಾದರೂ ಹೊರ ಹೊರಡಲಾರೆ. 

“ ಅಯ್ಯೋ ! ಅನೇಕ ಸಲ ನಾನು ನಿನ್ನನ್ನು ಅವಮಾನಿಸಿದೆ . ಕೈ ಎತ್ತಿದೆ 
ಕೂಡ' 


... ಮಾತು ಮು೦ದು ನರಿ ವಾ ಗಲೆ ಪಾರ್ವತಿ ಅವನ ಬಾಯಿ 


ಮುಚ್ಚಿದಳು. ಹಿಂದಿನದನ್ನು ಮರೆತು ಬಿಡಿರಿ ಅಂದಳು, 

ಅವ್ವಾ , ಗಾಡಿ ಬಂದಿದೆ ' ಹೊರಡೋಣವೆ ?? 
ಗೋಪಿ ಕೇಳಿದ. 


'ಗೋಪಿ, ನಾನು ಬರಲಾರೆ' 


“ ಇದೇನು ಇಷ್ಟರಲ್ಲಿ ನಿರ್ಧಾರ ಹಾರಿತೆ ?” 

“ಗೋಪಿ, ಅದೆಲ್ಲ ನಿನಗೆ ತಿಳಿಯದು. ನಿನ್ನ ತಂದೆಯೊಡನೆ ನಾನಿದ್ದು 
ಮೂವತ್ತು ವರ್ಷ ಸಂದವು. ಅವರ ಹೃದಯ ಹೊಳೆದಿದ್ದಿಲ್ಲ. ಈಗ ನಿಚ್ಚಳ 
ವಾಯಿತು. ಇದೇ ನನ್ನ ಮನೆ. ಎಂದೂ ಮಮತೆಯ ಮನೆ!” 

ಗೋಪಿಧಿಢನಾಗಿ ನಿಂತ. ( ಆಧರಿಸಿದುದು) 


“ನೋಡದ ಕಣ್ಣಳೇಕೆ, ಸಲೆ ಕೇಳದ ಕರ್ಣನದೇಕೆ, ಭಕ್ತಿಯಿಂ 
ಪಾಡದ ಬಾಯಗೇಕೆ, ಪೆಸರ್ಗೊಳ್ಳದ ಜಿಹ್ನೆಯದೇಕೆ, ಪೂಜೆಯಂ 
ಮಾಡದ ಕೈಗಳೇಕೆ, ನೆರೆ ಸೋಂಕದ ದೇಹಮದೇಕೆ, ಕೂಡಿಯ 
೪ಾಡದ ಚಿತ್ರವೇಕೆನೆಗೆ ಹಂಪಯ ಲಿಂಗವೆ ನಿಮ್ಮೊಳಳ್ಳರಿಂ” 

- ಪಂಪಾಶತಕ 


- 


50 . 


ಸಿದ್ದಗಂಗಾ 


* ಜನಹಿತ ಸಾಧನೆಯಲ್ಲಿ ಅರ್ಥಪೂರ್ಣ ಕಾರ್ಯಗಳ 

ಆರು ತಿಂಗಳು " 
ಕಳೆದ ನೂರೆಂಭತ್ತು ದಿನಗಳಲ್ಲಿ ಸರ್ಕಾರ ಇಟ್ಟ ಹೆಜ್ಜೆ ದಿಟ್ಟ 
ತಳೆದ ನಿಲುವು ಅಚಲ , ಕೈಗೊಂಡ ಕಾರ್ಯವನ್ನು 
ರ ಆಗುಮಾಡುವ ವಿಶ್ವಾಸ, 


* ಯೋಜನಾ ವೆಚ್ಚದಲ್ಲಿ ಈ ವರ್ಷ ನೂರುಕೋಟಿ ರೂ . ಹೆಚ್ಚಳ, 
- + ಅಭಾವ ಪರಿಹಾರ ಕಾರ್ಯಗಳಿಗೆ ಈವರೆಗೆ 50 ಕೋಟಿರೂ . ವೆಚ್ಚ . 
- * ರೈತರು ಹಾಗೂ ಗ್ರಾಹಕರಿಗೆ ನೀಡಿರುವ ರಿಯಾಯಿತಿ ಸುಮಾರು 50ಕೋಟಿರೂ . 
ಕುಡಿಯಲು ನೀರು ; ಕೃಷಿಗೆ ನೀರಾವರಿ : 

ಕುಡಿಯುವ ನೀರಿನ ತೀವ್ರ ಅಭಾವವಿರುವ ಗ್ರಾಮಾಂತರ ಪ್ರದೇಶದಲ್ಲಿ 25 - 
ಕೋಟಿ ರೂ . ವೆಚ್ಚದಲ್ಲಿ 12,800 ಕೊಳವೆ ಬಾವಿಗಳ ಸೌಕ , ಪಟ್ಟಣ ಪ್ರದೇಶ 
ದಲ್ಲಿ 1 .19 ಕೋಟಿ ರೂ . ವೆಚ್ಚದಲ್ಲಿ 550 ಕೊಳವೆ ಬಾವಿಗಳ ಸೌಲಭ್ಯ . ಎಲ್ಲ : 
ಹಳ್ಳಿಗೂ ನೀರು ಪೂರೈಕೆಗಾಗಿ 100 ಕೋಟಿ ರೂ . ಯೋಜನೆ, 

ಹಳೆ ನೀರಾವರಿ ಯೋಜನೆಗಳಿಗೆ ವಿಶೇಷ ಗಮನ. ದೊಡ್ಡ ಮತ್ತು ಮಧ್ಯಮ 
ನೀರಾವರಿಗೆ 89 ಕೋಟಿ ರೂ ಕಾವೇರಿ ನದಿ ಕಣಿವೆ ಯೋಜನೆಗೆ 84ಕೋಟಿ ರೂ . 
80 , 000 ಎಕರೆಗೆ ಅಧಿಕ ನೀರಾವರಿ . 15 ಕೋಟಿ ರೂ . ನಳ ದಲ್ಲಿ 400 ಹೊಸ 
ಕೆರೆಗಳ ನಿರ್ಮಾಣ. 
ರೈತರಿಗೆ ರಿಯಾಯಿತಿ: 

ರೈತರಿಗೆ ಸುಮಾರು 36 ಕೋಟಿ ರೂಪಾಯಿಗಳಷ್ಟು ವಿವಿಧ ರೀತಿಯ ಪರಿ 
ಹಾರಗಳು, 
ಅಭಾವ ಪರಿಹಾರ ಕಾರ್ಯ : 
- ತೀವ್ರ ಅಭಾವಪೀಡಿತ ಪ್ರದೇಶಗಳ ಸಮಸ್ಯೆ ಪರಿಹಾರಕ್ಕೆ 50ಕೋಟಿರೂ ವೆಚ್ಚ . 
ಕೃಷಿ ಕಾರ್ಮಿಕರು , ರಸ್ತೆ ಮುಂತಾದ ಕಾಮಗಾರಿ ಕೆಲಸಗಾರರ ಕೂಲಿ ದರದಲ್ಲಿ ರೂ . 
5 ರಿಂದ 6.50 ಕ್ಕೆ ಹೆಚ್ಚಳ, ಅಭಾವ ಪರಿಹಾರ ಕಾರ್ಯ ಪರಿಶೀಲನೆಗೆ ಪ್ರತಿ ಜಿಲ್ಲೆಗೆ 
ಒಬ್ಬೊಬ್ಬ ಸಚಿವರ ನೇಮಕ, 
ಕೈಗಾರಿಕೆ : 

ಶೀಘ್ರದಲ್ಲೇ ಹೊಸಕೈಗಾರಿಕಾ ನೀತಿಯ ಪ್ರಕಟಣೆ, ಗ್ರಾಮೀಣ ಕೈಗಾರಿಕೆ 
ಗಳಿಗೆ ಆದ್ಯತೆ. ತಿಂಗಳಿಗೆ ಒಂದು ಸಾವಿರದಂತೆ ಸಣ್ಣ ಕೈಗಾರಿಕಾ ಘಟಕಗಳ ಸ್ಥಾಪ 
ನೆಯ ಗುರಿ, 


LICINCED TO POSTWITHOUT PRE PAYMENT LICENCE NO . 3 
SIDDAGANGA MONTHLY Reg. No. KRN Q -9 


* ಜನಹಿತ ಸಾಧನೆಯ ಕಾರ್ಯಗಳು " 
ಅಧಿಕಾರ ವಿಕೇಂದ್ರೀಕರಣ : 

ಪುರಸಭೆ , ನಗರಸಭೆಗಳ ಚುನಾವಣೆಗೆ ನಿರ್ಧಾರ ; ಹದಿನೆಂಟು ವರ್ಷ ತುಂಬಿ 
ದವರಿಗೆಲ್ಲ ಮತಾಧಿಕಾರ , ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ . 
ಲೋಕಾಯುಕ್ತ : 
- ಸಾರ್ವಜನಿಕ ಶೀಲವೃದ್ಧಿ ಸಾಧ್ಯವಾಗುವ ಲೋಕಾಯುಕ್ತ ರಜನೆ ಒ೦ದು 
ಮಹತ್ವದ ಕ್ರಮ , ಭ್ರಷ್ಟಾಚಾರದ ಆಪಾದನೆಗೆ ಒಳಗಾದ ಅಧಿಕಾರಿ , ರಾಜಕಾರಿಣಿ 
ಈ ಸುಗ್ರೀವಾಜ್ಞೆಗೆ ಬದ್ದ , 
ಹಿಂದುಳಿದ ವರ್ಗಗಳ ಆಯೋಗ: 
- ಹಿಂದುಳಿದ ವರ್ಗಗಳ ಹಿತರಕ್ಷಣೆಗೆ ನೇಮಕವಾದ ದ್ವಿತೀಯ ಹಿಂದುಳಿದ 
ವರ್ಗಗಳ ಆಯೋಗ ಹಾಗೂ ಅಲ್ಪಸಂಖ್ಯಾತರ ಸಮಸ್ಯೆ ಪರಿಶೀಲನೆಗೆ ರಚಿತವಾಗಿರುವ 
ಅಲ್ಪಸಂಖ್ಯಾತರ ಆಯೋಗಗಳ ಕಾರಾರಂಭ. ಇದರಿಂದ ದುರ್ಬಲವರ್ಗದ ರಕ್ಷಣೆ . 
ಹರಿಜನ - ಗಿರಿಜನ ಅಭಿವೃದ್ಧಿ ಮಂಡಳಿಗೆ 12ಕೋಟಿರೂ . ನೀಡಿಕೆ . 
ಶಿಕ್ಷಣ : 
* ಶಿಕ್ಷಣ ಕ್ಷೇತ್ರದ ಸಮಗ್ರ ಸುಧಾರಣೆಗೆ ಸಾಧ್ಯವಾಗುವ ಶಿಕ್ಷಣ ವಿಧೇಯಕಕ್ಕೆ 
ಸಿದ್ದತೆ, ರಾಜ್ಯದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿದ ಮೆಡಿಕಲ್ ಸೀಟುಗಳಿಗೆ ಸೀಟು 
ಶುಲ್ಕ ರದ್ದು , ಸರ್ಕಾರಿ ಸೇವೆಯಲ್ಲಿರುವ ಸ್ಥಳೀಯ ಹಾಗೂ ಸ್ಟೆಪೆಂಡರಿ ಪದವೀಧ 
ರರೂ ಹಾಗೂ ಇತರ ಅಭ್ಯರ್ಥಿಗಳಿಗೆ ಸರ್ಕಾರೀ ಸೇವೆಗೆ ಸೇರಲು ಗರಿಷ್ಠ ವಯೋ 
ಮಿತಿ ಏರಿಕೆ, ಡಿಗ್ರಿ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ ಅತ್ಯುತ್ತಮ ಅಂಕ ಪಡೆದ 
ಹರಿಜನ - ಗಿರಿಜನ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ನೇರ ನೇಮಕದ ಅನ 
ಕಾಶ, ಹೊಸ ಇಂಗ್ಲಿಷ್ ಶಾಲೆಗಳ ಮಂಜೂರಾತಿ ರದ್ದು 
ಆಡಳಿತದಲ್ಲಿ ಕನ್ನಡ : 
- ಆಡಳಿತದಲ್ಲಿ ಕನ್ನಡ ಬಳಕೆ ಕಡ್ಡಾಯ . ಕನ್ನಡ ಬಳಕೆ ಆಗುತ್ತಿದೆಯೇ ಎಂಬು 
ದನ್ನು ಪರಿಶೀಲಿಸಿ, ಸಮಸ್ಯೆಗಳಿದ್ದರೆ ಸಲಹೆ ಸೂಚಿಸಲು ಕಾವಲು ಸಮಿತಿ, 

ಅರಣ್ಯ ಅಭಿವೃದ್ಧಿ , ಮನೆಯಿಲ್ಲದವರಿಗೆ ಮನೆ, ನಿವೇಶನ, ಇಲಾಖಾ ಸಲಹಾ 
ಸಮಿತಿಗಳ ನೇಮಕ. ಹೀಗೆ ಜನಹಿತಕ್ಕಾಗಿ ಕೈಗೊಂಡಿರುವ ಕ್ರಮಗಳು ಹಲವಾರು . 
ಸಾಧನೆಗೆ ಕ್ರಮಬದ್ದವಾಗಿ ಕಾರ್ಯನಿರತ ಪ್ರಥಮ ವರ್ಷದ ಪ್ರಥಮಾರ್ಧದಲ್ಲಿ 
ಆಶಾದಾಯಕ ಮುನ್ನಡೆ. 
ಮಹಾ ಜನತೆಗೆ ನೀಡಿರುವ ಆಶ್ವಾಸನೆಗಳನ್ನು ಈಡೇರಿಸಲು ಪಣತೊಟ್ಟಿದೆ. 

- ಕರ್ನಾಟಕ ಸರ್ಕಾರ, 
ಪ್ರಕಟಣೆ : ವಾರ್ತಾ ಮತ್ತು ಪ್ರಚಾರ ಇಲಾಖೆ, 

- ಕರ್ನಾಟಕ ಸರ್ಕಾರ, ಬೆಂಗಳೂರು. 


ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಮುದ್ರಣಾಲಯ, ಶ್ರೀ ಸಿದ್ದಗಂಗಾ ಮಠ 


ပဂ၀၀၀ 


ಸೇವೆ ಇಲ್ಲಿ ಜೀವನ ಕ್ರಮ - 


ನೀವು ಆರಿಸುವ ಬ್ಯಾಂಕು ಹೇಗಿರಬೇಕು? 
ಯಾವುದಾದರೂ ಒಂದೇ ಎನ್ನುವಿರಾ? 
ದೊಡ್ಡ ಹೆಸರೇ ಬೇಕು ಎನ್ನುವಿರಾ ? 
ದೇಶದಾದ್ಯಂತ ಶಾಖೆಗಳಿರಬೇಕು ಎನ್ನುವಿರಾ ? 
ನಿಮಗೆ ಆಯ್ಕೆ ಸುಲಭ 


ರೆ 


ಗ 


3 


03 ಇನ್ನು 


3 


ನಿಮ್ಮ ಅನಿಸಿಕೆಗಳೆಲ್ಲ ಇಲ್ಲಿ ನಿಜವಾಗುತ್ತದೆ 
ವೈಯಕ್ತಿಕ ಕಾಳಜಿಯುಳ್ಳ ಸೇವಾಕ್ರಮ 
ಪರಿಣಿತ ಬಾ೦ಕಿ೦ಗ್ ಸಲಹೆಗಳು 
ದೇಶೀಯ ವಿದೇಶೀ ವ್ಯವಹಾರ ಯಾವುದೇ ಇರಲಿ 
ನಿಮ್ಮ ನಿರೀಕ್ಷೆಗಳೆಲ್ಲ ಇಲ್ಲಿ ಸಲ್ಲುತ್ತದೆ. 


ಸಿಂಡಿಕೇಟ್ ಬ್ಯಾಂಕು 


ಜನಮನದ ಗರ್ಭಗುಡಿಯಲ್ಲಿ ನೆಲೆನಿಂತ ಬ್ಯಾಂಕ 

ಪ್ರಧಾನ ಕಛೇರಿ: ಮಣಿಪಾಲ - 576 119 


ಥಿತಿ ತಿಳಿಸಿದ್ದರಿ005 


- ಸಿದ್ದಗಂಗಾ 


= a& sses 
& & & & 

c ಹಿಂk | 
ಸಂಪುಟ ೨೧ ಸಂಚಿಕೆ - ೮ 

ಆಗಸ್ಟ್ , ೧೯೮೩ 
కాలింగాలనుంద్యా 

లదండాలు 


ಗುರು ಸಿದ್ದಲಿಂಗೇಶ 


ಗುರುವಿನಡಿದಾವರೆಯ ಪರಿಚಯಂ ಮಾಡು | 
ತಿರಲೊಂದು ದಿನ ದೀಪದೊಳು ತೈಲವಿಲ್ಲದಿರೆ | 
ಹರುಷದಿಂ ನೀರೆರೆದು ದಿವ್ಯ ಕಾಂತಿಯನೆಸಗಿ ತದ್ದು ರುವಿಗತಿಮೋದಮಂ ! 
ನೆರಪಿ ಲೋಕದಿ ಮಹತ್ವನಿಧಿಯೆಂದೆನಿಪ ಘನ 
ಬಿರುದನಧರಿಸಿ ಭುವನಾಳಿಯಂ ರಕ್ಷಿಸುತೆ 
ಮೆರೆದ ಸತ್ರರುಣಾಮೃತಾಭಿ ಪೀಯೂಷಕರ ಗುರುಸಿದ್ಧಲಿಂಗೇಶ್ವರ || 


ಪರಮಕಗ್ಗೆರೆಯ ಹೂದೋಟದೊಳು ತಾಂ ತಸನ 
ವಿರಚಿಸುತೆ ಕುಳಿತಿರಲು ತನ್ನ ಸುತ್ತ ಸುತ್ತು 
ಪರಿವೇಷ್ಟಿಸಿರಲದರ ಮೇಲೊಂದು ಧೇನು ಪಾರೆವುತಿರೆ ತನ್ನ ಮನವ 
ಪರಮನೊಳಗೈಕ್ಯಾನುಸಂಧಾನದಿಂ ನಿಲಿಸಿ 
ಗುರುತೋಂಟದಾಗ್ಯನಿವನೆಂಬ ನಾಮವನಾಂತು 
ಮೆರೆವುತ್ತ ನಂಬ್ರಣ್ಣನತಿಭಕ್ತಿಗೊಲಿದೆಯೇ ಗುರುಸಿದ್ಧಲಿಂಗೇಶ್ವರ || 

ಮಾಗಡಿ ವೀರಪ್ಪ ಶಾಸ್ತ್ರಿಗಳು 


ಟಿ4 S SM AND 


ಆಗಸ್ಟ್ , 1983 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


* ಸಂಪಾದಕೀಯ 


ಸಿದ್ದಗಂಗಾ ಶ್ರೀಗಳವರ ಸಮ್ಮುಖದಲ್ಲಿ ಆದಿ ಚುಂಚನಗಿರಿ ಶ್ರೀಗಳವರಿಗೆ 

ಬೀಳ್ಕೊಡಿಗೆ ಸಮಾರಂಭ 8 
* ಶ್ರಾವಣ ಬಂತು ನಾಡಿಗೆ - ಪ್ರೊ . ಎಸ್ . ಎಸ್ . ಭೂಸರೆಡ್ಡಿ 9 
* ಕ್ಷೇತ್ರವಾರ್ತೆ 
* ಸಿದ್ದಗಂಗಾ ಕ್ಷೇತ್ರ ಮತ್ತು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 11 
* ಜಗದ್ದರ್ಶನ ಮಾಲೆ -೩ ಅದೈತ ದರ್ಶನ 

18 
- - ವಿದ್ವಾನ್ . ಎನ್. ರಂಗನಾಥ ಶರ್ಮಾ 
* ಹೈದರಾಬಾದು ಕರ್ನಾಟಕದ ಪ್ರಾಚೀನ ಗುರುಕುಲಗಳು 

--- ಪ್ರೊ . ಡಿ. ವಸಂತ ಕುಷ್ಟಗಿ 38 


ಸಿದ್ದಗಂಗೆ 


ಶ್ರೀವಾಣಿ 


ಅಹಿಂಸಾ ಪರಮೋಧರ್ಮ ; ೨. 


ಭಾವನಾತ್ಮಕವಾದ ಎಲ್ಲ ಭಾರತೀಯ ಧ ರ ಗ ಳ 
ಪ್ರಮುಖ ಸಿದ್ದಾಂತಗಳಲ್ಲಿ ಒಂದು. ಇದನ್ನೇ ವಚನ ಶಾಸ್ತ್ರ 
ಧನ್ಮದಲ್ಲಿ ಬಸವಣ್ಣನವರು ಕೊಲಬೇಡ ” ಎಂದು ಕರೆದರು , 
ಮನುಷ್ಯತ್ವ ನಿರ್ಣಯದಲ್ಲಿ ಪ್ರಮಾಣ ೧೦ ದ ರು . ಜಾತಿ 
ಯಿಂದ ಹೊಲೆತನ ಪ್ರಾಪ್ತವಾಗುವುದಿಲ್ಲ. ಪರಂತು ಹಿಂಸೆ 
ಯಿಂದ ಹೊಲೆತನವೂ , ಅಹಿಂಸೆಯಿಂದ ಹರತನವೂ ಪ್ರಾಪ್ತ 
ನಾಗುತ್ತದೆಂದು ಬೋಧಿಸಿದರು . 

(ಕೊಲ್ಲುವವನೆ ಮಾದಿಗನು 

ಹೊಲಸು ತಿಂಬುವ ಹೊಲೆಯ ? ಎಂದು 
ಈ ಕೊಲೆ, ಹೊಲೆತನಗಳಿಗೆ ಮಾನವನೆದೆಯ ಗುಹೆಯಲ್ಲಿ 
ತುಂಬಿರುವ ಆಶಾದಾಹ , ಅವಿವೇಕ ಹಾಗೂ ಮೋಹಾಂಧ 
ತೆಗಳೇ ಕಾರಣ. ಇಂಥ ಹೊಲೆತನಕ್ಕೆ ಹೊದ್ದದೆ ಸಕಲಜೀವ 
ರಿಗೆ ಲೇಸನ್ನು ಬಯಸುವವನೇ ಶರಣ, ಮಾನವ ಶ್ರೇಷ್ಠ. 


ಆಗಸ್ಟ್ , 1983 


ಲೇಖಕರಲ್ಲಿ ಮನವಿ 
“ ಸಿದ ಗಂಗಾ” ಮಾಸ ಪತ್ರಿಕೆ 

ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ಶ್ರೀ ಸಿದ್ದಗಂಗಾ ಮಠ- 572104 

ದಾಸೋಹ ವಿತರಣೆಯ ಕೆಲಸದಲ್ಲಿತೊಡ 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ತುಮಕೂರು ಜಿಲ್ಲೆ . 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 

ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಪ್ರಧಾನ ಸಂಪಾದಕರು 

ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ಪಂ ! ಚನ್ನಪ್ಪ ಎರೇಸೀಮೆ 

ನೀತಿ, ಧರ್ಮ, ದರ್ಶನ, ಇತಿಹಾಸ 

ವೈಚಾರಿಕ ಚಿಂತನ, ನಗೆಬರೆಹ, ಹರಟೆ 
ಸಹ ಸಂಪಾದಕರು 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 

ತಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಪಿ . ಎನ್ . ಚಂದ್ರಶೇಖರಯ್ಯ , 
ಬಸವರಾಜು 

ಸೈಜಿನ ಕಾಗದದ ಒಂದೇ ಮಗು ಲಲ್ಲಿ 

ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
ಜಾಹೀರಾತು ವಿಭಾಗ 

ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಎಂ . ರೇಣುಕಾರಾಧ್ಯ 

ಅಂಚೆ ಚೀಟಿಯನ್ನು ಲಗತ್ತಿಸಿರಬೇಕು. 

ಲೇಖನಗಳು ಆ ಕ ಸ್ಮಾತ್ ಕಳೆದು 
ಪ್ರಸಾರ ವಿಭಾಗ 

ಹೋದರೆ ಸಂಪಾದಕರುಹೊಣೆಗಾರರಲ್ಲ, 
ಆರ್ . ಎಸ್ . ಮಲ್ಲೇಶಪ್ಪ 

ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 

ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಪ್ರಕಾಶಕರು 

ಈ ಬಗ್ಗೆ ಪತ್ರ ವ್ಯವಹಾರಕ್ಕೆ ಅವಕಾಶ 
ಹೆಚ್ . ಬಿ. ಗಂಗಾಧರಯ್ಯ 

ವಿಲ್ಲ. ಅನುವಾದ, ರೂಪಾಂತರ ಲೇಖನ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

ಗಳಿಗೆ ಮೂಲಕೃತಿಕಾರರ ಅನುಮತಿ 

ಪಡೆದಿರಬೇಕು, ಓ ಕ ತ ಲೇಖನದ 
ಮುದ್ರಕರು 

ಪ್ರಕಟಣೆಗೆ ಸಿದ್ದಗಂಗಾ ' ಆಗಿಂದಾಗ್ಗೆ 

ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 

ಕಳುಹಿಸಿಕೊಡಲಾಗುವುದು , ಸಿ ರ 
ಮುದ್ರಣಾಲಯ 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ಪ್ರಕಟಣೆಯ ಸ್ಥಳ 

ರಿಗೆ ಆದ್ಯತೆ ಕೊಡಲಾಗುವುದು , 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

* ಸಂಪಾದಕರು ” 

(ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಚಂದಾ ವಿವರ 

ಶ್ರೀ ಸಿದ್ದಗಂಗಾ ಕ್ಷೇತ್ರ -572104 
ವಾರ್ಷಿಕ ಚಂದಾ 15- 00 ರೂ . ತುಮಕೂರು ಜಿಲ್ಲೆ . 
ಆಜೀವ ಸದಸ್ಯತ್ವ 151 - 00 ರೂ | ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ. 


* 


* 


* 


ಸಿದ್ದಗಂಗe 


సంబందరిలయ 


ವ್ಯಕ್ತಿ ಸ್ವಾತಂತ್ರ - ವಾಕ್ ಸ್ವಾತಂತ್ರಗಳು ಪ್ರಜಾಪ್ರಭುತ್ವ ನೀತಿಯಲ್ಲಿನ 
ಮಾನವನ ಹಕ್ಕುಗಳು, ನಿಜ. ಒಂದು ಸರಕಾರವನ್ನು ಬಹುಮತದಿಂದ ಆರಿಸಿ ಗದ್ದುಗೆ 
ಗೇರಿಸಿದ ಮೇಲೆ ಅದರ ನೀತಿಯೊಡನೆ ಹೊಂದಿಕೊಂಡು ಅದು ಯೋಗ್ಯ ರೀತಿಯಿಂದ 
ಕೆಲಸಮಾಡಿಕೊಂಡು ಹೋಗಲು ಜನತೆಯಲ್ಲಿ ಸಹಕರಿಸಬೇಕಾಗುತ್ತದೆ. ಇದರಲ್ಲಿ 
ವೃಷ್ಟಿ - ಸಮಷ್ಟಿ ನೀತಿಗಳೆರಡೂ ಸಮತೋಲನದಲ್ಲಿ ಸಾಗಿದಾಗಲೇ ಗಲಭೆ ಗದ್ದಲ 
ಗಳಿರುವುದಿಲ್ಲ . ಹಾಗಾಗದಿದ್ದಾಗ ಗದ್ದಲ ಪ್ರಾರಂಭವಾಗುತ್ತದೆ... 
- ಇತ್ತೀಚಿನ ಭಾರತದ ಆಡಳಿತ ರೀತಿಯಲ್ಲಿ ಎಲ್ಲ ಕಡೆ ಗೂ ಬೆಳೆಯುತ್ತಿರುವ 

ಹು ದೊಡ್ಡ ದೋಷವೆಂದರೆ ಪ್ರಸಂಗದಲ್ಲಿ ತನಗೆ ಬೇಕಾದ ಕೆಟ್ಟವರನ್ನು ಹೊಗ 
ತುವ, ಬೇಡವಾದ ಒಳ್ಳೆಯವರನ್ನು ತೆಗಳುವ ಅಪ್ರಬುದ್ಧ ರಾಜಕಾರಣಿಗಳೆ ದೊಂಬ 
ರಾಟದ ಪ್ರದರ್ಶನ. ಒಂದು ಪಕ್ಷದವರು ಅಧಿಕಾರಕ್ಕೆ ಏರಿದ ಮರುದಿನವೇ ಅವರನ್ನು 
ಕೆಳಗಿಳಿಸುವುದು ಹೇಗೆ? ಅವರನ್ನು ಕೆಳಗಿಳಿಸಿ ತಾವು ಮೇಲೇರಿ ಅಧಿಕಾರ ಸೂತ್ರ 
ಅಡಿಯಲು ಯಾವ ಯಾವ ತಂತ್ರ , ನೋಡಿ, ಪ್ರಚಾರ ಕೈಗೊಳ್ಳಬೇಕೆಂಬ ಆಲೋ 
ಸನೆ ಮಾಡುತ್ತಿರುವುದು ಕಂಡುಬರುತ್ತಿದೆ. ಅದಕ್ಕಾಗಿ ಇವರಿಗೆ ಪ್ರಚಾರ ಮಾಧ್ಯಮ 
ರೆಂದರೆ ಪತ್ರಿಕೆಗಳು, ಕೆಲವು ಪತ್ರಿಕೆಗಳೂ ನಿಷ್ಪಕ್ಷಪಾತಕ್ಕಿಂತ ಹೆಚ್ಚಾಗಿ ಪಕ್ಷಪಾತ 
ರನ್ನೇ ಅನೇಕ ಕಾರಣಗಳಿಂದ ತಮ್ಮ ಮೂಲಧೈಯವನ್ನಾಗಿರಿಸಿಕೊಂಡುದನ್ನು 

ನತೆ ಸೂಕ್ಷ್ಮದೃಷ್ಟಿಯಿಂದ ಗಮನಿಸುತ್ತದೆ. ಅವುಗಳ ಮೂಲಕ ಸರಕಾರದ ಮೇಲೆ 
“ ಪ್ಪು ಹೊರಿಸುವ ನೀತಿಯನ್ನೇ ಪ್ರಚಾರಾಸ್ತ್ರವಾಗಿ ಬಳಸಿ ಸರಕಾರ ಕೆಲಸ ಮಾಡ 
ಸಂತೆ ಮಾಡುವುದು ಕಂಡುಬರುತ್ತಿದೆ. ಸರಕಾರದ ನೀತಿಗೆ ಅದು ಪ್ರಚಾರಕೊಡದೆ, 
ರಕಾರದ ಧ್ವನಿಯನ್ನು ಬಿತ್ತರಿಸದೆ ತಾವು ಯಾವ ಪ್ರಲೋಭನಕ್ಕೊಳಗಾಗಿರುವರೋ 
ಇದು ಆತ್ಮಸಾಕ್ಷಿಗೆ ವಿರೋಧವಾದರೂ ಅದಕ್ಕೆ ಬಣ್ಣ ಕಟ್ಟಿ ಪ್ರಚಾರಮಾಡಿ ಜನತೆಗೆ 
ರಕಾರದಲ್ಲಿರುವ ನಂಬಿಕೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾರೆ. ಹೀಗಾಗಿ 
ರಕಾರ ಅವಹೇಳನಕ್ಕೊಳಗ್ನಾಗಿ ಧೃತಿಗೆಡುತ್ತದೆ. ಧೃತಿಗೆಟ್ಟ ಸರಕಾರ ಧೈರವಾಗಿ 
= ನನ್ನೂ ಮಾಡಲು ಅಳುಕುತ್ತದೆ. ಮಾತೆತ್ತಿದರೆ ಮುಷ್ಕರ.-ಉಪವಾಸ , ದೊಂಬಿ, 
ಎಂಪುಗಾರಿಕೆ , ಸಾರ್ವಜನಿಕರಿಗೆ ನಷ್ಟಗೊಳಿಸುವ ಕಾಲ್ಯಾಚರಣೆ - ಇಂಥವೆಲ್ಲವನ್ನು 
ನದಿನವೂ ಓದಿ, ಕೇಳಿ ನೆಮ್ಮದಿಯಿಂದ ಜೀವಿಸಬೇಕೆಂಬುವವರಿಗೆ, ರಾಷ್ಟ್ರೀಯ 
ವನಗುಣಮಟ್ಟವನ್ನು ಹೆಚ್ಚಿಸಿ ಸುಖಶಾಂತಿಗಳಿಂದ ಬದುಕಬೇಕೆನ್ನುವ ಸಂಪನ್ನರಿಗೆ 

( 50 ನೇ ಪುಟ ನೋಡಿ) 
ಗಸ್ಟ್ , 1983, 


ಸಿದ್ದಗಂಗಾ ಶ್ರೀಗಳವರ ಸಮ್ಮುಖದಲ್ಲಿ ಆದಿ ಚುಂಚನಗಿ 

ಶ್ರೀಗಳವರಿಗೆ ಬೀಳ್ಕೊಡುಗೆ ಸಮಾರಂಭ 

೦ಗಳೂರಿನ ವಿಜಯನಗರದಲ್ಲಿ ತಾ . 28.7 .83 ನೆಯ ದಿನಾಂಕ 
ಸಿದ್ದಗಂಗಾ ಕ್ಷೇತ್ರಧ್ಯಕ್ಷ ಶ್ರೀ . ನಿ. ಪ್ರ . ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು 
ದಿವ್ಯ ನೇತೃತ್ವದಲ್ಲಿ 29 - 8- 83 ರಂದು ವಿದೇಶಕ್ಕೆ ತೆರಳಲಿರುವ ಆದಿಚುಂಚನಗಿರಿ 
ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳವರಿಗೆ ಬೀಳ್ಕೊಡುಗೆ ಸಮಾರಂಭ ವೈಭ 
ಯುತವಾಗಿ ನೆರವೇರಿತು. ಸಮಾರಂಭದಲ್ಲಿ ಸಿರಿಗೆರೆ ಜಗದ್ಗುರು ಶಿವಮೂತಿ 
ಶಿವಾಚಾರ್ಯ ಸ್ವಾಮಿಗಳು ಭಾಗವಹಿಸಿದ್ದರು. ಸಿದ್ದಗಂಗಾ ಶ್ರೀಗಳು ತನ 
ಅನುಗ್ರಹ ಭಾಷಣದಲ್ಲಿ. ( ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರು 
ಬಾಲಗಂಗಾಧರ ಸ್ವಾಮಿಗಳು ಧಾರ್ಮಿಕ ಪ್ರಸಾರದೃಷ್ಟಿಯಿಂದ ಪ್ರವಾಸ ಮಾಡು 
ರುವುದು ನಮಗೆ ಅತೀವ ಹರ್ಷ ತಂದಿದೆ . ಕಳೆದ 9 ವರ್ಷಗಳಿಂದ ಆದಿಚುಂ 
ನಗಿರಿ ಶ್ರೀಗಳವರು ಮಾಡುತ್ತಿರುವ ಸಮಾಜಸೇವೆಯನ್ನು ಎಲ್ಲರೂ ಮುಕ್ತಕಂಠದಿಂ 
ಪ್ರಶಂಸೆ ಮಾಡಬೇಕಾದುದು. ಉತ್ಸಾಹದಿಂದ ಅವರು ವಿದ್ಯುದ್ವೇಗದಲ್ಲಿ ಅನೇ 
ರಚನಾತ್ಮಕ ಕಾರ ಮಾಡುತ್ತಿರುವುದನ್ನು ಗಮನಿಸಿದ ನಮಗೆ ಅತೀವ ಹರ್ಷವಾಗಿ 
ಇಂದು ಭಾರತದ ಧರ್ಮಾಧಿಕಾರಿಗಳ ಜವಾಬ್ದಾರಿ ಹೆಚ್ಚಾಗಿದೆ. ಜನತೆಯ 
ಧರ್ಮಬುದ್ದಿ ನಶಿಸಿ ಹೋಗುತ್ತಿರುವುದರ ಕಹಿ ಫಲವನ್ನು ಸಮಾಜ ಇಂt 
ಅನುಭವಿಸಬೇಕಾಗಿ ಬಂದಿರುವುದು ದುರದೃಷ್ಟಕರ . ಭಾರತದ ಜವಾಬ್ದಾರಿಯಂತ 
ಇಂದು ಅಧಿಕವಾಗಿದೆ. ಭಾರತದ ಉದ್ದಾರ ಜಗತ್ತಿನಉದ್ದಾರ, ಭಾರತದ ನಾ 
ಜಗತ್ತಿನ ನಾಶ, ಭಾರತದ ಧರ್ಮಬುದ್ಧಿ ನಾಶವಾದರೆ ಜಗತ್ತೇ ನಾಶವಾದಹಾಗೆ 
ಇತ್ಯಾದಿ ಅಭಿಪ್ರಾಯಗಳ ವಿಶ್ಲೇಷಣೆ ಮಾಡುತ್ತ ಶ್ರೀ ಬಾಲಗಂಗಾಧರ ಸ್ವಾಮಿಗಳು 
ವಿದೇಶಪ್ರವಾಸ ಯಶಸ್ವಿಗೊಳ್ಳಲೆಂದು ಹಾರೈಸಿದರು . ಶ್ರೀ ಬಾಲಗಂಗಾಧರ ಸ್ವಾ 
ಗಳು. “ ಪ ರ ಮ ಪೂಜ್ಯ ರೂ , ತಪಸ್ವಿಗಳೂ ದಾಸೋಹಮೂರ್ತಿಗಳೂ 
ಶ್ರೀ ಶಿವಕುಮಾರ ಸ್ವಾಮಿಗಳ ಸಮ್ಮುಖದಲ್ಲಿ ಸಭೆ ಸೇರಿ ನಮಗೆ ಭಕ್ತಕೋ 
ಶುಭ ಹಾರೈಸುತ್ತಿರುವುದು ಶುಭಸಂಕೇತ. ನಮ್ಮ ಪ್ರವಾಸ ಕಾರ್ಯದಲ್ಲಿ ಯಶ 
ಯನ್ನು ಸಾಧಿಸುತ್ತೇನೆಂಬ ನ೦ ಬಿ ಕೆ ದೃಢಪಟ್ಟಿದೆ” ಯೆಂದು ತಿಳಿಸಿದರ 
ಸಭೆಯಲ್ಲಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್‌ ಶ್ರೀ ಚಂದ್ರೇಗೌಡರು ಕನ್ನ 
ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಶ್ರೀ ಜಿ . ನಾರಾಯಣ್ ಅವರು , ಡಿ 
ಅನಂತರಂಗಾಚಾರ್ , ಪಂಡಿತ ಪದ್ಮನಾಭಶರ್ಮ , ತರಳಬಾಳು ಜಗದ್ಗು ರು ! 
ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳೂ ಶುಭ ಹಾರೈಸಿದರು. 

ಪ್ರಾರಂಭದಲ್ಲಿ ಶ್ರೀಮತಿ ಸರ್ವಮಂಗಳಾ ಶಾಣ್ ಅವರ ಪ್ರಾರ್ಥನೆ. 
ಎಂ . ಪಾ ಕ ಸ ಣ್ಣ ನ ವ ರ ಸ್ವಾ ಗ ತ, ಡಾ || ಹೆಚ್ ಎಲ್ , ತಿಮ್ಮೇಗೌಡ 
ವಂದನಾರ್ಪಣೆಯೊಡನೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಸಂ . 


ಸಿದ್ದಗಂ 


“ ಶ್ರಾವಣ ಬಂತು ನಾಡಿಗೆ ? 


- ಪ್ರೊ . ಎಸ್ . ಎಸ್ . ಭೂಸರೆಡ್ಡಿ , 


ಶ್ರಾವಣ ಮಾಸ ಮತ್ತೆ ಮನೆಯ ಬಾಗಿಲಿಗೆ ಬಂದಿದೆ. ಜನತೆಯ ಮನದ 
ಕೊಳೆಯನ್ನು ತೊಳೆಯಲು ಮರಳಿ ಮರಳಿ ಬರುತ್ತಿದೆ. ಇದೊಂದು ಸಹಜವಾದ 
ಸೃಷ್ಟಿ ಚಕ್ರ . ಅದು ತಿರುಗುತ್ತಲೇ ಇರುತ್ತದೆ. ಶ್ರಾವಣ ಮಾಸ ವೀರಶೈವರಿಗೆ 
ಅದೇಕೆ ಭಾರತೀಯರಿಗೆ ಅತ್ಯಂತ ಪರಮ ಪವಿತ್ರವಾದ ಪುಣ್ಯದ ತಿಂಗಳು , ಮುಸ. 
ಲ್ಮಾನರಿಗೆ : ರಮಜಾನ ” ಹೇಗೋ ಹಾಗೆ ವೀರಶೈವವರಿಗಂತೂ ಅತ್ಯಂತ ಮಹತ್ವದ 
ಮಾಸವಾಗಿದೆ. ನಾಡಿನಾದ್ಯಂತ ಮನೆ ಮಠಗಳಲ್ಲಿ ದೇವಮಂದಿರಗಳಲ್ಲಿ ಸಡಗರ , 
ಸಂಭ್ರಮ ; ಪುರಾಣ ಪುಣ್ಯ ಕಥೆಗಳ ಶ್ರವಣ, ಮಹಾತ್ಮರಂ ನೆನೆಯುವುದೇ ಘನ 
ಮುಕ್ತಿ ಪದಂ' ಎಂಬ ಸೂಕಿಯು ಅರ್ಥಪೂರ್ಣವಾಗಿದೆ. ಅಂತಯೇ ಬಸವಾದಿ 
ಪ್ರಮಥ ಪುಂಗವರು ಕಿವಿಯಲ್ಲಿ ನಿಮ್ಮ ಕಿ ರು ತಿ ತುಂಬಿ' ಎಂದು ಮುಕ್ತ ಕಂಠ 
ದಿಂದ ಹಾಡಿಕೊಂಡಿದ್ದಾರೆ; 'ನೀನು ಒಲಿಯದಿದ್ದರೆ ಒಲಿ ಒಲಿಯದಿದ್ದರೆ ಮಾಣು , 
ನಾ ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನು ' ಎಂದು ವೀರ ವೀರಾಗಿಣಿ ಅಕ್ಕಮಹಾ 
ದೇವಿಯ ಉಕ್ತಿಯನ್ನು ಸ್ಮರಿಸಬೇಕು. 

ಸುತ್ತಲೂ ಹಚ್ಚ ಹಸಿರು ಸೃಷ್ಟಿಯಲ್ಲಿ ವಿನೂತನ ಚೈತನ್ಯದ ಚಿಲು ಮೆ 
ಚಿಮ್ಮುತ್ತಿದೆ. ಭೂರಮಣಿ ಹಚ್ಚ ಹಸಿರ ಸೀರೆಯನ್ನುಟ್ಟು ಕೊಂಡು ಬೆಳೆಯೆಂಬ 
ಉಡಿಯನ್ನು ತುಂಬಿಕೊಂಡು ನಿಂತಿದ್ದಾಳೆ. ಸೃಷ್ಟಿಯ ಸೊಬಗು ರಮ್ಯ ಮನೋ 
ಹರವಾಗಿದೆ. ಎಲ್ಲೆಲ್ಲಿ ನೋಡಿದರೂ ಉತ್ಸಾಹ ಉಕ್ಕೇರಿದೆ. ಧಾರಾಕಾರ ಮಳೆ 
ಯಿಂದ ಭೂಮಿತಾಯಿ ತೃಪ್ತಿಗೊಂಡಿದ್ದಾಳೆ. ಒಕ್ಕಲಮಕ್ಕಳಿಗೆ ಇನ್ನಿಲ್ಲದ ಬಿಡುವು 
ಈ ಸುಸಂದರ್ಭದಲ್ಲಿ ಅವರ ಹೃ ದ ಯ ಮಂದಿರದಲ್ಲಿ ಜ್ಞಾನಜ್ಯೋತಿಹೊತ್ತಿಸುವ 
ಭಕ್ತಿಯ ಕುಸುವ ಅರಳಿಸುವ ಶರಣರ ಶಿವಯೋಗಿಗಳ ಪುಣ್ಯ ಕಥೆಗಳನ್ನು ಕೇಳುವ 
ಶರಣ ಸಂಸ್ಕೃತಿಯ ಸೌರಭ ಸೂಸುವ ಪುಣ್ಯ ಕಾರ್ಯಗಳನ್ನು ನಮ್ಮ ನಾಡಿನ 
ನಾಲ್ಲೂ ನಿಟ್ಟಿನಲ್ಲಿರುವ ಮಠ ಮಾನ್ಯಗಳು ಮಾಡುತ್ತಲೇ ಬಂದಿವೆ. ಈ ಉಜ್ವಲ 
ಪರಂಪರೆ ಅಂದಿನಿಂದ ಇಂದಿನವರೆಗೆ ನಡೆಯುತ್ತಲೇ ಇದೆ. ಅಖಂಡ ಒಂದು ತಿಂಗಳ 
ಪರ್ಯ೦ತರ ಶ್ರವಣ ಮಾಡುವ ಮಹಾಭಾಗ್ಯ ದೊರೆಯುತ್ತಿದೆ. ( ಹಳೇಬೇರು 
- ಹೊಸ ಚಿಗುರು ' ಎಂಬಂತೆ ಹಳೆಯದನ್ನು ತ್ಯಗಳದೆ ಒಳ್ಳೆಯದನ್ನು ಸ್ವೀಕರಿಸುವ 
ಮನೋಧರ್ಮ ನಮ್ಮಲ್ಲಿರೂಪಿಸಿಕೊಳ್ಳುವ ಸುವರ್ಣಮಯ ಅದ್ಭುತ ಸಮಯವಿದು. 

(49 ನೇ ಪುಟ ನೋಡಿ) 
1 ಆಗಸ್ಟ್ , 1983 


ಕ್ಷೇತ್ರವಾರ್ತೆ 


- ಪಿ , ಎನ್ . ಸಿ 
ತಾ !!, 9 - 7 - 83 ರ ಸಂಜೆ ಶ್ರೀ ಕ್ಷೇತ್ರದಲ್ಲಿ ಸಂಯುಕ್ತ ವಿದ್ಯಾರ್ಥಿಸಂಘದ 
ಆರಂಭೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು . ಸಮಾರಂಭದ ಉದ್ಘಾಟನೆ 
ಯನ್ನು ಕರ್ನಾಟಕ ರಾಜ್ಯದ ನಗರಾಡಳಿತ ಮತ್ತು ಪೌರಭಿವೃದ್ಧಿ ಸಚಿವರಾದ ಮಾನ್ಯ 
ಶ್ರೀ . ಎಂ ಚಂದ್ರಶೇಖರ್‌ರವರು ನೆರವೇರಿಸಿದರು. ಸಚಿವರು ಮಾತನಾಡುತ್ತಾ , ಗ್ರಾಮಾ 
೦ತರ ಬಡಜನತೆಯನ್ನು ಉದ್ದಾರ ಮಾಡುವ ಏಕೈಕ ಮಾರ್ಗ ವಿದ್ಯೆ , ಆಮೂಲಕ 
ಜನತೆಯ ಅಜ್ಞಾನವನ್ನು ಹೋಗಲಾಡಿಸಲು ಜ್ಞಾನಪ್ರಸಾರ ಕಾರ್ಯವನ್ನು ಪೂಜ್ಯ 
ಸ್ವಾಮೀಜಿಯವರು ಕೈಗೊಂಡು ಬಡಜನತೆಯ ಉದ್ದಾರ ಮಾಡುತ್ತಿದ್ದಾರೆ. ಶ್ರೀ 
ಮಠವು ಪ್ರಾಚೀನ ಗುರುಕುಲ ಪದ್ದತಿಯನ್ನನುಸರಿಸಿ ಇಂದುಮಾರ್ಗದರ್ಶನ ಮಾಡುತ್ತಿದೆ 
ಮಕ್ಕಳ ಮನಸ್ಸಿನಲ್ಲಿ ಪರಿಣಾಮಕಾರಿಯಾದ ಪರಿವರ್ತನೆ ಯಾಗಬೇಕಾದರೆ ಚಿಕ್ಕಂ 
ದಿನಲ್ಲಿ ಸುಸಂಸ್ಕೃತ ಮಾರ್ಗದರ್ಶನ ಅಗತ್ಯ . ಅದುಯೋಗ್ಯ ಭವಿಷ್ಯಕ್ಕೆ ನಾಂದಿಯದೀತು 
ಸ್ವಾಮೀಜಿಯವರುಕೊಡುವ ಈ ಶಿಕ್ಷಣ ಮುಂದೆ ಉತ್ತಮ ಫಲ ಕೊಡುತ್ತದೆ ಎಂದು 
ಹೇಳಿದರು . 

ತುಮಕೂರು ವಿಧಾನ ಸಭಾಧ್ಯಕ್ಷರಾದ ಶ್ರೀ ಲಕ್ಷ್ಮೀನರಸಿಂಹಯ್ಯನವರು ಶ್ರೀ | 
ಶ್ರೀ ಸ್ವಾಮೀಜಿಯವರು ದಿನವಹಿ ಉಪದೇಶಿಸುವ ಉತ್ತಮವಾದ ಹಿತೋತ್ತೆ. ಉಪದೇಶ 

ಮತ್ತು ನೀತಿ ಕಥೆಗಳನ್ನು ಕೇಳಿ ನಿಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಿ ಎಂದು 
- ಮಕ್ಕಳಿಗೆ ಹಿತೋಕ್ತಿ ಹೇಳಿದರು ನೆಲಮಂಗಲದ ಕ್ಷೇತ್ರದ ವಿಧಾನ ಸಭಾಸದಸ್ಯರಾದ ಶ್ರೀಸ 

ನಾರಾಯಣರವರು ಮಾತನಾಡುತ್ತಾ ಪೂಜ್ಯರ ಮಾರ್ಗದರ್ಶನವನ್ನು ಅನುಸರಸಿ, 
ದೇಶಕ್ಕೆ ಉತ್ತಮ ಪ್ರಜೆಗಳಾಗಿರಿ , ಶ್ರೀ ಶ್ರೀ ಗಳವರ ಸೇವೆಯನ್ನು ಕೃತಜ್ಞತೆಯಿಂದ 
ಸ್ಮರಿಸುವ ವಿವೇಕಿಗಳಾಗಿ ಎಂದು ಮಕ್ಕಳಿಗೆ ತಿಳಿವಳಿಕೆ ಕೊಟ್ಟರು. ಕೃಷಿಸಚಿವರಾದ 
ಶ್ರೀ ಎಸ್ ರೇವಣ್ಣನವರು ಮೂತನಾಡುತ್ತಾ ಪೂಜ್ಯ ಸ್ವಾಮಿಯವರು ನಾಡಿನ 
ಒಂದು ದಿವ್ಯ ಚೈತನ್ಯ , ಅವರ ಕಾರ್ಯ ಬಾಹುಳ್ಯ ಅಪಾರವೆಂದು ಮೆಚ್ಚಿಗೆ ವ್ಯಕ್ತ 
ಪಡಿಸಿದರು , ಶ್ರೀ ಸ್ವಾಮೀಜಿವರು ಸಭೆಯನ್ನು ಆಶೀರ್ವದಿಸುತ್ತಾ , ಶಿಕ್ಷಣದಲ್ಲಿ ಗುಣ 
ಮಟ್ಟ ಸುಧಾರಿಸಿಲ್ಲ. ವಿದ್ಯಾಸಂಸ್ಥೆಗಳು ದಿನೇ ದಿನೇ ಬೆಳೆಯುತ್ತಿವೆ. ಈ ದಿಸೆ 
ಯಲ್ಲಿ ಶಿಕ್ಷಕರು ಪೋಷಕರು ಸರಕಾರದವರು ವಿಶೇಷ ಆಸಕ್ತಿ ವಹಿಸಬೇಕು. ಶಿಕ್ಷೆ 
ಣದಲ್ಲಿ ಸಮಗ್ರವಾದ ಸುಧಾರಣೆ ಇಂದು ಅಗತ್ಯವಾಗಿದೆ. ಸುಧಾರಣಾ ಸಮಿತಿ 
ಗಳು ತಜ್ಞರಿಂದ ಕೂಡಿರದೆ ಕೆಲವು ರಾಜಕೀಯಕ್ಕೆ ಒಳಗಾಗಿ ಸಮಿತಿಗಳು ತೃಪ್ತಿ 
ಕರವಾಗಿ ಸಲಹೆಗಳನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ. ಈ ಅಂಶಗಳನ್ನು ಸರಕಾರ 
ಮನಗಂಡು ಸೂಕ್ತಕ್ರಮ ಕೈಗೊಳ್ಳಬೇಕಾಗುತ್ತದೆ. ಈ ಕ್ರಮ ಇತರ ರಾಜ್ಯಗಳಿಗೆ 
ಮಾದರಿಯಾಗಲೆಂದು ಹಾರೈಸಿದರು. 
10 


ಸಿದ್ದಗಂಗಾ 


ಸಿದ್ದಗಂಗಾ ಕ್ಷೇತ್ರ ಮತ್ತು 
ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 


( 1970 ರಲ್ಲಿ ಬೆಂಗಳೂರಿನ ಉತ್ಸಾನ ಪತ್ರಿಕೆಯ ಸಂಪಾದಕರು ಶ್ರೀ ಕ್ಷೇತ್ರಕ್ಕೆ ಬಂದು 
ಗಳವರ ಸಂದರ್ಶನ ಪಡೆದು ಆ ವರ್ಷದ ಮೇ ಸಂಚಿಕೆಯಲ್ಲಿ ಪ್ರಕಟಿಸಿದ ಲೇಖನವನ್ನಿಲ್ಲಿ 
ಮ್ಮ ಓದುಗರ ಅವಗಾಹನೆಗೆ ಕೊಡಲಾಗಿದೆ - ಸಂ .) 


CC ಕಾಯಕವೆ ಕೈಲಾಸ ”, “ ದೇವನೊಬ್ಬ ನಾಮ ಹಲವು'- ಶರಣ 
ಕೃದಯದಿಂದ ಹೊಮ್ಮಿದ ಅಮೃತವಾಣಿ ; ಲೋಕಕ್ಕೆ ದಾರಿದೀಪವಾಗುವ ಸತ್ವಶಾಲಿ 
ಸೂತ್ರ. 


| ಈ ಮಾತುಗಳನ್ನು ಕಂಡದ್ದು ಯಾವ ಪುಸ್ತಕದಲ್ಲ ಅಲ್ಲ ; ಬೆಟ್ಟದಕೋಡು 
ಗಲ್ಲುಗಳ ಮೇಲೆ; ಈ ನಿಟ್ಟಿನಿಂದ ಆ ನಿಟ್ಟಿನವರೆಗೆ ಕಣ್ಣು ಕಾಣುವಷ್ಟು ದೂರದಿಂದ 
ಯಾತ್ರಿಕನ ನೋಟವನ್ನು ಸೆಳೆಯುವ ಶಿಲಾಲಿಸಿ ಜೊತೆಗೆ ಅದರ ನಡುವೆ ಎದ್ದು ನಿಂತು 
ತರದಲ್ಲಿ ಆಡುತ್ತಿರುವ ಭಗವಾನ್ ಧ್ವಜನ ಭೋ ವಿಹಾರಿಯಾಗಿ ; ವಿರಕ್ತಿಯ 
ವಾತ್ಮಿಕ ಸಂಕೇತವಾಗಿ ; ಆತ್ಮವನ್ನು ಇಲ್ಲಿಂದ ಅಲ್ಲಿಗೆ ಎತ್ತುವ ಶಕ್ತಿಯಾಗಿ , 


. ಇದು ಸಿದ್ದಗಂಗಾಕ್ಷೇತ್ರ ; ಸಂತಮಹಂತರ ತಪೋಭೂಮಿ ; ಕಾಯಕದ ತತ್ವ 
ಹನ್ನು ದಿನದ ಬದುಕಿನಲ್ಲಿ ಆಚರಿಸಿ ತೋರಿಸುತ್ತಿರುವ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ 
ಳ ನೆಲೆಬೀಡು. ಕ್ಷೇತ್ರವನ್ನು ಸವಿಾಪಿಸುತ್ತಲೇ ಆ ಪಾವನ ಪರಿಸರದಲ್ಲಿ ಮನಸ್ಸು 
ನಗ್ನ, ಅಂದಿನಿಂದ ಇಂದಿನವರೆಗಿನ ಅದರ ಐತಿಹ , ಅನುಭವಕ್ಕೆ ಗೋಚರ. 


ಆರುನೂರು ವರ್ಷಗಳ ಹಿಂದಿನ ಮಾತು . ಶ್ರೀ ಗೋಸಲ ಸಿದ್ದೇಶ್ವರರೆಂಬ 
ರುತಿವರ್ಯರು ಇಲ್ಲಿ ತಪಸ್ಸು ಮಾಡುತ್ತಿದ್ದರು. ಮಠವನ್ನು ಸ್ಥಾಪಿಸಿದವರು 
ವರೇ , ಆ ತರುವಾಯ ಈ ಬೆಟ್ಟದ ಗುಹೆಗಳಲ್ಲಿ ಎಷ್ಟೋ ಜನ ಸಂತರು ತಪೋ 
ಎಗ್ನರಾಗಿದ್ದರು. ಅವರಲ್ಲೊಬ್ಬ ವೃದ್ಧರಿಗೆ ಇರುಳಿನಲ್ಲಿ ನೀರಡಿಕೆಯಾಗಿ ನಿತ್ರಾಣ 
ಡಿತು. ಅವರು ಗೋಸಲ ಸಿದ್ದೇಶ್ವರರನ್ನು ಸ್ಮರಿಸಲು ಅವರು ಮೈದೋರಿ ಬಂಡೆ 
ಎನ್ನು ಕೈಯಿಂದ ಬಗಿದು ನೀರು ತರಿಸಿ ತಪಸ್ಸಿಗೆ ಪ್ರಾಣದಾನ ಮಾಡಿದರು . 
ಗ ಸಿದ್ದೇಶ್ವರರ ತಪಃಶಕ್ತಿಯಿಂದ ಉದ್ಭವವಾದದುದೇ ಸಿದ್ದಗಂಗೆ, ಅಂದಿನಿಂ 

ಆ ಹೆಸರಿನಿಂದಲೇ ಈ ಕ್ಷೇತ್ರ ಪ್ರಸಿದ್ಧಿ . ಕ್ಷೇತ್ರದೈವವಾದ ಸಿದ್ಧಲಿಂಗೇಶ್ವ 


ಗಸ್ಟ್ , 1983 


ರನೂ ಗಂಗಾಮಾತೆಯ ನೆಲಸಿ ಪೂಜೆಗೊಳ್ಳುತ್ತಿರುವುದೂ ಇಲ್ಲೇ . .. 


ಶ್ರೀ ಗೋಸಲ ಸಿದ್ದೇಶ್ವರರ ಕಾಲಾನಂತರ ಈ ಮಠದ ಗುರುಪರಂಪರೆಯಲ್ಲಿ 
ಮುಖ್ಯರಾದವರು ಶ್ರೀ ರುದ್ರ ಸ್ವಾಮಿಗಳು ( ೧೮೨೦- ೧೮೫೩ ), ಶ್ರೀ ಸಿದ್ದಲಿಂಗ 
ಸ್ವಾಮಿಗಳು ( ೧೮೫೩ - ೧೯೦೧) ಶ್ರೀ ಉದ್ದಾನ ಶಿವಯೋಗಿಗಳು ( ೧೯೦೧- ೧೯೪೧ 
ಶ್ರೀ ಮರುಳಾರಾಧ್ಯ ಸ್ವಾಮಿಗಳು ( ೧೯೨೪ -೧೯೩೦ ). ಈಗ ಕ್ಷೇತ್ರಾಧ್ಯಕ್ಷರಾಗಿ 
ರುವ ಶ್ರೀ ಶಿವಕುಮಾರ ಸ್ವಾಮಿಗಳು ವಿರಕ್ತಾಶ್ರಮ ದೀಕ್ಷೆ ಪಡೆದುದ್ದು . ೧೯೩೦ ರಲ್ಲಿ 


೧೯೧೭ ರಲ್ಲಿಯೇ ಶ್ರೀ ಉದ್ದಾನ ಸ್ವಾಮಿಗಳು ಇಲ್ಲಿ ಸಂಸ್ಕೃತ ಪಾಠಶಾಲೆ 
ಪ್ರಾರಂಭಿಸಿದ್ದರು; (ಇದು ಸಂಸ್ಕೃತ ಕಾಲೇಜಾಗಿ ಪರಿವರ್ತಿತವಾಯಿತು) ; ಸಾರ್ವ 
ಜನಿಕ ವಿದ್ಯಾನಿಲಯ ಆರಂಭಿಸಿದ್ದರು. ಅದಕ್ಕೆ ಮುನ್ನ ೧೯೧೦ ರಲ್ಲಿ ಪ್ರತಿ 
ವರ್ಷವೂ ಇಲ್ಲಿ ಶಿವರಾತ್ರಿಯ ಸಮಯಕ್ಕೆ ಹತ್ತು ದಿನ ಜಾತ್ರೆ ನಡೆಯಬೇಕೆಂದು 
ಸಂಕಲ್ಪಿಸಿ ಅದನ್ನೂ ಮೊದಲು ಮಾಡಿದ್ದರು. ಇವುಗಳನ್ನೂ ಜೊತೆಗೆ ಇನ್ನೂ 
ಹಲವಾರು ಧಾರ್ಮಿಕ, ಸಾಮಾಜಿಕ , ಶೈಕ್ಷಣಿಕ ಚಟುವಟಿಕೆಗಳನ್ನೂ ಶ್ರೀ ಶಿವಕು 
ಮಾರ ಸ್ವಾಮಿಗಳು ಕೈಕೊಂಡು ನಡೆಸುತ್ತಿರುವುದು ಎಲ್ಲರೂ ಬಲ್ಲ ಸಂಗತಿ . 


ಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ನಡೆಯುವ ಜಾತ್ರೆ ನವರಾತ್ರಿಯಂಥ 
ಒಂದು ದೊಡ್ಡ ಹಬ್ಬ ; ಆಗ ಸೇರುವ ಯಾತ್ರಿಕರ ಸಂಖ್ಯೆ ಒಂದು ಒಂದೂವರೆ 
ಲಕ್ಷ ; ಶ್ರೀ ಮಠದಿಂದ ಎಲ್ಲರಿಗೂ ದಿನಕ್ಕೆ ಎರಡೂ ಹೊತ್ತು ಉಚಿತ ಊಟ ಸ್ವತಃ 
ಸ್ವಾಮಿಗಳರ ಮೇಲ್ವಿಚಾರಣೆಯಲ್ಲಿ. ಆಗ ಅವರು ಊಟಕ್ಕೆ ಕುಳಿತ ಸಾವಿರಾರು 
ಜನರ ನಡುವೆ ಓಡಾಡುತ್ತಾ , ಯಾರಿಗೆ ಬಂತು ಯಾರಿಗೆ ಬರಲಿಲ್ಲ ಎಂದು ನೋಡಿ 
ಕೊಳ್ಳುವ ಶ್ರದ್ಧೆಗೆ ದಣಿವಿಲ್ಲ; ಸಾಟಿಯಿಲ್ಲ. ( ಜಾತ್ರೆಯ ಸಮಯದಲ್ಲಂತೂ ಇರಲಿ 
ನಿತ್ಯವೂ ಈ ಕ್ಷೇತ್ರದಲ್ಲಿ ನಡೆಯುವ ಅನ್ನದಾನದಲ್ಲಿ ಅವರದು ಇದೇ ಉಸ್ತುವಾರಿ 
ಅಕ್ಕರೆ, ಅಚ್ಚು ಕಟ್ಟು . 


00 


- ತನ್ನದು ವಿರಕ್ತಪೀಠವೆಂದು ಮೂಗು ಹಿಡಿದು ಕುಳಿತುಕೊಳ್ಳುವ ಜಾಯ 
ಮಾನವಲ್ಲ ಸ್ವಾಮಿಗಳವರದು. ಅವರು ಲೌಕಿಕಜ್ಞರು ಸ್ವತಃ ಕಾಲೇಜು ವಿದ್ಯಾ 
ಭ್ಯಾಸ ಮಾಡಿದವರು ; ಇವೊತ್ತಿನ ಪ್ರಪಂಚದ ಆಗುಹೋಗುಗಳನ್ನು ಬಲ್ಲವರು - 
ಆಧುನಿಕ ಶಿಕ್ಷಣದ ಅವಶ್ಯಕತೆ ಅರಿತವರು . ಜೊತೆಗೆ ಸಮಾಜೋದ್ಧಾರವೇ ಧರ್ಮ 
ಪೀಠಾಧಿಪತಿಗಳ ಕಾರ್ಯವೆಂಬುದನ್ನು ತಿಳಿದು ಅದನ್ನು ಹತ್ತು ಬಗೆಯಲ್ಲಿ ಮಾಡಿ! 
ತೋರಿಸುತ್ತಿರುವವರು. ಅವರದು ಸನಾತನ ನೂತನ ಪಾಂಡಿತ್ಯಗಳಿಂದ ಕೂಡಿದ 
ಪ್ರಗತಿ ಪರ ದೃಷ್ಟಿ , 


12 


ಸಿದ್ದಗಂಗಾ 


ಅಂತೆಯೆ ಇಲ್ಲಿರುವ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ಜಾತಿಮತಗಳ ಸಂಕುಚಿತ 
- ಭಾವವಿಲ್ಲ. ಇದು ಎಲ್ಲ ವರ್ಗಗಳಿಗೂ ಸೇರಿದ ೩೬೦೦ ವಿದ್ಯಾರ್ಥಿಗಳ ಒಂದು ದೊಡ್ಡ 
ಗುರುಕುಲ ; ರಾಷ್ಟ್ರದ ಅಖಂಡತೆಯ ದ್ಯೋತಕ. ಇದಲ್ಲದೆ ಈ ಕ್ಷೇತ್ರದಲ್ಲಿಯೂ 
ಬೇರೆ ಕಡೆಗಳಲ್ಲಿಯೂ ಶ್ರೀಮಠ ನಡೆಸುತ್ತಿರುವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ 
ಶಾಲೆ, ಪ್ರೌಢಶಾಲೆ, ವೃತ್ತಿಶಿಕ್ಷಣಶಾಲೆ , ಉಪಾಧ್ಯಾಯರ ತರಬೇತಿಶಾಲೆ, ಕಾಲೇಜು 
ಗಳು, ವಿದ್ಯಾರ್ಥಿ ನಿಲಯಗಳು ಮಠದ ವ್ಯಾಪಕವಾದ ಚಟುವಟಿಕೆಗೆ ನಿದರ್ಶನ. 
ಇದು ಸ್ವಾಮಿಗಳವರು ನಾಲ್ಕು ದಶಕಗಳಿಂದ ಕೈಕೊಂಡು ನಡೆಸುತ್ತಿರುವ ಸಮಾಜೋ 
ದ್ದಾರ ಕಾರ್ಯದ ಒಂದು ಮುಖ . 


ಇನ್ನು ಸತ್ಯೇತರ ಚಟುವಟಿಕೆಗಳು, ೧೯೩೮ ರಲ್ಲಿ ಏರ್ಪಟ್ಟ ತೋಂಟದಾರ್ಯ 
ವಿದ್ಯಾವರ್ಧಿನೀ ಸಭೆ ಲೇಖನ ಭಾಷಣ ಸ್ಪರ್ಧೆಗಳನ್ನು ನಡೆಸುತ್ತ ವಿದ್ಯಾರ್ಥಿಗಳಲ್ಲಿ 
ಅಭಿರುಚಿ ಬೆಳೆಸುತ್ತಿದೆ; ಶ್ರೀ ಸಿದ್ದಲಿಂಗೇಶ್ವರ ನಾಟಕ ಸಭೆ ವಿದ್ಯಾರ್ಥಿಗಳಲ್ಲಿ ಅಡಗಿ 
ರುವ ಕಲಾಪ್ರಜ್ಞೆಗೆ ಪುಟಕೊಡುತ್ತಿದೆ; ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಆಧ್ಯಾತ್ಮಿಕ, 
ಶೈಕ್ಷಣಿಕ, ಸಾಮಾಜಿಕ ವಸ್ತುಗಳನ್ನುಳ್ಳ ಪುಸ್ತಕಗಳನ್ನು ಪ್ರ್ರ ಪಿಸುತ್ತಿದೆ ; ೧೯ .೪ 
ರಲ್ಲಿ ಸ್ಥಾಪನೆಯಾದ ಹಳೆಯ ವಿದ್ಯಾರ್ಥಿ ಸಂಘ - ಸಿದ್ದಗಂಗಾ ' ಮಾಸಿಕ ಪತ್ರಿ 
ಕೆಯ , ಜಾತ್ರೆಯಲ್ಲಿ ವಸ್ತು ಪ್ರದರ್ಶನ ಏರ್ಪಡಿಸುವ ಹೊಣೆ ಹೊತ್ತಿದೆ. 
ಈ ಕಾಯಕಕ್ಕೆ ಇಲ್ಲಿ ಎಲ್ಲ ದೃಷ್ಟಿಗಳಿಂದಲೂ ಬೆಲೆ. ಸ್ವತಃ ಸ್ವಾಮಿಗಳವರೇ 
ಅದನ್ನು ಮಾಡಿ ತೋರಿಸುತ್ತಿರುವಾಗ ಉಳಿದವರದೇನು ? ಕ್ಷೇತ್ರದ ಪ್ರತಿ ವಿದ್ಯಾ 
ರ್ಥಿಗೂ ಶ್ರಮದಾನವುಂಟು. ಗಿಡಗಳಿಗೆ ನೀರು ಹಾಕುವುದು , ಕಟ್ಟಡಗಳಿಗೆ ಕಲ್ಲು 
ಮಣ್ಣು ಸಾಗಿಸುವುದು , ಸುಗ್ಗಿ ಯಲ್ಲಿ ಬೆಳೆ ಕೊಯ್ದು ಒಕ್ಕಣೆ ಮಾಡುವುದು, ಗುಡಿಸು 
ವುದು , ಬಡಿಸುವುದು , ಸ್ವಾಮಿಗಳವರೂ ಉಪಾಧ್ಯಾಯರುಗಳೂ ಈ ಕೆಲಸದಲ್ಲಿ 
ಒಂದಾಗಿ ಸೇರುತ್ತಾರೆ ಇದರಲ್ಲಿ ಮೇಲಿಲ್ಲ, ಕೀಳಿಲ್ಲ ; ನಾ ಮಾಡಿದೆ, ತಾ ಮಾಡಿದೆ 
ನೆಂಬುದಿಲ್ಲ . 


- ಇಷ್ಟೆಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ , ಸಮಾಜೋದ್ದಾರ ಕಾರ್ಯಕ್ಕೆ , ದೀನ 
ದಲಿತರ ಸೇವೆಗೆ ಹಣ ಎಲ್ಲಿಂದ ಬರಬೇಕು ? ಇರುವ ಜಮೀನಿನಿಂದ ಬರುವ ಉತ್ಪತ್ತಿ 
ಒಂದೆರಡು ತಿಂಗಳಿಗೆ ಸಾಕಾದೀತೇನೋ . ಉಳಿದದ್ದಕ್ಕೆ ಮಹಾಜನರ ಕೊಡುಕೆ, 
ರಾಜ್ಯ - ಕೇಂದ್ರ ಸರಕಾರಗಳ ಸಹಾಯ ಸಹಕಾರಗಳೇ ಆಧಾರ. ಇದನ್ನೆಲ್ಲ ಆಗ 
ಮಾಡಿಸುತ್ತಿರುವುದು , ಹತ್ತೂ ಕಡೆ ಕಣ್ಣಾಗಿ ನೋಡಿಕೊಳ್ಳುತ್ತಿರುವುದು ಸ್ವಾಮಿಗಳ 
ಆಶ್ಚರ್ಯ ಕರ ಶಕ್ತಿ , 


ಇಂಥ ಕಾಯಕದ್ದು ನಿಂತ ಕಡೆ ನಿಲ್ಲುವ ಚೇತನವಲ್ಲ. ಇನ್ನು ಜಾತ್ರೆಯ 


ಆಗಸ್ಟ್ , 1983 


13 


ಸಮಯವೆಂದರೆ ಕೇಳಬೇಕೆ ? ಶಿವರಾತ್ರಿಯನ್ನು ಮುಂದಿಟ್ಟುಕೊಂಡು ಸಂದರ್ಶನಕ್ಕೆ 
ಹೋಗಿದ್ದ ನಾವು ಕಾಯಬೇಕಾಗಿ ಬಂದದ್ದು ಸಹಜವೇ . ಬೆಂಗಳೂರಿನಿಂದ ಬೆಳಗ್ಗೆ 
ಏಳೂವರೆಗೆ ರೈಲಿನಲ್ಲಿ ಹೊರಟು ೪೧ ಮೈಲಿ ದೂರದ ಸಿದ್ದಗಂಗೆಯನ್ನು ತಲುಪಿದಾಗ 
೧೦ ಗಂಟೆ. ಕ್ಷೇತ್ರದ ಹೆದ್ದಾರಿ ಪ್ರವೇಶಿಸುತ್ತಲೇ ಎದುರಿಗೆ ಸ್ವಾಮಿಗಳ ಕಾರು . 
ಇದೇನು, ಸ್ವಾಮಿಗಳು ಎಲ್ಲಿಗೋ ಹೋಗುತ್ತಿರುವ ಹಾಗಿದೆಯಲ್ಲಾ, ಇಷ್ಟು ದೂರ 
ಬಂದು ದರ್ಶನ ಲಭಿಸದೆ ಹೋದೀತೋ ಎಂದು ಕಳವಳ, ಆದರೆ ಅದಕ್ಕೆ ಕಾರಣ 
ವಿರಲಿಲ್ಲ. ನಮ್ಮನ್ನು ಆ ಗಳಿಗೆಯಲ್ಲೇ ಕಂಡ ಸ್ವಾಮಿಗಳವರು ಕಾರು ನಿಲ್ಲಿಸಿ, ಕುಶಲ 
ಪ್ರಶ್ನೆ ಮಾಡಿದರು ; ತುಮಕೂರಿಗೆ ಹೋಗಿಮಧ್ಯಾಹ್ನ ೧ಕ್ಕೆ ಬರುವುದಾಗಿ ಹೇಳಿ 
ದರು ; ಅಲ್ಲಿಯವರೆಗೂ ನೋಡುವುದನ್ನೆಲ್ಲ ನೋಡಿ ವಿಶ್ರಾಂತಿ ಗೃಹದಲ್ಲಿ ಇರಬಹು 
ದೆಂದು ನುಡಿದರು. 


ಸಿದ್ದಗಂಗೆಯ ತಪೋವನಸದೃಶವಾದ ಪರಿಸರವೇ ಒಂದು ಸೊಗಸು. ಬೆಟ್ಟದ 
ಮಡಿಲಲ್ಲಿ ಕುಳಿತಿರುವ ಸಿದ್ದಲಿಂಗೇಶ್ವರ ಸ್ವಾಮಿಯ , ಗಂಗಾ ಮಾತೆಯ ಗುಡಿಗಳನ್ನು 
ಸಂದರ್ಶಿಸಿ , ಮೇಲಿನಿಂದ ಹತ್ತಾರು ಮೈಲಿಯವರೆಗೆ ಕಾಣುವ ಹಕ್ಕಿನೋಟದಿಂದ 
ಹರ್ಷಗೊಂಡು ಕೆಳಗಿಳಿದರೆ ಶ್ರೀಮಠದ , ಅದರ ನಾನಾ ಭಾಗಗಳ ಪರಿಚಯ , ಅಷ್ಟು 
ಹೊತ್ತಿಗೆ ಹನ್ನೆರಡು ಘಂಟೆ ಬಿಡಾರಕ್ಕೆ ಹಿಂದಿರುಗಿ ಹೊಟ್ಟೆಯ ಯೋಚನೆ ಬರುವ 
ಹೊತ್ತಿಗೆ ಸ್ವಾಮಿಗಳು ಬೆಳಗ್ಗೆ ಮಾಡಿದ್ದ ಪೂಜೆಯ ಪ್ರಸಾದದ ಹಣ್ಣುಗಳು ; 
ಆಮೇಲೆ ಆರೋಗಣೆ, ಸ್ವಲ್ಪ ವಿಶ್ರಾಂತಿ ಪಡೆದು ಏಳುವ ಹೊತ್ತಿಗೆ ಸ್ವಾಮಿಗಳ ಕಾರಿನ 
ಹಾರನ್ನಿನ ಸದ್ದು ಗಡಿಯಾರ ನೋಡಿದರೆ ಸರಿಯಾಗಿ ಒಂದು ಘಂಟೆ ! 


ಸ್ವಾಮಿಗಳವರನ್ನು ಕಾಣಲು ಅವರ ಕೊಠಡಿಗೆ ಹೋದರೆ ಅವರೆಲ್ಲಿ ? ಮಠದ 
ಮುಂದೆ ಊಟಕ್ಕೆ ಕುಳಿತಿದ್ದ ಬಡಬಗ್ಗರ ನಡುವೆ ಓಡಾಡುತ್ತಿದ್ದಾರೆ; ಅನ್ನದಾನದ 
ಉಸ್ತುವಾರಿ ನೋಡುತ್ತಿದ್ದಾರೆ, ಆ ಉರಿಬಿಸಿಲನ್ನೂ ಲೆಕ್ಕಿಸದೆ ! ಹೀಗೆ ಎಷ್ಟು ಹೊತ್ತು 
ಓಡಾಡುತ್ತಿದ್ದರೋ ಬೇರಾವುದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳದೆ. ಕೊನೆಗೆ ನಮ್ಮನ್ನು 
ಕಂಡು ಕೊಠಡಿಗೆ ಬಂದಾಗ ಮಧ್ಯಾಹ್ನ ಎರಡು ಘಂಟೆ . 

“ ನಿಮ್ಮನ್ನು ಕಾಯಿಸಿದೆ ; ಜಾತ್ರೆಯ ಸಮಯ ; ಬಿಡುವಿಲ್ಲ ; ಐದು ನಿಮಿಷ 
ಅವಕಾಶವುಂಟು ” ಎಂದರು , ನಮ್ಮ ಪ್ರಣಾಮಗಳನ್ನು ಸ್ವೀಕರಿಸುತ್ತ . 

ಆದರೆ ನಾವು ಕೇಳಿದ್ದು ಅದಕ್ಕೆ ನೂರರಷ್ಟು , ಮಾತಿನಲ್ಲಿ ನಿಜವಾಗಿ ಕಳೆದದ್ದು 
ಮುಕ್ಕಾಲು ಘಂಟಿ! 
ಅವರು ಹುಟ್ಟಿದ್ದು ೧೯೦೮ ರಲ್ಲಿ ; ಬೆಂಗಳೂರು ಜಿಲ್ಲೆಯ ಮಾಗಡಿ ತಾಲ್ಲೂಕಿನ 

ಸಿದ್ದಗಂಗಾ 


14 


ನೀರಾಪುರದಲ್ಲಿ ಆಗಿನ ಹೆಸರು ಶಿವಣ್ಣ , ಓದಿದ್ದು ಬಿ.ಎ , ತನಕ ; ಸೆಂಟ್ರಲ್ 
ಕಾಲೇಜಿನಲ್ಲಿ. ಮುಂದೆ ಸಂನ್ಯಾಸದ ಕರೆ ಬಂದಾಗ ಅದನ್ನು ಸ್ವೀಕರಿಸಿ, ಲೋಕೋ 
ದ್ವಾರಕ್ಕೆ ಬದುಕನ್ನು ಮುಡಿಪು ಮಾಡಿಕೊಂಡದ್ದು ೧೯೩೦ ರಲ್ಲಿ. ಅಂದಿನಿಂದ ಇಂದಿ 
ನವರೆಗೆ ಅದೊಂದು ಪವಿತ್ರ ಯಜ್ಞ . 
- ಸಂಭಾಷಣೆಯಲ್ಲಿ ಸಹಜವಾಗಿಯೆ ಸದ್ಯದ ಸಮಸ್ಯೆಗಳೆಲ್ಲ ಬಂದವು. ಸ್ವಾಮಿ 
ಗಳವರು ಚಿಂತನಶೀಲರು, ನಮ್ಮ ಸಮಾಜದ ರೋಗರುಜಿನ ಶಕ್ತಿ ಶೈಥಿಲ್ಯಗಳನ್ನೆಲ್ಲ 
ಎಲ್ಲರು. ಅಂತೆಯೇ ಅವಕ್ಕೆ ಮದ್ದನ್ನು ಕೂಡ. 

ದೇಶದಲ್ಲಿ ಈಗ ಐಕಮತ್ಯ ಸಾಧನೆಗೆ ಆಗಬೇಕಾದದ್ದರೂ ಏನು ? 

ಐಕ್ಯಮತ್ಯ ಭಂಗವಾಗುವುದು ಸ್ವಾರ್ಥಪರತೆಯಿಂದ, ಅದು ದೂರವಾದರೆ 
ಕ್ಕಟ್ಟು ತಾನಾಗಿಯೇ ಬರುತ್ತದೆ. ಐಕಮತ್ಯಕ್ಕೆ ಮೂಲಭೂತವಾದದ್ದು ಧರ್ಮದ 
ಸರಿಜ್ಞಾನ, ಧರ್ಮಜಾಗೃತಿ ಆಗದೆ ಐಕಮತ್ಯದ ಮಾತು ಹಾಸ್ಯಾಸ್ಪದ. ಯಾರು 
ಮುತ್ತೊಬ್ಬರ ಕಷ್ಟವನ್ನು ಕಂಡು ಅದೇ ತನ್ನದೆಂದು ಯೋಚಿಸುವನೋ ಅವನೇ ಧರ್ಮ 
ಎಲ್ಲವನು. ಅದೇ ನಿಜವಾದ ಧರ್ಮ, ಇದನ್ನು ಮರೆತು ನಾವು ನನ್ನದು ತನ್ನದೆಂದು 
ತೋಳಲುತ್ತಿದ್ದೇವೆ. 


ಜನತೆಯಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಈಗ ತುಂಬ ಅವಶ್ಯವಲ್ಲವೆ ? ಅದನ್ನು ಬೆಳೆಸು 
ವುದು ಹೇಗೆ? 


ಚಿಕ್ಕಂದಿನಿಂದಲೇ ಮಕ್ಕಳಿಗೆ ರಾಷ್ಟ್ರಪ್ರೇಮದ ಪಾಠ ಕಲಿಸುತ್ತಿರಬೇಕು ; ತಕ್ಕ 
ತಿಳಿವಳಿಕೆ ಮೂಡಿಸುತ್ತಿರಬೇಕು. ಅದನ್ನು ಕಲಿಸುವ ಅಧ್ಯಾಪಕರೂ ಜನನಾಯಕರೂ 
ಆದರ್ಶ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಅವರ ಜೀವನವೇ ಒಂದು ಒಳ್ಳೆಯ 
ಮೇಲ್ಪಂಕ್ತಿ ಎನ್ನುವಹಾಗಿರಬೇಕು. ಆಗ ಅದು ಪರಿಣಾಮಕಾರಿಯಾದೀತು. ಅದನ್ನು 
ನೋಡಿ ಬೆಳೆಯುವ ಮಕ್ಕಳು ಸತ್ಪಜೆಗಳಾದಾರು, ನಿಸ್ಸಿಮ ರಾಷ್ಟ್ರ ಭಕ್ತರಾದರು . 
* ಹಿಂದು ಸಂಘಟನೆಯಲ್ಲಿ ಧರ್ಮಗುರುಗಳ ಪಾತ್ರ ? 

ಅದು ಸಾಮಾನ್ಯವಾದದ್ದಲ್ಲ ; ಪ್ರಧಾನವಾದದ್ದು , ಹಿಂದು ಧರ್ಮದ ವಿಶಾಲ 
ತತ್ವಗಳ ಬಗೆಗೆ ಜನಕ್ಕೆ ಅವರು ತಕ್ಕ ತಿಳಿವಳಿಕೆ ಕೊಡಬೇಕು. ಪ್ರಪಂಚದಲ್ಲಿ ಹಿಂದು 
ನರ್ಮದಷ್ಟು ವಿಶಾಲವಾದ ಧರ್ಮ ಇನ್ನೊಂದಿಲ್ಲ. ಹಿಂದುಗಳಿಗೆ ಸ್ವಧರ್ಮದಲ್ಲಿ ನಿಷ್ಠೆ 
ಹುಟ್ಟುವಂಥ ಕೆಲಸ ಆಗಬೇಕು. ಈ ಧರ್ಮಜಾಗೃತಿ ಮಠಾಧಿಪತಿಗಳ ಕಾರ್ಯ 

ಇನ್ನು ಅಸ್ಪೃಶ್ಯತೆ ? | 
ಆಗಸ್ಟ್ , 1983 


15 


ಇದು ಹಿಂದು ಸಮಾಜಕ್ಕೆ ಅಂಟಿದ ಕಳಂಕ. ನಾವು ಸ್ತ್ರೀಯರನ್ನು ಗೌ ; 
ವಿಸುತ್ತೇವೆ ; ಮುಸ್ಲಿಮರನ್ನು ಗೌರವಿಸುತ್ತೇವೆ. ಆದರೆ ನಮ್ಮ ಧರ್ಮಾವಲಂಬಿಗಳೆ 
ಆದ ಹರಿಜನರನ್ನು ನಿರ್ಲಕ್ಷಿಸುತ್ತೇವೆ. ಇದೆಂತ ಚೋದ್ಯ! ಸ್ವಾಮಿಗಳು ವಿಷಾದರ 
ನಗೆ ನಕ್ಕರು. ಆಗ ಬಂದಿತು ಮತಾಂತರದ ಪ್ರಶ್ನೆ , 

( ಇತರ ಎಲ್ಲ ಧರ್ಮಗಳ ಬಗೆಗೂ ನನಗೆ ಗೌರವವುಂಟು. ಆದರೆ ಕ್ರಿಸಿ 
ಯರೂ ಮುಸ್ಲಿಮರೂ ಹಿಂದುಗಳನ್ನು ಮತಾಂತರಗೊಳಿಸುವುದನ್ನು ಸಹಿಸಲಾರೆ 
ನಮ್ಮ ಜನಕ್ಕೆ ಕಾನ್ವೆಂಟುಗಳ ಮೋಹ ತಪ್ಪಿಲ್ಲ. ಅವರು ನಮ್ಮ ಜನರನ್ನು ಹಿರಿ 
ಯುವುದಕ್ಕೆ ಇರುವುದು ಎರಡೇ ಸಾಧನ: ವಿದ್ಯೆ , ಔಷಧಿ , ಇದೇ ಅವರ ಮಂತ್ರ 
ಕಾನ್ವೆಂಟ್ ಮಾದರಿಯ ಕೆಲಸ ನಮ್ಮಲ್ಲಿ ನಡೆಯಬೇಕು, ನಮ್ಮ ಹೆಣ್ಣು ಮಕ್ಕಳ 
ಕ್ಲಬ್ , ಸಮಾಜ ಎಂದು ಕಟ್ಟಿಕೊಳ್ಳುವುದನ್ನು ಕಂಡಾಗ ಇದು ಅನಾವಶ್ಯಕ 
ರಚನಾತ್ಮಕ ಕೆಲಸ ಮಾಡಿ' ಎಂದು ನಾನು ಹೇಳುತ್ತಿರುತ್ತೇನೆ. ನಮ್ಮ ಸಂಸ್ಕೃತಿ 
ಯನ್ನು ಉಳಿಸಬೇಕಾದವರು ನಮ್ಮ ಹೆಣ್ಣು ಮಕ್ಕಳೇ ” - ಎಂದರು. 


4 


ಈಗಿನ ಯುವಕರಲ್ಲಿ ಇಷ್ಟೊಂದು ಅಶಾಂತಿ, ಅಶಿಸ್ತು ಕಂಡುಬರುತ್ತಿದೆಯೆಲ್ಲ 
ಅದಕ್ಕೆ ಕಾರಣವೇನು ? ಪರಿಹಾರವೇನು ? 


ಸ್ವಾತಂತ್ರಾಂದೋಲನ ಕಾಲದಲ್ಲಿ ಜನ ನಾಯಕರು ವಿದ್ಯಾರ್ಥಿಗಳ 
ಯುವಜನರ ನೆರವು ಕೋರಿದರು. ಅದರಲ್ಲಿ ಭಾಗವಹಿಸಿದವರಿಗೆ ಒಂದು ಬಗೆಯ 
ಅಶಿಸ್ತಿನ ಜೀವನವೇ ಮೈಗಂಟಿತು . ಕಾನೂನನ್ನು ಮುರಿಯುವುದೇ ತಮ್ಮ ಜನ್ನ 
ಸಿದ್ದ ಹಕ್ಕೆಂಬ ಭಾವನೆ ಬೆಳಯಿತು. ಸ್ವಾತಂತ್ರ ಬಂದ ಮೇಲೆ ಈ ಭಾವನೆ 
ಯನ್ನು ಅಳಿಸಲು ನಮ್ಮ ನಾಯಕರು ಏನೂ ಮಾಡಲಿಲ್ಲ. ಆದ್ದರಿಂದ ಈ ಮನೆ 
ಧರ್ಮವೇ ಇವತ್ತಿಗೂ ನಿಂತಿದೆ. ಶ್ವೇಚ್ಛಾಚಾರವೇ ಸ್ವಾತಂತ್ರ ; ವಿಧೇಯತಯೆ ! 
ದಾಸ್ಯ ಎನ್ನುವ ಅಭಿಪ್ರಾಯವೇ ಯುವಜನಕ್ಕೆ ಆದರಣೀಯವಾಗಿದೆ. ಇ ದ ನು . 
ನಿವಾರಿಸಬೇಕಾದರೆ ಸಾರ್ವತ್ರಿಕ ಚಳವಳಿ ನಡೆಯಬೇಕು; ವ್ಯಾಪಕವಾದ ತರಬೇತಿ 
ದೊರಯಬೇಕು. ರಾಜಕಾರಣಿಗಳು ಯುವಜನರನ್ನು ತಪ್ಪು ದಾರಿಗೆ ಎಳೆಯುವುದು 
ನಿಲ್ಲಬೇಕು. ಈಗಲೂ ಅವರು ತಮ್ಮ ಸ್ವಾರ್ಥಕ್ಕೆ ಯುವಜನರನ್ನು ಉಪಯೋ 
ಗಸಿಕೊಳ್ಳುತ್ತಿದ್ದಾರೆ. 


ರಾಜಕಾರಣಿಗಳ ಸಂಚುಪ್ರವೇಶ ಈ ಒಂದು ರಂಗದಲ್ಲೇ ಅಲ್ಲ; ಜೀವನದ 
ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅವರ ದುಷ್ಪಭಾವ ಕಾಣುತ್ತಿದೆಯಲ್ಲ. ಅದಕ್ಕೆ ಮದ್ದಿ 
ಲ್ಲವೆ ? ಸ್ವಾಮಿಗಳವರಂಥ ಧರ್ಮಪೀಠಾಧಿಪತಿಗಳು ಸಮಾಜದ ಮೇಲೆ ಬೀರುತ್ತಿ 
ರುವ ಸಾತ್ವಿಕ ಪ್ರಭಾವವೆಲ್ಲಿ! ರಾಜಕಾರಣಿಗಳ ದುಷ್ಪಭಾವವೆಲ್ಲಿ ? : 


ಸಿದ್ದಗಂಗಾ 


16 


--- ಅದಕ್ಕೆ ಸ್ವಾಮಿಗಳವರು ಕೊಟ್ಟಿದ್ದು ನೇರವಾದ ಉತ್ತರ, ಗಾಂಧೀಜಿಯ 
ವರ ಮಾತಿನಲ್ಲಿ; ಲೌಕಿಕವನ್ನು ತ್ಯಜಿಸಿ, ವಿರಕ್ತಿಯ ಮಾರ್ಗ ಹಿಡಿದಿರುವ ಸ್ವಾರ್ಥ 
ರಹಿತರಾದ ಸಾಧು ಸಂತರನ್ನು ದೂರವಿಟ್ಟಿರುವುದೇ ಇವೊತ್ತು ರಾಜಕಾರಣ ಕೆಟ್ಟು 
ಹೋಗಿರುವುದಕ್ಕೆ , ಅಶುದ್ಧವಾಗಿರುವುದಕ್ಕೆ ಕಾರಣ . ಆದ್ದರಿಂದಲೇ ಅವರು ರಾಜ 
ಕಾರಣದಲ್ಲಿ ಸಕ್ರಿಯ ಪಾತ್ರ ವಹಿಸಿ ಅದನ್ನು ಶುದ್ಧಿಗೊಳಿಸಬೇಕಾದ ಅಗತ್ಯವಿದೆ.' 

ಸಮಯವಾಗಿತ್ತು . ಗಡಿಯಾರ ನೋಡಿಕೊಂಡಾಗ ಮುಕ್ಕಾಲು ಘಂಟೆ 
ಕಳೆದುಹೋಗಿತ್ತು . ನಮ್ಮ ಧನ್ಯವಾದ ಸ್ವೀಕರಿಸುತ್ತಾ ನಿಧಾನವಾಗಿ ಇನ್ನೊಮ್ಮೆ 
ಬನ್ನಿ ' ಎಂದು ನಗುಮೊಗದಿಂದ ನುಡಿದು ಸ್ವಾಮಿಗಳವರು ಎದ್ದರು. ಅವರ ಸೂಚ 
ನೆಯ ಮೇಲೆ ಬಂದ ತಣ್ಣನೆಯ ಎಳನೀರನ್ನು ಹೊಟ್ಟೆತುಂಬ ಕುಡಿದು ಏಳು ವ 
ಹೊತ್ತಿಗೆ ಅವರು ಅಲ್ಲಿಂದ ಕಣ್ಮರೆಯಾಗಿದ್ದರು. ಅವರಿಗಾಗಿ ಕಾಯುತ್ತ ನಿಂತಿದ್ದ 
ಹತ್ತಾರು ಅವಸರದ ಕೆಲಸಗಳಲ್ಲಿ ಯಾವುದು ಅವರನ್ನು ಕೈ ಬೀಸಿ ಕರೆದಿತ್ತೊ . 


ಎಲ್ಲವನ್ನು ನುಂಗುವದಾವದು? 


ಜರಾ ರೂಪಂ ಹರತಿ, ಧೈರ್ಯಮಾಶಾ 
ಮೃತ್ಯುಃ ಪ್ರಾಣಾನ್ , ಧರಚಲ್ಯಾನಸೂಯಾ 
ಕೊಧಃಶ್ರಿಯಂ ಶೀಲನುನಾರ್ಯ ಸೇನಾ 
ಹಿಯಂ ಕಾಮಃ ಸರ್ವ ಮೇವಾಭಿಮಾನಃ 


ಮುದಿತನವು ಸೌಂದರ್ಯವನ್ನು ಅಪಹರಿಸಿಬಿಡುತ್ತದೆ, ಆಶೆಯು ಧೈರ್ಯ 
ವನ್ನು , ಸಾವು ಜೀವನವನ್ನು , ಅಸೂಯೆಯು ಧರ್ಮಾಚರಣೆಯನ್ನು , ಸಿಟ್ಟು 
ಐಶ್ವರ್ಯವನ್ನು , ನೀಚಜನರ ಸೇವೆಯು ಶೀಲವನ್ನು ಅಪಹರಿಸುತ್ತವೆ. ಅದರಂತೆ 
ಕಾಮವು ನಾಚಿಕೆಯನ್ನು ಅಳಿದು ಮನುಷ್ಯನು ನಿರ್ಲಜ್ಜನಾಗಿ, ವ್ಯವಹರಿಸುವಂತೆ 
ಮಾಡುತ್ತದೆ, ದುರಭಿಮಾನವು ಎಲ್ಲವನ್ನು ನುಂಗಿ ನೀರು ಕುಡಿಯುತ್ತದೆ. 


ಮಹಾಭಾರತ 
ಸಂಗ್ರಹ : ಕಾಂತಾಚಾರ ಜೋಶಿ 


- ಆಗಸ್ಟ್ , 1983 


ಜಗದರ್ಶನ ಮಾಲೆ - ೩ 
ಅದೈತ ದರ್ಶನ 


ವಿದ್ವಾನ್ , ಎನ್ . ರಂಗನಾಥ ಶರ್ಮಾ , 


ವೇದಾಂತ ದರ್ಶನಗಳಲ್ಲಿ ಅದೈತ ದರ್ಶನವು ಅತ್ಯಂತ ಪ್ರಾಚೀನವೆಂದು 
ಹೇಳಬಹುದಾಗಿದೆ. ನ್ಯಾಯ , ವೈಶೇಷಿಕ, ಸಾಂಖ್ಯ , ಮೀಮಾಂಸಾ ದರ್ಶನಗಳ 
ಪ್ರಾಚೀನ ಗ್ರಂಥಗಳಲ್ಲಿ ತಮಗೆ ಪ್ರತಿಕಕ್ಷೆಗಳಾದ ವೇದಾಂತಿಗಳ ಸಿದ್ಧಾಂತವನ್ನು 
ಅನುಮೋದಿಸಿರುವುದುಂಟು. ಆ ಗ್ರಂಥಗಳಲ್ಲಿ ವೇದಾಂತವೆಂದರೆ ಅದೈತದರ್ಶನವೆಂದೇ 
ತಿಳಿದು ಅನುವಾದಿಸಿರುವುದರಿಂದ ಅದೈತವು ಅತ್ಯಂತ ಪ್ರಾಚೀನವೆನ್ನುವುದಕ್ಕೆ ಪುಷ್ಟಿ ದೊ 
ರೆಯುತ್ತವೆ. ಅವೈದಿಕ ದರ್ಶನಗಳೆನಿಸಿದ ಪುರಾತನ ಬೌದ್ದಜೈನ ಗ್ರಂಥಗಳಲ್ಲಿಯೂ 
ಸಹ ವೇದಾಂತವೆಂಬ ಹೆಸರಿನಿಂದ ಅದೈತ ದರ್ಶನವನ್ನೇ ಪರಾಮರ್ಶಿಸಿರುವುದ 
ರಿಂದ ಈ ಅಭಿಪ್ರಾಯ ದೃಢವಾಗುತ್ತದೆ. ಅಲ್ಲದೆ ಉಪಲಬ್ದ ವೇದಾಂತ ಭಾಷ್ಯ 
ಗಳಲ್ಲಿ ಶ್ರೀ ಶಂಕರಾಚಾರ್ಯರು ಭಾಷ್ಯವೇ ಅತಿ ಪ್ರಾಚೀನವೆಂಬುದು ಸರ್ವ 
ಸಮ್ಮತ. ಶ್ರೀ ಶಂಕರಚಾರ್ಯರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ಅದೈತ 
ವನ್ನು ವೇದಾಂತ ಸಿದ್ದಾಂತವೆಂದೂ ಔಪನಿಷದ ಸಿದ್ದಾಂತವೆಂದೂ ಹೇಳಿ, ಉಳಿದ 
ಸಾಂಖ್ಯಾ ದಿದರ್ಶನಗಳನ್ನು ವಿಸ್ತಾರವಾಗಿ ನಿರಾಕರಿಸಿದ್ದಾರೆ. ವೇದಾಂತ ದರ್ಶನ 
ದಲ್ಲಿ ದೈತಾದಿ ಭೇದಗಳಿದ್ದು ಎಂದು ಅವರ ಮಾವ ಗ್ರಂಥದಲ್ಲಿಯೂ ಸು ೪ ವು 
ದೊರೆಯುವುದಿಲ್ಲ, ಅದೈತದಲ್ಲಿಯೇ ಜ್ಞಾನಕರ್ಮ ಸಮುಚ್ಚಯವಾದ ಮುಂ 
ತಾದ ಅವಾಂತರ ಭೇದಗಳಿದ್ದು ವು , ದೈತವೇದಾಂತದ ನಾಮಮಾತ್ರ ನಿರ್ದೆ 
ಶವೂ ಶಂಕರ ಭಾಷ್ಯದಲ್ಲಿ ದೊರೆಯುವುದಿಲ್ಲ. 

- ಶ್ರೀ ಶಂಕರಾಚಾರೈರ ಕಾಲ ಕ್ರಿ . ಶ. ೮ ನೆಯ ಶತಮಾನವೆಂದು ಬಹು 
ಮಂದಿ ಐತಿಹಾಸಿಕರ ಮಾತು. ಆಚಾರ್ಯರು ಅದೈತ ಸಿದ್ದಾಂತದ ಸ್ಥಾಪಕರೆಂಬ 
ಹೇಳಿಕೆ ಸಾಧುವಲ್ಲ. ಇವರ ಪ ರ ಮ ಗು ರು ಗ ಳಾ ದ ಗೌಡಪಾದಾಚಾರ್ಯರ 
ಮಾಡೂಕ್ಯ ಕಾರಿಕೆಗಳಲ್ಲಿಯೇ ಅ ದೈತ ದರ್ಶನವು ವ್ಯವಸ್ಥಿತವಾಗಿರುವುದನ್ನು 
ಕಾಣಬಹುದು. ಸಂಪ್ರದಾವಿದ ಆಹುಃ ” ಎಂದು ಅಲ್ಲಲ್ಲಿ ಉಲ್ಲೇಖಿಸುವ ಶ್ರೀ 
ಶಂಕರಾಚಾರ್ಯರ ನುಡಿಗಳಿಂದ ಅದೈತವು ಸಿದ್ದಾಂತ ಗುರು ಶಿಷ್ಯ ಪರಂಪರೆಯ ಮೂಲಕ 
ದೀರ್ಘ ಕಾಲದಿಂದಲೇ ರೂಢಿಯಲ್ಲಿತೆಂದು ಹೇಳಬಹುದು, ಆದರೆ ಬೌದ್ದ ಸಾಂಖ್ಯಾದಿ 
ದರ್ಶನಗಳನ್ನು ವಿಸ್ತಾರವಾಗಿ ಖಂಡಿಸಿ ಈ ಸಿದ್ಧಾಂತಕ್ಕೆ ಒಂದು ವ್ಯವಸ್ಥಿತವಾದ 
ರೂಪವನ್ನಿತ್ತು ಪುನಃ ಪ್ರತಿಷ್ಠೆ ಮಾಡಿದವರು ಆಚಾರರೇ ಎನ್ನುವುದರಲ್ಲಿ ಯಾವ 
18 

ಸಿದ್ಧಗಂಗಾ 


ಸಂದೇಹವೂ ಇಲ್ಲ . 

ಆಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯ , ಉಪನಿಷತ್ ಭಾಷ್ಯ , ಗೀತಾ 
ಭಾಷ್ಯಗಳಲ್ಲಿಯೂ ವಿವೇಕಚೂಡಾಮಣಿ ಉಪದೇಶಸಾಹಸಿ ಮುಂತಾದ ಪ್ರಕರಣ 
ಗ್ರಂಥಗಳಲ್ಲಿಯೂ ಈ ಸಿದ್ದಾಂತವನ್ನು ಸ್ಪುಟವಾಗಿ ಪ್ರತಿಪಾದಿಸಿದ್ದಾರೆ. ಪದ್ಮಪಾ 
ದ ರ , ಪಂಚಪಾದಿಕಾ , ಸುರೇಶ್ವರಾಚಾರರ ನೈಷ್ಕರ್ಮಸಿದ್ದಿ , ಅಮಲಾನಂದರ 
ವೇದಾಂತ ಕಲ್ಪತರು, ಅಪ್ಪಯ್ಯ ದೀಕ್ಷಿತರ ಕಲ್ಪತರು ಪರಿಮಳ, ವಾಚಸ್ಪತಿವಿ 
ಶ್ರರ ಭಾವತೀ , ಪ್ರಕಾಶಾತ್ಮರ ಸಂಕ್ಷೇಪ ಶಾರೀರಿಕ, ವಿದ್ಯಾರಣ್ಯರ ಸಂಚದಶಿ , 
ಮಧುಸೂದನ ಸರಸ್ವತಿಗಳ ಅದೈತ ಸಿದ್ದಿ , ಶ್ರೀಹರ್ಷನ ಖಂಡನಖಂಡಖಾದ್ಯ 
ಇತ್ಯಾದಿಯಾಗಿ ಸಾವಿರಾರು ಗ್ರಂಥಗಳು ಅದೈತ ದರ್ಶನಕ್ಕೆ ಅಮೂಲ್ಯವಾಗಿ 
ಕಾಣಿಕೆಯನ್ನು ಸಲ್ಲಿಸಿವೆ. 
- ದರ್ಶನಗಳನ್ನು ಎರಡು ಗುಂಪಾಗಿ ವಿಂಗಡಿಸಬಹುದು . ಆತ್ಮವಿದೆ ಎನ್ನುವ 
ಅತ್ರಾ ಸ್ತಿತ್ವವಾದ ಒಂದು, ಆತ್ಮವಿಲ್ಲವೆನ್ನುವ ಆತ್ಮನಾಸ್ತಿತ್ವವಾದ ಇನ್ನೊಂದು. 
ಚಾರ್ವಾಕರೂ ಬೌದ್ದರೂ ಆತ್ಮನಾಸ್ತಿತ್ವವಾದಿಗಳು, ಜೈನ ಸಾ೦ಖ್ಯಾದಿಗಳು ಆತಾ 
ಸ್ಥಿತ್ವವಾದಿಗಳು. ಈ ಅಸ್ತಿತ್ವವಾದಿಗಳಲ್ಲಿ ಅದ್ವಿತಗಳನ್ನು ಬಿಟ್ಟು ಉಳಿದವರೆಲ್ಲ 
ಜೀವಾತ್ಮರು ಅನಂತ ಸಂಖ್ಯೆಯಲ್ಲಿದ್ದಾರೆಂದೂ ಆತ್ಮಾತಿರಿಕ್ತವಾಗಿ ಜಗತ್ತು ಇದೆ 
ಯೆಂದೂ ಹೇಳುತ್ತಾರೆ. ಅದೈತಿಗಳು ಮಾತ್ರ ಆತ್ಮವು ಆದ್ವಿತೀಯವಾಗಿ ಒಂದೇ 
ಇದೆಯೆಂದೂ ... 


ಬ್ರಹ್ಮವೇ ಒಂದೇ 
ಒ೦ 
ಜಸ್ಟ್ 


ಬ್ರಹ್ಮ ಸತ್ಯಂ ಜಗನ್ನಿಥ್ಯಾ ಜೀವೋ ಬ್ರಹ್ಮನನಾಪರಃ? 
( ಬ್ರಹ್ಮ ಒಂದೇ ಸತ್ಯವಾದುದು . ಜಗತ್ತೆಂಬುದು ಮಿಥ್ಯಾ ಸುಳ್ಳು , ಜೀವನು 
ಬ್ರಹ್ಮವೇ ಹೊರತು ಬೇರೆಯಲ್ಲ' ಎಂಬುದು ಅದೈತದರ್ಶನದ ಸಾರ . ಆದರೆ 
ನಮ್ಮ ಪ್ರತಿದಿನದ ವ್ಯವಹಾರದಲ್ಲಿ ನಾನಾಪದಾರ್ಥಗಳಿಂದ ಕೂಡಿದ ಜಗತೂ , 
ಅನಂತ ಜೀವಗಳೂ ಗೋಚರಿಸುತ್ತಿವೆ. ದೈತವು ಸ್ಪಷ್ಟವಾಗಿದೆ. ದೈತವಿಲ್ಲದೆ 
ವ್ಯವಹಾರವೇ ನಡೆಯುವುದಿಲ್ಲ. ಹೀಗೆ ಅತ್ಯಂತಸ್ಸಟವಾಗಿ ಭೇದವು ಕಾಣುತ್ತಿರು 
ನಾಗ ಆತ್ಮ ಒಂದೇ ಎನ್ನುವುದೂ ಜಗತ್ತು ಮಿಥ್ಯ ಎನ್ನುವುದೂ ಹೇಗೆಂಬ ಪ್ರಶ್ನೆ 
ಸಹಜವಾಗಿ ಹುಟ್ಟಿಕೊಳ್ಳುತ್ತದೆ. ಇದೀಗ ವಿಚಾರ ಮಾಡಬೇಕಾದ ವಿಷಯ . 
ಲೋಕದಲ್ಲಿ ಮಂದ, ಮಧ್ಯಮ , ಉತ್ತಮ ಎಂದು ಮೂರು ಬಗೆಯ ಅಧಿಕಾರಿಗಳಿ 
ರುತ್ತಾರೆ. ಅಧಿಕಾರಾನುಗುಣವಾಗಿ ಅವರಿಗೆ ಆಯಾ ಶಾಸ್ತ್ರದಲ್ಲಿ ಪ್ರವೇಶವುಂಟು. 
ಲೌಕಿಕಶಾಸ್ತ್ರಗಳಲ್ಲಿಯೇ ಈ ವ್ಯವಸ್ಥೆ ಇರುವಾಗ ಅಧ್ಯಾತ್ಮಶಾಸ್ತ್ರದಲ್ಲಿ ಇದು ಮುಖ್ಯ 
ವಾಗಿರುತ್ತದೆ. ಈ ಅಧಿಕಾರ ಭೇದದಿಂದ ವ್ಯವಹಾರಮಾರ್ಗ , ವಿಚಾರಮಾರ್ಗ , 
ವಿಜ್ಞಾನಮಾರ್ಗ- ಎಂದು ಮಾರ್ಗಗಳನ್ನು ಸೂಲವಾಗಿ ವಿಂಗಡಿಸಬಹುದು. 
ಆಗಸ್ಟ್ 1983 


- ೧ ವ್ಯವಹಾರ ಮಾರ್ಗ: ನಮ್ಮ ಜಾಗೃದವಸ್ಥೆಯೇ ವ್ಯವಹಾರದಲ್ಲಿ 
ಗಣ್ಯವಾಗಿದೆ. ಇದರಲ್ಲಿ ಪದಾರ್ಥಗಳೆಲ್ಲವೂ ವ್ಯಾವಹಾರಿಕವಾಗಿ ಸತ್ಯವೆಂದೇ ಪರಿ 
ಗಣಿಸಲ್ಪಡುತ್ತವೆ. ಧರ್ಮಶಾಸ್ತ್ರಾದಿಗಳೆಲ್ಲವೂ ವ್ಯವಹಾರದಲ್ಲಿರುವ ಮಂದಾಧಿಕಾರಿ 
ಗಳಿಗಾಗಿ ( ಅವಿದ್ವದ್ವಿಷಯಾಣಿ ಶಾಸ್ತ್ರಾಣಿ' ( ಶಾಸ್ತ್ರಗಳು ಬ್ರಹ್ಮಜ್ಞಾನಿಗಳಲ್ಲದವರಿ 
ಗಾಗಿ ” ಎಂದು ಶ್ರೀ ಶಂಕರಾಚಾದ್ಯರು ಅಲ್ಲಲ್ಲಿ ಉದ್ಯೋಷಿಸಿದ್ದಾರೆ. ಇದನ್ನನುಸರಿಸಿ 
ಪುಣ್ಯ ಪಾಪ, ಸ್ವರ್ಗನರಕ, ಈಶ್ವರಭಕ್ತ , ಗುರುಶಿಷ್ಯ , ಕ್ರಮ , ಪ್ರಮಾ ಣ , 
ಪ್ರಮೇಯ ಮುಂತಾದವು ವ್ಯವಸ್ಥಿತವಾಗಿವೆ . ದೈತವು ವ್ಯಾವಹಾರಿತ ಸತ್ಯ . ಎಲ್ಲಿ 
ಯವರೆಗೆ ಬ್ರಹ್ಮವಸ್ತುವಿನ ಅಪರೋಕ್ಷ ಜ್ಞಾನವಾಗುವುದಿಲ್ಲವೋ ಅಲ್ಲಿಯವರೆಗೆ ವಿಧಿ 
ನಿಷೇಧಶಾಸ್ತ್ರಗಳೆಲ್ಲವೂ ಪ್ರಮಾಣಗಳೇ .ನಿಗುಣ್ಯನಾದ ಬ್ರಹ್ಮಜ್ಞಾನಿಗೆ ಸರ್ವವೂ 
ಬ್ರಹ್ಮಮಯವಾಗಿ ತೋರುವುದರಿಂದ ವಿಧಿನಿಷೇಧಗಳಿಗೆ ಅವನು ವಿಷಯನೇ ಆಗು 
ವುದಿಲ್ಲ . ಆದ್ದರಿಂದ ಭಗವದ್ಗೀತೆಯಲ್ಲಿ : ತ್ರೆಗುಣ್ಯ ವಿಷಯಾಥೀವೇದಾಃನಿಗು 
ಜ್ಯೋಭವಾರ್ಜುನ” ಎಂದು ಭಗವಂತನು ಹೇಳಿರುತ್ತಾನೆ. 

೨ ವಿಚಾರ ಮಾರ್ಗ: ಜನ್ಮಾಂತರಾರ್ಜಿವಾದ ಪುಣ್ಯದಿಂದ ಮನುಷ್ಯ 
ನಿಗೆ ಸತ್ಸಂಗವೂ ಸದ್ದು ರುಲಾಭವೂ ಆಗುತ್ತದೆ. ಇದರಿಂದ ಅವನು ಶಾಸ್ವಾನುಸಾ 
ರಿಯಾದ ವಿಚಾರಮಾರ್ಗವನ್ನೇರುತ್ತಾನೆ. ಆತನಿಗೆ ನಿತ್ಯಾನಿತ್ಯವಸ್ತು ವಿವೇಕ, ಇಹಾ 
ಮುತ್ರಫಲಭೋಗವಿರಾಗ , ಶವಾದಿಷಟ್ಟ ಸಂಪತ್ , ಮುಮುಕ್ಷತ್ವ . ಎಂಬ ನಾಲ್ಕು 
ಸಾಧನಸಂಪತ್ತುಗಳು ಉಂಟಾಗುತ್ತವೆ. ಇವುಗಳ ಸಂಕ್ಷಿಪ್ತವಾದ ವಿವರಣೆ ಹೀಗೆ 


- ೧ . ನಿತ್ಯಾನಿತ್ಯವಸ್ತು ವಿವೇಕ:- ಪರಮತ್ಮನೊಬ್ಬನೇ ನಿತ್ಯ , ಉಳಿದುದೆಲ್ಲವೂ 
ಅನಿತ್ಯ , ನಾಶವಾಗತಕ್ಕದ್ದು ಎಂಬ ವಿವೇಕಬುದ್ದಿ . 

೨. ಇಹಾಮುತ್ರ ಫಲಭೋಗವಿರಾಗ:- ಮೇಲ್ಕಂಡ : ವಿವೇಕದಿಂದ ಇದು 
ಹುಟ್ಟುತ್ತದೆ. ( ಈ ಲೋಕದ ಸುಖವಾಗಲಿ ಸ್ವರ್ಗದ ಸುಖವಾಗಲಿ ನನಗೆ ಬೇಡ. 
ಇದು ಅನಿತ್ಯ , ದುಃಖಸಂಮಿಶ್ರ ' ಎಂಬ ಬುದ್ದಿ . 

- ೩ . ಶಮಾದಿಷಟ್ಟ ಸಂಪತ್ :- ಶನ , ದನ , ಉಪರತಿ, ತಿತಿಕ್ಷಾ , ಸಮಾ 
ಧಾನ, ಶ್ರದ್ದೆ ಇವು ಶಮಾದಿಷಟ್ಟಗಳು: ಶಮ - ಮನೋನಿಗ್ರಹ, ದನ - ಇಂದ್ರಿಯ 
ನಿಗ್ರಹ, ಉಪರತಿ - ವಿಷಯತ್ಯಾಗ ಸಮಾಧಾನ-ಶೀತೋಷ್ಣಾದಿಗಳನ್ನು ಸಹಿಸಿಕೊ 
ಳ್ಳುವ ಮನೋಭಾವ , ಶ್ರದ್ಧೆ - ಶಾಸ್ತ್ರದಲ್ಲಿಯ ಗುರುವಾಕ್ಯದಲ್ಲಿಯ ಅಚಲವಿಶ್ವಾಸ 
ಇವು ಎರಡನೆಯ ಸಾಧನವಾದ ಫಲಭೋಗ ವಿರಾಗದಿಂದ ಬರತಕ್ಕವು. 

೪ , ಮುಮುಕುತ್ತ : - ಇದು ಮುಕ್ತನಾಗಬೇಕೆಂಬ ತೀವ್ರವಾದ ಇಚ್ಛೆ. 
ಮೇಲ್ಕಂಡ ಮೂರು ಸಾಧನಗಳಿಂದ ಈ ಇಚ್ಛೆ ಹುಟ್ಟುತ್ತದೆ. 

ಸಿದ್ದಗಂಗಾ 


20 


ಈ ಸಾಧನಗಳಿಂದ ಮಿಶ್ರಸುವ ಮಧ್ಯಮಾಧಿಕಾರಿಯೂ ಶ್ರವಣಮನನಗಳಿಂದ 
ವ್ಯಾವಹಾರಿಕ ವಸ್ತುಗಳೆಲ್ಲವೂ ಮಿಥ್ಯ , ಅಸತ್ಯ , ದುರ್ನಿರೂಪ, ಅನಿರ್ವಚನೀಯ , 
ಮಾಯಾಕಲ್ಪಿತ, ಸ್ವಪ್ನದ ವಸ್ತುಗಳಂತೆ ಕ್ಷಣಿಕ , ಅಸಾರ, ಹೇಯ - ಎಂಬುದನ್ನು 
ನಿಶ್ಚಯಿಸಿಕೊಳ್ಳುತ್ತಾನೆ. ಇವನು ಪರೋಕ್ಷಜ್ಞಾನಿಯ ಮಟ್ಟಕ್ಕೆ ಏರಬಹುದು. 

೩ . ವಿಜ್ಞಾನ ಮಾರ್ಗ: ಎರಡನೆಯ ವಿಚಾರ ಮಾರ್ಗದಲ್ಲಿ ಚೆನ್ನಾಗಿ 
ಶ್ರಮಿಸಿದವನು ಈ ವಿಜ್ಞಾನಮಾರ್ಗವನ್ನೇರುತ್ತಾನೆ. ಇವನು ಉತ್ತರಾಧಿಕಾರಿ. 
ಜಾಗ್ರತ್ , ಸ್ವಪ್ನ ಸುಷುಪ್ತಿಗಳೆಂಬ ಅವಸ್ಥಾತ್ರಯಕ್ಕೆ ಸಾಕ್ಷಿಯಾಗಿರುವ ಮತ್ತು 
ಅವಸ್ಥಾತ್ರಯವಿಲ್ಲದ ತುರೀಯವಾದ ಪರಬ್ರಹ್ಮವೇ ನಾನೆಂಬ ಪರಿಶುದ್ದ ಜ್ಞಾನವನ್ನು 
ಈ ತನು ಪಡೆಯುತ್ತಾನೆ. ಈತನಿಗಾಗಿಯೇ ಶ್ರುತಿಯು ನೇತಿ ನೇತಿ' ಎಂಬ ಪ್ರತಿ 
ಷೇಧಮಾರ್ಗದಿಂದ ಆತ್ಮವ್ಯತಿರಿಕ್ತವಸ್ತು ಇಲ್ಲವೆಂದೂ ಆತ್ಮಸ್ವರೂಪವು ಅವರ್ಣನೀ 
` ಯವಾಗಿದ್ದು ಇದಲ್ಲ, ಇದಲ್ಲ?' ಎಂಬ ಪ್ರತಿಷೇಧ ಮಾರ್ಗದಿಂದಲೇ ಅ ದ ನ್ನು 
ಸಾಕ್ಷಾತ್ಕರಿಸಿಕೊಳ್ಳಬೇಕೆಂಬುದೂ ಉಪದೇಶಿಸುತ್ತದೆ. ಹೀಗೆ ಪರಿಶುದ್ದ ಜ್ಞಾನವನ್ನು 
ಪಡೆದವನು ಅಪರೋಕ್ಷಜ್ಞಾನಿ ಎನಿಸುತ್ತಾನೆ; ಇವನು ಜೀವನು . 


ಅಧಿಕಾರಿ ಭೇದದಿಂದ ಹೀಗೆ ಶಾಸ್ತ್ರವು ವ್ಯವಸ್ಥಿತವಾಗಿದೆ. ಆ ದ್ದ ರಿ೦ದ 
ಒಂದನ್ನೊಂದು ಕಲಬೆರೆಕೆಯಾಗಿ ತಿಳಿದುಕೊಂಡು ಅತಿಪ್ರಸಂಗದ ಶಂಕೆಯನ್ನು 
ಮಾಡತಕ್ಕದ್ದಲ್ಲ. 

ಅದೈತ ವೇದಾಂತದಲ್ಲಿ ಪದಾರ್ಥ ವಿಭಾಗ: ( ವ್ಯವಹಾರಾನುಸಾರಿ 
ಯಾದ ವಿಚಾರಮಾರ್ಗ) 


ತತ್ಯ , ಅತಮ್ಮ ಎಂದು ಪದಾರ್ಥವು ಎರಡು ವಿಧ. ತತ್ಯವೆಂದರೆ ಆತ್ಮ . 
ಆತನು ದೇಶಕಾಲಪರಿಚ್ಛೇದವಿಲ್ಲದ ವಿಭುವೂ ಶಾಶ್ವತವೂ ಆದ ಬ್ರಹ್ಮ , ಬ್ರಹ್ಮವು 
ಸಚ್ಚಿದಾನಂದಸ್ವರೂಪ, ಅದ್ವಿತೀಯ, ನಿತ್ಯಶುದ್ದ ಬುದ್ಧ ಮುಕ್ತ ಸ್ವರೂಪ, ಸಪ್ತ 
ಸ್ವರೂಪ, ನಿರ್ಗುಣ , ನಿಷ್ಕ್ರಿಯ , ಪ್ರಶಾಂತ. 

ತತ್ವಕ್ಕೆ ವ್ಯತಿರಿಕ್ತವಾದುದು ಅತ . ನಮಗೆ ತೋರಿಬರುವ ಪ್ರಪಂಚ 
ವೆಲ್ಲವೂ ಅ ತತ್ಯದಲ್ಲಿ ಸೇರುತ್ತದೆ. ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ನಮಗೆಗೋಚ 
ರಿಸುವ ಘಟ, ಪಟ ಅಶ್ವ -ಮೊದಲಾದದೆಲ್ಲವೂ ಅತತ್ವಗಳು. ಇವು ವ್ಯಾವಹಾ 
ರಿಕವಾಗಿ ಸತ್ಯಗಳೇ ಹೊರತು ಪಾರಮಾರ್ಥಿಕವಾಗಿ ಇವು ಮಿಥ್ಯಾ ಎಂದು ಅಭಿ 
ಪ್ರಾಯ. ಘಟವನ್ನು ನೋಡಿ ಇದು ಗಡಿಗೆ ಎನ್ನುತ್ತೇವೆ. ಮಣ್ಣಿನ ರೂಪಬದ 
ಲಿಸಿದಂತೆ ಅದಕ್ಕೆ ಚಿಪ್ಪು , ಗಡಿಗೆ -ಎಂಬ ವಿಭಿನ್ನ ನಾಮಗಳು ಬರುತ್ತವೆ. ಆದ್ದರಿಂ 
ದಲೇ ( ನಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತೇನ ಸತ್ಯಂ ' 


ಆಗಸ್ಟ್ 1983 


21 . 


ಎನ್ನುತ್ತದೆ ಶ್ರುತಿ, ಎಲ್ಲವೂ ಮಣ್ಣಿನ ವಿಕಾರ , ಮಾತಿನಿಂದ ಮಾತ್ರವೇ ಇದು 
ವಿಭಿನ್ನವಾಗಿದೆ. ವಾಸ್ತವವಾಗಿ ಮಣ್ಣೆಂಬುದೇ ಸತ್ಯ ! ಇದು ಒಂದು ದೃಷ್ಟಾಂತ 
ಮಣ್ಣಿನ ಮೂಲವೇನೆಂದು ಶೋಧಿಸುತ್ತ ಹೋದಾಗ ಅಖಂಡವಾದ ಬ್ರಹ್ಮವೊಂದೇ 
ಉಳಿವುದೆಂದು ತಾತ್ಸಲ್ಯ , ನಾಮರೂಪಗಳೆಲ್ಲವೂ ಕಲ್ಪಿತವಾದ್ದರಿಂದ ನಾಮರೂಪಾ 
ತ್ಮಕವಾದ ಜಗತ್ತು ಮಿಥ್ಯಾ . ಇದು ಅತ . 


ಅತವುಅನಿರ್ವಚನೀಯ , ಅತ್ಯಂತಾಸ ಶ್ರೀ ಎಂ ದು ಎ ರ ಡು ವಿಧ. 
ಘಟಾಪಟಾದಿ ವಸ್ತುಗಳು ಅನಿರ್ವಚನೀಯವೆಂದರೇನೆಂಬುದನ್ನು ಮುಂದೆ ಅನಿರ್ವಚ 
ನೀಯ ಖ್ಯಾತಿಯನ್ನು ಪ್ರಸ್ತಾಪಿಸಿದಾಗ ವಿವರಿಸಲಾಗುತ್ತದೆ. ಅನಿರ್ವಚನೀಯವು 
ವ್ಯಾವಹಾರಿಕ , ಪ್ರಾತಿಭಾಸಿಕ ಎಂದು ಎರಡು ವಿಧ. ವ್ಯವಹಾರಕ್ಕೆ ಗೋಚರಿ 
ಸುವ ಘಟಸವಾದಿಗಳು ವ್ಯಾವಹಾರಿಕ ಭ್ರಾಂತಿಯಿಂದ ಕಾಣುವ ರಜ್ಜು ಸರ್ಪ 
ಶಕ್ತಿ ರಜತ ಮೊದಲಾದವೂ ಸ್ವಪ್ನದಲ್ಲಿ ಗೋಚರಿಸುವ ವಸ್ತುಗಳೂ ಪ್ರಾತಿಭಾಸಿಕ 
ವ್ಯಾವಹಾರಿಕ ಪ್ರಮಾಣಗಳಿಗೂ ವಿದ್ಯೆ ಎನಿಸಿ ಪ್ರತಿಭಾಸಕ್ಕೆ ತೋರಿಕೆಗೆ ಮಾತ್ರ 
ವಿಷಯವಾಗುವುದರಿಂದ ಇವು ಪ್ರಾತಿಭಾಸಿಕಗಳು. 


* ಶಶಶೃಂಗ , ಗಗನಕುಸುಮ , ಕೂರ್ಮಕ್ಷೀರ-ಮೊದಲಾದವು ಅತ್ಯಂತ ಸರ್ತ , ಈ 
ಶಬ್ದಗಳನ್ನು ಹೇಳಿದಾಗ ಅರ್ಥ ಮಾತ್ರದ ಪ್ರತೀತಿಯಾಗುತ್ತದೆ. ವ್ಯವಹಾರದಲ್ಲಿ 
ಇವು ಇಲ್ಲ. ಈ ಪ್ರತೀತಿಗೆ ( ವಿಕಲ್ಪ ' ಎಂದು ಪಾರಿಭಾಷಿಕವಾದ ಹೆಸರು. ಈ 
ವಿಕಲ್ಪಗೋಚರವಾದ ಪದಾರ್ಥ ಅತ್ಯಂತಾಸತ್ , 


ಇವುಗಳಲ್ಲಿ ಅತ್ಯಂತಾಸತ್ತನ್ನು ಪರೀಕ್ಷಿಸಬೇಕಾದ್ದಿಲ್ಲ. ಇಲ್ಲದನ್ನು ಪರೀಕ್ಷಿಸು 
ವುದಾದರೂ ಏಕೆ ? ಪ್ರಾತಿಭಾಸಿಕವು ತಾತ್ಕಾಲಿಕವಾಗಿ ಸತ್ಯವೆನಿಸಿದರೂ ಪರೀಕ್ಷಿಸಿ 
ದಾಗ ವ್ಯವಹಾರದಲ್ಲಿ ಮಿಥೈಯೇ . ಹಾಗೆಯೇ ವ್ಯಾವಹಾರಿಕವಾಗಿ ಸತ್ಯವೆನಿಸಿರು 
ವುದೂ ಪರಮಾರ್ಥದಲ್ಲಿ ಜ್ಞಾನಿಗೆ ಮಿಥೈಯೆಂದು ನಿಶ್ಚಿತವಾಗುವುದು. 


ಪರೀಕ್ಷೆಗೆ ಉಪಯುಕ್ತವಾದವು ಪ್ರಮಾಣಗಳು. ಪ್ರತ್ಯಕ್ಷ , ಅನುಮಾನ, 
ಉಪಮಾನ, ಅರ್ಥಾಪತ್ತಿ , ಅನುಪಲಬ್ಬಿ , ಶಬ್ದ - ಎಂಬಿವು ಪ್ರಮಾಣಗಳು. ಉಸ 
ನಿಷದ್ರೂಸವಾದ ಶಬ್ದ ಪ್ರಮಾಣವು ಉಳಿದೆಲ್ಲ ಪ್ರಮಾಣಗಳಿಗಿಂತ ಪ್ರಬಲವಾದುದು 
- ವ್ಯವಹಾರೇ ಭಟ್ಟನಯಃ' ಎಂಬ ಉದೋಷದಂತೆ ವೇದಾಂತಿಗಳು ಭಟ್ಟ ಮೀ 
ಮಾಂಸಕರ ಮತಿವನ್ನನುಸರಿಸಿ ಹಲವಾರು ವ್ಯವಸ್ಥೆಗಳನ್ನು ಒಪ್ಪುತ್ತಾರೆ. ಅಲ್ಲಲ್ಲಿ 
ನ್ಯಾಯವೈಶೇಷಿಕಮತಗಳನ್ನು ವಾದಗ್ರಂಥಗಳಲ್ಲಿ ಅಂಗೀಕರಿಸಿರುವುದು ಕಂಡುಬರುತ್ತದೆ 
ಸೃಷ್ಟಿ ಪ್ರಕಾರವನ್ನು ಹೇಳುವಾಗ ಸಾಂಖ್ಯ ಮತದ ಕೆಲವು ಅಂಶಗಳನ್ನೂ ಸಾಧನ 


22 


ಸಿದ್ದಗಂಗಾ 


ಪ್ರಕಾರಗಳನ್ನೂ ಸಾಧನ ಪ್ರಕಾರಗಳನ್ನೂ ಹೇಳುವಾಗಿ ಯೋಗಮತವನ್ನು ಅಂಗೀ 
ಕರಿಸಿದ್ದಾರೆ. ಆಯಾ ದಾರ್ಶನಿಕರೇ ಒಪ್ಪಿದ ವ್ಯವಸ್ಥೆಯನ್ನನುಸರಿಸಿ ಆ ಎಲ್ಲ 
ಇತರ ದರ್ಶನಗಳನ್ನು ಖಂಡಿಸುವ ಒಂದು ದಿಟ್ಟ ನಿಲವು ಅದ್ವಿತವಾದ ಗ್ರಂಥಗ 
ಇಲ್ಲದೆ, ವ್ಯವಹಾರವೆಲ್ಲವೂ ಕಲ್ಪಿತವಾದ್ದರಿಂದ ವ್ಯಾವಹಾರಿಕ ವ್ಯವಸ್ಥೆ ಹೀಗೆಯೇ 
ಇರಬೇಕೆಂಬ ನಿರ್ಭಧವಿಲ್ಲ. ಉದಾಹರಣೆಗೆ, ಅಭಾವವೆಂಬ ಪದಾರ್ಥವನ್ನೊಪ್ಪ 
ಬೇಕೆ ? ಬೇಡವೆ ? ಗುಣಾತಿರಿಕ್ತವಾದ ದ್ರವ್ಯವೆಂಬುದುಂಟಿ ? ಅಥವಾ ಗುಣಸ 
ಹವೇ ದ್ರವ್ಯವೊ ? ಎರಡೂ ಪಕ್ಷಗಳನ್ನ೦ಗೀಕರಿಸಿ ವಾದ ಮಾಡಿರುವ ಸಂದರ್ಭ 
ಅದೈತ ಗ್ರಂಥಗಳುಂಟು. 


ಸೃಷ್ಟಿ : ವೇದಾಂತದಲ್ಲಿ ಪ್ರಪಂಚದ ಸೃಷ್ಟಿ ಕ್ರಮವು ಬಹುಶಃ ಸಾಂಖ್ಯ ಮತ 
ದಂತೆಯೇ ಇದೆ. ಸಾಂಖ್ಯರು ಪುರುಷ , ಪ್ರಕೃತಿ ಎಂಬ ಎರಡು ಮೂಲಪದಾರ್ಥಗಳ 
ನೊಪ್ಪುತ್ತಾರೆ. ಪುರುಷನೆಂದರೆ ಜೀವಾತ್ಮ ; ಇವನು ನಿರ್ಗುಣ, ಉದಾಸೀನ, 
ಅಕ ರ್ತ , ಜೀವಾತ್ಮರು ವಸ್ತುತಃ ಅನಂತ ಸಂಖ್ಯೆಯಲ್ಲಿದ್ದಾರೆ. ಅವ್ಯಕ್ತವಾದ ಪ್ರಕೃತಿ 
ಯಿಂದವ್ಯಕ್ತವಾದ ಸಕಲ ಪ್ರಪಂಚದ ಸೃಷ್ಟಿಯೂ ಆಗಿದೆಯೆಂದು ಸಾಂಖ್ಯರ ಸಿದ್ದಾಂತ. 


ಆತ್ಮನು ನಿರ್ಗುಣ ಉದಾಸೀನ, ಅಕರ್ತ ಎಂಬುದು ಅದ್ವದರ್ಶನಕ್ಕೂ 
ಮಾನ್ಯವಿದೆ. ಆದರೆ ಜೀವಾತ್ಮರು ವಸ್ತು ತಃ ಅನಂತರೆಂಬುದುಅತಿಗಳಿಗೆ ಸಂವತ 
ವಲ್ಲ. ಕೇವಲ ಉಪಾಧೀಭೇದದಿಂದ ಜೀವರು ಅನಂತಸಂಖ್ಯೆಯಲ್ಲಿರುವಂತೆ ಭಾಸ 
ವಾಗುತ್ತದೆ. ಪ್ರಕೃತಿ ಪುರುಷರ ಆಚೆಗೆ ಪರಬ್ರಹ್ಮನೆಂಬ ಒಂದೇ ಮೂಲತತ್ಯವಿದೆ. 
ಈ ಪರಬ್ರಹ್ಮದಿಂದಲೇ ಪ್ರಕೃತಿ ಪುರುಷ ಮೊದಲಾದವು ಹುಟ್ಟಿದೆ. ಸಾಂಖ್ಯ ಮತದಲ್ಲಿ 
ಪ್ರಕೃತಿಯು ಸ್ವತಂತ್ರ , ವೇದಾಂತದ ದರೋ ಇದು ಸ್ವತಂತ್ರವಲ್ಲ, ಪರಮೇಶ್ವರನ 
ಇಚ್ಛೆಗೆ ಒಳಪಟ್ಟು ದು . ಪ್ರಕೃತಿಯನ್ನು ವೇದಾಂತ ಪರಿಭಾಷೆಯಲ್ಲಿ ಮಾಯೆ ಎನ್ನು 
ತ್ತಾರೆ. ಸಾಂಖ್ಯರು ಈಶ್ವರನನ್ನು ಒಪ್ಪುವುದಿಲ್ಲ, ಅದೈತಿಗಳು ಒಪ್ಪುತ್ತಾರೆ. ಮಾಯೋ 
ಸಹಿತ ಚೈತನ್ಯವೇ ಈಶ್ವರ. 

ಪ್ರಕೃತಿಯು ಸತ್ವರಜಸ್ತಮೋ ಗುಣಗಳೆಂಬ ಗುಣತ್ರಯ ರೂಪವಾದದ್ದು 
ಇದಕ್ಕೆ ಅವ್ಯಕ್ತವೆಂದೂ ಹೆಸರು. ಅವ್ಯಕದಿಂದ ಮಹತ್ , ಮಹತ್ತಿನಿಂದ ಅಹಂಕಾರ , 
ಅಹಂಕಾರದಿಂದ ಶಬ್ದ , ಸ್ಪರ್ಶ , ರೂಪ, ರಸ, ಗಂಧಗಳೆಂಬ ಪಂಚತನ್ಮಾತ್ರೆಗಳು 
ಕ್ರಮವಾಗಿ ಉದಿಸಿದವು. ಶಬ್ದದಿಂದ ಸ್ಪರ್ಶ, ಸ್ಪರ್ಶದಿಂದ ರೂಪ, ಹೀಗೆ ಇವು 
ಆಕಾಶಾದಿಪಂಚಮಹಾಭೂತಗಳ ಸೂಕ್ಷ್ಮರೂಪಗಳು . ಇವು ತ್ರಿಗುಣಾತ್ಮಕ ಪ್ರಕೃತಿ 
ಜನ್ಯವಾದ್ದರಿಂದ ಒಂದೊಂದರಲ್ಲಿಯೂ ಮೂರು ಗುಣಗಳು ಸೇರಿಕೊಂಡಿವೆ. ಈ 
ತನ್ಮಾತ್ರೆಗಳ ಸುಗುಣಾಂಶದಿಂದ ಅಂತಃಕರಣ ಉದಿಸಿತು . ವೃತ್ತಿಭೇದದಿಂದ ಇದು 
ಮನಸ್ಸು , ಬುದ್ಧಿ , ಚಿತ್ರ , ಅಹಂಕಾರ ಎಂದು ನಾಲ್ಕು ವಿಧವಾಗಿವೆ. ಇದು ಪಂಚ 
ಆಗಸ್ಟ್ , 1983 

23 


ತನ್ಮಾತ್ರೆಗಳ ಸಮಷ್ಟಿ ರೂಪ. ಅವುಗಳ ಸತ್ತಾಂಶದಿಂದಲೇ ವೃಷ್ಟಿರೂಪದಲ್ಲಿ ಪಂಜ 
ಜ್ಞಾನೇಂದ್ರಿಯಗಳು ಹುಟ್ಟಿದವು. ಹೀಗೆಯೇ ಶಬ್ದಾದಿಗಳ ರಜೋಗುಣಾಂಶದಿಂದ 
ಸಮಷ್ಟಿರೂಪದಲ್ಲಿ ವ್ಯಾನ, ಉದಾನ, ಸಮಾನ, ಪ್ರಾಣ, ಅಪಾನಗಳೇ ಬ ಸಂಶ 
ವಾಯುಗ ೧ ವೃಷ್ಟಿರೂಪದಲ್ಲಿ ವಾಕ್ , ಪಾಣಿ, ಪಾದ , ಗುಹ್ಯ ಗುದಗಳೆಂಬ 
ಪಂಚ ಕರ್ಮೇಂದ್ರಿಗಳೂ ಉದಿಸಿದವು. ಇಲ್ಲಿ ಕರ್ಮೇಂದ್ರಿಯಗಳೆಂದರೆ ಕೈ ಕಾಲ 
ಮೊದಲಾದ ಸೂಲೇಂದ್ರಿಯಗಳೆಲ್ಲ ಇವುಗಳಲ್ಲಿ ಅಂತರ್ಗತವಾಗಿ ಇವುಗಳಿಗೆ ಶಕಿ 
ಯ ಯುವ ಸೂಕ್ಷೇ೦ದ್ರಿಯ . 

ಅಂತಃಕರಣ ಚತುಷ್ಟಯ , ಜ್ಞಾನೇಂದ್ರಿಯ ಪಂಚಕ , ಕರ್ಮೇಂದ್ರಿಯ ಪಂಚಕ 
ವಾಯು ಪಂಚಕ ಈ ೧೯ ತತ್ವಗಳು ಸೇರಿದ ಸಮೂಹಕ್ಕೆ ಸೂಕ್ಷ್ಮ ಶರೀರವೆಂದೂ 
ಲಿಂಗ ಶರೀರವೆಂದೂ ವ್ಯವಹಾರವಿದೆ. 
- ಪಂಚತನ್ಮಾತ್ರೆಗಳ ತಮೋಗುಣಾಂಶದಿಂದ ಆಕಾಶಾದಿ ಪಂಚಮಹಾಭೂತ 
ಗಳು ಹುಟ್ಟಿದವು. ಇವುಗಳಿಂದ ಪ್ರಾಣಿಗಳ ಸ್ಕೂಲಶರೀರದ ಉತ್ಪತ್ತಿ, ಆ ವಿದ್ಯೆ 
ಕಾರಣಶರೀರವೆಂದು ಹೆಸರಿದೆ ಈ ಸ್ಕೂಲ, ಸೂಕ್ಷ್ಮ , ಕಾರಣ ಶರೀರಗಳನ್ನು ತ್ರಿಪು 
ಗಳೆಂದೂ ಈ ತ್ರಿಪುರಗಳ ಅಭಿಮಾನವನ್ನು ನಾಶಮಾಡಿ ಮೋಕ್ಷವನ್ನೀಯುವ ಸ 
ಮಾತ್ಮನನ್ನು ತ್ರಿಪುರಾಂತಕೇಶ್ವರ ಎಂದೂ ಪುರಾಣಗಳಲ್ಲಿ ವರ್ಣಿಸಿದೆ. 

ಪಂಚೀಕರಣ : ಪಂಚೀಕರಣವೇನೆಂದರೆ ಐದಾಗಿ ವಿಭಾಗಿರುವುದೆಂದು ಅರ್ಥ 
ಸ್ಕೂಲಸ್ಪಷ್ಟಿಯನ್ನು ನಿರೂಪಿಸುವುದಕ್ಕಾಗಿ ಈ ಪ್ರಕ್ರಿಯೆಯನ್ನು ಬಳಸಲಾಗಿದೆ. ಶಬ್ದ 
ತನ್ಮಾತ್ರೆಗಳ ತಾಮಾಸಾಂಶದಿಂದ ಹುಟ್ಟಿದ ಆಕಾಶಾದಿ ಪಂಚಮಹಾಭೂತಗಳ 
ಪರಸ್ಪರ ಸಂಮಿಶ್ರವಾಗಿ ಸ್ಕೂಲ ಜಗತ್ತಿಗೆ ಕಾರಣವಾದವು ಎಂದು ಸಾರಾಂಶ. ಆಕಾರ 
ದಲ್ಲಿ ಶುದ್ಧಾಕಾಶದ ಅರ್ಧಭಾಗ ಉಳಿದಿದೆ. ಉಳಿದ ಅರ್ಧವು ನಾಲ್ಕು ಭಾಗಗಳಾಗಿ 
ವಾಯು ಮೊದಲಾದ ಇತರ ನಾಲ್ಕು ಭೂತಗಳಲ್ಲಿ ಸೇರಿದೆ . ಇದೇ ರೀತಿಯಲ್ಲಿ ಇತ 
ಭೂತಗಳು ವಿಭಕ್ತವಾಗಿ ಉಳಿದ ನಾಲ್ಕು ಭೂತಗಳಲ್ಲಿ ಸೇರಿಕೊಂಡಿವೆ. ಆತ್ಮ 
ಆಕಾಶಃ ಸಂಭೂತಃ, ಆಕಾಶಾದಾಯುಃ, ವಾಯೋರಗ್ನಿಃ ಇತ್ಯಾದಿ ತೈತ್ತಿರೀಯ ಶ್ರು . 
ಯನ್ನು ಆಧರಿಸಿ ಈ ಪಂಚೀಕರಣ ಪ್ರಕ್ರಿಯೆ ಬಂದಿದೆ. ಛಾಂದೋಗ್ಯದ ಆರನೆಯ 
ಅಧ್ಯಾಯದಲ್ಲಿ ತೇಜಸ್ಸು , ಜಲ, ಪೃಥ್ವಿ, ಈ ಮೂರರ ಸ್ಪಷ್ಟಕ್ರಮವನ್ನು ಹೇಳಿದ್ದು 
ಇದಕ್ಕೆ ತ್ರಿವೃತ್ಕರಣವೆಂದು ಹೆಸರಿದೆ. ಹೇಗಿದ್ದರೂ ತಾತ್ಸಲ್ಯವು ಒಂದೇ ಎಂದು 
ಸಿದ್ದಾಂತ, ಸೃಷ್ಣಾದಿ ಪ್ರಪಂಚದ ವಿವರಣೆ ವೇದಾಂತಕ್ಕೆ ಮುಖ್ಯ ತಾತ್ಪರನಲ್ಲಿ 
ವೆಂದೂ ಅದರಿಂದ ಯಾವ ಪುರುಷಾರ್ಥವೂ ದೊರೆಯದೆಂದೂ ಶ್ರೀ ಶಂಕರಾಚಾರದ 
ಹೇಳಿದ್ದಾರೆ. ನಹ್ಯಯಂ ಸೃಷ್ಟಾದಿ ಪ್ರಪಂಚವಿಷಯಃ ಪ್ರತಿಪಿಪಾದ 
ಯಿಷಿ ತಃ ನಹಿತತ್ಪತಿಬದ್ಧಃ ಕಶ್ಚಿತ್ ಪುರುಷಾರ್ಥ ದೃಶ್ಯ ತೇ ಶೂಯತೆ 
ನಾಸ ಭಾ ೧ - ೪- ೧೪) . 

ಸಿದ್ದಗಂಗೆ 


0. 


24 


ಪ್ರಳಯ : ಪ್ರಳಯವು ನಿತ್ಯ , ನೈಮಿತ್ತಿಕ, ಪ್ರಾಕೃತ, ಆತ್ಯಂತಿಕ - ಎಂದು 
ನಾಲ್ಕು ವಿಧ. ಪ್ರತಿದಿನವೂ ಜೀವರಿಗೆ ಒದಗುವ ಸುಷುಪ್ತಿ ನಿತ್ಯ ಪ್ರಳಯ . ಇದರಲ್ಲಿ 
ಜೀವರ ಸಮಸ್ತ ಶಕ್ತಿಗಳು ಕಾರಣರೂಪದಲ್ಲಿರುತ್ತವೆ. ಜಾಗ್ರತ್ತಿನಲ್ಲಿ ಕಾರರೂಪಕ್ಕೆ 
- ಬರುತ್ತವೆ. ಸುಷುಪ್ತಿಯಲ್ಲೂ ಕಾರಣರೂಷದಿಂದ ಇರುವ ಪ್ರಯುಕ್ತ ಪಾಪ, ಪುಣ್ಯ , 
ಸ್ಮೃತಿ- ಮೊದಲಾದುವುಗಳಿಗೆ ಬಾಧೆ ಇಲ್ಲ. 

ಬ್ರಹ್ಮನ ಅಹೋರಾತ್ರಿಗಳಲ್ಲಿ ನಡೆಯುವ ಲೋಕತ್ರಯಪ್ರಳಯವೇ ನೈಮಿತ್ತಿಕ 
ಪ್ರಳಯ , ಇದು ವುರಾಣ ಪ್ರಸಿದ್ದ. ಪ್ರಕೃತಿಯೆಂಬ ಮಾಯೆಯಲ್ಲಿ ಬ್ರಹ್ಮಾಂಡವು 
* ಲೀನವಾಗುವುದು ಪ್ರಾಕೃತಪ್ರಳಯ . ಇದು ಜೀವನ್ಮುಕರಿಗೆ ಲಭಿಸತಕ್ಕದ್ದು , ಇವ 
ರಿಗೆ ಪ್ರಾರಬ್ಧ ಕರ್ಮಲೇಶವಿರುವುದರಿಂದಲೋಕಾನುಗ್ರಹಕ್ಕಾಗಿ ಶಾಸ್ರೋಪದೇಶವನ್ನು 
ಮಾಡುತ್ತಿರುವರು. ಆತ್ಯಂತಿಕ ಪ್ರಳಯವೆಂದರೆ ಮೋಕ್ಷ; ವಿದೇಹಕೈವಲ್ಯ , ಬ್ರಹ್ಮ 
ಸಾಕ್ಷತ್ಕಾರದಿಂದಾಗುವ ಅವಿದ್ಯಾನಿವೃತ್ತಿಯೇ ಇದು. 
- ಈಶ್ವರ: ಅದೈತದರ್ಶನದಲ್ಲಿ ಸರ್ವಜ್ಞನೂ ಸರ್ವಶಕ್ತನೂ ಅಂತರ್ಯಾ 
- ಮಿಯ ಜಗನ್ನಿಯಾಮಕನೂ ಆದ ಈಶ್ವರನಿದ್ದಾನೆಂದು ಒಪ್ಪಲಾಗಿದೆ . ಈಶ್ವರ 
ನೆಂದರೆ ಈಶಿತವ್ಯನಾದ ಎಂದರೆ ನಿಯಮ್ಯವಾದ ಜಗತ್ತು ಇರಬೇಕು. ಜಗತ್ತು 
ನಾಯಕಲ್ಪಿತವಾದ್ದರಿಂದ ಈಶ್ವರನು ಮಾಯೋಪಾಧಿಯೆಂದು ಅಂಗೀಕರಿಸಬೇಕು 
ಜಗತ್ಕಾರಣವಾದ ಬ್ರಹ್ಮವೇ ಜಗತ್ತಿನ ಅಪೇಕ್ಷೆಯಿಂದ ಈಶ್ವರನೆನಿಸುತ್ತದೆ. ಸಂಸಾ 
ರಕ್ಕೆ ಬೀಜವಾದ ಮಾಯೆ, ಶಕ್ತಿ ಅಥವಾ ಪ್ರಕೃತಿಯನ್ನು ಸ್ವಾಧೀನಪಡಿಸಿಕೊಂಡಿರುವ 
ಮಾಯಾ ವಿಶಿಷ್ಟ ಬ್ರಹ್ಮವೇ ಈಶ್ವರ. ' ಮಾಯಾಂತು ಪ್ರಕೃತಿ೦ ವಿದ್ಯಾತ್ ಮಾಯಿ 
ನಂತು ಮಹೇಶ್ವರಂ' ( ಅವಿದ್ಯಾಕೃತನಾಮರೂಪೋಪಾಧ್ಯನುರೋಧೀ ಈಶ್ವರಃ 
( ಸೂ . ಭಾ . ೨- ೧- ೧೪). ಈಶ್ವರನು, ' ಶಾಸ್ತ್ರಯೋನಿ' ಎಂದರೆ ವೇದಗಳ ಉದ್ದ ಮ 
ಸ್ಥಾನ. ಈಶ್ವರನು ಮಾಯಾಶಕಿ ಗೆ ಒಡೆಯ , ಜೀವರಾದರೋ ಅದಕ್ಕೆ ಅಧೀನರು, 
ಅಲ್ಪಜ್ಞರು, ಅಲ್ಪಶಕ್ತರು. 


ಈಶ್ವರನು ಒಬ್ಬನೇ ಲೋಕಾನುಗ್ರಹಕ್ಕಾಗಿ-- ಭಕ್ತರ ಉದ್ದಾರಕ್ಕಾಗಿ ಆತನು 
ತನ್ನ ಮಾಯೆಯಿಂದ ವಿಭಿನ್ನ ರೂಪಗಳನ್ನು ತಳೆಯಬಹುದು ಜಗತ್ತಿನಲ್ಲಿ ಅವತರಿಸ 
ಬಹುದು. ಈಶ್ವರನ ಉಪಾಸನೆಯಿಂದ ಜೀವರಿಗೆ ಕಲ್ಯಾಣಉಂಟು. ದೈವಭಕ್ತಿ 
ಮೋಕ್ಷಸಾಧನಗಳಲ್ಲಿ ಉತ್ತಮವಾದುದು. ಈಶ್ವರಾನುಗ್ರಹಾದೇವ ಪುಂಸಾಮದ್ಯೆತ 
ವಾಸನಾ ' ( ಪಂಚದಶೀ ) 
- ಈಶ್ವರನು ಜಗತ್ತಿಗೆ ಕಾರಣನೆಂ ದಾಗ ಮಾಯೆಯನ್ನು ಪ್ರಧಾನವಾಗಿಟ್ಟು 
| ಉಪಾದಾನಕಾರಣನೆಂದೂ ಚೈತನ್ಯವನ್ನು ಪ್ರಧಾನವಾಗಿ ತಿಳಿದು ನಿಮಿತ್ತ ಕಾರಣ 
ನೆಂದೂ ಗ್ರಹಿಸಬೇಕು. ಏಕೆಂದರೆ, ಮಾಯಾವಿಶಿಷ್ಟ ಚೈತನ್ಯವೇ ಈಶ್ವರ. 
ಆಗಸ್ಟ್ , 1983 


25 


ಜೀವ: ಪ್ರತಿಯೊಬ್ಬರಲ್ಲಿಯೂ ' ನಾನು ” ಎಂಬ ಅಹಂಪ್ರತ್ಯಯಗಮ್ಮನಾದ 
ಆತ್ಮನೇ ಜೀವ. ಈಶ್ವರನಾದರೋ ಜೀವನನ್ನು ತನ್ನ ಚೈತನ್ಯದಿಂದ ಬೆಳಗುತ್ತಿರುವ 
ಸಾಕ್ಷಿ ಜೀವನು ಈಶ್ವರನಾದ ಸಾಕ್ಷಿಗೆ ವಿಷಯ . ಜೀವನು ದೇಹಾದಿಸ೦ಘಾತ 
ದಲ್ಲಿರುವವನು . ಸುಖದುಃಖಗಳನ್ನು ಅನುಭವಿಸತಕ್ಕವನು. ಪ್ರತಿದೇಹಕ್ಕೂ ಒಬ್ಬ 
ನಾಗಿ ಅನಂತಸಂಖ್ಯೆಯಲ್ಲಿದ್ದಾನೆ. ಸೂರನು ಒಬ್ಬನೇ ಆದರೂ ವಿಭಿನ್ನ ಜಲಾಶಯ 
ಗಳಲ್ಲಿ ಕಾಣುವ ಸೂಯ್ಯಪ್ರತಿಬಿಂಬಗಳು ಹೇಗೆ ಅನಂತವೋ ಹಾಗೆ, ಈತನು ವ್ಯವ 
ಹಾರದೃಷ್ಟಿಯಿಂದ ಮಾತ್ರ ದೇಹಸಂಬಂಧ ಉಳ್ಳವನು . ನಾನು ನನ್ನ ವು' ಎಂಬ 
ಅಭಿಮಾನ ಈತನಿಗೆ ದೇಹೇಂದ್ರಿಯಗಳಲ್ಲಿದೆ. ಬ್ರಹ್ಮವೇ ಜೀವವಾಗಿ ತೋರುತ್ತದೆ. 
ಇದನ್ನು ಆತ್ಮಭ್ಯಾಸವೆಂದೂ ಅಂತಃಕರಣ ಸಹಿತ ಚೈತನ್ಯವೆಂದೂ ಹೇಳುತ್ತಾರೆ. 
ಜೀವನಿಗೆ ಜನನಮರಣಗಳಿಲ್ಲ. ಜನನವೆಂದರೆ ಶರೀರ ಸಂಯೋಗ, ಮರಣವೆಂದರೆ 
ಶರೀರವಿಯೋಗ. 


ಜೀವನಿಗೆ ಬ್ರಹ್ಮಸ್ವಭಾವವೇ ಇದೆಯಾದ್ದರಿಂದ ಅವನು ಜ್ಞಾನಸ್ವರೂಪನೇ . 
ಹಾಗಾದರೆ ಇಂದ್ರಿಯಗಳಿಂದ ಆಗಬೇಕಾದದ್ದೇನು ? ಎನ್ನಬಹುದು. ರೂಪ, ಗಂಧ 
ಮುಂತಾದ ವಿಷಯ ವಿಶೇಷವನ್ನು ವಿಂಗಡಿಸಿ ತಿಳಿಯುವುದಕ್ಕಾಗಿ ಇಂದ್ರಿಯಗಳು 
ಬೇಕು. ಹಾಗಾದರೆ ಸುಷುಪ್ತಿಯಲ್ಲಿ ಜ್ಞಾನವೇಕಿಲ್ಲ ? ಏಕಿಲ್ಲವೆಂದರೆ, ಅಲ್ಲಿ ಬೆಳ 
ಗಲ್ಪಡಬೇಕಾದ ವಿಷಯವೇ ಇಲ್ಲವಾದ್ದರಿಂದ ಈ ವಿಷಯಾಭಾವಾದಿಯಮಚೇತಯ 
ಮಾನತಾ , ನ ತು ಚೈತನ್ಯಾ ಭಾವಾತ್ ( ಸೂ . ಭಾ . ೨-೩ - ೧೮ )' ಸುಷುಪ್ತಿಯಲ್ಲಿ 
ಸ್ವರೂಪ ಜ್ಞಾನವೂ ಸುಖಾನುಭವವೂ ಉಂಟು. 

- ಜೇವನು ಬ್ರಹ್ಮಸ್ವರೂಪವೇ ಆದ್ದರಿಂದ ಅವನು ಹುಟ್ಟುವುದೂ ಇಲ್ಲ, ಸಾಯು 
ವುದೂ ಇಲ್ಲ. ಮಹಾಕಾಶದಿಂದ ಘಟಾಕಾಶಗಳು ಉತ್ಪನ್ನವಾಗುವಂತೆ ಜೀವರು 
ಬ್ರಹ್ಮದಿಂದ ಹುಟ್ಟುವಂತೆ ತೋರುತ್ತಾರೆ. ಘಟದೊಳಗಿನ ಆಕಾಶ ಮಹಾಕಾಶವಲ್ಲದೆ 

ಬೇರೆಯಲ್ಲ. ವಸ್ತುತಃ ಘಟವೂ ಆಕಾಶದ ಕಾರ್ಯವೇ , ಅದೂ ಆಕಾಶಕ್ಕಿಂತ ಬೇರೆ 
- ಯಲ್ಲ. ದೇಹವೂ ಬ್ರಹ್ಮಕ್ಕಿಂತ ಬೇರೆಯಲ್ಲ. 

ಒಂದು ಘಟಕಾಶದಲ್ಲಿ ಧೂಳಿ, ಹೊಗೆ ಮುಂತಾದದ್ದು ಸೇರಿಕೊಂಡಿದ್ದರೆ ಅದು 
ಇತರ ಘಟಕಾಶಗಳಲ್ಲಿ ಸೇರಿಕೊಂಡಿರುವುದಿಲ್ಲ . ಘಟವೇ ಅದಕ್ಕೆ ಪರಿಚ್ಛೇದಕ . 
ಹಾಗೆಯೇ ಜೀವರ ಸುಖದುಃಖ , ಪಾಪ ಪುಣ್ಯಾದಿಗಳು ಆಯಾ ಜೀವರಿಗೆ ಮಾತ್ರ 
ಸಂಬಂಧಿಸಿದವು. ಪರಮಾರ್ಥದಲ್ಲಿ ಧೂಳಿಹೊಗೆಗಳಿಗೂ ಆಕಾಶಕ್ಕೂ ಸಂಬಂಧವೇ 
ಇಲ್ಲ. ಆಕಾಶವು ಅಮೂರ್ತಸ್ವಭಾವವಾಗಿರುವುದರಿಂದ ಯಾವುದೂ ಅದಕ್ಕೆ ಅಂಟಿ 
ಕೊಳ್ಳುವುದಿಲ್ಲ. ಸುಖ , ದುಃಖ , ರಾಗ, ದ್ವೇಷಾದಿಗಳು ಜೀವನಿಗೆ ಸೇರಿದವುಗಳಲ್ಲ. 
ಪರಮಾರ್ಥದಲ್ಲಿ ಅಂತಃಕರಣಕ್ಕೆ ಸೇರಿದವು. 

ಸಿದ್ದಗಂಗಾ 


26 


ಅಂತರರಾ 


! 


ಅಂತಃಕರಣ ಸಂಬಂಧದಿಂದ ಸಂಸಾರಿಯಾಗಿ ಜೀವನೆನಿಸಿದ್ದಾನೆ. ಅಂತಃಕರಣವು 
ಅಣುವಾದ್ದರಿಂದ ಜೀವಗೂ ಅಣುಪರಿಮಾಣನೆಂದು ಹೇಳುವುದುಂಟು . ಕೈಗನ್ನಡಿ 
ಯಲ್ಲಿ ಸೂರನ ಪ್ರತಿಬಿಂಬವನ್ನು ಕಂಡು ಸೂರನು ಚಿಕ್ಕವನೆಂದು ಹೇಳಿದಂತೆ ಜೀವ 
ನಿಗೆ ಸ್ತ್ರೀ , ಪುರುಷ , ನಪುಂಸಕ ಎಂಬ ಭೇದವಿಲ್ಲ . ಆ ವ್ಯವಹಾರ ದೇಹೋಪಾಧಿ 
ಯಿಂದ ಬಂದಿದೆ. ಜೀವನ ಕರ್ತೃತ್ವ , ಭೋಕ್ತ ಗಳು ಔಪಾಧಿಕವಾದವು, ಸ್ವಾಭಾ 


ವಿಕವಲ್ಲ. 


ಈ ಅಧ್ಯಾಸ : ಅಧ್ಯಾಸವೆಂದರೆ ಸಾಮಾನ್ಯವಾಗಿ ಭ್ರಮೆಯೆಂದು ಹೇಳಬಹುದು. 
(ಸ್ಮೃತಿರೂಪಃ, ಪರತ್ರ ಪೂರ್ವದೃಷ್ಟಾವಭಾಸಃ ' ಎಂದು ಭಾಷ್ಯಕಾರರು ಸೂತ್ರ 
ಭಾಷ್ಯದ ಆರಂಭದಲ್ಲಿ ಇದರ ಲಕ್ಷಣವನ್ನು ಹೇಳಿದ್ದಾರೆ. ' ನೆನಪಿನ ರೂಪವಾಗಿರುವ , 
ಇನ್ನೊಂದರಲ್ಲಿ ಹಿಂದೆ ಮತ್ತೊಂದೆಡೆ) ಕಂಡುದರ ತೋರಿಕೆ ಅಧ್ಯಾಸ ” “ ಎರಡರ 
ವಿವೇಚನೆಯಿಲ್ಲದೆ ಉಂಟಾದ ಭ್ರಮೆ ” “ ಒಂದರಲ್ಲಿ ಬೇರೊಂದರ ಧರ್ಮವನ್ನು ಕಲ್ಪಿಸು 
ವುದು ? ಒಟ್ಟಿನಲ್ಲಿ ಅಧ್ಯಾಸವೆಂದರೆ ಮಿಥ್ಯಾ ಜ್ಞಾನ. ಈ ಪ್ರಕರಣದಲ್ಲಿಯೇ 
( ಅಧ್ಯಾಸೋ ನಾನು ಆತಸ್ಮಿನ್ತದ್ಭುದ್ಧಿಃ' ಎಂದೂ ಭಾಷ್ಯದಲ್ಲಿದೆ. ( ಅಧ್ಯಾಸ 
ವೆಂದರೆ, ಅದಲ್ಲದ್ದರಲ್ಲಿ ಅದೆಂಬ ಬುದ್ದಿ ) 


ಪರಮಾರ್ಥದಲ್ಲಿ - ಅಹಂ ' ಎಂದರೆ ಆತ್ಮ , ಆದರೆ ಮನುಷ್ಯನು ದೇಹೇಂದ್ರಿಯ 
ಸಂಘಾತವನ್ನು - ಅಹಂ ” ಎ೦ದು ತಿಳಿದಿದ್ದಾನೆ. ಇದು ಅ ಧ್ಯಾ ಸ. ಆತ್ಮನಲ್ಲಿ 
ದೇಹೇಂದ್ರಿಯ ಸಂಘಾತ ಅಧ್ಯಸ , ರಜ್ಜುವನ್ನು ಸರ್ಪವೆಂದು ತಿಳಿಯುವುದು ಅಧ್ಯಾಸ. 
ರಜ್ಜುವಿನಲ್ಲಿ ಸರ್ಪವು ಅಧ್ಯಸ್ತ . ಬ್ರಹ್ಮನನ್ನು ಜಗತ್ತೆಂದು ತಿಳಿಯುವುದು ಆಧ್ಯಾಸ. 
ಲೋಕವ್ಯವಹಾರವೆಲ್ಲವೂ ಈ ಅಧ್ಯಾಸದಿಂದ ನಡೆಯುತ್ತದೆ. ಏಕೆಂದರೆ ವ್ಯವಹಾ 
ರದಲ್ಲಿ ನಾನು, ಜಗತ್ತು ' ಎಂಬ ಎರಡು ಅಂಶ ಸೇರಿಕೊಂಡೇ ಇರುತ್ತದೆ. “ ಸತ್ಯಂ 
ಜ್ಞಾನವನಂತಂ ಬ್ರಹ್ಮ' ( ಸ ಆತ್ಮಾ , ತತ್ವಮಸಿ' ಮುಂತಾದ ಶ್ರುತಿ ವಾಕ್ಯಗಳಿಂದ 
ಸಚ್ಚಿದಾನಂದವೂ ಆನಂದವೂ ಆದ ಬ್ರಹ್ಮವೇ ಪರಮಾರ್ಥದಲ್ಲಿ ನಾನು ' ಎಂದು 
ಗೊತ್ತಾಗಿದೆ. ಹಾಗೆಯೇ : ಸರ್ವಂ ಖಲ್ವಿದಂ ಬ್ರಹ್ಮ ” ಇತ್ಯಾದಿ ಕೃತಿಗಳಿಂದ 
ಜಗತ್ತೆಲ್ಲವೂ ವಾಸ್ತವವಾಗಿ ಬ್ರಹ್ಮ ಸ್ವರೂಪವೆಂದು ತಿಳಿದು ಬರುತ್ತದೆ . ಯಸ್ಯ 
ಸರ್ವಮಾತ್ಮನಾಭೂತ್ ತತ್ಕೇನ ಕಂ ಸತ್..... ಎಂಬಂತೆ ಸರ್ವವೂ ಬ್ರಹ್ಮ 
ಮಯವೆಂಬ ಅರಿವೂ ಬಂದಾಗ ವ್ಯವಹಾರ ನಡೆಯಲು ಶಕ್ಯವೇ ಇಲ್ಲ: ಅಧ್ಯಾಸ 
ದಿಂದ ದೈತಬುದ್ದಿ ಇರುವಾಗಲೇ ವ್ಯವಹಾರ ಸಾಧ್ಯ . 

ವಿನರ್ತನಾದ: ಆತನಿಂದ ಜಗತ್ತು ಹುಟ್ಟುತ್ತದೆ. ಬೀಜದಿಂದ ಮೊಳಕೆ 
ಹುಟ್ಟುತ್ತದೆ. ಹಾಲಿನಿಂದ ಮೊಸರಾಗುತ್ತದೆ . ಇಂಥ ಸ್ಥಳಗಳಲ್ಲಿ ಆತ್ಮ , ಬೀಜ, 
- ಆಗಸ್ಟ್ , 1983 

- 27 


ಹಾಲು- ಇವು ಕಾರಣ. ಜಗತ್ತು , ಮೊಳಕೆ, ಮೊಸರು - ಇವು ಕಾರ್ಯ, ಕಾಂ 
ಕಾರಣಭಾವವನ್ನು ಹೇಳುವಾಗ ದಾರ್ಶನಿಕರಲ್ಲಿ ವಿಭಿನ್ನ ಮತಗಳಿವೆ . ಮುಖ್ಯವ 
ಸಾರವಿಷ್ಟು : ಕಾಠಣಕ್ಕಿಂತ ಭಿನ್ನವಾಗಿ ಮೊದಲು ಇಲ್ಲದ ಹೂಸ ಕಾಠ್ಯವು ಹು 
ಇದೆ, ಎಂಬುದೊಂದು ವಾದ. ಇದು ಅಸತ್ಕಾರ್ಯವಾದ. ಇದು ತಾರ್ಕಿಕ 
ಮತ, ಕಾರಣಕ್ಕಿಂತ ಕಾರವು ಅತ್ಯಂತ ಭಿನ್ನವಲ್ಲವೆಂದೂ ( ಹಾಲೇ ಮೊಸ 
ಗಿಯೂ ಬೀಜವೇ ಮೊಳಕೆಯಾಗಿಯೂ ಪರಿಣಮಿಸುವುದೆಂದೂ ಇನ್ನೊಂದು ವ 
ಇದು ಪರಿಣಾಮ ನಾದ, ಸಾಂಖ್ಯ ಸಂವತ, ಇವನ್ನು ಸತ್ಕಾರ್ಯವಾದನೆಂ 
ಹೇಳುತ್ತಾರೆ. ಅದೈತದರ್ಶನವು ತಾರ್ಕಿಕರ ಅಸಾಧ್ಯವಾದವನ್ನು ಒಪ್ಪುವುದ 
ವ್ಯವಹಾರ ಸ್ಥಿತಿಯಲ್ಲಿ ಸಾಂಖ್ಯರ ಪರಿಣಾಮವಾದವನ್ನು ಅಂಗೀಕರಿಸಿದರೂ | 
ಮಾರ್ಥ ಸ್ಥಿತಿಯಲ್ಲಿ ಅಂಗೀಕರಿಸುವುದಿಲ್ಲ. ಏಕೆಂದರೆ , ಆತ್ಮನಿಂದ ಜಗತ್ತು ಹು 
ತದೆ' ಎಂಬಲ್ಲಿ ಅಸತ್ಕಾರವಾದಕ್ಕೆ ಅವಕಾಶವೇ ಇಲ್ಲ, ಆತ್ಮಾತಿರಿಕ್ತವಾದ ಇನ್ನೊ 
ವಸ್ತುವೇ ಇಲ್ಲವಾದ್ದರಿಂದ, ಆತ್ಮನು ನಿಮಿತ್ತ ಕಾರಣನೆನ್ನುವುದು ಸರಿಯಲ್ಲ, ಅತ 
ಅಕರ್ತನೆಂದು ಶ್ರುತಿಯು ಸಾರುವುದರಿಂದ, ಪರಿಣಾಮ ವಾದವೂ ಅಂಗೀಕಾರ 
ಆತ್ಮವು ಜಗತ್ತಾಗಿ ಪರಿಣಮಿಸುವುದಿಲ್ಲವಾದ್ದರಿಂದ, ಆತ್ಮನು ಅಪರಿಣಾಮಿ , 
ಯವರಹಿತ,ಕೂಟಸ್ಥ , ಪರಿಣಾಮವಾದದಲ್ಲಿ ಕಾರಣಕ್ಕೆ ಅವಯವಗಳಿದ್ದು - 
ರೂಪಾಂತರವನ್ನು ಹೊಂದುತ್ತದೆ. ಅಲ್ಲದೆ ಕಾಲ್ಯದ ಗುಣಗಳನ್ನು ಕಾರಣವು 
ದಿರುತ್ತದೆ. ಆತ್ಮನಾದರೋ ಅವಯವ ರಹಿತ , ಕಾರ್ಯವಾದ ಜಗತ್ತಿನ 7 
ಧರ್ಮಗಳು ಆತ್ಮನಲ್ಲಿಲ್ಲ. 


ಆದ್ದರಿಂದ ಅದೈತವು ವಿವರ್ತವಾದವನ್ನು ಎತ್ತಿಹಿಡಿದಿದೆ. ವಿವರ್ತ 
ದರೆ ಒಂದು ವಸ್ತು ಯಾವ ಬದಲಾವಣೆಯನ್ನು ಹೊಂದದೆ ಇನ್ನೊಂದು ಎ 
ವಾಗಿ ತೋರುವುದು. ರಜ್ಜು ಸರ್ಪಸ್ಥಳ ಉದಾಹರಣೆ. ಹಗ್ಗವು ಹಾವಾಗಿ ಭಾ 
ನಿಗೆ ಕಾಣುತ್ತದೆ. ಹಗ್ಗ ದಲ್ಲಿ ಯಾವ ಬದಲಾವಣೆಯೂ ಆಗಿರುವುದಿಲ್ಲ. ಆ 
ಇದ್ದಂತೆಯೇ ಇರುತ್ತದೆ. ಹಾಗೆ ಅದ್ವಿತೀಯನಾದ ಆತ್ಮನು ವಿವರ್ತದಿಂದ ವಿ 
ನಾಮ ರೂಪಗಳನ್ನು ಪಡೆದ ಜಗತ್ತಾಗಿ ಕಾಣುತ್ತಾನೆ. 

ಅನಿರ್ವಚನೀಯ ಖ್ಯಾತಿ: ಖ್ಯಾತಿಯೆಂದರೆ ಪ್ರತೀತಿ. ಜ್ಞಾನ ಇದು 
ಮುಖ್ಯವಾಗಿ ಭ್ರಾಂತಿಸ್ಥಳದಲ್ಲಿ ಬಳಸುತ್ತಾರೆ. ಆತ್ಮಖ್ಯಾತಿ, ಅಸತ್ ಖಾ 
೧೦ಖ್ಯಾತಿ, ಅನ್ಯಥಾಖ್ಯಾತಿ, ಅನಿರ್ವಚನೀಯಖ್ಯಾತಿ ಎಂದು ಖ್ಯಾತಿಪಂಚಕ. ಅ 
ತಸಿದ್ಧಾಂತವು ಅನಿರ್ವಚನೀಯ ಖ್ಯಾತಿಯನ್ನೊಪ್ಪುತ್ತದೆ. 

ಹಗ್ಗ ವನ್ನು ಹಾವೆಂದೂ , ಕಪ್ಪೆ ಚಿಪ್ಪನ್ನು ಬೆಳ್ಳಿಯೆಂದೂ ದಾಸವಾಳ ಹೂ 
ಬಳಿ ಇರುವ ಸ್ಪಟಿಕವನ್ನು ಕೆಂಪು ಸ್ಪಟಿಕವೆಂದೂ ತಿಳಿಯುವುದು ಭ್ರಾಂತಿ . ಸ 
28 

ಸಿದ್ಧಗ 


ಪಕ್ಕೆ ಹೋಗಿ ಪರೀಕ್ಷಿಸಿದಾಗ ಹಾವೂ , ಬೆಳ್ಳಿಯ , ಸ್ಪಟಿಕದ ಕೆ೦ಪೂ ನಿವೃತ್ತ 
ವಾಗಿ, ಇದು ಹಗ್ಗ , ಇದು ಕಪ್ಪೆ ಚಿಪ್ಪು , ಇದು ಬೆಳ್ಳಗಿರುವ ಸ್ಪಟಿಕನೆಂಬ ಜ್ಞಾನ. 
ಉಂಟಾಗುತ್ತದೆ. ಮೊದಲು ಬಂದ ಜ್ಞಾನ ಬಾಧಿತವಾಗುವುದರಿಂದ ಅದು ಭ್ರಾಂತಿ; 
ಮಿಥ್ಯಾ ಜ್ಞಾನ. ಹಗ್ಗದಲ್ಲಿ ಕಂಡ ಹಾವು ಸತ್ರ ಅಲ್ಲ' ಮುಂದೆ ಬಾಧಿವಾಗುವುದ 
ರಿಂದ ಅ ದು ಗ ಗ ನ ಕು ಸು ಮ ದ ೧ ತೆ ಅಸತ್ ಅಲ್ಲ, ಆ ಕಾಲದಲ್ಲಿ 
ಪ್ರ ತಿ ತ ವಾ ಗು ವು ದರಿ೦ ದ, ಏ ಕ ಕಾ ಲ ದ ಸ ತ್ , ಅ ಸ ತ್ರ 
ಎರಡೂ ಆಗಲಾರದು, ವಿರುದ್ಧವಾದ್ದರಿಂದ, ಆದ್ದರಿಂದ ಇದು ಸದಸದ್ವಿಲಕ್ಷಣ , ಅನಿ 
ರ್ವಚನೀಯ . ಈ ಭಾ೦ತಿ , ಭ್ರಾಂತಿವಿಷಯವಾದ ಸರ್ಪ - ಎರಡೂ ಅನಿರ್ವಚನೀಯ. 
ಹೀಗೆ ಪರಬ್ರಹ್ಮದಲ್ಲಿ ಅಧ್ಯಸ್ತವಾದ ಪ್ರಪಂಚ ಅನಿರ್ವಚನೀಯ. ಏಕೆಂದರೆ ಪರ 
ಮಾರ್ಥಾವಸ್ಥೆಯಲ್ಲಿ ಪ್ರಪಂಚವು ಬಾಧಿತವಾಗಿ ' ಸರ್ವಂ ಖಲ್ವಿದಂ ಬ್ರಹ್ಮ '" ಎಂಬ 
ಅನುಭವ ಬರುತ್ತದೆ. . 


- ಹಗ್ಗವನ್ನು ನೋಡಿ ಹಾವು ಎಂಬ ಯಾವ ಪ್ರತೀತಿ ಬರುವುದೋ ಅದಕ್ಕೆ 
ಖ್ಯಾತಿ ಎಂದು ಹೆಸರು. ಅದರ ನಿವೃತ್ತಿಗೆ ಬಾಧೆ ಎಂದು ಹೆಸರು. ಶಶಶೃಂಗ, 
ಗಗನಕುಸುಮ -ಮೊದಲಾದವು ಅತ್ಯಂತಾಸತ್ . ಅ ವು ಗಳಿ ಗೆ ಇಂದ್ರಿಯಗಳಿಂದ 
ಹುಟ್ಟುವ ಖ್ಯಾತಿ ಇಲ್ಲ. ಯಾವುದು ಸತ್ ಆಗಿದೆಯೋ ಅದಕ್ಕೆ ಬಾಧೆ ಇಲ್ಲ. 
ಯಾವುದಕ್ಕೆ ಮೊದಲು ಖ್ಯಾತಿಯೂ ಅನಂತರ ಬಾಧೆಯೂ ಇದೆಯೋ ಅದು ಅನಿ 
ರ್ವಚನೀಯ. ವ್ಯವಹಾರದಿಶೆಯಲ್ಲಿ ಪ್ರಪಂಚದ ಖ್ಯಾತಿಯಿದೆ. ಬ್ರಹ್ಮಜ್ಞಾನವಾ 
ದಾಗ ಪ್ರಪಂಚಕ್ಕೆ ಬಾಧೆಯಿದೆ. ಸುಷುಪ್ತಿಯಲ್ಲಿ ಪ್ರಪಂಚದ ನಿವೃತ್ತಿ ಸರ್ವಾನು 
ಭವಸಿದ್ಧವೂ ಹೌದು. ಆದ್ದರಿಂದ ಪ್ರಪಂಚ ಅನಿರ್ವಚನೀಯ . 


- ಹೀಗೆ ಅದೈತವು ಪ್ರಪಂಚವನ್ನು ಮಿಥೆಯೆಂದು ಹೇಳಿದರೂ ಪರಮಾರ್ಥ 
ದಲ್ಲಿ ಸತ್ಯವಾದ ಬ್ರಹ್ಮನನ್ನು ಒಪ್ಪಿದೆ. ಬೌದ್ಧರಾದರೋ ಪರಮಾರ್ಥದಲ್ಲಿಯೂ 
ಪ್ರಪಂಚವು ಅಸತ್ ಎಂದೂ ಶೂನ್ಯವೆಂದೂ ಹೇಳುತ್ತಾರೆ. ಆದ್ದರಿಂದ ಆತ 
ದರ್ಶನವು ಬೌದ್ಧ ಮತಕ್ಕೆ ಸಂಪೂರ್ಣ ವಿರೋಧಿಯಾದದ್ದು . 


- ಪ್ರಪಂಚವು (ತಾನ್ಯತಾಭ್ಯಾಂ ದುರ್ನಿರೂಪಂ' ಎಂದು ಶ್ರೀಶಂಕರಾಚಾ 
ಕ್ಯರು ಹೇಳಿದ್ದಾರೆ. ಇದು ಅನಿರ್ವಚನೀಯದ ಇನ್ನೊಂದು ಲಕ್ಷಣ. ಚಿನ್ನವು 
ಒಡವೆಯಾಗುತ್ತದೆ, ಮಣ್ಣು ಮಡಕೆಯಾಗುತ್ತದೆ. ಚಿನ್ನ ಮತ್ತು ಮಣ್ಣು ಕಾರಣ 
ಒಡವೆ ಮತ್ತು ಮಡಕೆ ಕಾರ , ಇಲ್ಲಿ ಕಾಠ್ಯವು ಕಾರಣದಿಂದ ಭಿನ್ನವೆ? ಅಭಿನ್ನವೆ? 
ಭಿನ್ನವಾದರೆ ಚಿನ್ನವನ್ನೂ ಒಡವೆಯನ್ನೂ ಬೇರೆ ಬೇರೆ ತೋರಿಸಬೇಕಾಗುತ್ತದೆ. 
ಅಭಿನ್ನವಾದರೆ ಒಡವೆಯ ಕೆಲಸ ಚಿ ೩ ದ ಗಟ್ಟಿಯಿಂದಲೂ ಆಗಬೇಕಾಗುತ್ತದೆ. 
ಚಿನ್ನದ ಗಟ್ಟಿಯನ್ನೇ ಉಂಗುರವೆಂದೂ ಬಳೆಯೆಂದೂ ತಿಳಿದು ಜನರು ಬ ಳ ಸ ಲಿ 
ಆಗಸ್ಟ್ , 1983 


ಎಂಬ ಪ್ರಶ್ನೆ ಏಳುತ್ತದೆ. ಆದ್ದರಿಂದ ಇಲ್ಲಿ ಭೇದವನ್ನಾಗಲಿ ಅಭೇದವನ್ನಾಗಲಿ | 
ವ್ಯವಸ್ಥಾಪಿಸುವುದು ಶಕ್ಯವಲ್ಲ. ಇದು ದುರ್ನಿರೂಪ; ಅನಿರ್ವಚನೀಯ . 

ಅಧಾರೋಪ- ಅಪವಾದ: ( ಯತೋ ವಾಚೋ ನಿವರ್ತಂತೇ ” ಎಂದು 
ಯಾವ ಬ್ರಹ್ಮವಸ್ತುವನ್ನು ವರ್ಣಿಸಲು ಸಾಧ್ಯವಿಲ್ಲವೆಂದು ಉಪನಿಷತ್ತು ಹೇಳಿದೆಯೋ 
ಅದನ್ನೆ ಶ್ರುತಿಸ್ಮೃತಿಗಳು ಸೃಷ್ಟಿಕರ್ತ ಇತ್ಯಾದಿಯಾಗಿ ವರ್ಣಿಸಿದೆ. ನಿರ್ಧಮ್ರಕ 
ವಾದ ಬ್ರಹ್ಮನನ್ನು ಪರಿಚಯಮಾಡಿಕೊಡುವುದಕ್ಕೆ ಸಾಧ್ಯವಿಲ್ಲವೆಂದೂ ಅ ದ ನ್ನು 
ನಿಷೇಧಮುಖದಿಂದಲೇ ತಿಳಿಯಬೇಕೆಂದೂ ( ಅ ಥಾ ತೆ ಆದೇಶೋ ನೇತಿನೇತಿ ? 
ಇತ್ಯಾದಿ ಶ್ರುತಿಗಳು ಪ್ರವೃತ್ಯವಾಗಿವೆ . ಆದರೂ ಕೆಲವು ಧರ್ಮಗಳನ್ನು ಬ್ರಹ್ಮದಲ್ಲಿ 
ಹೇಳಿಯೂ ಇವೆ. ಇವುಗಳ ಸಮನ್ವಯಕ್ಕಾಗಿ ಅಧ್ಯಾರೋಪವಾದ ನ್ಯಾಯವನ್ನು 
* ವೇದಾಂತದಲ್ಲಿ ಬಳಸಿಕೊಂಡಿದೆ. 


ಅಧ್ಯಾರೋಪವೆಂದರೆ ಅದರಲ್ಲಿಲ್ಲದ ಧರ್ಮವನ್ನು ಅದರಲ್ಲಿ ಆರೋಪಿಸುವುದು . 
ಅನಂತರ ಆ ಧರ್ಮವನ್ನು ಅಲ್ಲಗಳೆಯುವುದು ಅಪವಾದ. ಈ ಪ್ರಕ್ರಿಯೆಯಿಂದ 
ವಾಕ್ಕಿಗೆ ಅಗೋಚರವಾದ ಬ್ರಹ್ಮವಸ್ತುವನ್ನು ಪ್ರಕರಾಂತರವಾಗಿ ವಾಕ್ಕಿನಿಂದ ಪರಿ 
ಚಯಮಾಡಿಕೊಡಲು ಸಾಧ್ಯ . 


( ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ ಪಂಚಂ ಪ್ರಪಂಚ ತೇ ” ಎಂದು ಸಂಪ್ರ 
ದಾಯವಿದರ ಪ್ರಾಚೀನವಚನ, ನಿಷ್ಪಪಂಚವಾದ ಆತ್ಮವನ್ನು ಅಧ್ಯಾರೋಪಾ 
ಪವಾದಗಳಿಂದ ವಿವರಿಸಲಾಗುತ್ತದೆ . ಉದಾಹರಣೆಗೆ , 

( ಸರ್ವಕರ್ವಾ ಸರ್ವಕಾಮಃ ಸರ್ವಗಂಧಃ ಸರ್ವರ ಸಣ್ಣ ಚತುಷಾತ್ ? 
( ಸರ್ವತಃಪಾಣಿಪಾ ದಂ ' ( ಯಃ ಸರ್ವಜ್ಞಃ ಸಃ ಸರ್ವವಿತ ' ... ಇತ್ಯಾದಿ ಶ್ರುತಿಗಳಲ್ಲಿ 
ಆತ್ಮನು ಸವಿಶೇಷನೆಂದೂ ರೂಪಯುಕ್ತನೆಂದೂ ಹೇಳಲಾಗಿದೆ. ಈ ವಿಶೇಷಗಳ 
ಲ್ಲವೂ ಔಪಾಧಿಗಳು . ಇವೆಲ್ಲವೂ ಉಪಾಸನಾರ್ಥವಾಗಿಯೂ ಆತ್ಮನು ಇದ್ದಾ 
ನೆಂದೂ ತಿಳಿಸಿಕೊಡುವುದಕ್ಕಾಗಿಯೂ ಹೊರಟಿರುವ ಶ್ರುತಿಗಳು, ಸರ್ವಕರ್ಮತ್ತಾ .. 
ದಿಧ ರ್ಮ ರ ಳು ಅಧ್ಯಾರೋಪಿತವಾಗಿವೆ. ( ಅಶಬ್ದ ಮುಸ್ಪರ್ಶವರೂಪಮವ್ಯಯಂ' 
ಸತ್ಯಂ ಜ್ಞಾನ ಮನಂತಂ ಬ್ರಹ್ಮ' ( ನಸತ್ತೆ ತನ್ನಾಸದುಚ್ಯತೇ ” ( ಸರ್ವೆಂದ್ರಿಯವಿವ 
ರ್ಜಿತಂ' ಮುಂತಾದ ವಾಕ್ಯಗಳಿಂದ ಆತ್ಮನು ನಿರ್ವಿಶೇಷನೆಂದು ಹೇಳಿ ಅವನಲ್ಲಿ ಸಕ 
ಲವಿಶೇಷವನ್ನು ಅಪವಾದದಿಂದ ನಿಷೇಧಿಸಿದೆ. ( ಆತ್ಮಾವಾ ಅರೇ ಶೋತವ್ಯ : ” ಎಂದದ 
ಆತನಿಗೆ ಜೈಯತ್ರನನ್ನು ಹೇಳಿ, ಅನ್ನದೇವ ತದ್ವಿದಿತಾತ್ ...” ಎಂದು ಆತನ 
ಅಜೇಯನೆಂದು ತಿಳಿಸಿದೆ. ಆತ್ಮನು ಜ್ಞಾನಕ್ಕೆ ವಿಷಯನೇ ಅಲ್ಲ, ಆತನು ಸದ 
ವಿಷಯಿ ಎಂದು ತಿಳಿಸಿಕೊಡುವುದೂ ಅಧ್ಯಾತ್ಮಜ್ಞಾನಕ್ಕಾಗಿ ಯತ್ನಿಸಬೇಕೆಂಬುದು 


ಸಿದ್ದಗಂಗಾ 


ತಿರಿ 


ಶ್ರುತಿಯ ತಾತ್ಸಲ್ಯ , ಈ ಪ್ರಕ್ರಿಯೆಯಿಂದ ಬ್ರಹ್ಮದಲ್ಲಿ ಆರೋಪಿತ ಧರ್ಮಗಳನ್ನು ಅಲ್ಲ 
ಗಳೆದು ಬ್ರಹ್ಮಸ್ವರೂಪದ ಯಥಾರ್ಥತೆಯನ್ನು ಗೊತ್ತುಪಡಿಸಲಾಗುತ್ತದೆ. 


ಮಾಯೆ : ಅದೈತದರ್ಶನದಲ್ಲಿ ಮಾಯೆಯ ಸ್ಥಾನ ದೊಡ್ಡದು. ಜಗತ್ತಿನ 
ಸೃಷ್ಟಿಯಿಂದ ಹಿಡಿದು ಸಕಲವ್ಯವಹಾರಗಳ ಉಪಪತ್ತಿಯನ್ನು ಮಾಯೆಯ ನೆರವಿನಿಂದ 
ನಿರೂಪಿಸಬೇಕಾಗಿದೆ. - ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇ 
ಶ್ವರಂ ' ಇತ್ಯಾದಿ ಶ್ರುತಿಗಳೂ ಮನ ಮಾಯಾ ದುರತ್ಯಯಾ' ಇತ್ಯಾದಿ ಗೀತಾ 
ವಚನಗಳೂ ಮಾಯೆಯ ಅಸ್ತಿತ್ವವನ್ನು ಘೋಷಿಸಿವೆ . ಇದಕ್ಕೆ ಅವ್ಯಕ್ತ , ಪ್ರಕೃತಿ, 
ಅವಿದ್ಯೆ ಎಂದೂ ಹೆಸರಿದೆ. ಇದೊಂದು ಪರಮೇಶ್ವರನ ಶಕ್ತಿ , ತ್ರಿಗುಣಾತ್ಮಕ; ಅನಾದಿ. 
ಪ್ರತಿಯೊಬ್ಬ ಜೀವಿಯೂ ಇದರ ಬಂಧನದಲ್ಲಿ ಸಿಕ್ಕಿದ್ದಾನೆ. ' ಭೂಯಸ್ಸಾಂತೇ ವಿಶ್ವ 
ಮಾಯಾನಿವೃತ್ತಿ ತರತ್ಯ ವಿದ್ಯಾ೦' ವಿತತಾಂ-. ' ಇತ್ಯಾದಿ ಪ್ರಮಾಣಗಳಿಂದ ಜ್ಞಾನಿಗೆ 
ಇದರ ಬಂಧನದಿಂದ ನಿವೃತ್ತಿಯುಂಟು. ಇದು ಸತ್ ಅಲ್ಲ ಜ್ಞಾನದಿಂದ ಬಾಧಿತ 
ವಾಗುವುದರಿಂದ, ಅಸತ್ ಅಲ್ಲ ಜ್ಞಾನಕ್ಕೆ ಮೊದಲು ಗೋಚರವಾಗುವುದರಿಂದ. 
ಹಾಗೆಯೇ ಇದು ಬ್ರಹ್ಮಕ್ಕಿಂತ ಭಿನ್ನವಲ್ಲ , ಭಿನ್ನವಾದರೆ ಬ್ರಹ್ಮವು ಅದ್ವಿತೀಯವಾಗ 
ಲಾರದು. ಅಭಿನ್ನವೂ ಅಲ್ಲ, ಜ್ಞಾನದಿಂದ ಬಾಧಿತವಾಗಿರುವುದರಿಂದ, ಬ್ರಹ್ಮವು 
ಬಾಧಿತವಲ್ಲ. ಆದ್ದರಿಂದ ಇದು ಅನಿರ್ವಚನೀಯವಾದ ಪರಮೇಶ್ವರನ ಒಂದು ಶಕ್ತಿ . 
- ಇದಕ್ಕೆ ಆವರಣ, ವಿಕ್ಷೇಪ ಎಂಬ ಎರಡು ಸ್ವಭಾವಗಳುಂಟು. ರಜ್ಜು ಸರ್ಪಸ್ಥಳದಲ್ಲಿ 
ರಜ್ಜುವಿನ ಸ್ವರೂಪವನ್ನು ಮರೆಮಾಡುವುದು ಆವರಣ , ಸರ್ಪವಾಗಿ ತೋರಿಸುವುದು 
ವಿಕ್ಷೇಪ. ಈ ಮಾಯೆ ಬ್ರಹ್ಮಸ್ವರೂಪವನ್ನು ಮರೆಮಾಡಿ ಪ್ರಪಂಚರೂಪವನ್ನು 
ತೋರಿಸುತ್ತದೆ. 


ಪಂಚಕೋಶಪ್ರಕ್ರಿಯೆ : ತೈತ್ತಿರೀಯೋಪನಿಷತ್ತಿನ ಆನಂದವಲ್ಲಿಯಲ್ಲಿ ಈ 
ಪ್ರಕ್ರಿಯೆಯಿಂದ ಆತ್ಮಸ್ವರೂಪವನ್ನು ತಿಳಿಸಿಕೊಟ್ಟಿದೆ. ಅನ್ನಮಯ , ಪ್ರಾಣಮಯ, 
ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ ಪಂಚಕೋಶಗಳನ್ನಿಲ್ಲಿ 
ಹೇಳಿದೆ. ಸ್ಕೂಲ ಶರೀರವು ಅನ್ನಮಯ ಕೋಶ, ಪಂಚಪ್ರಾಣಗಳೂ ಕರ್ಮೇಂದ್ರಿಯ 
ಗಳೂ ಸೇರಿ ಪ್ರಾಣಮಯಕೋಶ ಮನಸ್ಸು ಜ್ಞಾನೇಂದ್ರಿಯಗಳು ಸೇರಿ ಮನೋ 
ಮಯಕೋಶ ಬುದ್ದಿ , ಜ್ಞಾನೇಂದ್ರಿಯಗಳು ಸೇರಿ ವಿಜ್ಞಾನಮಯಕೋಶಅವಿದ್ಯಾ 
ಸಹಿತನಾದ ಆತ್ಮ ಆನಂದಮಯಕೋಶ, ಸೂಲದೃಷ್ಟಿಯಿಂದ ಕಂಡದ್ದನ್ನು ಸೂಕ್ಷ್ಮ 
ದೃಷ್ಟಿಯಿಂದ ವಿಚಾರ ಮಾಡುತ್ತ ಆತ್ಮಸ್ವರೂಪವನ್ನು ತಿಳಿಸಿಕೊಡುವುದು ಈ ಪ್ರಕ್ರಿ 
ಯೆಯ ಉದ್ದೇಶ. ಮೊದಲು ಅನ್ನಮಯವಾದ ದೇಹವನ್ನು ಆತ್ಮನೆಂದು ಹೇಳಿ, 
ಅನಂತರ ಪ್ರಾಣ, ಮನಸ್ಸು , ಬುದ್ದಿಗಳನ್ನು ಕ್ರಮವಾಗಿ ಆತ್ಮವೆಂದು ತೋರಿಸುತ್ತ 
ಆನಂದಮಯನಾದ ಜೀವನನ್ನು ಆತ್ಮನೆಂದು ಹೇಳಿ, ತರುವಾಯ ಅದಕ್ಕೂ ಮುಂದೆ 
ಆಗಸ್ಟ್ , 1983 

31 


ಹೋಗಿ ಆನಂದವೇ ಆತ್ಮಸ್ವರೂಪವೆಂದು ಈ ಉಪನಿಷತ್ತಿನಲ್ಲಿ ತಿಳಿಸಿಕೊಟ್ಟಿದೆ. 
ಸೂಲಾರುಂಧತೀ ನ್ಯಾಯಕ್ಕೆ ಇದು ಸಮವಾದುದು. ಅರುಂಧತೀನಕ್ಷತ್ರ ಅತ್ಯಂತ 
ಚಿಕ್ಕದು. ಒಮ್ಮೆಗೇ ಅದನ್ನು ಗುರುತಿಸಲಾಗುವುದಿಲ್ಲ. ಆದ್ದರಿಂದ ದೊಡ್ಡದಾಗಿ 
ಮಿರುಗುವ ನಕ್ಷತ್ರವನ್ನು ತೋರಿಸಿ, ಆಮೇಲೆ ಅದರ ಪಕ್ಕದಲ್ಲಿರುವುದನ್ನು ಪರಿಚಯ 
ಮಾಡಿಸಿ, ಕಡೆಯಲ್ಲಿ ಅತಿ ಸೂಕ್ಷ್ಮವಾಗಿರುವ ಅರುಂಧತಿ ನಕ್ಷತ್ರವನ್ನು ತೋರಿಸು 
ತ್ತಾರೆ. ಅದೇ ರೀತಿಯಿಂದ ಇಲ್ಲಿ ನಿರ್ವಿಶೇಷವಾದ ಬ್ರಹ್ಮನನ್ನು ಗುರುತಿಸಿಕೊಟ್ಟಿದೆ. 
ಈ ಅವಸ್ಥಾತ್ರಯ ಪರೀಕ್ಷೆ: ಪ್ರತಿಯೊಬ್ಬನಿಗೂ ಜಾಗ್ರತ್ , ಸ್ವಪ್ನ , ಸುಷುಪ್ತಿ . 
ಎಂಬ ಮೂರು ಅವಸ್ಥೆಗಳು ಅನುಭವಗೋಚರವಾಗಿವೆ. ಲೋಕದಲ್ಲಿ ಜಾಗ್ರತಿನ 
ಅನುಭವದ ಆಧಾರದಿಂದಲೇ ವಸ್ತು ನಿರ್ಣಯವನ್ನು ಮಾಡುತ್ತಿದ್ದಾರೆ. ಜಾಗ್ರತ್ತಿನಲ್ಲಿ 
ಆಗುವ ಅನುಭವಕ್ಕಿಂತ ಸ್ವಪ್ನದ ಅನುಭವ ಬೇರೆಯಾಗಿರುತ್ತದೆ. ಜಾಗ್ರತ್ತಿನ ದೃಷ್ಟಿ 
ಯಿಂದ ಸ್ವಪ್ನ ಸುಳ್ಳು ; ಸ್ವಪ್ನದ ದೃಷ್ಟಿಯಿಂದ ಜಾಗ್ರತ್ ಸುಳ್ಳು . ಸುಷುಪ್ತಿಯಲ್ಲಿ 
( ಗಾಢನಿದ್ರೆಯಲ್ಲಿ) ಜಾಗ್ರತ್ , ಸ್ವಪ್ನಗಳೆರಡೂ ಸುಳ್ಳಾಗಿ ಪರಿಣಮಿಸುತ್ತವೆ. ಸುಷುಪ್ತಿ 
ಯಲ್ಲಿ ಆನಂದಮಾತ್ರವಿರುತ್ತದೆ. ಹೀಗೆ ಮೂರು ಅವಸ್ಥೆಗಳಲ್ಲಿ ಮೂರುಬಗೆಯ 
ಅನುಭವಗಳಿರುವಾಗ ಜಾಗ್ರತಿಗೆ ಮಾತ್ರ ಹೆಚ್ಚಿನ ಬೆಲೆಯನ್ನು ಕೊಡುವುದು ಸರಿ 
ಯಲ್ಲ. ತನಿರ್ಣಯ ಮಾಡುವಾಗ ಈ ಮೂರು ಅವಸ್ಥೆಗಳನ್ನೂ ಪರೀಕ್ಷಿಸಬೇಕು. 
ಅವಸ್ಥಾತ್ರಯಕ್ಕೂ ತಮ್ಮನಿರ್ಣಯದಲ್ಲಿ ಸಮಾನವಾದ ಬೆಲೆಯನ್ನು ಕೊಟ್ಟಿರುವುದು 
ಅದೈತಸಿದ್ಧಾಂತದ ಒಂದು ವಿಶೇಷ. ಜೀವಾತ್ಮರಿಗೆ ಒದಗುವ ಈ ಮೂರುಅವಸ್ತೆ 
ಗಳು ಆಕಸ್ಮಿಕಗಳಲ್ಲವೆಂದೂ ಆತ್ಮಸ್ವರೂಪವನ್ನು ನಿರ್ಣಯಿಸಿಕೊಳ್ಳಲು ಇವು ದೇವದತ್ತ 
ವಾದ ವರಗಳೆಂದೂ ಹೇಳಬೇಕಾಗಿದೆ. 


ಮಾಯಾಕಲ್ಪಿತಗಳಾದ ಇ೦ ದ್ರಿ ಯ ಮನಸ್ಸುಗಳಿಂದ ಜಾಗೃದವಸ್ಥೆಯಲ್ಲಿ 
ಆತ್ಮನು ನಾನಾವಿಷಯಗಳನ್ನು ಭೋಗಿಸುತ್ತಾನೆ. ಈ ಸ್ಥಿತಿಯಲ್ಲಿ ಆತ್ಮನಿಗೆ ವೈಶ್ವಾ 
ನರನೆಂದು ಹೆಸರು. ಸ್ವನ್ಯಾವಸ್ಥೆಯಲ್ಲಿ ಅವಿದ್ಯಾಕಾಮಕರ್ಮಗಳಿಂದ ಪ್ರೇರಿತನಾಗಿ 
ಬಾಹ್ಯ ಸಂಸ್ಕಾರವಶದಿಂದ ಮನಸ್ಸಿನಿಂದ ಮಾತ್ರ ವಿಷಯವನ್ನನುಭವಿಸುತ್ತಾನೆ. ಇವ 
ನಿಗೆ ತೈಜಸ ಎಂದು ಹೆಸರು. ಸುಷುಪ್ತಿಯಲ್ಲಾದರೋ ಮಾನಸಪ್ಪಂದವೂ ಇಲ್ಲದ್ದ 
ರಿಂದ ಆತ್ಮನು ಯಾವ ದೈತಜಾಲವನ್ನೂ ಕಾಣದೆ ಸ್ವಸ್ವರೂಪವಾದ ಆನಂದದಲ್ಲಿ 
ಮುಳುಗಿರುತ್ತಾನೆ. ಇವನು ಆನಂದಭುಕ್ , ಈತನಿಗೆ ಪ್ರಾಜ್ಞನೆಂದು ಹೆಸರು . ಈತನು 
* ಸ್ವಮಶೀತೋಭವತಿ = ಸ್ವಸ್ವರೂಪವಾದ ಬ್ರಹ್ಮದಲ್ಲಿ ಲೀನನಾಗುತ್ತಾನೆ' ( ಛಾಂ . 
೬ - ೮: ೧ ) ಇದಕ್ಕೆ ಸತ್ಯಂಪತ್ತಿ ಎಂದು ಹೆಸರು. 

ಈ ಪ್ರಜ್ಞಾನ ಸ್ವರೂಪವನ್ನರಿತಾಗ ನಾವು ಆತ್ಮನ ನಿಜಸ್ವರೂಪದ ಹತ್ತಿರಕ್ಕೆ 
ಬಂದಂತಾಗುತ್ತದೆ. ಸಕಲದುಃಖ ನಿವೃತ್ತಿಯ ವಿಷಯಭೋಗವಿಲ್ಲದೆಯೇ ದೊರ 
32 

ಸಿದ್ಧಗಂಗಾ 


ಕುವ ಕೇವಲಾನಂದದ ಸ್ಥಿತಿಯೂ ಇಲ್ಲಿ ಗೊತ್ತಾಗುತ್ತದೆ. ಆದರೆ ಪ್ರಾಜನಿಗೆ 
ಅವಿದ್ಯಾ ಬೀಜ ಇರುತ್ತದೆ. ಆದ್ದರಿಂದ ಮತ್ತೆ ಜಾಗ್ರತ್ತಿಗೆ ಬಂದು ಸಂಸಾರಿಯಾಗು 
ತ್ತಾನೆ. ಜಾಗ್ರತ್ ಸ್ವಪ್ನಗಳಲ್ಲಿ ತಮ್ಮದ ಅನ್ಯಥಾ ಗ್ರಹಣವಿದೆ. ಸುಷುಪ್ತಿಯಲ್ಲಿ 
ಅನ್ಯಥಾ ಗ್ರಹಣವಿಲ್ಲದಿದ್ದರೂ ತತ್ತ್ವದ ಅಗ್ರ ಹಣ - ಅಜ್ಞಾನ ಇದೆ. ಆದ್ದರಿಂದ ಈ 
ಮೂರು ಅವಸ್ಥೆಗಳನ್ನೂ ದಾಟಿದ ನಾಲ್ಕನೆಯ ಸ್ಥಿತಿ ಆತ್ಮನದು . - ಶಾಂತಂ ಶಿವ 
ಮತಂ ಚತುರ್ಥಂ ಮನ್ಯ೦ತೇ , ಸ ಆತ್ಮಾ , ಸ ವಿಜೇಯಃ ( ಮಾಂ . ೧ - ೭) 
ಎನ್ನುತ್ತದೆ ಉಪನಿಷತ್ತು , ( ಇದರ ಹೆಚ್ಚಿನ ವಿವರಣೆಗೆ ಮಾಂಡೂಕ್ಯೋಪನಿಷತ್ತಿನ 
ಶಾಂಕರ ಭಾಷ್ಯವನ್ನೂ , ಗೌಡಪಾದರ ಮಾಂಡೂಕ್ಯಕಾರಿಕೆಗಳನ್ನೂ ವಿದ್ಯಾರಣ್ಯರ 
ಸ , ಚದಶಿಯನ್ನೂ ನೋಡಬಹುದು). 


ವಾಕ್ಯಾರ್ಥವಿಚಾರ : ೧. ಲಕ್ಷಣ : ಶುಗಳಲ್ಲಿ ಬ್ರಹ್ಮದ ಲಕ್ಷಣವನ್ನು 
ನಿರೂಪಿಸಿರುತ್ತದೆ. ಲಕ್ಷಣವೆಂದರೆ ವಸ್ತುವನ್ನು ಗುರುತಿಸುವ ಅಸಾಧಾರಣ ಧರ್ಮ. 
ಇದು ಸ್ವರೂಪಲಕ್ಷಣ , ತಟಸ್ಥ ಲಕ್ಷಣ ಎಂದು ಎರಡು ವಿಧ. ( ಸತ್ಯ ಜ್ಞಾನಮನಂತಂ 
ಬ್ರಹ್ಮ , ವಿಜ್ಞಾನಮಾನಂದಂ ಬ್ರಹ್ಮ ' ಮೊದಲಾದವು ಸ್ವರೂಪಲಕ್ಷಣಗಳು. ಬ್ರಹ್ಮವು 
ಸತ್ಯವೂ ಜ್ಞಾನಸ್ವರೂಪವೂ ಅನಂತವೂ ಆನಂದ ಸ್ವರೂಪವೂ ಎಂದು ಬ್ರಹ್ಮದ ಸ್ವರೂಪ 
ವನ್ನು ಇಲ್ಲಿ ಹೇಳಿದೆ. ಕೆಲವು ಸ್ಥಳದಲ್ಲಿ ಇನ್ನೊಂದು ಬಗೆಯಲ್ಲಿ ವಸ್ತುವನ್ನು ಗುರು 
ತಿಸಲಾಗುತ್ತದೆ. - ಕಾಗೆ ಕುಳಿತಿರುವುದು ದೇವದತ್ತನ ಮನೆ ” ಎಂದು ಉದಾಹರಣೆ. 
ಇಲ್ಲಿ ಕಾಗೆ ಹಾರಿಹೋದರೂ ಅದು ದೇವದತ್ತನ ಮನೆಯೇ ಆಗಿರುತ್ತದೆ. ಆದ್ದರಿಂದ 
ಕಾಗೆಯೆಂಬುದು ದೇವದತ್ತನ ಗೃಹಕ್ಕೆ ಪರಿಚಾಯಕವಾದರೂ ಕಾಗೆ ಅಲ್ಲಿ ಇರಲೇ 
ಬೇಕಾಗಿಲ್ಲ. ಇದು ತಟಸ್ಥ ಲಕ್ಷಣ . “ ಯತೋವಾಇಮಾನಿ ಭೂತಾನಿ ಜಾಯಂತೇ ? 
ಎಂದು ಪ್ರಾಣಿಗಳ ಕಾರಣತ್ವವನ್ನು ಬ್ರಹ್ಮದಲ್ಲಿ ಹೇಳಿದೆ. ಸಿದ್ದಾಂತದಲ್ಲಿ ಕಾರಣತ್ವ 
ಎಂಬ ಧರ್ಮವನ್ನು ಬ್ರಹ್ಮದಲ್ಲಿ ಒಪ್ಪುವುದಿಲ್ಲ . ಆದ್ದರಿಂದ ಇದು ಪರಿಚಾಯಕವಾದ 
ತಟಸ್ಥಲಕ್ಷಣ. 


೨. ಲಕ್ಷಣಾ : ಶಬ್ದಕ್ಕೆ ಅರ್ಥವನ್ನು ಬೋಧಿಸುವ ಸಾಮರ್ಥವಿದೆಯಷ್ಟೆ . 
ಇದು ಅಭಿಧಾ, ಲಕ್ಷಣಾ ಎಂದು ಎರಡು ವಿಧ. ಲೋಕಪ್ರಸಿದ್ದವಾದ ಅರ್ಥವನ್ನು 
ಬೋಧಿಸುವ ಶಕ್ತಿಗೆ ಅಭಿಧಾ ಎಂದು ಹೆಸರು - ಗೋವುಹುಲ್ಲನ್ನು ಮೇಯುತ್ತದೆ. 
ಟೋಪಿಯನ್ನು ಧರಿಸಿದವನು ಹೋಗುತ್ತಿದ್ದಾನೆ ' ಮುಂತಾದವು ಇದಕ್ಕೆ ಉದಾಹರಣೆ 
ಗಳು, ಆದರೆ ಟೋಪಿ ಹೋಗುತ್ತಿದೆ ಎಂದು ಹೇಳಿದಾಗ ಟೋಪಿಯನ್ನು ಧರಿಸಿ 
ದವನು ಎಂಬ ಅರ್ಥಮಾಡಬೇಕಾಗುತ್ತದೆ. ಇಲ್ಲಿ ಟೋಪಿಗೆ ಅದನ್ನು ಧರಿಸಿದವನು 
ಎಂಬ ಅರ್ಥ ಲಕ್ಷಣೆಯಿಂದ ಬರುತ್ತದೆ. ಲಕ್ಷಣೆಯ ಅನೇಕ ಪ್ರಕಾರಗಳಲ್ಲಿ ಜಹದ 
ಜಹಲ್ಲಕ್ಷಣಾ ' ಎಂಬುದೊಂದು, ಜಹತ್ - ಬಿಡುವುದು, ಅಜಹತ್ - ಬಿಡದಿರುವುದು , 
ಆಗಸ್ಟ್ , 1983 


33 


00 


ಕೆಲವುಸಂದರ್ಭದಲ್ಲಿ ವಾಚ್ಯಾರ್ಥದ ಒಂದಂಶವನ್ನು ಬಿಟ್ಟು ಇನ್ನೊಂದಂಶವನ್ನು ಬಿಡದೇ 
ಇರಬೇಕಾಗುತ್ತದೆ. ಇಲ್ಲಿ ಜಹದಜಹಲ್ಲಕ್ಷಣಾ ಪ್ರವೃತ್ತನಾಗುವುದು . ಕಾಶಿಯಲ್ಲಿ 
ಎಂದೋ ಕಂಡಿರುವ ದೇವದತ್ತನನ್ನು ಬೆಂಗಳೂರಲ್ಲಿ ನೋಡಿದಾಗ ಸೋsಯಂ ದೇವ 
ದತ್ತ - ಅವನೇ ಈ ದೇವದತ್ತ ' ಎಂಬ ಪ್ರತ್ಯಭಿಜ್ಞೆ ಉಂಟಾಗುತ್ತದೆ. ಸಃ ಎಂದರೆ 
ಇನ್ನೊಂದು ದೇಶ ಕಾಲಾವಸ್ಥೆಗೆ ಒಳಗಾದವನು. ಅಯಂ ಎಂದರೆ ಈಗಿನ ದೇಶ 
ಕಾಲಾವಸ್ಥೆಗೆ ಒಳಗಾದವನು. ಇವರಿಬ್ಬರೂ ಒಬ್ಬನೇ ಎನ್ನುವುದು ವಿರುದ್ಧವಾಗುತ್ತದೆ. 
ಆದ್ದರಿಂದ ಕಾಶಿಯ ಮತ್ತು ಬೆಂಗಳೂರಿನ ದೇಶಕಾಲಾವಸ್ಥೆಗಳನ್ನು ಬಿಟ್ಟು ವ್ಯಕ್ತಿ 
ಯನ್ನು ಮಾತ್ರ ಗ್ರಹಿಸಿ ಒಬ್ಬನೇ ಎಂದು ಸಮನ್ವಯಿಸಿಕೊಳ್ಳಬೇಕಾಗುತ್ತದೆ. 

- ಇದಕ್ಕೆ ' ತತ್ತ್ವಮಸಿ ” ಎಂಬ ಮಹಾವಾಕ್ಯ ಉದಾಹರಣೆ . ಆರುಣಿ ಎಂಬ 
ವನು ತನ್ನ ಮಗನಾದ ಶ್ವೇತಕೇತುವಿಗೆ ಬ್ರಹೋಪದೇಶವನ್ನು ಮಾಡುವಾಗ ಈ 
ವಾಕ್ಯ ಬಂದಿದೆ. ತತ್ ಎಂದರೆ ಪ್ರಕೃತಾನುರೋಧವಾಗಿ ಸರ್ವಶಕ್ತರೂ ಸರ್ವಜ್ಞನ 
ಆದ ಆತ್ಮನೆಂದರ್ಥ. ತ್ವಂ ಎಂದರೆ ಅಲ್ಪಶಕ್ತನೂ ಅಲ್ಪಜ್ಞನೂ ಜೀವಾತ್ಮನೂ ಆದ 
ನೀನು ಎಂದರ್ಥ. ವಿರುದ್ದ ವಿಶೇಷಣಗಳು ಇರುವುದರಿಂದ ಐಕ್ಯವನ್ನು ಹೇಳುವುದು 
ಹೇಗೆ? ಆದ್ದರಿಂದ ವಿಶೇಷಣಗಳನ್ನು ಬಿಟ್ಟು ವಿಶೇಷ್ಯವಾದ ಶುದ್ಧ ಚೈತನ್ಯವನ್ನು 
ಮಾತ್ರ ಗ್ರಹಿಸಿ ಐಕ್ಯವನ್ನು ಹೇಳಬೇಕು. ಇಲ್ಲಿ ಜಹದಜಹಲ್ಲಕ್ಷಣಾ ಪ್ರವೃತ್ತವಾಗದ 
ಇವೆ. 

ಬಂಧನೋಕವ್ಯವಹಾರ : ಜೀ ವ ನು ಯಾವಾಗಲೂ ಈಶ್ವರಸ್ವರೂಪನೇ 
ಆಗಿದ್ದರೆ ಬಂಧಮೋಕ್ಷಗಳೆಂಬುದು ಹೇಗೆ ? ಯಾರಿಗೆ ಬಂಧ ? ಯಾರಿಗೆ ಮೋಕ್ಷ 
ಅವಿದ್ಯೆಯಿಂದ ಜೀವನು ಬದ್ಧನಾಗಿದ್ದೇನೆಂದು ತಿಳಿದುಕೊಂಡಿದ್ದಾನೆ. ದೇಹೇಂದ್ರಿಯ 
ಗಳಲ್ಲಿ ಆತ್ಮಬುದ್ದಿಯುಂಟಾಗಿ ಸುಖದುಃಖಗಳನ್ನು ಅಂತಃಕರಣದಿಂದ ಅನುಭವಿಸು 
ತ್ತಾನೆ. ನಾನು ಸಂಸಾರಿ ಎಂದು ತಿಳಿದಿರುವುದೇ ಬಂಧ. ಈ ಅಜ್ಞಾನದ ನಿನ್ನ 
ತ್ರಿಯೇ ಮೋಕ್ಷ, ಮೋಕ್ಷವೆಂದರೆ ಲೋಕಾಂತರದಲ್ಲಿ ದೊರಕತಕ್ಕ ವಸ್ತುವಲ್ಲ 
ಕರ್ಮದಿಂದ ಅದನ್ನು ಉತ್ಪಾದಿಸತಕ್ಕದ್ದಲ್ಲ. ಅದು ಸಂಸ್ಕಾರವೂ ಅಲ್ಲ , ವಿಕಾರ್ಯವೂ 
ಅಲ್ಲ. ಅಜ್ಞಾನಗ್ರಂಥಿಯ ಛೇದನವಾಗಿ ಆತ್ಮನು ಸ್ವಸ್ವರೂಪದಲ್ಲಿ ನಿಲ್ಲುವುದೇ ಮೋಕ್ಷ 

ಅನಾದಿಮಾಯಯಾ ಸ್ತು ಪೋಯದಾ ಜೀವಃ ಪ್ರಬುಧ್ಯತೇ | | 

ಅಜನನಿದ್ರನಸ್ವಪ್ನಮತಂಬುಧ್ಯ ತೇ ತದಾ H ( ಗೌ , ಮಾಂ ಕಾರಿಕಾ ೧- ೧೬ 
* ಅನಾದಿಯಾದ ಮಾಯೆಯಿಂದ ನಿದ್ರಿಸುತ್ತಿರುವ ಜೀವನು ಯಾವಾಗ ( ಗುರೂಪ 
ದೇಶದಿಂದ) ಎಚ್ಚರಗೊಳ್ಳುವನೋ ಆಗ ತಾನು ಜನ್ಮಾದಿವಿಕಾರವಿಲ್ಲದವನೆಂದೂ ನಿದೆ 
ಯೆಂಬ ಮಾಯಾಬಂಧದಿಂದ ರಹಿತನೆಂದೂ ಆದ್ದರಿಂದ ಅನ್ಯಥಾಗ್ರಹಣರೂಪವಾದ 
ಸ್ವಪ್ನವಿಲ್ಲದವನೆಂದೂ ಅದ್ವಿತೀಯನಾದ ಆತ್ಮನೆಂದೂ ತಿಳಿದುಕೊಳ್ಳುತ್ತಾನೆ.' 
34 

ಸಿದ್ದ ಗಂಗೆ 


* ಬ್ರಹ್ಮ ವೇದ ಬ್ರಹ್ಮನ ಭವತಿ ' ( ಮುಂ . ೩ .೨ .೯ ) - ಬ್ರಹ್ಮನನ್ನರಿತವನು 
ಬ್ರಹ್ಮವೇ ಆಗುವನು ' ಮುಂತಾದ ಶ್ರುತಿವಾಕ್ಯಗಳಿಂದ ಬ್ರಹ್ಮಭಾವದಲ್ಲಿ ಅವಸ್ಥಿ ತಿಯೇ 
ಮೋಕ್ಷವೆಂದು ಗೊತ್ತಾಗುತ್ತದೆ. 

ಜೀವನ್ಮುಕ್ತಿ : ಅದೈತದರ್ಶನವು ಜೀವನ್ಮುಕ್ತಿಯನ್ನು ಒಪ್ಪುತ್ತದೆ ಎಂಬು 
ದೊಂದು ವಿಶೇಷ. ದೇಹವಿರುವಾಗಲೇ ಜೀವನು ಮುಕ್ತನಾಗಬಹುದು. ಜ್ಞಾನವೇ 
ತರಣೋಪಾಯವಾದ್ದರಿಂದ ಬ್ರಹ್ಮಸಾಕ್ಷಾತ್ಕಾರವು ಯಾರಿಗಾಗುವುದೋ ಅ ವ ನು 
ಮುಕ್ತನೇ . ದೇಹವು ಪ್ರಾರಬ್ಧ ಕರ್ಮವಶದಿಂದ ಉಳಿದಿರುತ್ತದೆ. ಕ್ಷೀಯಂತೇ ಚಾಸ್ಯ 
ಕರ್ವಾಣಿ ತಸ್ಮಿನ್ ದೃಷ್ಟೇ ಪರಾವರೇ ? ಎಂದು ಜ್ಞಾನದಿಂದ ಕರ್ಮಕ್ಷಯವನ್ನು 
ಹೇಳಿದ್ದರೂ ಪ್ರಾರಬ್ಧ ಕರ್ಮ ಒಂದನ್ನು ಬಿಟ್ಟು ಉಳಿದ ಕರೆಗಳು ನಶಿಸುತ್ತವೆ, ಎಂದು 
ವ್ಯವಸ್ಥೆ ಮಾಡಲಾಗಿದೆ. ಪ್ರಾರಬ್ಧ ಕರ್ಮಭೋಗವೂ ಅನ್ಯರ ದೃಷ್ಟಿಯಿಂದಲೇ ಹೊರತು 
ಜೀವನ್ಮುಕನ ದೃಷ್ಟಿಯಿಂದಲ್ಲ. ಜೀವನ್ಮುಕ್ತಿಯನ್ನು ಒಪ್ಪುವುದರಿಂದಲೇ ಗುರುಶಿಷ್ಯ 
ಪರಂಪರೆಯಿಂದ ಸಂಪ್ರದಾಯವು ಮುಂದುವರಿಯುತ್ತದೆ. ಜೀವನ್ಮುಕ್ತಿಯನ್ನು ಒಪ್ಪ 
ದಿದ್ದರೆ ಬದುಕಿದವನು ಜ್ಞಾನಿಯೇ ಅಲ್ಲವೆನ್ನ ಬೇಕಾದೀತು. ಆತನಿಗೆ ಉಪದೇಶಾಧಿ 
ಕಾರವೇ ಇಲ್ಲದೆ ಹೋದೀತು. ಈ ಕೆಳಗಣ ವಾಕ್ಯಗಳು ಜೀವನ್ಮುಕ್ತಿಗೆಪ್ರಮಾಣ . 
- ೧. ಅತ್ರ ಬ್ರಹ್ಮಸಮಶ್ನುತೇ ( ಕರ . ೬ - ೧೪) ಇಲ್ಲಿ ಈ ದೇಹದಲ್ಲಿ ಬ್ರಹ್ಮನನ್ನು 
ಸೇರುತ್ತಾನೆ. ೨. ವಿದ್ವಾನ್ ಅಮೃತ ಇಹ ಭವತಿ ( ಪು, ಸೂ .) ಬ್ರಹ್ಮಜ್ಞಾನಿಯು 
ಇಲ್ಲಿಯೆ ಅದ್ಭುತ ( ಮುಕ್ತ ) ನಾಗುತ್ತಾನೆ. ೩. ಯಃ ಸದಾ ಮುಕ್ತ ಏವ ಸಃ 
( ಗೀತಾ ೫ - ೨೮) ಇಚ್ಛಾಭಯಕೋಧರಹಿತನಾದ ಮುನಿಯು ಮುಕ್ತನೆ ಸರಿ. ೪. 
ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮೋಸ್ತಿ ತಂ ಮನಃ ( ಗೀತಾ, ೫ - ೧೯ ) 
ಯಾರ ಮನಸ್ಸು ಸಮಭಾವವೆನಿಸಿದ ಬ್ರಹ್ಮದಲ್ಲಿ ನೆಲೆಸಿದೆಯೋ ಅವರು ಇಲ್ಲಿಯೇ 
ಬದುಕಿರುವಾಗಲೇ ) ಜನ್ಮವನ್ನು ಗೆದ್ದಿರುತ್ತಾರೆ. 


* ಮೋಕ್ಷಸಾಧನ : ಮೋಕ್ಷವು ನಿತ್ಯಸಿದ್ಧವಾದುದು. ಅದನ್ನು ಹೊಸದಾಗಿ 
ಸಾಧಿಸಬೇಕಾದದ್ದಿಲ್ಲ. ಮೋಕ್ಷವು ನಿತ್ಯ ಸಿದ್ದವಾಗಿರುವ ಬ್ರಹ್ಮಾತ್ಮ ಸ್ವರೂಪವೇ . 
ಬಂಧವು ಅವಿದ್ಯಾಕೃತವಾದ್ದರಿಂದ ಅವಿದ್ಯಾನಿವೃತ್ತಿ ಸಾಧ್ಯ . ಅವಿದ್ಯೆಯೆಂದರೆ ಅಜ್ಞಾನ. 
ಅದರ ನಿವೃತ್ತಿ ಜ್ಞಾನದಿಂದ ಮಾತ್ರ . 

ತಮೇವ ನಿದಿತಾ ಅತಿಮ್ಮತ್ತುಮೇತಿ| 
ನಾನ್ಯಃ ಪಂಥಾ ವಿದ್ಯತೇಯನಾಯ || 

( ಆತ್ಮವನ್ನು ತಿಳಿದೇ ಮೃತ್ಯುವಾದ ಸಂಸಾರವನ್ನು ದಾಟುತ್ತಾನೆ. ಸಂಸಾರ 
ವನ್ನು ದಾಟಲು ಬೇರೆ ಮಾರ್ಗವಿಲ್ಲ ” ಆದ್ದರಿಂದ ಮೋಕ್ಷಕ್ಕೆ ಜ್ಞಾನವು ಸಾಧನವೆಂದು 
ಆಗಸ್ಟ್ , 1983 

35 


D . 


ಪರಾಯನಾಗಿ ಹೇಳಿದಂತಾಗುತ್ತದೆ. ಸಮ್ಯಗ್ಜ್ಞಾನ ಉದಯಿಸಬೇಕಾದರೆ ಹಲವ 
ಸಾಧನಗಳನ್ನು ಅವಲಂಬಿಸುವುದು ಅವಶ್ಯಕ. “ ಶಮದಮಾದಿ ಸಂಸ್ಕೃತಂ ಮನು 
ಆತ್ಮದರ್ಶನೇ ಕರಣಂ ' ಎಂದು ಶ್ರೀ ಶಂಕರಾಚಾದ್ಯರು ಹೇಳಿದ್ದಾರೆ . ಶಮದಮಾ 
ಗಳಿಂದ ಸಂಸ್ಕಾರ ಹೊಂದಿದ ಮನಸ್ಸು ಆತ್ಮಜ್ಞಾನಕ್ಕೆ ಸಾಧನ. ಆದ್ದರಿಂದ ಹಿಂತ 
ವಿಚಾರ ಮಾರ್ಗದಲ್ಲಿ ಹೇಳಿದ ಸಾಧನ ಚತುಷ್ಟಯವನ್ನು ಇಲ್ಲಿಮೋಕ್ಷಸಾಧನವೆಂದ 
ಪರಿಗಣಿಸಬೇಕು. 


ಕರ್ನು : ಯಾವನಿಗೆ ಬ್ರಹ್ಮಜ್ಞಾನವಾಗಿಲ್ಲವೋ ಆತನು ಶಾಸೊಕ್ಕವಾ 
ಕರ್ಮವನ್ನು ಮಾಡಲೇಬೇಕು. ನಿಷಿದ್ಧವಾದದ್ದನ್ನು ವರ್ಣಿಸಲೇಬೇಕು. ಫ 
ಕಾಮನೆಯಿಂದ ಮಾಡುವ ಕರ್ಮ ಮುಮುಕುವಿಗೆ ಹಿತಕರವಲ್ಲ. ಅದು ಮತ್ತೆ ಬಂ 
ಕವೇ ಆಗುತ್ತದೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ನಿಷ್ಕಾಮ ಕರ್ಮವನ್ನು ಬೋಧಿಸಿದ 
ಶಾಸೋಕ್ತವಾದ ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಿದಾಗ ಅದು ಚಿತ್ತಶುದ್ದಿ 
ಕಾರಣವಾಗುತ್ತದೆ. ಹೀಗೆ ಪರಂಪರೆಯಿಂದ ಕರ್ಮವು ಜ್ಞಾನಕ್ಕೆ ಉಪಯುಕ್ತವಾಗಿ 
ಇದೆ. . | 


ಭಕ್ತಿ : ಅದೈತದರ್ಶನದಲ್ಲಿ ಭಕ್ತಿ ಗೆ ಪ್ರಮುಖಸ್ಥಾನ ಉಂಟು. ಇದು 
ಸಗುಣೋಪಾಸನೆ ಎನ್ನುತ್ತಾರೆ. ಉಪನಿಷತ್ತುಗಳಲ್ಲಿಯೂ ಭಗವದ್ಗೀತೆಯಲ್ಲಿಯ 
ಇದನ್ನು ವಿಶೇಷವಾಗಿ ಸ್ತುತಿಸಿದೆ. ಭಕ್ತಿಯಿಂದ ಮನಸ್ಸಿನ ಕಲ್ಮಲಗಳು ತೊಡೆ 
ಹೋಗುತ್ತವೆ. ಈಶ್ವರನು ಪ್ರಸನ್ನನಾಗಿ ಸತ್ಸಂಗವನ್ನು ಸದ್ದು ರು ಲಾಭವನ್ನೂ ಅನ 
ಗ್ರಹಿಸುತ್ತಾನೆ. ನಿಷ್ಕಾಮಕರ್ಮದಂತೆ ಭಕ್ತಿಯ ಚಿತ್ತಶುದ್ಧಿಗೆ ಅತ್ಯಂತ ಸಹಕಾ 

ಪ್ರಮಾಣ : ಅದೈತದರ್ಶನಕ್ಕೆ ಅನುಗುಣವಾದ ಕೆಲವು ಪ್ರಮಾಣವಾ 
ಗಳನ್ನು ಇಲ್ಲಿ ಉದಾಹರಿಸಲಾಗಿದೆ ... 


೧ . ಏಕಮೇವಾದ್ವಿತೀಯಂ ಬ್ರಹ್ಮ ( ಛಾಂ . ೬ -೨ - ೨) ಬ್ರಹ್ಮವು ಒಂದೇ ಆ 
ದ್ವಿತೀಯ ವಸ್ತುರಹಿತವಾಗಿದೆ. ೨ . ಸತ್ಯಂ ಜ್ಞಾನಮನಂತಂ ಬ್ರಹ್ಮ ( ತೈ . ೨-೧ 
ಸತ್ಯವೂ ಜ್ಞಾನಸ್ವರೂಪವೂ ಅನಂತವೂ ಆದದ್ದು ಬ್ರಹ್ಮ , ೩ . ಆನಂದೋ ಬ್ರಹ್ಮ 
ವ್ಯಜಾನಾತ್ ( ತೈ . ೩ - ೧) ಆನಂದವೇ ಬ್ರಹ್ಮವೆಂದು (ಭ್ರಗು) ತಿಳಿದುಕೊಂಡು 
೪. ಸ ತ್ವಮೇವ ತ್ವಮೇವ ತತ್ ( ಕೈವಲ್ಯ ೧ - ೧೬ ) ಬ್ರಹ್ಮವುನೀನೇ , ನೀನೇ ಬ್ರಹ 
೫ . ತತ್ರಕೋ ಮೋಹಃ ಕಃ ಶೋಕ ಏಕತ್ವಮನುಪಶ್ಯತಃ ( ಈಶ. ೭) ಏಕತ್ವವನ 
ಕಾಣತಕ್ಕವನಿಗೆ ಶೋಕವೆಲ್ಲಿದೆ ? ಮೋಹವೆಲ್ಲಿದೆ ? ೬ . ಮೃತ್ಯೋಃ ಸ ಮೃತ 
ಮಾಪ್ರೊತಿಯ ಇಹ ನಾನೇನ ಪಶ್ಯತಿ ( ಕಾ . ೪ - ೧೦) ಯಾರು ಇಲ್ಲಿ ಅನೇಕವು 
ವಿದೆಯೆಂದು ತಿಳಿಯುವನೋ ಅವನು ಮೃತ್ಯುವಿನಿಂದ ಮೃತ್ಯುವಿನ ಬಾಯಿಗೆ 2 


36 


ಸಿದ್ದಗಂಗೆ 


ಯುವನು . ೭. ಸರ್ವ೦ಖಲ್ವಿದಂ ಬ್ರಹ್ಮ ( ಛಾ ೩ - ೧೪- ೧) ಇದೆಲ್ಲವೂ ಬ್ರಹ್ಮವೇ 
ಸರಿ , ೮, ಯ ಏವಂ ವೇದಾಹಂ ಬ್ರಹಸೀತಿ ಸ ಇದಂ ಸರ್ವಂ ಭವತಿ 
( ೭ , ೧ -೪ -೧೦ ) ನಾನು ಬ್ರಹ್ಮನಾಗಿದ್ದೇನೆ, ಎಂದು ಯಾವಾತನು ತಿಳಿಯು 
ವನೋ ಅವನು ಈ ಸರ್ವವೂ ( ಬ್ರಹ್ಮ ) ಆಗಿಬಿಡುತ್ತಾನೆ. 

ಉಪಸಂಹಾರ : ಹೀಗೆ ಅದೈತವನ್ನು ಬೋಧಿಸುವ ಮತ್ತು ದ್ವಿತವನ್ನು 
ನಿಷೇಧಿಸುವ ಶ್ರುತಿವಾಕ್ಯಗಳನ್ನು ಹೇರಳವಾಗಿ ಉದಾಹರಿಸಬಹುದು, ಅದೈತವನ್ನು 
ನಿರಾಕರಿಸುವ ಶ್ರುತಿವಾಕ್ಯವು ನಮಗೆ ದೊರೆತಿಲ್ಲವೆಂಬುದೊಂದು ವಿಶೇಷ. ಆದರೆ 
ದೈತಮಾರ್ಗದಲ್ಲಿ ನಿಂತು ಅರ್ಥಮಾಡಬೇಕಾದ ದೈತಸೂಚಕವಾದ “ ದೌಸು 
ಪರ್ಣ ಸಯು ಸಖಾ .. ' ಮುಂತಾದ ಶ್ರುತಿವಾಕ್ಯಗಳು ಉಂಟು. ಇವುಗಳ 
ಸಮನ್ವಯ ಅದೈತದರ್ಶನಕ್ಕೆ ಕಠಿಣವಲ್ಲ, ಜ್ಞಾನೋದಯಕ್ಕೆ ಪೂರ್ವದಲ್ಲಿ ಕರ್ಮ 
ಮತ್ತು ಸಗುಣೋಪಾಸನೆಗಳನ್ನು ಈ ದರ್ಶನವು ಅಂಗೀಕರಿಸಿ ಔಪಾಧಿಕವಾಗಿ ಜೀವೇ 
ಶ್ವರಭೇದವನ್ನು ಒಪ್ಪಿದೆ. ಆದ್ದರಿಂದ ದೈತಬೋಧಕ ಶ್ರುತಿಗಳನ್ನು ಸಮಂಜಸವಾಗಿ 
ಸಮನ್ವಯಗೊಳಿಸಲು ಸಾಧ್ಯವಾಗಿದೆ. ಇದು ಯಾವದರ್ಶನಕ್ಕೂ ವಿರುದ್ಧ ವಾಗದಂತೆ 
ಎಲ್ಲ ದರ್ಶನಗಳ ಸಾರವನ್ನು ಅಧಿಕಾರಿ ಭೇದದಿಂದ ತನ್ನಲ್ಲಿ ಅಳವಡಿಸಿಕೊಂಡಿದೆ. 


ಆತ್ಮನಲ್ಲಿ ಸ್ತ್ರೀ , ಪುರುಷ - ಎಂಬ ಭೇದವನ್ನಾಗಲಿ ಉತ್ತಮ , ಮಧ್ಯಮ , ಕನಿಷ್ಠ 
ಎಂಬ ತಾರತಮ್ಯವನ್ನಾಗಲಿ ಈ ದರ್ಶನವು ಒಪ್ಪುವುದಿಲ್ಲ. ಮೋಕ್ಷಸ್ಥಿತಿಯಲ್ಲಿ ಯಾವ 
ತರತಮಭಾವವೂ ಇಲ್ಲ . ಸನ್ಮಾರ್ಗದಲ್ಲಿ ಪ್ರಯತ್ನಿಸುವ ಸಕಲ ಜೀವರಿಗೂ ಮೋಕ್ಷದ 
ಬಾಗಿಲು ತೆರೆದಿದೆ. 


ಅದೈತದರ್ಶನವು ಏಕೇಶ್ವರವಾದವನ್ನು ಪುರಸ್ಕರಿಸುತ್ತದೆ. ಈಶ್ವರನು ನಿರಾ 
ಕಾರನಾದರೂ ನರಾಕಾರನೂ ಆಗಬಲ್ಲ, ಜಗದಾಕಾರನೂ ಆಗಬಲ್ಲ. ಮಾಯಿಕವಾದ 
ದೇಹದಿಂದ ಅವನು ದೇವತೆಯೂ ಹೌದು; ಪುರುಷದೇವತೆಯೂ ಹೌದು. 
- ಬ್ರಹ್ಮ , ವಿಷ್ಣು , ಶಿವ - ಮುಂತಾದವರೆಲ್ಲರೂ ಭಕ್ತರು ಕಲ್ಪಿಸಿಕೊಂಡ ಸಗುಣಮೂರ್ತಿ 
ಗಳು, ಸಗುಣೋಪಾಸನೆ ನಿರ್ಗುಣೋಪಾಸನೆಗೆ ಮೊದಲನೆಯ ಹಂತವೆಂದು ಈ 
ದರ್ಶನವು ತಿಳಿಯುತ್ತದೆ. 


ಮಹಾತ್ಮರು ಬೋಧಿಸಿದ ಎಲ್ಲ ಮತಗಳಿಗೂ ಇಲ್ಲಿ ಪುರಸ್ಕಾರವುಂಟು. ಅದೆ 
ಲ್ಲವೂ ಶ್ರೇಯಸ್ಕರವೇ , ಆದರೆ ಅಧಿಕಾರಭೇದದಿಂದ ಅದು ವ್ಯವಸ್ಥಿತವಾಗುತ ದೆ . 
ಮತೀಯ ಭಾವನೆಗಳಿಗೂ ಮತೀಯ ಲಾಂಛನಗಳಿಗೂ ಈ ದರ್ಶನದಲ್ಲಿ ಪುರಸ್ಕಾರವೂ 
ಇಲ್ಲ, ತಿರಸ್ಕಾರವೂ ಇಲ್ಲ. ಸೋಪಾನಕ್ರಮದಿಂದ ಉತ್ತರಾಧಿಕಾರಿಗೆ ಗಮ್ಯವಾದುದು 
ಅದೈತವೇ . 
ಆಗಸ್ಟ್ , 1983 


ಹೈದರಾಬಾದು ಕರ್ನಾಟಕದ 

ಪ್ರಾಚೀನ ಗುರುಕುಲಗಳು 


- ಪ್ರೊ . ಡಿ . ವಸಂತ ಕುಷ್ಟಗಿ 


ನುನು ಷ್ಯ ನು ಬೆಳೆದಿದ್ದಾನೆಂಬುದನ್ನು ಅವನ ಎತ್ತರ ಮತ್ತು ಗಾತ್ರದ 
ಮೇಲೆ ಗುರುತಿಸುವುದಲ್ಲ. ಅದನ್ನು ಅವನ ಹೃದಯವಂತಿಕೆ ಮತ್ತು ಬುದ್ದಿವಂತಿ 
ಕೆಗಳ ಮೇಲೆ ಗುರುತಿಸಬೇಕಾದುದು ಸಂಸ್ಕೃತಿಯ ಲಕ್ಷಣ . ಇದನ್ನು ಕರ್ನಾಟಕ 
ಜನತೆ ಬಹು ಪ್ರಾಚೀನಕಾಲದಿಂದಲೇ ವಿದ್ಯೆಗೆ ಮಹತ್ವವನ್ನು ಕೊಟ್ಟು ಶಿಕ್ಷಣ 
ಕೇಂದ್ರಗಳನ್ನು ನಿರ್ಮಿಸಿಕೊಂಡು ಪಾಂಡಿಕ್ಯವನ್ನು ಈ ಜನತೆ ಸಂಪಾದನೆ ಮಾಡಿತು. 
ಇಲ್ಲಿ ಪಾಂಡಿತ್ಯವೆಂದರೆ ಕೇವಲ ಪುಸ್ತಕ ಜ್ಞಾನವೆಂದು ಅರ್ಥ ಮಾಡಕೂಡದು. 
ಜ್ಞಾನಸಂಗ್ರಹದ ಜೊತೆಗೆ ಲೌಕಿಕ ವ್ಯವಹಾರ ಚಾತುರ್ಯವೂ ಅದರಲ್ಲಿ ಸೇರಿರಬೇ 
ಕಾದುದು ಅಗತ್ಯವೆಂದು ಭಾವಿಸಬೇಕಾಗುತ್ತದೆ. ಕೆಲವು ಸಲ ಅಕ್ಷರಜ್ಞಾನವಿಲ್ಲದಿ 
ದಿದ್ದರೂ ನಡೆಯುತ್ತದೆ. ಆದರೆ ಲೌಕಿಕ ಜ್ಞಾನವು ಅತ್ಯವಶ್ಯ ಬೇಕಾಗುತ್ತದೆ. 
ಇ೦ತಹ ಲೌಕಿಕ ಜ್ಞಾನದಲ್ಲಿ ಹೃದಯವಿಕಾಸ ಮತ್ತು ಮನಸ್ಸಿನ ಪಕ್ವತೆಗಳು 
ಮಹತ್ವದ ಪಾತ್ರವನ್ನು ವಹಿಸಿರುತ್ತವೆ. ಬಹುಷ: ಇದನ್ನು ಕನ್ನಡಿಗರಲ್ಲಿ ಗುರುತಿಸಿ 
ನೃಪತುಂಗನ ಕಾಲದ ಕವಿರಾಜ ಮಾರ್ಗದಲ್ಲಿ, 


“ ಪದನರಿದು ನುಡಿಯಲುಂ ನುಡಿ 
ದುದನರಿದಾರಯಲುಮಾರ್ಪರಾ ನಾಡವರ್ಗಳ್ಳಿ 
ಚದುರರ್ ನಿಜದಿಂ ಕುರಿತೋ 
ದದೆಯುಂ ಕಾವ್ಯಪ್ರಯೋಗ ಪರಿಣತ ಮತಿಗಳ್ || 
ಕುರಿತವರಲ್ಲದೆ ಮತ್ತು 
ಪೆರುಂ ತಂತಮ್ಮ ನುಡಿಯೊಳೆಲ್ಲರ್ ಜಾಣರ್ 
ಕಿರುಮಕ್ಕಳು ಮಾಮಾಗರು 

ನರಿ ಪರಿವರ್‌ ವಿವೇಕನಂ ಮಾತುಗಳಂ ” 
ಎಂಬಂತಹ ಪ್ರಶಸ್ತಿಯ ಮಾತುಗಳು ಕನ್ನಡಿಗರ ಬಗೆಗೆ ಉಕ್ತವಾಗಿರುವುದನ್ನು 
ಗಮನಿಸಬಹುದಾಗಿದೆ. 

ಇತಿಹಾಸವನ್ನು ತೆರೆದು ನೋಡಿದಾಗ ಕರ್ನಾಟಕದಲ್ಲಿಯ ದೇವಾಲಯ . 
ಮಠ, ಬ್ರಹ್ಮಪುರಿ, ಅಗ್ರಹಾರ ಇವುಗಳು ಪ್ರೌಢಶಿಕ್ಷಣದ ಕೇಂದ್ರಗಳಾಗಿದ್ದವು. 
38 

ಸಿದ್ದಗಂಗಾ 


- 


ಎಂಬುದೂ ತಿಳಿದು ಬರುತ್ತದೆ. ಈ ಕೇಂದ್ರಗಳಲ್ಲಿ ಆಧ್ಯಾತ್ಮಿಕ ಶಿಕ್ಷಣದ ಜೊತೆಗೆ 
- ಲೌಕಿಕ ಶಿಕ್ಷಣ ಪ್ರದಾನವಾಗುತ್ತಿತ್ತೆಂಬುದನ್ನು ಕಾಣಬಹುದಾಗಿದೆ. ದೇವಾಲಯ 

ಗಳಲ್ಲಿ ಪಂಡಿತರೂ , ಮಠಗಳಲ್ಲಿ ಮಠಾಧಿಪತಿಗಳೂ ತಮ್ಮ ತಮ್ಮ ಶಿಷ್ಯ ಪರಂಪರೆಯ 
ಮನೆತನಗಳ ಮಕ್ಕಳಿಗೆ ಪಾಠಪ್ರವಚನಗಳನ್ನು ಮಾಡಿಸುತ್ತಿದ್ದರು. ಆದರೆ ಬ್ರಹ್ಮ 
ಪುರಿಗಳು ನಗರಗಳಲ್ಲಿ ವಿದ್ಯಾದಾನ ಮಾಡುವ ಕೇಂದ್ರಗಳಾಗಿರುತ್ತಿದ್ದವು. ಇವುಗಳನ್ನು 
ಅನೇಕ ಕಡೆ ರಾಜರುಗಳು ಇನ್ನೂ ಕೆಲವು ಕಡೆ ಉಳ್ಳವರು ಸ್ಥಾಪಿಸಿ ನಡೆಸಿಕೊಂಡು 
ಬರುವ ರೂಢಿಯಿದ್ದಿತು. ಇವು ನಗರಗಳಲ್ಲಿಯೇ ಇರುತ್ತಿದ್ದು ದರಿಂದ ಅಲ್ಲಿಯ 
ಉಪಾಧ್ಯಾಯರು ಮಹಾವಿದ್ವಾಂಸರು , ದಿಗ್ಗಂತಿಗಳೇ ಆಗಿರುತ್ತಿದ್ದರು. ಇಂತಹ 
ಒಂದು ಬ್ರಹ್ಮಪುರಿಯು ಕಲಬುರಗಿಯಲ್ಲಿಯೂ ಇದ್ದಿತು. ಅಂತೆಯೇ ಈಗಲೂ 
ಕಲಬುರಗಿಯಲ್ಲಿ ಒಂದು ಓಣಿಯ ಹೆಸರು ಬ್ರಹ್ಮಪುರ' ಎಂದು ಇದೆ. ಈಗಲೂ 
- ಅದು ವಿದ್ಯಾಕೇಂದ್ರವಾಗಿಯೇ ಮೆರೆಯುತ್ತಿದೆ. ಅಲ್ಲದೆ ಹೈದರಾಬಾದು ಕರ್ನಾಟ 
ಕದಲ್ಲಿಯೇ ಆ ನೆಲ ವಿದ್ಯಾಸ್ಫೂರ್ತಿಯನ್ನು ನೀಡುವ ಪವಿತ್ರ ತಾಣವಾಗಿದೆ. ಎಂ 

ಅ ಗ್ರ ಹಾ ರ ವೆ೦ ದ ರೆ ವಿದ್ಯಾಭಿವೃದ್ಧಿಗಾಗಿ ನಿರ್ಮಿಸಿದ ಪ್ರತ್ಯೇಕ ಸ್ಥಳ. 
ಇಂತಹ ಸ್ಥಳಗಳು ಸ್ವತಂತ್ರವಾದ ಸ್ಥಳಗಳೇ ಅಗಿರುತ್ತಿದ್ದವು. ಅಲ್ಲಿ ವಿದ್ಯಾಸಂಪನ್ನ 
ರಾದ ಬ್ರಾಹ್ಮಣರು ಅಧ್ಯಯನ ಅಧ್ಯಾಪನಗಳನ್ನು ಮಾಡುತ್ತ ಆ ಪ್ರದೇಶದ ಒಡೆ 
ತನವನ್ನು ತಮ್ಮ ಅಂಕಿತದಲ್ಲಿಯೇ ಇಟ್ಟುಕೊಂಡಿರುತ್ತಿದ್ದರು. ವಿದ್ಯಾಭಿಮಾನಿಗ 
ಳಾದ ಅರಸರು ಇಂತಹ ಸ್ಥಳಗಳನ್ನು ದತ್ತಿಯಾಗಿ ಪಂಡಿತರಿಗೆ ಕೊಡುತ್ತಿದ್ದ ನಿದ 
ರ್ಶನಗಳಿವೆ. ಹೀಗೆ ಅಗ್ರಹಾರಗಳನ್ನು ದತ್ತಿ ಪಡೆದ ಬ್ರಾಹ್ಮಣರಿಗೆ ಮಹಾಜನರೆಂದು 
ಕರೆಯುತ್ತಿದ್ದರು. ಅವರು , ' ವೇದ, ವೇದಾಂಗ , ಉಪಾಂಗ , ಶಾಸ್ತ್ರ , ಅಷ್ಟಾದಶ 
ಪುರಾಣ, ಸ್ಮತಿ' ಗಳನ್ನು ಅರಿತಿದ್ದು ವಾಗ್ಯೂಷಣರೂ ಷಟ್ಕರ್ಮನಿರತರೂ , ಆಗಿ 
ರಬೇಕಾಗುತ್ತಿತ್ತು . ಅಲ್ಲಿ ಅವರ ಜೊತೆಯಲ್ಲಿ ಇತರ ಜಾತಿಮತ ಸಂಪ್ರದಾಯದ 
ವರೂ ಇರಬಹುದಾಗಿತ್ತು . ಇಂತಹ ಸಂಸ್ಕಾರಪೂರ್ಣ ಸುಸಂಸ್ಕೃತ ವಿದ್ಯೆಯನ್ನು 
ಪ್ರದಾನ ಮಾಡಲಾಗುತ್ತಿತ್ತು . ಇಂತಹ ಅಗ್ರಹಾರಗಳು ಈಗ ಹಾಳಾದ ಹಳ್ಳಿಗ 
ಳಾಗಿ ಗತವೈಭವವನ್ನು ಹೇಳುತ್ತ ನಿಂತಿವೆ. 


ಈ ದೇವಾಲಯ , ಮಠ, ಬ್ರಹ್ಮಪುರಿ , ಅಗ್ರಹಾರಗಳು, ಗುರುಕುಲಪದ್ಧ 
ತಿಯು ಹಂತಹಂತಗಳಲ್ಲಿ ಬೆಳೆದು ಬಂದ ರೂಪಗಳು. ಈ ಗುರುಕುಲಪದ್ಧತಿಯು 
ನಮ್ಮಲ್ಲಿ ಬಹು ಪ್ರಾಚೀನಕಾಲದಿಂದಲೂ ತನ್ನ ಆದರ್ಶಗಳನ್ನು ಮೆರೆದು ನಿಂತಿದೆ. 
ಹಿಂದೆ ಆತ್ರೋನ್ನತಿಗಾಗಿ , ಆತ್ಮಸಾಕ್ಷಾತ್ಕಾರಕ್ಕಾಗಿ ಅರಣ್ಯಗಳಲ್ಲಿ ಋಷಿಗಳು ಮುನಿ 
ಗಳು ಸಹಸ್ರಕ್ಕೂ ಹೆಚ್ಚಾಗಿ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ವಿದ್ಯಾ ಪ್ರದಾನ 
ಮಾಡುತ್ತಿದ್ದ ದಾಖಲೆಗಳಿವೆ. ಅಲ್ಲಿ ವಿದ್ಯಾರ್ಥಿಗಳು ಅನ್ನ ಬಟ್ಟೆಗಳಿಗಾಗಿ ತಮ್ಮ 
ತಂದೆತಾಯಿಗಳ ಕಡೆಗೆ ಮನೆಯ ಕಡೆಗೆ ಚಿತ್ರವನ್ನು ಹರಿಸಬೇಕಾಗಿರಲಿಲ್ಲ. ಆಗ 
ಆಗಸ್ಟ್ 1983 


ಗುರುಗಳೇ ಆ ಭಾರವನ್ನೆಲ್ಲ ಹೊರುತ್ತಿದ್ದರು. ಹೀಗಾಗಿ ವಿದ್ಯಾರ್ಥಿಗಳ ಕೆಲಸವು 
ವಿದ್ಯಾವ್ಯಾಸಂಗವಷ್ಟೇ ಆಗಿರುತ್ತಿತ್ತು . ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಅನ್ನ ಬಟ್ಟೆ 
ಗಳನ್ನು ಒದಗಿಸಿ ಶಿಕ್ಷಣ ನೀಡುತ್ತಿದ್ದ ಗುರುಗಳಿಗೆ ಕುಲಪತಿಗಳೆಂದು ಕರೆಯಲಾ 
ಗುತ್ತಿತ್ತು. ಪುರಾಣಗಳಲ್ಲಿ ಬರುವ ವಾಲ್ಮೀಕಿ, ಕಣ್ಯ , ಶೌ ನ ಕ , ಸಾಂದೀಪನಿ 
ಮೊದಲಾದವರು ಅಂತಹ ಕುಲಪತಿಗಳು, ಅವರ ಹತ್ತಿರವಿರುವ ವಿದ್ಯಾರ್ಥಿಗಳು 
ಗುರುಕಟಾಕ್ಷಕ್ಕಾಗಿ ಕಾದು ನಿಂತವರಾಗಿರುತ್ತಿದ್ದರು. ಅವರು ಗುರುಗಳ ಅನುಗ್ರಹ 
ದಿಂದ ವಿದ್ಯಾಸಂಪನ್ನರಾಗಿ ಇಂದಿಗೂ ಆದರ್ಶವಾಗಿ ನಿಂತಿರುವ ಸತ್ಯಕಾಮ , ಆರುಣಿ 
ಉದಂಕರನ್ನು ನೆನೆದುಕೊಳ್ಳಬಹುದು. 


- ಗುರುಕುಲಪದ್ದತಿಯಲ್ಲಿಯ ಈ ವಿವೇಚನೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜ 
ನೆಯ ಭಾರವೊಂದಲ್ಲದೆ ಮತ್ತಾವ ಭಾರ, ಚಿಂತೆಗಳೂ ಅ ವ ರಿ ಗೆ ಇರುತ್ತಿರಲಿಲ್ಲ 
ವೆಂದು ತಿಳಿದು ಬಂದಿದೆ. ಇಂತಹ ಗುರುಕುಲಗಳ ಸಮನಾದ ವಿದ್ಯಾಕೇಂದ್ರಗ 
ಳೆಂದರೆ, ಬಳ್ಳಾರಿ ಬಳಿಯ ಕಾರ್ತಿಕೇಯ ತಪೋವನ, ಸೊಗಲದ ಸುವರ್ಣಾಕ್ಷಿ 
ತಪೋವನಗಳನ್ನು ನೆನೆಯಬಹುದು. ಅದೇ ರೀತಿ ಹೈದರಾಬಾದು ಕರ್ನಾಟಕ ಕಲ 
ಬುರಗಿ , ರಾಯಚೂರು, ಬೀದರ ಜಿಲ್ಲೆಗಳ ಭಾಗಗಳಲ್ಲಿ ಇಂತಹ ವಿದ್ಯಾಕೇಂದ್ರಗ 
ಳನ್ನು ಕಾಣಬಹುದಾಗಿದೆ. ಏಕೆಂದರೆ , ಈ ಭಾಗದಲ್ಲಿ ಚಾಲುಕ್ಯರು, ರಾಷ್ಟ್ರಕೂ 
ಟರು ಮೊದಲಾದ ಅರಸೊತ್ತಿಗೆಗಳು ಸಮೃದ್ಧಿಯನ್ನುಂಟುಮಾಡಿ ಪ್ರಜೆಗಳ ಪ್ರೀತಿ 
ವಿಶ್ವಾಗಳನ್ನು ಗಳಿಸಿಕೊಂಡು ಕಲೆ ಸಾಹಿತ್ಯಗಳನ್ನು ಘೋಷಿಸಿ ಗುರುಕುಲ ಮಾದ 
ರಿಯ ಅನೇಕ ವಿದ್ಯಾ ಕೇಂದ್ರಗಳನ್ನು ಸ್ಥಾಪಿಸಿದವು. ಬೆಳೆಸಿದುವು. ಅವುಗಳಲ್ಲಿ 
ಪ್ರಾಚೀನವೂ , ಅತ್ಯಂತ ಮಹತ್ವದವೂ ಆದ ನಾಗಾಯಿ , ಕುಕನೂರು ಅಗ್ರಹಾರ 
ಗಳನ್ನು ಇಲ್ಲಿ ಉಲ್ಲೇಖಿಸಬಹುದು. 


- ನಾಗಾಯಿ ಎಂಬುದು ಈಗ ಕಲುಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲ್ಲೂಕಿಗೆ 
ಸೇರಿದ ಪ್ರದೇಶ; ಇದು ಚಿತ್ತಾಪುರದಿಂದ ಎರಡು ಮೈಲು ಅಂತರದಲ್ಲಿರುವ ಪ್ರಾಚೀ 
ನತೆಯನ್ನು ಕಂಡುಹಿಡಿಯಲು ಅವಶೇಷಗಳು ಆಹ್ವಾನವನ್ನು ನೀಡಿ ನಿಂತಿರುವ 
ಇತಿಹಾಸ ಪ್ರಸಿದ್ದಿಯನ್ನು ಪಡೆದ ಪ್ರದೇಶ. ' ಇದನ್ನು ನಾಗವಾಸಿ, ನಾಗಾಯಿ , 
ನಾಗಾವಿ, ಎಂಬ ಹೆಸರುಗಳಿಂದ ಗುರುತಿಸಬಹು, ಶಾಸನಗಳಂತೂ ಹೊಗಳಿದ್ದೇ 
ಹೊಗಳಿದ್ದು , “ ಚತುರ್ವೆದ ಪಾರಾವಾರ ಪಾರಗರಪ್ಪ ನಾಲ್ಕುನೂರು ವಿಪ್ರೋತ್ತ 
ಮರಿಂದ ಅಭಿನವ ಬ್ರಹ್ಮಲೋಕವೆಂಬಂತೆ ವ ಸು ಮ ತಿ ತಳಕ್ಕೆ ತಲೆಯೆಂಬಂತೆ 
ಕುಂತಳ ಮಹೀತಳಕ್ಕೆ ತಿಲಕವೆಂಬಂತೆ ಮಹಾ ಅಗ್ರಹಾರ ನಾಗಾವಿ ” ಎಂದು ಒಂದು 
ಶಾಸನವು ಮೆಚ್ಚಿ ನುಡಿದಿರುವುದನ್ನು ಗಮನಿಸಬಹುದು. ಇಲ್ಲಿ ಶಿಲಾಹಾರ, ಶಾತ 
ವಾಹನ, ಶಾಕ್ಯರು, ಹೈಹಯರು, ರಾಷ್ಟ್ರ ಕೂಟ, ಚಾಲುಕ್ಯರ ಕಾಲದಿಂದಲೂ 


40 


ಸಿದ್ದಗಂಗಾ 


ವಿದ್ಯಾ ಪ್ರ ದಾನ ನಡೆದಿದೆಯೆಂಬುದಕ್ಕೆ ಸಾಕ್ಷಿಗಳಿವೆ. ಈ ಎಲ್ಲ ಮನೆತನಗಳ 
ಅರಸರು ನಾಗಾಯಿಯನ್ನು ಬಹಳ ಪ್ರೀತಿ ಗೌರವಗಳಿಂದ ಬೆಳೆಸಿದರು . ರಾಷ್ಟ್ರ 
ಕೂಟರ ಅರಸು ಮನೆತನದ ನಾಲ್ಕನೆಯ ಗೋವಿಂದ ಒಂದನೆಯ ಕೃಷ್ಣ , ಕ್ರಿ . ಶ . 
993ರಲ್ಲಿಯ ಹೈಹಯವಂಶದ ಶಿರಸ' ಕಲ್ಯಾಣ ಚಾಲುಕ್ಯರ ಸೋಮೇಶ್ವರ ಮೊದ 
ಲಾದವರು ಭೂಮಿ , ಸೀಮಿ , ದತ್ತಿಗಳನ್ನು ನೀಡಿದರೆಂಬುದಕ್ಕೆ ಇತಿಹಾಸವು ತನ್ನ 
ಪುಟಗಳನ್ನು ತೆರೆದಿಟ್ಟಿದೆ. 


ಕಲ್ಯಾಣ ಚಾಲುಕ್ಯರ ವಿಕ್ರಮಾದಿತ್ಯನ ಆಸ್ಥಾನದ ಕಾಲಿದಾಸನೆಂಬ 
ಮಂತ್ರಿಯು ( ಕ್ರಿ . ಶ. 1085) ನಾಗಾಯಿಯ ಘನತೆಗೆ ಪಾತ್ರರಾದವರಲ್ಲಿ ಅಗ್ರ 
ಗಣ್ಯನಂತೆ. ಆತನು ಇಲ್ಲಿ ಷಟ್ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಲು ಅವಕಾಶ 
ಮಾಡಿಕೊಟ್ಟಿದ್ದನಂತೆ. ಅದಕ್ಕಾಗಿ ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು 
ಆ ಕ ರ್ಷಿ ತ ರಾ ಗಿ ಅಲ್ಲವೆ ವ್ಯಾಸಂಗಕ್ಕಾಗಿ ಬರುತ್ತಿದ್ದರಂತೆ. ಅವರಿಗೆಲ್ಲ ಅಲ್ಲಿ 
ಯೋಗ್ಯವಾದ ವಸತಿ ಸೌಕಯ್ಯ , ಊಟ, ಉಡುಗೆಯ ಸೌಕಯ್ಯಗಳನ್ನು ಒದಗಿಸಿ 
ಕೊಟ್ಟುದಲ್ಲದೆ, ಪುಸ್ತಕಭಂಡಾರದ ಅನುಕೂಲತೆಯನ್ನೂ ಮಾಡಿಕೊಟ್ಟಿದ್ದನಂತೆ . 
ಹೀಗೆ ಶ್ರೇಷ್ಠವಾದ ಪುಸ್ತಕಭಂಡಾರವಿರುವ ಜ್ಞಾನಪೀಠವನ್ನು ನಿರ್ಮಿಸಿದವರಲ್ಲಿ 
ಸದ್ಯದಮಟ್ಟಿಗೆ ಕಾಳಿದಾಸನೇ ಮೊದಲಿಗನೆಂದು ಹೇಳಬೇಕಾಗಬಹುದು. ಈ 
ಮಾತಿಗೆ ಅಲ್ಲಿಯ ಒಂದು ಶಾಸನವು ಪ್ರಮಾಣವನ್ನು ನುಡಿಯುತ್ತದೆ. ಅದರಲ್ಲಿ 
ಕಾಳಿದಾಸನ ವ್ಯಕ್ತಿತ್ವವೇ ಒಡಮೂಡಿದಂತಿದೆ. ಅವನು ಸಾಹಿತ್ಯದಲ್ಲಿ ಅಭಿರುಚಿ 
ಯುಳ್ಳವನು, ಸೈನ್ಯ ನಡೆಸುವುದರಲ್ಲಿ ನಿಷ್ಣಾತನು , ರಾಜಕಾರಣದಲ್ಲಿ ಬೃಹಸ್ಪತಿಯೂ , 
ಧೈರ್ಯದಲ್ಲಿ ಗರುಡನೂ ಆಗಿದ್ದು ಅಗ್ರಹಾರವನ್ನು ಸ್ಥಾಪಿಸಿದನೆಂದೂ , ಎರಡನೆಯ 
ಜಯಸಿಂಹನಿಂದ ಈ ಅಗ್ರಹಾರದ ಶಾಸನವನ್ನು ಮಾಡಿಸಿದನೆಂದೂ ತಿಳಿದು 
ಎರುತ್ತದೆ. ಅಲ್ಲದೆ ಇದು ಹಿಂದೆ ಕುಂತಳ ದೇಶದ ಪ್ರಾದೇಶಿಕ ರಾಜಧಾನಿಯಾಗಿ 
ಇಂದೂ ಹೇಳುತ್ತಾರೆ. ಇಷ್ಟೇ ಅಲ್ಲ , ಇಲ್ಲಿ ನಾಗಾಯಿಯ ಎಲ್ಲಮ್ಮ ಅರ್ಥಾತ್ 
ನಾಗಲಾಂಬಿಕೆಯೆಂಬ ದೇವಿಯು ಇರುವ ಶಕ್ತಿಪೀಠವೂ ಇದೆ . ಅದಕ್ಕಾಗಿ ಅನೇಕ 
ದನ ಭಕ್ತರು ದರ್ಶನಕ್ಕಾಗಿ ಬರುತ್ತಿರುತ್ತಾರೆ. ಆ ದೇವಾಲಯದ ಸುತ್ತು ಮುತ್ತು 
ನೀರಿನ ಚಿಲುಮೆಗಳಿದ್ದು ನಿಸರ್ಗದ ಹಸಿರು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ 
ಅಲ್ಲಿ ಮುಕ್ಕಾಗಿ ಬಿದ್ದಿರುವ ದೇವಾಲಯದ ಕಟ್ಟಡದ ಕಲ್ಲುಗಳು , ನಂದಿಯ ವಿಗ್ರಹ 
ಗಳು , ಜಿನಮೂರ್ತಿಗಳು, ಶಿಲಾಶಾಶನಗಳು ಗತವೈಭವನ್ನು ನೆನಪಿಸಿ ಕಣ್ಣುಗಳನ್ನು 
ತಂಪುಗೊಳಿಸುತ್ತವೆ. ಎಲ್ಲಮ್ಮನ ಮಂದಿರದ ಹತ್ತಿರವಿರುವ ನಂದಿಭಾವಿ ಮತ್ತು 
ಎಡುಲುಭಾವಿಗಳಲ್ಲಿ ನೀರು ಸದಾಕಾಲದಲ್ಲಿ ಒಂದೇ ಪಾತಳಿಯಲ್ಲಿದ್ದು ಕುಡಿಯಲು 
ಬಹು ಸಿಹಿ ಮತ್ತು ತಂಪು. ಈ ಪ್ರದೇಶದಲ್ಲಿಯೇ ಮತ್ತೊಂದು ಮಹತ್ವದ ಸ್ಥಳ 
1 ಕಂಬಗಳ ದೇವಾಲಯ ಮತ್ತು ಅದರ ಆವಾರದಲ್ಲಿರುವ ಏಳು ಅಡಿ ಎತ್ತರದ 
ಆಗಸ್ಟ್ , 1983 

41 


ಶಿಲಾಶಾಸನ. ಈ ಹಿನ್ನಲೆಯನ್ನೆಲ್ಲ ಪರಿಶೀಲಿಸಿದರೆ ನಾಗಾಯಿ ಪ್ರಾಚೀನ ಕಾಲ 
ದಿಂದಲೂ ಶ್ರೇಷ್ಠ ಗುರುಕುಲವಾಗಿ ಘಟಿಕಾಸ್ಥಾವಾಗಿ ಬೆಳೆದು ಬಂದಿದೆಯೆಂದು 
ಒಪ್ಪಬಹುದು. 

ಇ೦ತಹ ಪರಂಪರೆಯಿರುವ ನಾಗಾಯಿಯಲ್ಲಿ ಭಾರತೀಯ ತತ್ವ ಜ್ಞಾನ ದ 
ವಿವಿಧ ಶಾಖೆಗಳ ಅಧ್ಯಯನ - ಅಧ್ಯಾಪನಗಳು ನಡೆಯುತ್ತಿದ್ದುವು ಎಂಬುದನ್ನು 
ಶಾಸನದಲ್ಲಿ ಹೇಳಿರುವ ಕೆಳಗೆ ನಿರೂಪಿಸಿದ ಅಂಕಿಸಂಖ್ಯೆಗಳಿಂದ ಮನಗಾಣಬಹುದು 


ಉಪಾಧ್ಯಾಯರು ಕಲಿಸುತ್ತಿದ್ದ ವಿಷಯಗಳ ಉಪಾಧ್ಯಾಯರ ಸಂಖ್ಯೆ 
1. ಭಟ್ಟ ದರ್ಶನ, ನ್ಯಾಸ ಪ್ರಭಾಕರನ ವ್ಯಾಖ್ಯಾನ 

3 
2 . ವೇದವನ್ನು ಕಲಿಸುವವರು 

- 

3 
3 . ಗ್ರಂಥಭಂಡಾರಿಗಳು 

1 


ವಿದ್ಯಾರ್ಥಿಗಳು 

ಎಂದು 
ವಿದ್ಯಾರ್ಥಿಗಳ ಸಂಖ್ಯೆ . 


1 . ವೇದಾಧ್ಯಾಯಿಗಳು 
2. ಶಾಸ್ತ್ರಾಧ್ಯಾಯಿಗಳು 
3 . ಇತರರು 


200 
50 


ಈ ವಿದ್ಯಾ ಕ್ಷೇತ್ರಕ್ಕೆ ನೀಡಿ ದ 1,000 ಮತ್ತರ ಭೂಮಿಯ ಹಂಚಿಕೆಯು 
ಕೆಳಗಿನಂತೆ ಇತ್ತು . 


35 ಮತ್ತರು ಭಟ್ಟ ದರ್ಶನ ವಾಖ್ಯಾತೃವಿಗೆ 
30 ಮತ್ತು ನ್ಯಾಸ ವ್ಯಾಖ್ಯಾತೃವಿಗೆ 
45 ಮತ್ತು ಪ್ರಭಾಕರ ವಾಖ್ಯಾವಿಗೆ 
30 ಮತ್ತು ಗ್ರಂಥಭಂಡಾರಿಗೆ 

30 ಮತ್ತರು ಘಟಕಾಪ್ರಹಾರಿಗೆ | 
ಉಳಿದ ಮತ್ತು ದೇವಸ್ಥಾನದ ಜೀರ್ಣೋದ್ದಾರ ಮತ್ತು ಇತರ ಸೇವಿಕಾ 
ವೃತ್ತಿಗಳಿಗಾಗಿ ? 


ಇಂದಿಗೂ ಮೇಲಿನಂತೆ ಇತಿಹಾಸದ ಲೆಕ್ಕ ಪತ್ರವನ್ನು ಹೊತ್ತು ನಿಂತಿರುವ 
61 ಕಂಬಗಳ ಮಧುಸೂದನ ದೇವಾಲಯವು ನಮ್ಮನ್ನು ಪ್ರಾಚೀನ ಕಾಲ ದ 
ನಾಗರಿಕರನ್ನಾಗಿ ಮಾಡುತ್ತದೆ. 
42 

ಸಿದ್ದಗಂಗ 


ಕುಕನೂರು, ರಾಯಚೂರು ಜಿಲ್ಲೆಯ ಯಲಬುರಗಿ ತಾಲ್ಲೂಕಿಗೆ ಸೇರಿದ 
ಪ್ರದೇಶ. ಅಲ್ಲಿಯೂ ಕೂಡ ನಾವು ಪ್ರಾಚೀನ ಕಾಲದ ಗುರುಕುಲದ ನೆಲೆಬೆಲೆಗೆ 
ಇನ್ನು ಗುರುತಿಸಬಹುದು. ಇದಕ್ಕೆ ಆಧಾರ ಶಾಸನಗಳು , ಐತಿಹ್ಯಗಳು, ಈ ಕುಕ 
ನೂರು ಪುರಾಣಗಳ ಕಾಲದಿಂದಲೂ ಖ್ಯಾತಿವೆತ್ತ ಊರು. ಏಕೆಂದರೆ , ಇದೇ ಹಿಂದೆ 
ಕುಂತಳ ನಗರವಾಗಿದ್ದು ಚಂದ್ರಹಾಸನ ಸುಂದರವಾದ ವ್ಯಕ್ತಿತ್ವವು ಮೂಡಿ ಬರು 
ವುದಕ್ಕೆ ಕಾರಣೀಭೂತವಾದ ಹೆಗ್ಗಳಿಕೆಯ ಸ್ಥಳವೆಂದು ಐತಿಹ್ಯ ಪಡೆದಿದ್ದು ಇದರ 
ಸಮೀಪದಲ್ಲಿರುವ ಶೃಂಗೇರ ತೋಟದಲ್ಲಿಯೇ ದುಷ್ಟಬುದ್ದಿ ಯ ಮಗಳಾದ ವಿಷಯ 
ಯನ್ನು ಚಂದ್ರಹಾಸನು ಮೊತ್ತಮೊದಲು ಸಂಧಿಸಿದ್ದು , ಕಲಬುರಗಿ ಜಿಲ್ಲೆ ಯ 
ಸುರಪುರದ ಬಳಿಯಿರುವ ದೇವಪುರದ ಲಕ್ಷ್ಮೀಶ ಕವಿಯು ಇದನ್ನೇ ತನ್ನ ಜೈಮಿನಿ 
ಭಾರತದಲ್ಲಿ ಕುಂತಲಪುರವೆಂದು ಕರೆ ದು ಚಂದ್ರಹಾಸನ ಕತೆಯನ್ನು ಸೊಗಸಾಗಿ 
ಬಿತ್ತರಿಸಿದ್ದಾನೆ. ಇದು ಪುರಾಣ ವೈಭವವನ್ನು ಬಿತ್ತರಿಸಿದರೆ ಅಲ್ಲಿ ಇತಿಹಾಸಕಾಲದ 
ವೈಭವಕ್ಕೂ ಚ್ಯುತಿಯಿಲ್ಲದ ಗುರುತುಗಳಿವೆ. ಏಕೆಂದರೆ ಈಗ ಅಲ್ಲಿ ಚಾಲುಕ್ಯ 
ಶಿಲ್ಪ ಮಾದರಿಯ 8 ನೆಯ ಶತಮಾನದಿಂದ 13 ನೆಯ ಶತಮಾನದವರೆಗಿನ ಬೆಳ 
ವಣಿ ಗೆ ಯ ಶಿಲ್ಪಕಲೆಯ ಅವಶೇಷಗಳನ್ನು ಬಿತ್ತರಿಸುವ ದೇಗುಲಗಳನ್ನು ಕಾಣಬ 
ಹುದು. ಇವುಗಳಲ್ಲದೆ ಇನ್ನೂ ಚೆನ್ನಾಗಿ ಹಳೆಯ ಸೊಗಸನ್ನು ಎತ್ತಿಹಿಡಿದು ಸುಂದ 
ರವಾಗಿ ನಿ೦ ತಿ ರು ವ ಕಲ್ಲೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳನ್ನು 
ನೋಡಬಹುದು, ಅದರಂತೆ ವ. ಹಾಮಾಯಿಯ ಮಂದಿರವೂ ಕೂಡ ಇಲ್ಲಿ ಶಿಲ್ಪ 
ಕಲೆಗೆ ಮಾದರಿಯಾಗಿ ಅಚ್ಚಳಿಯದೇ ತನ್ನ ಆರಾಧಕರನ್ನು ಬರಮಾಡಿಕೊಳ್ಳುತ್ತಿದೆ. 
ಇಂತಹ ಪರಂಪರೆಯಿರುವ ಈ ಊರಿನಲ್ಲಿ ಹಿಂದೆ ಗುರುಕುಲವಿದ್ದು ವಿದ್ಯಾದಾನ 
ವನ್ನು ಮಾಡಿದ ಸಂಗತಿಗೆ ಭಿನ್ನಾಭಿಪ್ರಾಯವೇ ಇಲ್ಲ. ಏಕೆಂದರೆ ಅಲ್ಲಿ ಇಂದಿನ 
ರೀತಿಯಲ್ಲಿ ಶಿಕ್ಷಣ ಪ್ರಧಾನ ಮಾಡುತ್ತಿರುವ ವಿದ್ಯಾನಂದ ಗುರುಕುಲವೆಂಬ ಶಿಕ್ಷಣ 
ಸಂಸ್ಥೆಯು ಹಿಂದಿನ ಪರಂಪರೆಯ ನೆನಪನ್ನು ತಂದುಕೊಡುವಲ್ಲಿ ಸಾರ್ಥಕವಾದ 
ಹೆಸರನ್ನು ಪಡೆದಿದೆ. 


[ 


ಬಹಳ ಹಿಂದೆ ಈಗಿನ ಕುಕನೂರನ್ನು , ಕುಕನೂರು- 30 ಎಂದು ಕರೆಯುತ್ತಿ 
ದ್ದರು. ಅದು ಆಗ ಬೆಳವಲ - 300 ಪ್ರದೇಶದ ಮುಖ್ಯ ಪಟ್ಟಣಗಳಲ್ಲೊಂದಾ 
ಗಿತ್ತು . ಆ ಸಮಯಕ್ಕಾಗಲೇ ಅಲ್ಲಿ ಪ್ರಮುಖವಾದ ಅಗ್ರಹಾರವೆಂದು ಸ್ಥಾಪನೆ 
ಯಾಗಿ ಸುತ್ತಲಿನ ಪ್ರದೇಶಕ್ಕೆ ಜ್ಞಾನ ಪ್ರಧಾನ ಮಾಡುತ್ತಿತ್ತು . ಕ್ರಿ . ಶ. 1183 
ರ ತಾಮ್ರಶಾಸನದ ಪ್ರಕಾರ ಅಲ್ಲಿ ಒಂದು ಸಾವಿರ ಮಹಾಜನರು ಆಶ್ರಯವನ್ನು 
ಪಡೆದಿದ್ದರೆಂದೂ ಶ್ರುತಪಡಿಸುತ್ತದೆ. ಅಲ್ಲದೆ ಕಳಚೂರರ ಸಂಕಮದೇವ, ಬಿಜ್ಜಳ, 
ಕಲ್ಯಾಣ ಚಾಲುಕ್ಯರ ಭೂಲೋಕಮಲ್ಲ ಮೊದಲಾದವರ ಕಾಲದ ಶಾ ಸ ನ ಗ ಳು 
- ಕುಕನೂರು ಅರ್ಥಪೂರ್ಣವಾಗಿಯೂ ಜಾಗೃತವಾದ ಗುರುಕುಲ, ವಿದ್ಯಾಕೇಂದ್ರ , 

(46 ನೇ ಪುಟ ನೋಡಿ) 
ಆಗಸ್ಟ್ , 1983 

43 


ಜನಹಿತ ಸಾಧನೆ ವಚನ ಪಾಲನೆ 
ಜನತೆಗಿತ್ತ ವಚನ ಪಾಲನೆಗಾಗಿ ಜನತೆಯ ಆಶೋತ್ತರಗಳ ಈಡೇರಿಕೆಗಾಗಿ ಕಳೆದ 
ಏಳು ತಿಂಗಳ ಅವಧಿಯಲ್ಲಿ ಕರ್ನಾಟಕ ಸರ್ಕಾರ ಇಟ್ಟ ಹೆಜ್ಜೆ ದಿಟ್ಟ ; 

ಈ ತಳೆದ ನಿಲುವು ಅಚಲ . 
ಅಧಿಕಾರ ವಿಕೇಂದ್ರೀಕರಣ : ಪುರಸಭೆ ನಗರಸಭೆಗಳ ಚುನಾವಣೆ, ಹರ 
ನೆಂಟು ವರ್ಷ ತುಂಬಿದವರಿಂದಲೂ ಮತ ಚಲಾವಣೆ, ಮಹಿಳೆಯರಿಗೆ ಸೂಕ 
ಪ್ರಾತಿನಿಧ್ಯ , ಇದು ಅಧಿಕಾರ ವಿಕೇಂದ್ರೀಕರಣದತ್ತ ಹೊಸ ಸರ್ಕಾರ ಇ 
ದಿಟ್ಟ ಹೆಜ್ಜೆ - ಜತತೆಗಿತ ವಚನ ಪಾಲನೆ. 
ಕನ್ನಡಕ್ಕೆ ಅಗ್ರಸ್ಥಾನ: ಗೋಕಾಕ ಸಮಿತಿಯ ವರದಿಯಂತೆ ಕನ್ನಡವನು 
ಏಕೈಕ ಪ್ರಥಮ ಭಾಷೆಯನ್ನಾಗಿ ಮಾಡುವುದಕ್ಕೆ ಸರ್ಕಾರ ಈಗಾಗಲೇ ಮಹತ 
ಪೂರ್ಣವಾದ ಕ್ರಮಗಳನ್ನು ಕೈಗೊಂಡಿದೆ. ಕನ್ನಡೇತರ ಶಾಲೆಗಳಲ್ಲಿ ಕಡ್ಡಾಯ 
ವಾಗಿ ಕನ್ನಡ ಬೋಧನೆ. ಕನ್ನಡ ಬೋಧಿಸಲು ಉಪಾಧ್ಯಾಯರ ನೇಮಕಾತಿ 
ಆಡಳಿತದಲ್ಲಿ ಕನ್ನಡ : ಆಡಳಿತ ಕ್ಷೇತ್ರದಲ್ಲಿ ಕಳೆದ ಫೆಬ್ರವರಿ 15 ರಿಂದ 
ಕನ್ನಡ ಬಳಕೆ ಕಡ್ಡಾಯ , ಕನ್ನಡ ಬಳಕೆ ಆಗುತ್ತಿದೆಯೇ ಎಂಬುದನ್ನು ಪರ 
ಶೀಲಿಸಿ, ಸಮಸ್ಯೆಗಳಿದ್ದರೆ ಸಲಹೆಸೂಚಿಸಲು ಕಾವಲು ಸಮಿತಿ, 
ರೈತರಿಗೆ ರಿಯಾಯಿತಿ: ಅತ್ಯಲ್ಪ ಅವಧಿಯಲ್ಲಿ ರೈತ ಸಮುದಾಯಕ್ಕೆ 8 
ಕೋಟಿರೂಪಾಯಿಯ ರಿಯಾಯಿತಿ ಸೌಲಭ್ಯ , 88 ಕೋಟಿರೂಪಾಯಿಗ 
ಸರ್ಕಾರಿ ಸಾಲಗಳ ಮನ್ಮಾ , ಸಕಾಲದಲ್ಲಿ ಸಹಕಾರಿ ಸಾಲ ಮರುಪಾವತಿ ಮಾಡಿ 
ದವರಿಗೆ 28ಕೋಟಿರೂಪಾಯಿ ಬಡ್ಡಿ ರಿಯಾಯಿತಿ ವಿಫಲಗೊಂಡ ನೀರಾವ 
ಕೊಳವೆ ಬಾವಿಗಳ ಸಾಲ ಮತ್ತು ಬಡ್ಡಿಯ ಮನ್ನಾ ಸುಮಾರು 15 ಕೊಡಿ 
ರೂ . ಹೊಸದಾಗಿ ನೀರಾವರಿಯಾದ ಭೂಮಿಗೆ ಐದು ವರ್ಷಗಳ ಕಾಲ ನೀರ 
ತೆರಿಗೆಯಿಂದ ವಿನಾಯಿತಿ, ಸಾಲದ ಅರ್ಜಿಗಳಿಗೆ ಸ್ಟಾಂಪ್ ಶುಲ್ಕ ವಿನಾಯಿತಿ 
ಡಿಪಾಲ್ವರ್‌ ಅಲ್ಲದ ರೈತರಿಗೆ ಸಾಲಾರ್ಡ್ನ ಶೇ . ಏಳೂವರೆ ಬಡ್ಡಿಯಲ್ಲೇ ಸಾಲ 
ಜತೆಗೇ ಶೇ . ಐದರಷ್ಟು ಸಹಾಯಧನ - ಇವು ರೈತರಿಗೆ ನೀಡಲಾಗಿರುವ ಇನ್ನಿತ 
ಸೌಲಭ್ಯಗಳು. 
ಕುಡಿಯುವ ನೀರು : ಕೇವಲ ಆರು ತಿಂಗಳಲ್ಲಿ 13 , 350 ಕೊಳವೆ ಬಾವಿಗ 
ನಿರ್ಮಾಣದ ಅಪೂರ್ವ ದಾಖಲೆ. ಈ ಕಾರ್ಯಕ್ಕಾಗಿ 25 ಕೋಟಿ ರೂ . ವೆಚ್ಚ 
ಎಲ್ಲ ಹಳ್ಳಿಗಳಿಗೂ ನೀರು ಪೂರೈಕೆಗಾಗಿ 100 ಕೋಟಿ ರೂ . ಯೋಜನೆ. 
ನೀರಾವರಿ : ಹಳೇ ನೀರಾವರಿ ಯೋಜನೆಗಳಿಗೆ ವಿಶೇಷ ಗಮನ. ದೊಡ್ಡ 
ಮತ್ತು ಮಧ್ಯಮ ನೀರಾವರಿಗೆ 89 ಕೋಟಿ ರೂ . ಕಾವೇರಿ ನದಿ ಕಣಿವ 


ಸಿದ್ದಗಂಗೆ 


44 


ಯೋಜನೆಗೆ 84 ಕೋಟಿ ರೂ . 80 ,000 ಎಕರೆಗೆ ಅಧಿಕ ನೀರಾವರಿ , 15 
ಕೋಟಿ ರೂ . ವೆಚ್ಚದಲ್ಲಿ 400 ಕೆರೆಗಳ ನಿರ್ಮಾಣ. 
ಅಂತ್ಯೋದಯ : ಬಡವರಲ್ಲಿ ಬಡವರಾದವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ 
ಅಂತ್ಯೋದಯ ಯೋಜನೆ. ಈ ಯೋಜನೆಯಿಂದ ಪ್ರತಿ ವರ್ಷ ಒಂದ ಲಕ್ಷಕ್ಕೂ 
ಹೆಚ್ಚು ಬಡ ಕುಟುಂಬಗಳ ಕಲ್ಯಾಣ, ಕಡು ಬಡ ಕುಟುಂಬಗಳನ್ನು ಗುರು 
ತಿಸುವ ಕಾರ್ಯ ಈಗಾಗಲೇ ತ್ವರಿತಗತಿಯಲ್ಲಿ ಸಾಗಿದೆ. 
ಕೈಗಾರಿಕೆ : ಹೊಸ ಕೈಗಾರಿಕೆ ನೀತಿ ಪ್ರಕಟಣೆ. ಗ್ರಾಮೀಣ ಕೈಗಾರಿಕೆಗಳಿಗೆ 
ಆದ್ಯತೆ. ತಿಂಗಳಿಗೆ ಒಂದು ಸಾವಿರದಂತೆ ಸಣ್ಣ ಕೈಗಾರಿಕಾ ಘಟಕಗಳ ಸ್ಥಾಪ 
ನೆಯ ಗುರಿ. 
ಹಿಂದುಳಿದ ವರ್ಗದವರ ಕಲ್ಯಾಣ : ಹಿ೦ದುಳಿದ ವರ್ಗದ ಜನತೆ ಯ 
ಕಲ್ಯಾಣಕ್ಕಾಗಿ ದ್ವಿತೀಯ ಹಿ೦ದುಳಿದ ವರ್ಗಗಳ ಆಯೋಗ ನೇಮಕ. - ಅಲ್ಪ 
ಸ೦ಖ್ಯಾತರ ಹಿತರಕ್ಷಣೆಗಾಗಿ ಮೊಟ್ಟ ಮೊದಲ ಬಾರಿಗೆ ಆಯೋಗವೊಂದರ 
- ನೇಮಕ ಹರಿಜನ- ಗಿರಿಜನ ಅಭಿವೃದ್ಧಿ ಮಂಡಳಿಗೆ 12 ಕೋಟಿ ರೂ . ನೀಡಿಕೆ . 
ಶಿಕ್ಷಣ: ಶಿಕ್ಷಣ ಕ್ಷೇತ್ರದ ಸಮಗ್ರ ಸುಧಾರಣೆಗಾಗಿ ಶಿಕ್ಷಣ ವಿಧೇಯಕ- ರಾಜ್ಯದ 
ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟುಗಳ ಶುಲ್ಕ ರದ್ದು , ಸ್ಥಳೀಯ ಅಭ್ಯರ್ಥಿ 
ಗಳು ಮತ್ತು ಸೈಫೆಂಡರಿ ಪದವೀಧರರು ಸರ್ಕಾರಿ ಸೇವೆಗೆ ಸೇರಲು ಗರಿಷ್ಠ 
ವಯೋಮಿತಿ ಏರಿಕೆ. ಕೆಲವೊಂದು ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿ 
ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದ ಹರಿಜನ ವಿದ್ಯಾರ್ಥಿಗಳಿಗೆ ಸರ್ಕಾರಿ 
ಅಧಿಕಾರಿಗಳಾಗಿ ನೇರ ನೇಮಕದ ಅವಕಾಶ, ಹಿಂದುಳಿದ ವರ್ಗಗಳ ಅಂತಹ 
ವಿದ್ಯಾರ್ಥಿಗಳಿಗೆ 2500 - 00 ರೂ . ನಗದು ಬಹುಮಾನ. 
ನೈಸರ್ಗಿಕ ಸಮತೋಲನ ಕಾಪಾಡಲು ಮರ ಗಿಡಗಳನ್ನು ಬೆಳೆಸುವ ಬೃಹತ್ 
ಕಾರ್ಯಕ್ರಮ , ಮನೆ ಇಲ್ಲದವರಿಗೆ ಮನೆ, ನಿವೇಶನ ಹಂಚಿಕೆ, ಕುಶಲ ಕರ್ಮಿ 
ಗಳಿಗೆ ವಿಶೇಷ ಪ್ರೋತ್ಸಾಹ- ಸವಲತ್ತುಗಳು ಹೀಗೆ ಜನ ಹಿತಕ್ಕಾಗಿ ಕೈಗೊಂಡಿ 
ರುವ ಕಾರ್ಯಕ್ರಮಗಳು ಹಲವಾರು. ಸಾಧನೆಗೆ ಕ್ರಮಬದ್ಧವಾಗಿ ಕಾರ್ಯ 
ನಿರತವಾಗಿದೆ ನಿಮ್ಮ ಸರ್ಕಾರ. 

ಮಹಾಜನತೆಗೆ ನೀಡಿರುವ ಆಶ್ವಾಸನೆಗಳನ್ನು 
ಈಡೇರಿಸಲು ಪಣತೊಟ್ಟಿದೆ- ಕರ್ನಾಟಕ ಸರ್ಕಾರ. 
ಪ್ರಕಟಣೆ: ವಾರ್ತಾ ಮತ್ತು ಪ್ರಚಾರ ಇಲಾಖೆ 

ಬೆಂಗಳೂರು. 


ಆಗಸ್ಟ್ , 1983 


45 


( 43 ನೇ ಪುಟದಿಂದ) 
ಅಗ್ರಹಾರವಾಗಿತ್ತೆಂದು ಮೆಚ್ಚಿಕೊಂಡು ತಮ್ಮ ಬರಹದ ಮೂಲಕ ಸಾರುತ್ತ ಅಚ್ಚ 
ಳಿಯದೆ ನಿಂತಿವೆ . 

- ಸಂಕಮದೇವರ ಕಾಲದ ಶಾಸನವು ........ ಕುಕನೂರು ಬ್ರಹ್ಮಲೋಕಕ್ಕೆ 
ಸಮಾನವಾಯಿತು ” ಎಂದು ವರ್ಣಿಸಿದರೆ ಭೂಲೋಕಮಲ್ಲನ ಕಾಲದ ಶಾಸನವು 

«« ಚತುರಾಂಬೋಧಿಪರೀತ ಧಾತ್ರಿಯೊಳಳುಂಬಂ ಬೆಳ್ಳಲದ ನೋಡರ್ಪಡ 
ಪ್ರತಿನ೦ ತಾನೆನೆ ಚೆಲ್ವ ನಾನಿಶಯದೊಳ್ಳಂವೇಷ್ಟಿ ತಾರಾವವಾ 
ಪಿತಟಾಕಂ ಬಹುದೇವತಾಭವನದಿಂ ನೇದಾಧ್ಯರಿಂ ಯಜ್ಞ ದೀ 

ಸ್ಥಿತರಿಂ ಶಾಸ್ತ್ರ - ಪುರಾಣತರ್ಕವಿದರಿ೦ ಶ್ರೀಕುಕ್ಕನೂರೊಪ್ಪುಗುಂ' 
ಎಂದು ಪ್ರಸ್ತುತಪಡಿಸುತ್ತದೆ. ಬಿಜ್ಜಳನ ಕಾಲದ ಶಾಸನವು ........ ಕುಕನೂರಿ 
ನಲ್ಲಿ ಶ್ರೇಷ್ಠ ಅಗ್ರಹಾರವಿದ್ದು ಸಚ್ಚರಿತೆಯಿಂದ ಕೃತಯುಗವನ್ನು ನೆಲೆಗೊಳಿಸಿದಂ 
ತಿದೆ. ” ಎಂದು ಮೆಚ್ಚಿಗೆಯನ್ನು ವ್ಯಕ್ತ ಮಾಡಿದರೆ ಜಗದೇಕಮಲ್ಲನ ಕಾಲದ 
ಶಾಸನವು, ಕುಕನೂರಿನ ಅಗ್ರಹಾರದಲ್ಲಿ, 

...... ಉದಗ್ರಿಣಿಗಳು ಸಮವಾಪ್ತ ಶಾಸ್ತ್ರ ಸ. 
ಜನರ ನವದ್ಯರರ್ಥಿಜನಕಕ್ಷಿ ಕುಜರ್ಕವಿತಾನುಹಾರ್ಣವ 
ರ್ಮನುಸರಿತರ್ಸಮಸ್ತ ಬುಧಸಂಸ್ತು ತರೆಂದು ಮಹಾಜನಂಗಳಂ 
ಜನನೆನಿತ. ೦ ಸಕೌತುಕದೆ ಸಂಸ್ತುತಿಗೆಯುದದೇನ ಹರ್ಣಿಶಂ 

ಗರ್ವೊ ಸೇತ‌ ನಿದಿತ ಚ 
ತುರ್ವೆದರ್ಸಕಳ ಶಬ್ದ ವಿದ್ಯಾನಿಪುಣ 
ರ್ನಿಬರ್ಾಧಿತ ತಕ್ಕರ್ಸಾ 
ಸಿರ್ವಸ್ರಲೆ ಕುಕನೂರೊಳಸದಳ ದೆಸೆದರು 
ಸಕಳಕಳಾಪಸ್ಮೃತಿವಿದ 
ರಕಳಂಕೊದಾತ್ತ ಚಿತ್ತರಗಿನ್ನಿಷ್ಟೋಮಾ 
ದಿಕನಿಖಿಳಯಾಗ ಸಂಪಾ 

ದಕ ರೆನಿಪರು ಕುಕನೂರ ವಿಬುಧ ಜನಂಗಳು?” 
ಎಂದು ಇಷ್ಟೆಲ್ಲ ಜ್ಞಾನಸಂಪತ್ತಿನ ವೈಭವವು ಇದ್ದಿತೆಂದು ಮನತುಂಬಿ ಕಣ್ಣಿಗೆ 
ಕಟ್ಟುವಂತೆ ವಿವರಗಳನ್ನು ನೀಡುತ್ತದೆ. ಪ್ರಾಚೀನ ಕಾಲದಿಂದಲೇ ವೃದ್ಧಿ ಹೊಂ 
ದುತ್ತ ಬಂದಿದ್ದ ಕುಕನೂರು 12 ನೆಯ ಶತಮಾನದಲ್ಲಿ ವಿದ್ಯೆಗೆ ಆಗರವಾಗಿ ಬೆಳೆದು 
ಬಂದಿತ್ತೆಂಬುದನ್ನು ಕನ್ನಡಿಗರು ಮರೆಯುವಂತಿಲ್ಲ. 

ಇದೇ ಸಂದರ್ಭದಲ್ಲಿ ಅಗ್ರಹಾರ' ಎಂಬ ಹಳ್ಳಿಯನ್ನು ಕುರಿತು ಒಂದೆರಡು 
ಮಾತುಗಳನ್ನು ಹೇಳಬೇಕು. ಇದು ಬೀದರ ನಗರಕ್ಕೆ ಅತೀ ಸಮೀಪದಲ್ಲಿರುವ 
ಹಳ್ಳಿ . ಇಲ್ಲಿ ಅನಂತಶಯನ ಮಂದಿರವಿದ್ದು ಅಗ್ರಹಾರಕ್ಕೆ ಅನುಕೂಲವಾದ ಸ್ಥಳ 
ವಾಗಿದೆ. ಅಲ್ಲಿ ರಾಷ್ಟ್ರಕೂಟರ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸುಂದರ 

ಸಿದ್ದಗಂಗಾ 


46 . 


ವಾದ ಅಗ್ರಹಾರವು ರೂಪುಗೊಂಡಿತ್ತೆಂದು ಊಹಿಸಲು ಸಾಕಷ್ಟು ಆಧಾರಗಳಿವೆ . 
ಇದೂ ಅಲ್ಲದೆ ಕರ್ನಾಟಕದ ಅರಸೊತ್ತಿಗೆಗಳು ಎಲ್ಲೆಲ್ಲಿ ಪ್ರಭಾವಿತವಾಗಿ ರಾಜ್ಯ 
ಭಾರ ಮಾಡಿದವೋ ಆಯಾಕಾಲಗಳಲ್ಲಿ ಆಯಾ ಭಾಗಗಳಲ್ಲಿ ವಿದ್ಯಾ ವೈಭವವನ್ನು 
ಬೆಳೆಸುವಲ್ಲಿ ಅವು ಎಲ್ಲಿಯೂ ಹಿಂದೆ ಬೀಳಲಿಲ್ಲ. ಹಾಗೆ ವಿಚಾರ ಮಾಡಿದರೆ ಈ 
ಭಾಗದಲ್ಲಿ ಮಾನ್ಯಖೇಟ, ಕಲಬುರುಗಿ ಬಳಿಯಲ್ಲಿರುವ ರಾಮತೀರ್ಥ , ಕಲ್ಯಾಣ, 
ಕಾಳಗಿ, ಭಾಲ್ಕಿ , ಕುರಡಿ , ಆನೆಗುಂದಿ ಲಿಂಗಸುಗೂರಿನ ಬಳಿ ಕರಡಕಲ್ ಮೊದ 
ಲಾದ ಕಡೆಗಳಲ್ಲಿ ಯಶಸ್ವಿಯಾದ ಗುರುಕುಲಗಳು ಅಗ್ರಹಾರಗಳು ಬೆಳೆದು ಬಂದಿ. 

ವೆಂದು ಬಲವಾಗಿ ಊಹಿಸಬಹುದಾಗಿದೆ. ಹೀಗೆ ಹೈರ್ದಾಬಾದ ಕರ್ನಾಟಕವು 
ವಿದ್ಯಾ ವೈಭವದ ಪರಂಪರೆಯನ್ನು ಪಾ ಚಿ ನ ಕಾಲದಿಂದಲೂ ಕಾಯ್ದು ಕೊಂಡು 
ಬಂದಿದೆ. 
* ಇತ್ತೀಚೆಗೆ 10 - 9 - 1980 ರಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ 
ಶ್ರೀ ಆರ್ . ಗುಂಡೂರಾಯರ ಮುಂದಾಳುತನದಲ್ಲಿ , ಈ ವಿಭಾಗದ ಮ೦ತ್ರಿ ಗ ಳ 
ಬೆಂಬಲದೊಂದಿಗೆ, ಕರ್ನಾಟಕ ರಾಜ್ಯದ ವಿದ್ಯಾ ಮಂತ್ರಿಗಳಾದ ಶ್ರೀ ಜಿ. ಬಿ . ಶಂಕ 
ರರಾವ್ ಅವರು ನಡೆದುಬಂದ ಈ ಭಾಗದ ವಿದ್ಯಾ ವೈಭವಕ್ಕೆ ಕಲಬುರಗಿಯಲ್ಲಿ ವಿಶ್ವ 
ವಿದ್ಯಾಲಯವನ್ನು ಆರಂಭಿಸಿ ಶ್ರೀಗಂಧದ ಸುಗಂಧವನ್ನು ತುಂಬಿದ್ದಾರೆ. ಈ ವಿದ್ಯಾ 
ವೈಭವದ ಘಮ ಘಮವು ಕಾವೇರಿಯಿಂದಮಾಗೋದಾವರಿಗಷ್ಟೆ ಅಲ್ಲ. ಆಸೇತು 
ಹಿಮಾಚಲವಷ್ಟೇ ಅಲ್ಲ ಇಡೀ ಪ್ರಪಂಚದ ತುಂಬೆಲ್ಲ ಘಮಘಮಿಸಲೆಂದು ವಿದ್ಯಾ 
ಪಕ್ಷಪಾತಿಗಳೆಲ್ಲ ತುಂಬು ಹೃದಯದಿಂದ ಹಾರೈಸಿದ್ದಾರೆ. ಈ ಹಾರೈಕೆ ಗುರು 
ಕುಲ ಪದ್ದತಿಯ ಹೊಸತಾನವಿತಾನ ಗಳನ್ನು ಹೊಂದಿ, ನವನಾಗರಿಕತೆಯನ್ನೂ , 
ಹೊಸ ಹೊಸ ಸಂಶೋಧನೆಗಳನ್ನು ಮೈಗೂಡಿಸಿಕೊಂಡು ಚೇತೋಹಾರಿಯಾಗಿರು 
= ವುದರ ಸಂಕೇತ ಸಂಸ್ಕೃತಿಯ ಶ್ರೀಮಂತವಾಗುತ್ತಿರುವುದರ ಪ್ರತೀಕ. . 
ಬಾಲ್ಯ - ಹಣ್ಣು ಹಣ್ಣು ” ಎಂದಿತು. 

- ಸಿದ್ಧಯ್ಯ ಪುರಾಣಿಕ 
ಬಾಲ್ಯ :- ( ಹಣ್ಣು ಹಣ್ಣು ' ಎಂದಿತು ; 
ತಾರುಣ್ಯ : ಹೆಣ್ಣು ಹೆಣ್ಣು : ಎಂದಿತು ; 
ವಾರ್ಧಕ್ಯ : - : ಹೊನ್ನು, ಹೊನ್ನು” ಎಂದಿತು ; 
ಮುಪ್ಪ - ಮಣ್ಣು , ಮಣ್ಣು ' ಎಂದಿತು ! 

6 ಇದುವರೆಗೆ ನೀನು ತುಳಿದೆ ಮಣ್ಣನ್ನು 
ಇನ್ನೇನು, ಮಣ್ಣು ತುಳಿಯಲಿದೆ ನಿನ್ನನ್ನು ! 

- ಆಯ್ದ ಕವನಗಳು 
ಆಗಸ್ಟ್ , 1983 

47 


ನನಗೆ ಅಮೃತ ಬೇಕಿಲ್ಲ 


- ಸಿದ್ಧಯ್ಯ ಪುರಾಣಿಕ 
ನನಗೆ ಅಮೃತ ಬೇಕಿಲ್ಲ. 
ಮಡದಿ ಕಡೆದೀವ ಮಜ್ಜಿಗೆಯೇ ಸಾಕು ! 
ಕಲ್ಪವೃಕ್ಷದ ಹಣ್ಣು ಬೇಕಿಲ್ಲ 
ಸಾನೆ ದುಡಿದುಣುವ ಕಜ್ಜಾಯ ಸಾಕು ! 
ಸ್ವರ್ಗ, ನಂದನ, ಅಲಕ ಬೇಕಿಲ್ಲ . 
ಒಮ್ಮೆಯುಕ್ಕುವ ಮುರುಕು ಮನೆಯೆ ಸಾಕು ! 
ಸುಧೆಯು ಬೇಕೆನುವ ಸುರಸುಂದರಿಯು ಬೇಕಿಲ್ಲ 
ರೊಟ್ಟಿ - ತಟ್ಟು ಪ ಸರಳ ಸತಿಯೆ ಸಾಕು ! 

ಆಯ್ದ ಕವನಗಳ 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
* ಬೇಕರಿ + 

* ಕಾಂಡಿಮೆಂಟ್ಸ್ * 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ , ಅಪ್ಪಟ ತುಪ್ಪದಿಂದ ತಯಾರಿ 
ಪಪ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು 

* ತಿಂಡಿಗಳ ತಯಾರಕರು. 
ಚಿಕ್ಕಪೇಟೆ, ತುಮುಕೂರು ಅಶೋಕ ರಸ್ತೆ , ತುಮಕೂರು 

ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ | 

* ಒಮ್ಮೆ ಸಂದರ್ಶಿಸಿರಿ, 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


48 


ಸಿದ್ಧಗಂಗಾ 


9ನೇ ಪುಟದಿಂದ 
ಶ್ರಾವಣ ಬಂತು ನಾಡಿಗೆ 
ಇದು ಸಮಷ್ಟಿ ಚೇತನವನ್ನು ಜಾಗೃತಗೊಳಿಸುವ ಸಂಧಿಕಾಲ. ವೀರಶೈವ ಧರ್ಮವು 
ವಿಶ್ವಧರ್ಮ; ಮಾನವಧರ್ಮ; ಹೃದಯಪ್ರಧಾನ ಧರ್ಮ, ಆಚಾರ ಪ್ರಧಾನವಾದ 
ಧರ್ಮ. ಅಂತೆಯೇ “ ನ ವಿರಶೈವ ಸದೃಶಂ ಮತ ಮಸ್ತಿ ಜಗತ್ರಯೆ' ಎಂಬ 
ಪಾರಮೇಶ್ವರಾಗಮದ ಉಕ್ಕಿಯೇ ಸಾಕ್ಷಿ ಶರಣ -ಶರಣೆಯರ ಸತ್ಯ ಶೋಧನೆ ಸತ್ಯ 
ಸಾಧನೆಯ ಫಲವಾಗಿ ಈ ಧರ್ಮವು ಪರಿಪೂರ್ಣಗೊಂಡಿದೆ; ಪರಿಪಕ್ವವಾಗಿದೆ . 
ಸಮಾನತೆ ಸಹೋದರತೆ, ಸ್ವಾತಂತ್ರತೆಯ ಉದಾರ ಉದಾತ್ತ ತತ್ವಗಳನ್ನು ಎತ್ತಿ 
ಹಿಡಿದಿದೆ. ಪಟ್ಸ್ಥಳ ಧ್ವಜವಿದೆ, ಈ ಮಾನವ ಧರ್ಮದ ಸರಿಯಾದ ಸಮರ್ಪಕ 
ವಾದ ತಿಳುವಳಿಕೆಯನ್ನು ಮಾಡಿಕೊಡಬೇಕಾಗಿದೆ. ಏಕದೇವೋಪಾಸನೆ ಶಿವಯೋಗ, 
ಇಷ್ಟಲಿಂಗ, ಸಮಾನತೆ , ದೀನದಲಿತರ ಉದ್ದಾರ ಹಾಗೂ ಕನ್ನಡ ಭಾಷೆಯ 
ಬೆಳವಣಿಗೆ ಮೊದಲಾದ ಅತ್ಯಂತ ಮಹತ್ವದ ವಿಚಾಗಳಿಂದ ವೀರಶೈವ ಧರ್ಮ 
ಪ್ರಗತಿಶೀಲವಾಗಿದೆ. ಕನ್ನಡ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಪರಿವರ್ತಿ 
ಸಿದ ಕೀರ್ತಿ ನಮ್ಮವರಿಗೆ ಸಂಪೂರ್ಣವಾಗಿ ಸಲ್ಲುತ್ತದೆ. ವಚನಗಳೆಂದರೆ ನಡು 
ಗನ್ನಡಶೈಲಿಯ ಅನುಭಾವಗದ್ಯದಲ್ಲಿ ಉಸುರಿದ ಆಧ್ಯಾತ್ಮಿಕ ಭಾವಗೀತೆಗಳು . 
ಜಗತ್ತಿನ ಸಾಹಿತ್ಯದಲ್ಲಿ ಇವುಗಳನ್ನು ಹೋಲುವ ರೂಪ ಕಡಿಮೆ , ಕನ್ನಡದಲ್ಲಿ 
ಯಂತೂ ಅಪೂರ್ವ, ವಚನ ಗಳ ಕನ್ನಡಸಾಹಿತ್ಯದ ಉಪನಿಷತ್ತುಗಳು , ಭಾವ 
ಗೀತೆಗಳ ಸ್ವಯಂಪೂರ್ಣತೆ ಪಡೆದಿವೆ ಎಂದು ವಿಮರ್ಶಕ ವಿಚಕ್ಷಕರು ಹೃದಯ 
ತುಂಬಿ ಬಣ್ಣಿ ಸಿ ದ್ದಾ ರೆ. ಕಾಶ್ಮೀರ, ಮಾಳವ, ಗುಜರಾಥ, ಅಪಘಾನಿಸ್ಥಾನ, 
ಮಹಾರಾಷ್ಟ್ರ , ಆಂಧ್ರ , ತಮಿಳು, ಹೀಗೆ ಅನೇಕ ಪ್ರಾಂತಗಳಿಂದ ಓ ಡೊ ಡಿ 
ಬಂದ ಶರಣ - ಶರಣಿಯರು ಅನುಭವ ಮಂಟಪದ ಮುಖಾಂತರ ಕನ್ನಡ ಭಾಷೆ 
ಯನ್ನು ಕಲಿತು ಕನ್ನಡದಲ್ಲಿಯೇ ವಚನ ರಚಿಸಿದ ಮೋಳಿಗೆಯ ಮಹಾದೇವ, ಸೌರಾ 
ಷ್ಟದ ಆದಯ್ಯ , ಆಪಘಾನಿಸ್ತಾನದ ಮರುಳ ಶಂಕರದೇವ, ಡೋಹರ ಕಕ್ಕಯ್ಯ 
ಮಹಾರಾಷ್ಟ್ರದ ಉರಿಲಿಂಗದೇವ, ಉರಿಲಿಂಗಪೆದ್ದಿ ಮೊದಲಾದವರು ಉ ತ ಷ್ಟ 
ಕನ್ನಡದಲ್ಲಿ ಉದಾತ್ತ ವಿಚಾರಗಳನ್ನು ಅತ್ಯಂತ ಸಮರ್ಥ ರೀತಿಯಿಂದ ಅಭಿವ್ಯಕ್ತ 
ಗೊಳಿಸಿರುವುದು ಐತಿಹಾಸಿಕ ಸತ್ಯ . ಇಂದು ಕರ್ನಾಟಕದಲ್ಲಿಯೇ ಕನ್ನಡವು ಪರ 
ದೇಶಿಯಾಗಿದೆ. ಕನ್ನಡ ಸಾಹಿತ್ಯ , ವೀರಶೈವ ಸಾಹಿತ್ಯವೆಂದರೆ ವೀರಶೈವ 
ಸಾಹಿತ್ಯ , ವೀರಶೈವ ಸಾಹಿತ್ಯವೆಂದರೆ ಕನ್ನಡ ಭಾಷೆ ಎಂದು ಅನಕ್ಷ ಸ್ಪಷ್ಟವಾಗಿ 
ಸಾರಿರುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕಾಗಿದೆ. ಹಾಗೆ ನೋಡಿದರೆ 
ಕನ್ನಡ ಭಾಷೆಯ ಬೆಳವಣಿಗೆಗೆ ಯಾವ ತೊಡಕುಬರಬಾರದಿತ್ತು . ಮಹಾರಾಷ್ಟ್ರ 
ತಮಿಳು, ತೆಲುಗು ಪ್ರಾಂತಗಳಲ್ಲಿ ಕನ್ನಡಕ್ಕೆ ತಕ್ಕ ಸ್ಥಾನವನ್ನೇ ಕೊಟ್ಟಿರುವುದಿಲ್ಲ . 


ಆಗಸ್ಟ್ , 1983 


ಅಲ್ಲಿಯ ಕನ್ನಡಿಗರ ವ್ಯಥೆಯ ಕಥೆ .ಕಣ್ಣೀರು ತರಿಸುವಂತಿದೆ. ಈ ಬಗೆಯ 
ಜ್ವಲಂತ ಸಮಸ್ಯೆಗಳು ನಮ್ಮವರ ವಿಶೇಷ ಗಮನಕೊಡುವ ಕಾಲಪ್ರಾಪ್ತವಾಗಿದೆ. 
ಈ ಶ್ರಾವಣಮಾಸದ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಜರುಗಲೆಂದು 
ಹಾರೈಸುತ್ತೇನೆ. 


ಸಂಪಾಕೀಯ 


( 7 ನೇ ಪುಟದಿಂದ) 


ಕಿರಿಕಿರಿ - ಇರಿಸುಮುರುಸು. ಪ್ರಜಾಪ್ರಭುತ್ವ ಪದ್ದ ತಿ ಯಲ್ಲಿ ಇಂಥ ಪ್ರವೃತ್ತಿಯೇ 
ಮುಂದುವರಿದರೆ ಜನಕ್ಕೆ ಆ ಪ ದ್ದ ತಿ ಯಲ್ಲಿ ನಂಬಿಕೆಯೇ ಹೋಗಿಬಿಡಬಹುದು, 
ಇನ್ನೊಂದು ಜನಕ್ಕೆ ಬೇಡವಾದ ಪ್ರಭುತ್ವ ಬರಬಹುದು. 


ಯಾವ ಸರಕಾರವೇ ಆಗಲಿ ಅದು ತನ್ನ ಆರ್ಥಿಕ ಇತಿ- ಮಿತಿಯಲ್ಲಿ ಕೆಲಸ 
ಮಾಡಬೇಕಾಗುತ್ತದೆ. ತನ್ನ ಆದಾಯ - ಖರ್ಚುಗಳ ಲೆಕ್ಕಾಚಾರಗಳನ್ನು ನೋಡಿ 
ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಜನಹಿತದ ಲೆಕ್ಕಾಚಾರದಲ್ಲಿಯೂ ಇರುತ್ತದೆ. 
ಆದರೆ ಆದಾಯಕ್ಕಿಂತ ಖರ್ಚಿನ ಬಾಬುಗಳು ಹೆಚ್ಚಾದಾಗ ಅದು ನಿಸ್ಸಹಾಯಕವಾಗು 
ತದೆ. ಇತ್ತೀಚೆಯ ದಿನಗಳಲ್ಲಿ ಜನತೆ ತನ್ನ ಸೌಲಭ್ಯಕ್ಕಾಗಿ ತನಗೆಂದು ಬೇಕು. 
ಇದು ಬೇಕು ಎಂದು ಸರ್ಕಾರದ ಮೇಲೆ ಪದೇ ಪದೇ ಒತ್ತಡ ತರುತ್ತದೆ. ಇದೆನೋ 
ಸರಿಯೆ , ಇದು ಜನತೆಯ ಹಕ್ಕಾಗಿರಬಹುದು, ಆದರೆ ಜನತೆ ಸರಕಾರಕ್ಕೆ ತನ್ನ ಪ್ರಜಾ 
ಪ್ರಭುತ್ವ ನೀತಿಗನುಗುಣವಾಗಿ ಸಲ್ಲಿಸುವ ಕಾಣಿಕೆಯೇನು? ತಮ್ಮ ಪ್ರತಿನಿಧಿಗಳಿಂದಲೇ 
ಮಾಡಲ್ಪಟ್ಟ ಶಾಸನಗಳನ್ನು ನಾನು ಎಷ್ಟು ಗೌರವಿಸಿದ್ದೇನೆ? ಎಷ್ಟರ ಮಟ್ಟಿಗೆ ನಾನು 
ಕಳ್ಳ - ಸತ್ಯವಂತ ಎಂಬುದನ್ನು ಎದೆ ಮುಟ್ಟಿ ನೋಡಿಕೊಳ್ಳಬೇಕಾಗುತ್ತದಲ್ಲವೇ ? 
( ತಾನು ಕಳ್ಳ - ಪರರನ್ನು ನಂಬ ” ಎಂಬ ಗಾದೆಯಂತಾದರೆ ಹೇಗೆ ? ಸರಕಾರ ಎಲ್ಲಿಂದ 
ತರಬೇಕು ? ಜನರ ಒತ್ತಾಯಕ್ಕೆ ಮಣಿದು ಸಾಲಸೋಲ ಮಾಡಿ ದೇಶದ ಮೇಲೆ 
ಸರಕಾರ ಸಾಲ ಹೊರಿಸಿ ಹೋದರೆ ಬಂದದ್ದೇನು, ಸಾಲಿಗನು ಬಂದು ಒದೆವಾಗ ? 
ಈ ನೀತಿಯನ್ನು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಅರಿತು ಸಾಗದಿದ್ದರೆ, ಮುಂದೆ ಒದ 
ಗುವ ಭಯಾನಕ ವಿಪತ್ತುಗಳಿಗೆ ನಾವೇ ಆಹ್ವಾನ ಕೊಟ್ಟಂತಾಗುತ್ತದೆ. ಸಾವಿರ 
ವರ್ಷಗಳ ಭಾರತದ ಹೊಣೆಗೆಟ್ಟ ನೀತಿಯಿಂದ ಅನುಭವಿಸಿದ ಭವಣೆಗಳನ್ನು ನೆನೆದು 
ಪೌರುಷಪ್ರಧಾನರಾಗಿ ನ್ಯಾಯ ಮತ್ತು ವೈಯಕ್ತಿಕ ಸತ್ಯವನ್ನು ಎತ್ತಿ ಹಿಡಿಯುವವ 
ರಾಗದಿದ್ದರೆ ಎಲ್ಲವೂ ಹೊಳೆಯಲ್ಲಿ ಹುಣಿಸೆ ತೊಳೆದಂತೆ, ಎಂಬುದನ್ನು ಜನತೆಯೂ 
ಸರಕಾರವೂ ಬೇಗ ಅರಿತಷ್ಟೂ ಒಳ್ಳೆಯದು. 


ಸಿದ್ದಗಂಗಾ 


111113111111111181111111111೩111118111011011೩111111೩11811೩111111 13 


ನ ಈ ಶುಭ ಸಂದರ್ಭದಲ್ಲಿ 

ಎಲ್ಲ ಗ್ರಾಹಕರಿಗೂ ಮತ್ತು 
* ಪ್ರೋತ್ಸಾಹಿಗಳಿಗೆ ಹೃತೂರ್ವಕವಾದ 

ಧನ್ಯವಾದಗಳು. 


1110111111101181111111೩111111111111011111111111111111111111111011811111111111111111113113113111111111111114143414 


ನೀವು ರಾಜಧಾನಿಗೆ ಭೇಟಿ ನೀಡಿದಾಗ : 


ಕೆಂಚಾಂಬ ಲಾಡ್ 


ನಂ . 197 , ಸುಬೇದಾರ್ ಛತ್ರಂ ರಸ್ತೆ 

( ಕ ಪಾಲಿ ಸಿನೆಮಾ ಸ ಕ ದಲ್ಲಿ) 
ಗಾಂಧಿನಗರ : : ಬೆಂಗಳೂರು-9 


ಫೋನ್: 27082 


ಗ್ರಾಂ : KENCHMLODG 


19f1111011181111111111೩011111111111111111೩1111111೩111811811೩11೩1111111111111111111೩110111111೩1111111111fH14 


NijT11111111111111011111110118111111110111111011111!!!! 


* ಸೌಜನ್ಯಪೂರ್ಣ ಸೇವೆ. 
* ಶುಚಿರುಚಿಯಾದ ಸಸ್ಯಾಹಾರ . 
* ಬಸ್ ಮತ್ತು ರೈಲು ನಿಲ್ದಾಣಳಿಗೆ ಅತಿ ಸಮೀಪ, 

ನಗರ ಕೇಂದ್ರ ವಾಣಿಜ್ಯ ಹಾಗೂ ಮನರಂಜನೀಯ ಸ್ಥಳದಲ್ಲಿದೆ, 
* ವಿಶಾಲವಾದ ಕೊಠಡಿಗಳು ( ಬಾತ್ ರೂಂ ಸಹಿತ). 

ಶಾಂತ ವಾತಾವರಣ ಉತ್ತಮ ಗಾಳಿ ಬೆಳಕು. 
ಕಾರ್ ಪಾರ್ಕಿಂಗ್ ಕಡಿಮೆ ದರಗಳು ಇತ್ಯಾದಿ, 


1181111110118101101110151110101010101016 


19 


: 1118110110111811181114131814114181111೩111111೩11011೩1೩11111111011111೩11011೩11011111111101111181111111111181111 


LICENCED TO POSTWITHOUT PRE PAYMENT LICENCE NO . 3 
SIDDAGANGA MONTHLY Reg . No . KRN 0 - 9 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆ ಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ , ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕ ಸ ರಿ ಸಾ ಬ ನು ಗಳ ನ್ನು ಇ೦ದೇ ಉ ಪ ಯೋಗಿಸಿರಿ 


' ಕಸೂರಿ 
? 
ನೀಲಂ ಬಾರ್ ಸೋಪ್ 


ಬಾರ್ ಸೋಪ್ 


ತ ಯಾ ರ ಕ ರು : 


ರಾಮಕೃಷ್ಣ ಆಯಲ್ ಮಿಲ್ , ತುಮಕೂರು. 


ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ. 


ಪ್ಟೆಂಬರ್ , ೧೯೮೩ 


ಸಿದ್ದಗಂಗಾ 


ಕೊಡುಗೆ ನೀಡಬನ್ನಿ 


ಸು ಪ್ರಸಿದ್ದ ಸುಕ್ಷೇತ್ರ ಸಿದ್ದಗಂಗಾ. ಇಲ್ಲಿ ಎಡೆಬಿಡದೆ ನಡೆಯುತ್ತಿರುವ ಶ್ರೀ ವಿ ಧ 
ದಾಸೋಹಗಳು ಎಲ್ಲೆಲ್ಲೂ ಜನಜನಿತ. ಸುಮಾರು ದಶಕಗಳ ಸಾರ್ವಜನಿಕ ಸೇರಿ ಎಲ್ಲರನ್ನೂ 
ಆಕರ್ಷಿಸಿದೆ, ಅವರ ಮೆಚ್ಚುಗೆಯನ್ನು ಪಡೆದಿದೆ. 


ನ & ದ ಮಹನೀಯರು ನಿಂತು ಬೆಂಬಲಿಸುತ್ತಿದ್ದಾರೆ. ಕೊಡುಗೆ ದೊರೆಗಳಾಗಿ 
ನೀಡುತ್ತಿದ್ದಾರೆ. ಅನೇಕರು ಅನೇಕ ವಿಧಗಳಲ್ಲಿ ಈ ಬೃಹತ್ರಮಾಣದ ಮಹಾತ್ಕಾರ್ಯಕ್ಕೆ 
ನೆರವಾಗುತ್ತಿದ್ದಾರೆ. ಸಾರ್ವಜನಿಕರ ನೆರವೇ ಸಂಸೆಯ ಮಹಾನಿಧಿ” ಎಂಬುದಾಗಿ ಶ್ರೀ 
ಶ್ರೀ ಗಳವರೇ ಸಾರಿ ಸಾರಿ ಹೇಳಿದ್ದಾರೆ. ದಾ ನಿ ಗ ಳ ದಾನ ಪವಿತ್ರ ಪಾತ್ರವನ್ನು ಇಲ್ಲಿ 
ಹೊಂದುತ್ತದೆ. ಈ ಮಹಾಶಯರುಗಳಿಗೆ ಸಿದ್ದ ಗ ೧ ಗಾ ' ತುಂಬು ಹೃದಯದ ಧನ್ಯವಾದ 
ಗಳನ್ನು ಅರ್ಪಿಸುತ್ತದೆ. 
ಧಾನ್ಯ ಸಂಗ್ರಹಣೆ : 
* ಪ್ರತಿ ವರ್ಷ ಸುಗ್ಗಿಯಲ್ಲಿ ಇಂತಿಷ್ಟು ಧಾನ್ಯ ಶ್ರೀ ಕ್ಷೇತ್ರಕ್ಕೆ ಮುಡಪಾಗಿಡಿ. 
* ನೀವು ಬಂದಾಗ ತಂದು ಅರ್ಪಿಸಿರಿ ಅಥವಾ ಕ್ಷೇತ್ರದ ಪ್ರತಿನಿಧಿಗಳು ಬಂದಾಗ ಒಪ್ಪಿಸಿ, 
* ನೀವುನೀಡಿದ ತೆನೆಗಳು ಕೂಡಿ ರಾಶಿಯಾಗಿ ದಾಸೋಹಕ್ಕೆ ವಿನಿಯೋಗಪಾಗಲಿ . 
ಧನ ಸಹಾಯ : 
* ಪ್ರತಿ ತಿಂಗಳೂ ಯಥಾಶಕಿ ನಿಮ್ಮ ಕಾಣಿಕೆ ಕಳಿಸಿರಿ . 
* ನಿಮ್ಮ ಖಾತೆ ಇರುವ ಬ್ಯಾಂಕಿನಲ್ಲಿ ಶ್ರೀ ಕ್ಷೇತ್ರದ ಖಾತೆ ಇರುತ್ತೆ . 
* ಪ್ರತಿ ತಿಂಗಳು ನಿನು ಖಾತೆಯಿಂದ ಶ್ರೀಗಳವರ ಖಾತೆಗೆ ವರ್ಗಾಯಿಸಲು ಬ್ಯಾಂಕ್ 

ಮೇನೇಜರ್‌ರವರಿಗೆ ಒಂದು ಪತ್ರ ಬರೆಯಿರಿ. 
# ನಿನಗೆ ಶ್ರಮವಿಲ್ಲದೆ ನಿನ್ನ ಕಾಣಿಕೆ ಸಂದಾಯವಾಗುತ್ತದೆ. 
* ವರ್ಷಕ್ಕೊಮ್ಮೆ ನಿಮ್ಮಿಂದ ಸಂದಾಯವಾದ ಒಟ್ಟು ಕಾಣಿಕೆ ಬಗ್ಗೆ ಪತ್ರ ಬರುತ್ತೆ , 
ಕೂಡಿಟ್ಟು ಕಳುಹಿಸಿರಿ. 
* ಒಂದೇ ಬಾರಿಗೆ ಇಂತಿಷ್ಟೆಂದು ದಾನ ನೀಡುವುದು ಹಲವರಿಗೆ ಅಸಾಧ್ಯ ! 
* ಹಾಗಿದ್ದಲ್ಲಿ ಶ್ರೀ ಕ್ಷೇತ್ರದ ಹುಂಡಿಯನ್ನು ನಿಮ್ಮ ಮನೆಯಲ್ಲಿಡಿರಿ . 
* ನಿತ್ಯ ಎಷ್ಟು ಸಾಧ್ಯವೋ ಅಷ್ಟನ್ನು ಹಾಕಿ ವರ್ಷಕ್ಕೊಮ್ಮೆ ಶ್ರೀ ಮಠಕ್ಕೆ ಕಳಿಸಿರಿ . 

ಯಾ ವು ದೇ ಹಣ ಕಳುಹಿಸುವವರು, ಎಂ . ಎ ., ಬ್ಯಾ೦ಕ್ ಡ್ರಾಫ್ಟ್ ಅಥವಾ ಪೋಸ್ಟಲ್ 
ಅರ್ಡರುಗಳನ್ನು ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು , ಶ್ರೀ ಸಿದ್ದಗಂಗಾಮಠ ತುಮಕೂರು 
ಜಿಲ್ಲಾ 572104 ಇವರಿಗೆ ನೇರವಾಗಿ ಕಳುಹಿಸಬೇಕು, 
- ಸ ಹ ಸ್ನಾ ರು ಬಡಮಕ್ಕಳ ಆಶ್ರಯ ಕೇಂದ್ರ “ಸಿದ್ದಗಂಗಾ?” ಇಲ್ಲಿಗೆ ನೀಡಿದ ಉದಾರ 
ಹೃದಯದ ನಿಮ್ಮದಾನ ನಿತ್ಯದಾಸೋಹಕ್ಕೆ ವಿನಿಯೋಗವಾಗುತ್ತದೆ. ನೀಡಿರಿ ನಿತ್ಯ ಸಂತೋಷ 
ವನ್ನು ಹೊಂದಿರಿ. 

ಇತಿ , ಭಕ್ತ ಮಂಡಲಿ 


9A %AE 


A 


# ANS 


* 
* 
* 
* 


ಸಿದ್ದಗಂಗಾ 


* 


* 


ಘ akkakakadabakkakoshakkoskok 
- ಸಂಪುಟ ೨೧ 

ಸಂಚಿಕೆ - ೯ 

ಸೆಪ್ಟೆಂಬರ್ , ೧೯೮೩ 
సాధారణంగాంగులంగాణ 


ಗುರು ಸಿದ್ದಲಿಂಗೇಶ 


ಯೋಗೀಶ ನೀನಾಗಿ ಪರಮಶೈವಾನುಭವ 
ಭೋಗಕೊಡಲಂಗೊಟ್ಟು ದುರಿತಹರಲಿಂಗಾನು 
ರಾಗಿಯೆನಿಪ ಸುನಾಮವಾಂತು ವಸುಧಾತಲದೆ ಸರ್ವಸಂಪೂಜ್ಯನೆನಿಸಿ ! 
ಯೋಗದಮಲರಹಸ್ಯಮಂ ತಿಳಿಸಿ ಲಿಂಗಾಂಗ 
ಯೋಗದೊಳ್ಳಲಿವು, ಭಕ್ತಸಂತತಿಗೆ ಭವ 
ರೋಗವೈದ್ಯಕನಾಗಿ ಮೆರೆದೆಯೊ ಮುದದಿಂದೆ ಗುರುಸಿದ್ಧಲಿಂಗೇಶ್ವರ || 


* 
* 
* 
* 
* 
* 
* 

೩ 


ಮಂಗಲಂ ಶೈವಲೀಲಾರತ್ನಮುಕುರನಿಗೆ 
ಮಂಗಲಂ ನಿಜಭಕ್ತನಿಹಿತಾನುಕಂಪನಿಗೆ 
ಮಂಗಲಂ ಮುಕ್ಕಂಗನಾಪ್ರಾಣವಲ್ಲಭಗೆ ಮಂಗಲಂ ಜಯಶೀಲಗೆ!! 
ಮಂಗಲಂ ವರವೀರಶೈವಾಬ್ಲಿ ಚಂದ್ರನಿಗೆ 
ಮಂಗಲಂ ಸತ್ರ ಮಥ ಕುಲವನವಸಂತನಿಗೆ 
ಮಂಗಲಂ ಘನಷಟ್ಟಲಾಚಾರ್ಯವರ್ಯನಿಗೆ ಗುರುಸಿದ್ಧಲಿಂಗೇಶಗೆ! ವಿಜಿ 


೩೩೩೩ 


- ಮಾಗಡಿ ವೀರಪ್ಪ ಶಾಸ್ತ್ರಿಗಳು 


Kತಿ 


ಸೆಂಬರ್ 1983 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


* ಸಂಪಾದಕೀಯ 


* ನವನೀತ 


* ಚಿಂತನ 


* ಕ್ಷೇತ್ರವಾರ್ತೆ 


* ಜಗದ್ದರ್ಶನ ಮಾಲೆ - ೪ ವಿಶಿಷ್ಟಾದೈತ ದರ್ಶನ 

ಡಾ || ಎನ್ . ಎಸ್ . ಅನಂತರಂಗಾಚಾರ್ಯ 


11 


* ಮರಗಳನ್ನು ಬೆಳೆಸಿರಿ ಮನುಕುಲ ಉಳಿಸಿರಿ ಟಿ . ಆರ್ . ಚಂದ್ರಶೇಖರ 25, 


* ಹಿಂದೂ 

ಅನುವಾದ ಬೆ. ಸು . ಶೇಷಾದ್ರಿ - 28 
* ಬಸವಣ್ಣನವರು 

ಚನ್ನಪ್ಪ ಎರೇಸೀಮೆ 32 
* ರಾಜ್ಯ ಸರ್ಕಾರ ಪುರಸ್ಕೃತ ವಿದ್ವಾನ್ ಬಿ. ಗಂಗಪ್ಪನವರು 36 

ಸಂಪಾದಕರು 
* ಕನ್ನಡ ಕಡ್ಡಾಯ ಒತ್ತಾಯದ ಪ್ರಶ್ನೆಯೇ ? - ಮಹದೇವ ಬಣಕಾರ 39 
* ಗ್ರಾಮಾಂತರ ಬಸವ ಜಯಂತಿ - ಹೆಚ್ . ವಿ. ವೀರಭದ್ರಯ್ಯ 434 
* ಆಸರೆ 

- ವ, ತಿ. ರಾಮಕೃಷ್ಣಯ್ಯ 46 


ಸಿದ್ಧಗಂಗಾ 


ಶ್ರೀವಾಣಿ 


* ಭರತ ಖಂಡದ ಸಂಸ್ಕೃತಿಯಲ್ಲಿ ಶಿಕ್ಷಕನಿಗೆ ಮಹತ್ತರವಾದ 
ಸ್ಥಾನವಿದೆ. ನಮ್ಮ ಪ್ರಾಚೀನ ಪ ಶ ೧ ಪ ಗೆ ಯ೦ ತೂ ಅವನನ್ನು 
“ ಆಚಾರ್ಯ' ಎಂಬ ಶಬ್ದದಿಂದ ಕರೆದು ಗೌರವಿಸಿ ಉಚ್ಚಸ್ಥಾನವನ್ನು 
ಕೊಟ್ಟಿದೆ. ವಿಶೇಷವಾಗಿ ಆಚಾರ್ಯ ಎಂದೊಡನೆ ಘನೀಭೂತವಾದ 
ಪಾಂಡಿತ್ಯವುಳ್ಳವನು, ಸರಳಜೀವಿ, ತ್ಯಾಗಜೀವಿ ಮುಂತಾದ ಅರ್ಥಗ 
ಇನ್ನು ಕಲ್ಪಿಸಬಹುದಾಗಿದೆ. 
* ನಮ್ಮ ಪ್ರಾಚೀನ ಕಾಲದ ಶಿಕ್ಷಕ ಕೇವಲ ಅಧ್ಯಾಪನ ಕಾರ್ಯ 
ಮಾತ್ರವಲ್ಲ, ಪರಂತು ಸಮಾಜ ಸುಧಾರಣೆಯ ಕಾರ್ಯವನ್ನೂ ಕೈ 
ಗೊಳ್ಳುತ್ತಿದ್ದ. ಒ೦ದುಗ್ರಾಮದ ಜನತೆ ತಮ್ಮ ಅನೇಕ ಸಮಸ್ಯೆಗಳನ್ನು 
- ಅವನ ಮುಂದೆ ಬಗೆಹರಿಸಿಕೊಳ್ಳುತ್ತಿತ್ತು . ಅವನು ಆ ನೂರಿನ 
ನ್ಯಾಯಾಧಿಪತಿಯೂ ಆಗಿರುತ್ತಿದ್ದ . ಅಷ್ಟೇ ಅಲ್ಲ, ಶ್ರಾವಣ, ಕಾರ್ತಿ . 
ಕಾದಿ ಶುಭ ಮಾಸಗಳಲ್ಲಿ ಗ್ರಾಮದ ಜನತೆಯನ್ನು ಸಮಾವೇಶ 
- ಗೊಳಿಸಿ ಶರಣಲೀಲಾನ್ನುತದಂಥ ಸದ್ದಂಥಗಳನ್ನು ವಾಚನ ಮಾಡಿ 
ಅರ್ಥ ಹೇಳಿ, ಜ್ಞಾನವನ್ನು ಬೋಧೆ ಮಾಡುತ್ತಿದ್ದ , ಹೀಗೆ ಶಿಕ್ಷಕ 
ಆ ಗ್ರಾಮದ ಕಣ್ಣಾಗಿ, ಗುರುತರ ಜವಾಬ್ದಾರಿಯನ್ನು ಹೊತ್ತು ತನ್ನ 
ಪವಿತ್ರ ವೃತ್ತಿಯನ್ನು ( Nobiest profession ) ನಿರ್ವಹಿಸುತ್ತಿದ್ದ. 
ಸಮಾಜವೂ ಹಾಗೆ ಆತನನ್ನು ಗೌರವಿಸುತ್ತಿತ್ತು , ಆದರೆ ಇಂದು 
ಅದೆಲ್ಲವೂ ತದ್ವಿಪರೀತವಾಗಿದೆ. ಇನ್ನಾದರೂ ನಮ್ಮ ಶಿಕ್ಷಕ ವರ್ಗ 
ಆಚಾರ್ಯತ್ವದ ಬೆಲೆಯರಿತು ಆದರ್ಶ ಶಿಕ್ಷಕರಾಗಿ , ಹೊಣೆಹೊತ್ತು 
ಕಾರ್ಯ ಪ್ರವೃತ್ತರಾದಾಗ , ಅದರಂತೆ ಸಮಾಜ ಅವರನ್ನು ಗೌರವಿಸಿ 
ದಾಗ ಮಾತ್ರ ನಮ್ಮ ದೇಶದಲ್ಲಿ ಮಂಗಳ ವಾತಾವರಣ ನಡೀತು. 
ಭರತಖಂಡ ಜಗತ್ತಿನಲ್ಲಿ ತನ್ನ ಗುರು ಸ್ಥಾನವನ್ನು ಉಳಿಸಿಕೊಂಡಿತು. 


ಕ್ವಿಂಬಲ್ , 


ತನ್ನ ಗುರು ಸ್ಥಾನವನ 


5 


“ಸಿದ್ದಗಂಗಾ” ಮಾಸ ಪತ್ರಿಕೆ 


ಶ್ರೀ ಸಿದ್ದ ಗ ಗಾ ಮಠ- 572104 

ತುಮಕೂರು ಜಿಲ್ಲೆ . 


ಪ್ರಧಾನ ಸಂಪಾದಕರು 
ಪಂ । ಚನ್ನಪ್ಪ ಎರೇಸೀಮೆ 

* * * 
ಸಹ ಸಂಪಾದಕರು 
ಪಿ . ಎನ್ . ಚಂದ್ರಶೇಖರಯ್ಯ 


ಬಸವರಾಜು 


* 


* 


* 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಲೇಖಕರಲ್ಲಿ ಮನವಿ 
ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ನೀತಿ, ಧರ್ಮ, ದರ್ಶನ , ಇತಿಹಾಸ 
ವೈಚಾರಿಕ ಚಿಂತನ, ನಗೆಬರೆಹ, ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ಶಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗು ಲಲ್ಲಿ 
ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆಚೀಟಿಯನ್ನು ಲಗತ್ತಿಸಿರಬೇಕು. 
ಲೇಖನಗಳು ಆ ಕ ಸಾ ತ್ ಕಳೆದು 
ಹೋದರೆ ಸಂಪಾದಕರು ಹೊಣೆಗಾರರಲ್ಲ... 
ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಈ ಬಗ್ಗೆ ಪತ್ರ ವ್ಯವಹಾರಕ್ಕೆ ಅವಕಾಶ 
ವಿಲ್ಲ. ಅನುವಾದ, ರೂಪಾಂತರ ಲೇಖನ 
ಗಳಿಗೆ ಮೂಲಕೃತಿಕಾರರ ಅನುಮತಿ 
ಪಡೆದಿರಬೇಕು, ಏ ಕ ತ ಲೇಖನದ 
ಪ್ರಕಟಣೆಗೆ : ಸಿದ್ದಗಂಗಾ ' ಆಗಿಂದಾಗ್ಗೆ 
ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಕಳುಹಿಸಿಕೊಡಲಾಗುವುದು . ಸ್ತಿ 0 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾದ 
ರಿಗೆ ಆದ್ಯತೆ ಕೊಡಲಾಗುವುದು, 


* 


* 


* 


* 


ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


* 


* 


* 


ಪ್ರಕಾಶಕರು 
ಹೆಚ್ . ಬಿ , ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


* 


* 


* 


ಮುದ್ರಕರು 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ - 


* 


* 


* 


ಪ್ರಕಟಣೆಯ ಸ್ಥಳ | 
ಶ್ರೀ ಸಿದ್ದಗಂಗಾ ಕ್ಷೇತ್ರ 


ಚಂದಾ ವಿವರ 
ವಾರ್ಷಿಕ ಚಂದಾ 15 - 00 ರೂ 
ಆಜೀವ ಸದಸ್ಯತ್ವ 151 - 00 ರೂ 


ಸಂಪಾದಕರು 
- ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿ 

ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 | 
- ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ 


ಸಿದ್ದಗಂil 


సంబందరిలయ 

* ಹಕ್ಕುಬಾಧ್ಯತೆ 
ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಹಕ್ಕು ಬಾಧ್ಯತೆಗಳ ಹೊಣೆಗಾರಿಕೆಯರಿತು 
- ಜನಾಂಗವೆಲ್ಲ ವ್ಯವಹರಿಸಿದಾಗ ಅದಕ್ಕೊಂದು ಬೆಲೆ, ನಿರುದ್ಯೋಗಿಗಳಿಗೆ ಉದ್ಯೋಗ 
ಒದಗಿಸುವುದು, ಹಿಂದುಳಿದವರಿಗೆ ದಲಿತವರ್ಗದವರಿಗೆ ಆದ್ಯತೆಕೊಟ್ಟು ಅವರ 
ಸ್ಥಿತಿಯನ್ನು ಉತ್ತಮಪಡಿಸುವುದು ಸರಿ , ಆದರೆ ಜ ನ ತೆ ತಾವು ಉದ್ಯೋಗಕ್ಕೆ 
ಬಂದ ಮೇಲೆ ತಮ್ಮ ಬಾಧ್ಯತೆ ಏನೆಂದು ಅರಿತು ನಿಷ್ಠೆಯಿಂದ, ಶ್ರದ್ದೆಯಿಂದ ತಮ್ಮ 
ಮುಂದಿರುವ ಕೆಲಸವನ್ನು ಪೂರ್ಣಮಟ್ಟದಲ್ಲಿ ಮಾಡಿ ಮುಗಿಸಿದಾಗ ಹಕ್ಕು ಬಾಧ್ಯತೆ 
ಈ ಶಬ್ದಗಳು ಸಾರ್ಥಕ. ಸಾರ್ವಜನಿಕ ರಸ್ತೆಗಳಲ್ಲಿ ತಿರುಗಾಡಲು ಎಲ್ಲ ರಿ ಗೂ 
ಹಕ್ಕಿರಬಹುದು. ಆದರೆ ಅಲ್ಲಿ ತಿರುಗಾಡುವುದಕ್ಕಿಂತ ನಿಯಮಗಳನ್ನರಿತು ತಿರುಗಾ 
- ಡಿ ದಾ ಗ ೨ ದ ಕ್ಕೆ ಬೆಲೆ. ಶಿಕ್ಷಣ ಕ್ಷೇತ್ರ ದಲ್ಲಿ ಪ್ರವೇಶಿಸಿ 
ವಿದ್ಯಾ ಜ ೯ ನೆ ಮಾಡು ವುದು. ಎಲ್ಲ ರ ಹ ಕ್ಲಾ ಗಿ ರಬ ಹು ದು . ಅದರ 
ನಿಯಮಗಳಿಗೆ ಬದ್ಧರಾಗಿ ಪೂರ್ಣವಾಗಿ ಅದರ ಲಾಭ ಮಾಡಿಕೊಳ್ಳುವ ಬಾಧ್ಯತೆ 
ಯಾಗುತ್ತಿರಬೇಕು. ಆದರೆ ಇಂದು ಸ್ವತಂತ್ರ ಭಾರತದ ಜನತೆ ಹಕ್ಕಿಗಾಗಿ ಹೊಡೆ 
ದಾಡುವುದರಲ್ಲಿ ನಿಸ್ಸಿಮರಾಗಿದ್ದಾರೆ. ಬಾಧ್ಯತೆಯ ಪ್ರಶ್ನೆ ಬಂದಾಗ ಆ ನಿಸ್ಸಿಮ 
ತನ ಮಾಯ . ಕಾರ್ಖಾನೆಗಳಲ್ಲಿ ಇನ್ನಿತರ ಕಡೆಗಳಲ್ಲಿ ಉದ್ಯೋಗಪಡೆಯುವಾಗಿನ 
ಕಾತರ ಆತುರಗಳು ಕೆಲಸ ಪಡೆದ ಮೇಲೆ ಮಾಯ . 

ಆಮೇಲೆ ದುಡ್ಡು ಮಾಡುವ ವಿಧಾನದತ್ತ ಅವರ ಬುದ್ಧಿ ಚುರುಕಾಗುತ್ತದೆ. 
- ದುಡಿಯದಯೇ ಆರ್ಥಿಕವಾಗಿ ತಾನು ಮೇಲೇಳಬೇಕು. ಒಮ್ಮೆಲೇ ಮೇಲೇಳಬೇಕು. 
ಒಮ್ಮೆಲೇ ಶ್ರೀಮಂತನಾಗಿಬಿಡಬೇಕು. ಈ ಮನೋಭಾವವೇ ಎತ್ತೆತ್ತಲೂ ಎದ್ದು 
ಕಾಣುತ್ತಿದೆ. ಮಾತೆತ್ತಿದರೆ ಗುಂಪುಗೂಡಿ ಕೂಗಾಡುವುದು , ಹಿಂಸಾಚಾರಕ್ಕಿಳಿ 
ಯುದು, ನಿರಪರಾಧಿ ಸಾರ್ವಜನಿಕರಿಗೆ ತೊ ೦ ದ ರೆ ಕೊಡುವುದು , ರಾಷ್ಟ್ರೀಯ 
ಸಂಪತ್ತನ್ನು ನಾಶಗೊಳಿಸುವುದು ಇದೇ ಏನು ಪ್ರಜಾಪ್ರಭುತ್ವ ನ ಮ ಗೆ ಕೊಟ್ಟ 
ಬಳುವಳಿ ? ಹೀಗಾದರೆ ಈ ರಾಷ್ಟ್ರವನ್ನು ಬಲಿಷ್ಠಗೊಳಿಸುವುದು ಸಾಧ್ಯವೆ ? ರಾಷ್ಟ್ರ 
ಸರ್ವ ವಿಧದಲ್ಲಿ ಬಲಿಷ್ಠಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಏನಾದೇವು ? 
ಹಿಂದಿನ ಸಾವಿರಾರು ವರ್ಷಗಳಿಂದ ಅನುಭವಿಸಿಕೊಂಡು ಬಂದ ಭಾರತೀಯರ ಭರ 
ವಸೆಯೇನು ಕಡಿಮೆಯೆ , ಇತಿಹಾಸ ಪ್ರಜ್ಞೆ ನಮ್ಮನ್ನು ಬಡಿದೆಬ್ಬಿಸಬೇಡವೇ ? 9 
ಸಾವಿರ ಸಹಕಾರ ಸಂಘಗಳು ದಿವಾಳಿ ತೆಗೆದದ್ದೇಕೆ ? ಹಕ್ಕು ಬಾಧ್ಯಗಳ ಪ್ರಜ್ಞೆ 
ಯಿಲ್ಲದೇ ಕಾರಣ . ಸಹಕಾರ ಕ್ಷೇತ್ರಗಳನ್ನು ಅಧಿಕಗೊಳಿಸಿ ತನ್ಮೂಲಕ ಜನತೆಗೆ 

10 ನೇ ಪುಟನೋಡಿ 
ಸೆಪ್ಟೆಂಬರ್ , 1983 


ನವನೀತ 


ಅಯಾಚಿತಾನಿ ದೇಯಾನಿ ಸರ್ವದ್ರವ್ಯಾಣಿ ಭಾರತ | 
ಅನ್ನಂ ನಿದ್ಯಾ ತಥಾ ಕನ್ಯಾ ಅನರ್ಥಿಭೋ ನ ದೀಯತೇ || 

ಬೇಡದಿದ್ದರು ಕೂಡ ನೀಡಬಹುದನ್ಯನಿಗೆ 
ನಿನ್ನ ಬಳಿಯಿರುವೆಲ್ಲ ವಸ್ತುಗಳನ್ನು 
ಬೇಡದಿರಲೀಯದಿರು ಅನ್ಯನನು ಕರೆದು 
ಅನ್ನವನು , ವಿದ್ಯೆಯನ್ನು, ಕನೈಯನ್ನು 


ಅವಶ್ಯಂ ಭಾವಿನೊ ಭಾವಾ ಭವಂತಿ ನಹತಾಮಪಿ | 
ನಗ್ನತ್ವಂ ನೀಲಕಂಠಸ್ಯ ಮಹಾಹಿಶಯನಂ ಹರೇ 8 || 


8 


ದೊಡ್ಡವರೆ ಆಗಿರಲಿ ಯಾರಾದರಿರಲಿ 
ಆಗಿಯೇ ತೀರುವುದು ಆಗಬೇಕಾದ್ದು 
ಬೆತ್ತಲೆಯ ತಾನಾದ ಆ ಶಿವನು ಕೂಡ 
ಮತ್ತೆ ಆ ಹರಿಯಾದ ಉರಗಶಯನ 


00 


ಉದ್ಯಮೇನ ಹಿ ಸಿಧ್ಯಂತಿ ಕಾರ್ಯಾಣಿ ನ ಮನೋರಣೈಃ! 
ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ|| 

ಕೈಗೂಡುವುವು ಕೆಲಸ ಕೈ ಹಾಕಿದಾಗ 
ಸಿದ್ದಿ ಸವು ಅವು ಮನದಿ ಕನವರಿಸಿದಾಗ 
ನಿದೆ ಯಲಿ ಮೃಗರಾಜನಾಕಳಿಸುತಿರಲು 
ಬಿದ್ದು ಬಿಡುವುದೆ ಅದರ ಬಾಯಿಯಲಿ ಮೃಗವು ? 


* 


* 


* 


( ಕಾವ್ಯ ಸುಧಾಪ್ರಿಯ ” (ಕೆ. ಜಿ. ರಂಗಯ್ಯ ) 


ಸಿದ್ಧಗಂಗಾ 


ರ ಚಿಂತನ 


- ಹಂಚಿ ಉಣ್ಣುವ ಸಂಸ್ಕೃತಿ 


ಟ , ಆರ್ . ಮಹಾದೇವಯ್ಯ 


ಸಮಾಜ ಜೀವಯಾದ ಮನುಷ್ಯ ತನ್ನ ಬದುಕಿನ ಕಷ್ಟ ಸುಖಗಳನ್ನು ತನ್ನ 
ಜೊತೆಯವರೊಡನೆ ಅನುಭವಿಸುತ್ತಾನೆ. ಕಷ್ಟ ಬಂದಾಗ ಇನ್ನೊಬ್ಬರ ಎದುರು ತೋಡಿ 
ಕೊಂಡು ದುಃಖದ ಭಾರವನ್ನು ತಗ್ಗಿಸಿಕೊಂಡರೆ , ಸುಖಬಂದಾಗ ಸಂತೋಷವನ್ನು 
ಹೇಳಿಕೊಂಡು ಅದನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಅದಕ್ಕೆ ಹಂಚಿಕೊಂಡು ಅನುಭವಿಸು 
ವುದು ಸಂಸ್ಕೃತಿಯ ಲಕ್ಷಣವೆಂದು ಹೇಳುವರು. ತಾನು ತಿನ್ನುವ ಪದಾರ್ಥವನ್ನು , 
ತಾನು ಅನುಭವಿಸುವ ಸುಖವನ್ನು ಮತ್ತೆ ಕೆಲವರೊಡನೆ ಹಂಚಿ ಉಂಡರೆ , ಪಾಲ್ಗೊಂಡು 
ಅನುಭವಿಸಿದರೆ ಸಿಗುವ ಆನಂದ ಅಳತೆಗೆ ಮೀರಿದ್ದು . “ ಹಂಚಿದವನಿಗೆ ಪಿಂಚಣ್ಣ ? 
ಎಂಬ ಮಾತು ಯಾರೊ ಆಸೆಗೇಡಿ ಆಡಿದ್ದಿರಬೇಕು. ಹಂಚಿ ಉಂಡವರಿಗೆ ಆಗುವ 
ಆತ್ಮತೃಪ್ತಿ , ಮರೆಯಾಗಿ ಒಬ್ಬನೇ ಬಕ್ಕರಿಸುವ ಆಸೆಬುರುಕನಿಗೆ ಖಂಡಿತ ದೊರೆಯದು. 

( ಕಾಗೆಯೊಂದಗುಳ ಕ೦ಡರೆ ಕರೆಯದೆ ತನ್ನ ಬಳಗವನು ? 
ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕಾಲನೆಲ್ಲವ ? 
ಶಿವಭಕ್ತನಾಗಿ ಭಕ್ತಿಪಕ್ಷವಿಲ್ಲದಿದ್ದರೆ ಕಾಗೆ -ಕೋಳಿಯಿಂದ 

ಕರಕಷ್ಟ ...... ಎಂದರು ಬಸವಣ್ಣನವರು 
ಪ್ರಾಣಿಪಕ್ಷಿಗಳೇ ಸಹಬಾಳ್ವೆಯ ತತ್ತ್ವವನ್ನು , ಹಂಚಿ ಉಣ್ಣುವ ತತ್ವವನ್ನು ಅನು 
ಸರಿಸುತ್ತಿವೆಯೆಂದ ಮೇಲೆ ಮಾನವರಾದ ನಾವು ಅವಕ್ಕಿಂತ ಕನಿಷ್ಟರಾಗಬಾರದಲ್ಲವೆ ? 
ಎಂದು ಅವರು ಮನವರಿಕೆ ಮಾಡಿದ್ದಾರೆ. ಅದಕ್ಕೆಂದೇ ಕವಿ ಡಿವಿಜಿ - ಒಬ್ಬನು 
ಉಣ್ಣುವುದರಲ್ಲಿ ಸವಿಯಿಲ್ಲ, ಬಾಳಸವಿ ಹೆಚ್ಚಿಸಿಕೊಳ್ಳಲು ಹಂಚಿ ತಿನ್ನು ' ಎಂದರು : 

ಒಬ್ಬ ನುಣುಪೂಟದಲಿ ಸವಿಯಿಲ್ಲ ಸೊಗನಿಲ್ಲ 
ಇಬ್ಬರಾಗುವೆನೆಂದನಂತೆ ಪರಬೊಮ್ಮು೦ 
ಹೆಬ್ಬದುಕಿನೊಂಟೆತನದೊಳೇನು ಬದುಕುನೆಯೆ ? 

ತಬ್ಬಿ ಕೊಳೊ ವಿಶ್ವವನು. 
ಅದಕ್ಕೆಂದೇ ಅವರು ಕೂಡಿ ಬಾಳುವುದನ್ನು , ಜೊತೆಗೂಡಿ ಅನುಭವಿಸುವದನ್ನು ಕಲೆ 
ಎಂದು ಸಾರಿದರು : 


5 ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ 
ಒಟ್ಟು ಬಾಳ್ವುದ ಕಲಿಯೊ ಮಂಕುತಿಮ್ಮ ' ಎಂದರು . 


ಟ . 


41 ನೇ ಪುಟ ನೋಡಿ 


ಸೆಪ್ಟೆಂಬರ್ , 1983 


9 . 


ಕ್ಷೇತ್ರವಾರ್ತೆ 
NH / HIS / S AmA # INISIM SA 

- - ಸಂಪಾದಕರು 
ಶ್ರೀ ಕ್ಷೇತ್ರದಲ್ಲಿ ತಾ 10 - 9 . 83 ರಂದು ಪ್ರಾತ : ಕಾಲದಲ್ಲಿ ಪೂಜ್ಯ ಶ್ರೀ ಶ್ರೀ 
ಶಿವಕುಮಾರ ಮಹಾಸ್ವಾಮಿಗಳವರ ದಿವ್ಯ ಸಮ್ಮುಕದಲ್ಲಿ ಶ್ರೀಗಣಪತಿಸ್ವಾಮಿಯ ಪ್ರತಿ 
ಷ್ಟಾಪನಾಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು . ಆ ದಿನಸಂಜೆ ಶಮಂತಕೋಪ 
ಖ್ಯಾನ” ವೆಂಬ ಸನ್ಯಾಸವನ್ನು ಏರ್ಪಡಿಸಿ ಮಕ್ಕಳಿಗೆ ಆ ಬಗ್ಗೆ ತಿಳುವಳಿಕೆ ಕೊಡಲಾ 
ಯಿತು. ಪ್ರತಿ ದಿನ ಸಂಜೆ ಅನೇಕ ವಿದ್ವಾಂಸರುಗಳಿಂದ ಉಪನ್ಯಾಸವನ್ನು ಏರ್ಪಡಿ 
ಸಿತ್ತು . ದಿನಾಂಕ 16 - 9 . 83 ರಂದು ಸಂಜೆ ಪೂಜ್ಯ ಶ್ರೀ ಶ್ರೀ ಶಿವಕುಮಾರಮಹಾ 
ಸ್ವಾಮಿಗಳವರ ಆಶೀರ್ವಚನಾ ನಂತರ ವಿದ್ಯಾರ್ಥಿಗಳಿಗೆ ಮತ್ತು ಸೇರಿದ್ದ ಆಸಂಖ್ಯ ಭು 
ವೃಂದಕ್ಕೆ ಸಿಹಿತಿಂಡಿವಿತರಣೆಯ ನಂತರ ರಾತ್ರಿ ಶ್ರೀವಿಷ್ಟೇಶ್ವರನನ್ನು ಗಂಗೆಯಲ್ಲಿ ವಿಸ 
ರ್ಜಿಸಲಾಯಿತು. 

ತಾ|| 24 -9 -83 ಶ್ರೀ ಕ್ಷೇತ್ರದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾ 
ಯಿತು. ಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳವರ ದಿವ್ಯ ಸಮು 
ಖದಲ್ಲಿ ತುಮಕೂರು ಜಿಲ್ಲಾ ಸಾರ್ವಜನಿಕ ವಿದ್ಯಾ ಇಲಾಖೆಯ ಉಪ ನಿರ್ದೇಶಕ 
ರಾದ ಶ್ರೀ ಬಿ. ರಾಘವೇಂದ್ರ ಚಾರ್‌ರವರು ಮುಖ್ಯ ಅತಿಥಿಗಳಾಗಿದ್ದರು. ಶ್ರೀಯು 
ತರು ಶಿಕ್ಷಕರ ಜವಾಬ್ದಾರಿ ಮತ್ತು ಶಿಕ್ಷಕರು ತಮ್ಮ ಕರ್ತವ್ಯವನ್ನು ಪರಿಪಾಲಿಸು 
ವುದರಲ್ಲಿ ಆದರ್ಶರಾಗಿರುವುದರ ಬಗ್ಗೆ ತಿಳಿವಳಿಕೆಯನ್ನು ನೀಡುತ್ತಾ ಶಿಕ್ಷಕರ ಕುಂದು 
ಕೊರತೆಯ ನಿವಾರಣೆಗೆ ಸರಕಾರದ ಗಮನ ಸೆಳೆದರು . 
ಸಂಪಾದಕೀಯ 

7 ನೇ ಪುಟದಿಂತ 
ಅನುಕೂಲ ಕಲ್ಪಿಸ ಹೊರಟ ಸಂಘಗಳೇ ದಿವಾಳಿ ತೆಗೆದರೆ ಗತಿಏನು ? ಒಂದೊಂ 
ದನ್ನು ವಿವೇಕದಿಂದ ಅರಿತು ಪ್ರತಿವ್ಯಕ್ತಿಯಲ್ಲೂ ಹಕ್ಕು ಬಾಧ್ಯತೆಯ ಪ್ರಶ್ನೆ ಜಾಗ 
ತವಾಗದಿದ್ದರೆ ಭಾರತದ ಪ್ರಜಾಪ್ರಭುತ್ವ ಯಶಸ್ವಿ , ಇಲ್ಲದಿದ್ದರೆ ಸರ್ವನಾಶ. ಈಗ 
ಗಲೇ ಶ್ರೀಮಂತ ಭಾರಿ ಶ್ರೀಮಂತ - ಮಧ್ಯಮವರ್ಗ- ಬಡವ .ಕಡುಬಡವ ಈ ಐದ 
ಪ್ರಕಾರದ ಜನ ವರ್ಗ ನಮ್ಮ ಆರ್ಥಿಕ ಅಸಮರ್ಪಕ ಹಂಚಿಕೆಯ ಕಾರಣ ರಾಷ್ಟ್ರ 
ದಲ್ಲಿ ಉಂಟಾಗಿರುವುದನ್ನು ಗುರುತಿಸಬಹುದು. ಗ್ರಾ ಮಿ ಣ ಪ್ರದೇಶಗಳ ಸ್ಥಿ 
ಯಂತೂ ಅವರ್ಣನೀಯ. ಅಲ್ಲಿಯೂ ಮೇಲಾಟ ನಡೆದಿದೆ. ಹೀಗೆಲ್ಲ ದೇಶದ 
ಅಸ್ತವ್ಯಸ್ತ ಪರಿಸ್ಥಿತಿಯುಂಟಾಗಲು ಅಸಮರ್ಪಕ ರಾಜಕಾರಣ , ಮುತ್ಸದ್ದಿಗ= 
ಅಭಾವ , ನಿಷ್ಠಾವಂತರ ಕೊರತೆ , ಹೆಚ್ಚಾಗಿ ನೂರಾರು ಮತ, ಭಾಷೆಗಳ ಘಟಕ 
ಗಳುಳ್ಳ ಸಮಾಜ ವ್ಯವಸ್ಥೆ , ಅನೇಕ ವರ್ಷಗಳ ದಾರಿದ್ರವನ್ನು ಒಮ್ಮೆಲೆ ನಿವಾರಿಸಿ 
ಕೊಳ್ಳುವ ಧರೋಡೆಕೋರತನ- ಹೀಗೆ ಪರಿಸ್ಥಿತಿ ಮುಂದುವರಿದರೆ ಯಾವ ಗತಿ 
ರಾಷ್ಟ್ರ ಬರುವುದೋ ದೇವರೇ ಬಲ್ಲ . 
10 

ಸಿದ್ದಗಂಗೆ 


ಜಗದರ್ಶನ ಮಾಲೆ - ೪ 
ವಿಶಿಷ್ಟಾದೈತ ದರ್ಶನ 


- ಡಾ!! ರ್ಎ . ಎಸ್ . ಅನಂತರಂಗಾಚಾರ್ಯ 


ದಾಂತದರ್ಶನದ ಪ್ರಕಾರಗಳಲ್ಲಿ ವಿಶಿಷ್ಟಾದ್ವತವೂ ಒಂದು. ಈ 
ಸಿದ್ಧಾಂತವು ಶ್ರುತಿಸ್ಕೃತಿ, ಇತಿಹಾಸ ಮತ್ತು ಪುರಾಣಗಳಲ್ಲಿ ಪ್ರತಿಪಾದಿತವಾ 
ಗಿದ್ದು ಅತಿ ಪ್ರಾಚೀನಕಾಲದಿಂದಲೂ ಆಚರಣೆಯಲ್ಲಿರುತ್ತದೆ. ' ವಿ ಶಿಷ್ಟಾ ದೈತ 
ದರ್ಶನ' ಎಂಬ ಹೆಸರು ಇದಕ್ಕೆ ಮೊದಲು ಇದ್ದಂತೆ ಕಂಡು ಬರುವುದಿಲ್ಲ. ಇದನ್ನು 
ಪ್ರಾಯಃ 'ವೈಷ್ಣವಧರ್ಮ' ಎಂದೋ ' ಭಾಗವತ ಧರ್ಮ, ಎಂದೋ ಕರೆಯುತ್ತಿ 
ದ್ದಿರಬಹುದು. ಭಗವಾನ್ ರಾಮಾನುಜರು ಈ ಸಿದ್ದಾಂತದ ಪ್ರವರ್ತನವನ್ನು 
ಮಾಡಿದ ಕಾರಣ ಇದನ್ನು 'ರಾಮಾನುಜದರ್ಶನ' ಎಂಬುದಾಗಿ ಕರೆದರೆಂದು ಕಾಣು 
ತದೆ. ಸರ್ವದರ್ಶನ ಸಂಗ್ರಹಕಾರರು ರಾಮನುಜದರ್ಶನ ಎಂದೇ ಈ ಸಿದ್ದಾಂತ 
ವನ್ನು ನಿರೂಪಿಸಿದ್ದಾರೆ. ಈ ಸಿದ್ದಾಂತದ ಅಸಾಧಾರಣವಾದ ತತ್ವಸ್ವರೂಪಕ್ಕೆ 
ನುಗುಣವಾಗಿ ವಿಶಿಷ್ಟಾದೈತದರ್ಶನ' ಎಂಬ ಹೆಸರು ಈಗ ರೂಢಿಗೆ ಬಂದಿದೆ. 

ಈ ದರ್ಶನ ಅದೈತ ಮತ್ತು ದೈತದರ್ಶನಗಳಿಗೆ ಸಮನ್ವಯವಾಗುವ 
ಮಧ್ಯಸ್ಥ ದೃಷ್ಟಿಯನ್ನು ಹೊಂದಿದೆ. ದೈತ ಭಾವವನ್ನು ವಾಸ್ತವಿಕವಾಗಿ ಪುರಸ್ಕರಿಸಿ 
ಚೇತನರಿಗೂ ಈಶ್ವರನಿಗೂ ಪ್ರಕೃತಿಗೂ ಸ್ವಾಭಾವಿಕವಾದ ಭೇದವನ್ನೇ ಈ ದರ್ಶನ 
ಸಾಧಿಸಿದರೂ , ಚೇತನಾಚೇತನಪದಾರ್ಥಗಳಿಗೆಲ್ಲ ಆತ್ಮವಾದ ಬ್ರಹ್ಮವಸ್ತು ಚೇತನಾ 
ಚೇತನಗಳಿಂದ ವಿಶಿಷ್ಟವಾಗಿ ಅದ್ವಿತೀಯವಾದುದೆಂದು ಶ್ರುತಿ ಪ್ರಮಾಣಕ್ಕನುಸಾ 
ರವಾಗಿ ಸಾಧಿಸಿ , ವಿಶಿಷ್ಟ ವಸ್ತುವಿನ ಅದೈತವನ್ನು ಒಪ್ಪುತ್ತದೆ. ಪ್ರಕಾರ ಪ್ರಕಾರಿ 
ಭಾವವನ್ನೂ ಶರೀರ- ಶರೀರಿ ಸಂಬಂಧವನ್ನೂ ಪ್ರತಿಪಾದಿಸಿ ನಾ ನಾ ತ್ವ ಮತ್ತು 
ಕತ್ವಗಳ ಸಮನ್ವಯವನ್ನು , ಈ ಸಿದ್ದಾಂತ ಸಾಧಿಸಿ ' ಸರ್ವಶ್ರುತಿ ಮುಖ್ಯಾರ್ಥ 
ರಭೋಧಕತ್ವ ' ವನ್ನು ಪ್ರತಿಪಾದಿಸಿದೆ. ಅಶೇಷ ಚಿದಪ್ರ ಚಿಕಾರಂ ಬ್ರಹ್ಮ ಏಕಮೇವ 

ತ್ವಂ' ಎಂದು ವೇದಾಂತ ದೇಶಿಕರು ಈ ಅಂಶವನ್ನು ಹೇಳುತ್ತಾರೆ. ಶಂಕಾರಾ 
ಕಾರ್ಯರ ಸ್ವರೂಪಾತಕ್ಕಿಂತ ಇದು ಬೇರೆಯಾದುದು. ಶಂಕರರು ' ನಿರ್ವಿಶೇಷ 

ಕತ್ವವನ್ನು ಪ್ರತಿಪಾದಿಸಿದರೆ ಈ ಸಿದ್ದಾಂತ ಚೇತನಾಚೇತನಗಳೆಂಬ ವಿಶೇಷಣ 
ಗಳಿಂದ ಕೂಡಿದ ವಿಶೇಷ್ಯ ವಸ್ತು ಒಂದೇ ಎಂದು ಉದ್ವೇಷಿಸುತ್ತದೆ. ವಿಶೇಷ್ಯ 
ಇಷ್ಟೆಂಬರ್ , 1983 


ವಸ್ತು ಒಂದೇ ಆದರೂ ವಿಶೇಷಣಬಹುತ್ವವನ್ನು ಇಲ್ಲಿ ಅಂಗೀಕರಿಸಲಾಗಿದೆ. ಕಾ 
ಣಾವಸ್ಥೆಯಲ್ಲಾಗಲೀ , ಕಾರ್ಯಾವಸ್ಥೆಯಲ್ಲಾಗಲೀ ಬ್ರಹ್ಮವಸ್ತುವಿಗೆ ಚೇತನಾಚೆ 
ತನಗಳು ವಿಶೇಷಣಗಳಾಗಿರುತ್ತವೆ . ಚೇತನಾಚೇತನ ಸದಾರ್ಥಗಳು ಬ್ರಹ್ಮವಸ 
ವನ್ನು ಯಾವ ಅವಸ್ಥೆಯಲ್ಲಿಯೂ ಬಿಟ್ಟಿರಲಾರವು. ಅವು ಅತ್ಯಂತ ಪರತಂತ್ರ 
೪ಾಗಿ ಸ್ವತಂತ್ರವಾದ ಬ್ರಹ್ಮ ವಸ್ತುವಿಗೆ ವಿಶೇಷಣಗಳಾಗಿವೆ. ಇವುಗಳನ್ನು ವಿಶೇಷ 
ಣಗಳನ್ನಾಗಿ ಹೊಂದಿರುವುದೆ ? ಬ್ರಹ್ಮವಸ್ತುವಿನ ವೈಶಿಷ್ಟವಾಗಿದೆ ಭಗವಾನ್ ರಾಮ 
ನುಜರು ಈ ದರ್ಶನದ ವೈಶಿಷ್ಟವನ್ನು ತಮ್ಮ ವೇದಾರ್ಥಸಂಗ್ರಹದಲ್ಲಿ ಸರ್ವಶರೀ 
ತಯಾ ಸರ್ವಪ್ರಕಾರಂ ಬ್ರಹ್ಮನ ಅವಸ್ಥಿ ತಮಿತಿ ಅಭೇದಃಸಮರ್ಥಿತಃ; ಏಕಮೇವ 
ಬ್ರಹ್ಮ ನಾನಾಭೂತ ಚಿದ ಚಿದ್ವಸ್ತು ಪ್ರಕಾರನಾಸಾತೇನ ಅವಸ್ಥಿ ತಮಿತಿ ಭೇದ 
ಭೇದೌ ; ಅಚಿದ್ವಸ್ತುನಶ್ಚ ಚಿದ್ವಸ್ತುನಶ್ಚ ಈಶ್ವರಸ್ಯಚ ಸ್ವರೂಪಸ್ವಭಾವವೈಲಕ್ಷಣ್ಯಾತ 
ಅಸಂಕರಾಚ್ಚ ಭೇದಃಸಮರ್ಥಿತಃ' ಎಂದು ಹೇಳಿದ್ದಾರೆ. ಚೇತನಾ ಚೇತನ ವಿಶಿತ 
ವಾದ ಬ್ರಹ್ಮವಸ್ತು ಅಧಿಕಾರಿಯಾದುದು. ಆಗುವ ವಿಕಾರಗಳೆಲ್ಲಾ ಅದರ ಶರೀ 
ಸ್ಥಾನೀಯಗಳಾದ ಚೇತನಾಚೇತನಗಳಿಗೆ, ಅಚೇತನಕ್ಕೆ ಸ್ವರೂಪ ವಿಕಾರವೂ ಚೇ 
ನಗಳಿಗೆ ಜ್ಞಾನಸಂಕೋಚ ರೂಪವಾದ ವಿಕಾರವೂ ಸಂಭವಿಸುವುವು. ಬ್ರಹ್ಮವಸ. 
ಮಾತ್ರ ಯಾವ ದೋಷಕ್ಕೂ ಒಳಗಾಗದೆ ಆವಿಕಾರಾಯ ಶುದ್ಧಾಯ ನಿತ್ಯಾರ 
ಪರಮಾತ್ಮನೇ ' ಎಂದು ಹೇಳಿದಂತೆ ನಿತ್ಯ ಶುದ್ಧವಾಗಿಯೇ ಇರುತ್ತದೆ. ಹೀಗೆ 
ಸಿದ್ದಾಂತ ಚಿದ ಚಿದ್ವಿ ಶಿಷ್ಟವಾದ ಬ್ರಹ್ಮ ಒಂದೇ ತತ್ರ್ಯ ' ಎಂದು ಸ್ಥಾಪಿಸುತ್ತದೆ 

ಉಷನಿಷತ್ಪತಿಪಾದ್ಯವಾದ ಪರಬ್ರಹ್ಮ ವಸ್ತುವೇ ಶ್ರೀಮನ್ನಾರಾಯಣನೆಂಬ 
ವುದು ಈ ದರ್ಶನದ ಸಿದ್ಧಾಂತ, ಋಗೈದದ ಪುರುಷಸೂಕ್ತ , ವಿಷ್ಣು ಸೂಕ್ತಗಳಲ್ಲಿಯ 
ತೈತ್ತಿರೀಯ , ಕಠ ಮೈತ್ರಿ , ಮಹಾನಾರಾಯಣ ಮೊದಲಾದ ಉಪನಿಷತ್ತುಗ 
ಲ್ಲಿಯೂ ಶ್ರೀಮದ್ಭಗವದ್ಗೀತೆಯಲ್ಲಿಯೂ ಪ್ರತಿಪಾದಿಸಿರುವ ವಿಷ್ಣು ಪಾರಮ್ಯವನ 
ಈ ಸಿದ್ದಾಂತ ಎತ್ತಿಹಿಡಿದಿದೆ. ಪಾಂಚರಾತ್ರ ಆಗಮಗಳಲ್ಲಿ ಪ್ರತಿಪಾದಿಸಿರುವ ಭಾಗವ 
ಸಂಪ್ರದಾಯಕ್ಕನುಗುಣವಾಗಿದೆ. ಈ ಸಿದ್ದಾಂತದ ಈಶ್ವರಭಾವನೆ. ಈ ಆಗಮಗಳ 
ಶ್ರೀಮನ್ನಾರಾಯಣನ ಪರಮ ಕಾರಣತ್ವವನ್ನು ಪ್ರತಿಪಾದಿಸಿದೆ. ಜಯಾಖ್ಯ ಸಂ 
ತೆಯಲ್ಲಿ ಹೇಳುವ ಬ್ರಹ್ಮಸರ್ಗ , ಪ್ರಧಾನಸರ್ಗ ಮತ್ತು ಶುದ್ಧ ಸರ್ಗಗಳು ಸೃಷ್ಟಿಯ 
ಮೂರು ಬಗೆಗಳಾಗಿವೆ. ಚತುರ್ಮುಖ ಬ್ರಹ್ಮನಸ್ಸಷ್ಟಿ , ಮಧುಕೈಟಭರಿಂದ ವೇದಾ 
ಹಾರ ಹಾಗೂ ಅವರ ನಿರಸನ ಮೊದಲಾದವು ಬ್ರಹ್ಮ ಸೃಷ್ಟಿಗೂ , ಪ್ರಕೃತಿಯ ಇಪ್ಪತ್ರ 
ನಾಲ್ಕು ತತ್ತ್ವಗಳ ಸೃಷ್ಟಿ, ಪ್ರಧಾನ ಸೃಷ್ಟಿಗೂ ವಾಸುದೇವನು ತನ್ನ ಸಂಕಲ್ಪಕ್ಕನುಸ 
ವಾಗಿ ಅಚ್ಯುತ, ಸತ್ಯ , ಪುರುಷ ಎಂಬ ರೂಪಗಳನ್ನು ಹೊಂದುವುದು ಶುದ್ಧ ಸರ್ಗಕ 
ಅನ್ವಯಿಸುವುವು. ಭಗವಂತನು ಜ್ಞಾನಾನಂದಸ್ವರೂಪನಾಗಿ ಕಾಲದೇಶಗಳ ಪರಿಚ್ಛೇ 
ಗಳನ್ನು ಮೀರಿದ್ದಾನೆಂದೂ ಚೇತನಾಚೇತನ ತತ್ತ್ವಗಳನ್ನು ವ್ಯಾಪಿಸಿದ್ದಾನೆಂದೂ , 

ಸಿದ್ದಗಂಗೆ 


12 


6 ಚೇತನಾಚೇತನಾಸ್ಸರ್ವ ಭೂತಾ: ಸ್ಥಾವರ ಜಂಗಮಾ:| 

ಪೂರಿತಾಃ ಪರಮೇಶೇನ ರಸೇನೌಷಧಯೇ ಯಥಾಗಿ ' ( ಜಯಾಖ್ಯvi -೯೩ ) 
ಹೀಗೆ ಜಯಾಖ್ಯ ಸಂಹಿತೆ ಹೇಳುತ್ತದೆ. ಮುಕ್ಯವಸ್ಥೆಯಲ್ಲಿ ನಾಮರೂಪ ಭೇದಗ 
ಳನ್ನು ಕಳೆದುಕೊಂಡು ಚೇತನರು ಭಗವಂತನಿಗೆ ಸದೃಶ್ಯ ರಾಗುವರೆಂದೂ ಅವನೊಂದಿಗೆ 
ಸೇರಿಹೋಗುವುದಿಲ್ಲವೆಂದೂ ಪಾಂಚರಾತ್ರಾಗಮ ತಿಳಿಸುತ್ತದೆ. ಬೇರೆ ಬೇರೆ ನದಿ 
ಗಳ ನೀರು ಸಮುದ್ರವನ್ನು ಸೇರಿದಾಗ ಸಮುದ್ರದೊಡನೆ ಸೇರಿ ಸಮುದೋದಕಕ್ಕೆ 
ಸಮಾನವಾಗುತ್ತದೆ. ಆಗ ಇದು ಇಂಥ ನದಿಯ ನೀರೆಂದು ಹೇಳುವುದಕ್ಕಾಗುವುದಿಲ್ಲ . 
ಹಾಗೆಯೇ ಮುಕ್ತರು ಭಗವಂತನನ್ನು ಸೇರಿದಾಗ ಅವನಿಗೆ ಸದೃಶರಾಗುತ್ತಾರೆ. ಆದರೆ 
ಅವನಿಂದ ಭಿನ್ನರಾಗಿರುತ್ತಾರೆ ಎಂದು 

( ಸರಿತ್ಸಾಘಾತ್ ಯಥಾತೋಯಂಸಂಪ್ರವಿಷ್ಟಂ ಮಹೋದಧ ! 

ಅಲಕ್ಷ ಶ್ಲೋದಕೇ ಭೇದ: ಪರಸ್ಮಿನ್ ಯೋಗಿನಾಂ ತಥಾ! ' ( ಜಯಾಖ್ಯ |v - ೧೨೩) 
ಹೇಳಿದೆ. ಭಗವಂತನು ಜ್ಞಾನ, ಶಕ್ತಿ , ಬಲ , ಐಶ್ವರ್ಯ, ವೀರ್ಯ, ತೇಜಸ್ಸು ಎಂಬ 
ಹಡು ಣಗಳನ್ನು ಹೊಂದಿರುವನೆಂದೂ , ಅವನು ಲಕ್ಷ್ಮಿ ವಿಶಿಷ್ಟನಾಗಿದ್ದಾನೆಂದೂ , 
ಚತುರ್ವಹಗಳಲ್ಲಿರುವನೆಂದೂ ಸಂಸಾರದಿಂದ ಬಿಡುಗಡೆ ಹೊಂದಿ ಆ ಭಗವಂತನನ್ನು 
ಸೇರಲು ಅಂಗಪಂಚಕಗಳಿಂದ ಕೂಡಿದ ಶರಣಾಗತಿ ಉಪಾಯವೆಂದೂ ಪಾಂಚರಾತ್ರಾ 
ಗಮಗಳು ಬೋಧಿಸುತ್ತವೆ. ವಿಶಿಷ್ಟಾದೈತಸಿದ್ಧಾಂತದಲ್ಲಿ ಈ ಅಂಶಗಳೆಲ್ಲಾ ಅಂಗೀ 
ಕೃತವಾಗಿವೆ. ಪಾಂಚರಾತ್ರಾಗಮಗಳ ಉಪದೇಶದ ಮತ್ತು ಉಪನಿಷತ್ತುಗಳ ಉಪ 
ದೇಶದ ಸಮನ್ವಯವನ್ನು ವಿಶಿಷ್ಟಾದೈತದರ್ಶನದಲ್ಲಿ ಕಾಣಬಹುದು. 


ಪಾಂಚರಾತ್ರಾಗಮಗಳಂತೆ ಮಹಾಭಾರತದ ಭಗವದ್ಗೀತೆ, ವಿಷ್ಣು ಪುರಾಣ 
ಶ್ರೀಮದ್ರಾಮಾಯಣಗಳೂ ಹಾಗೆಯೇ ತಮಿಳು ಪ್ರಬಂಧಗಳೆಂದು ಹೆಸರಾಗಿರುವ 
ತಮಿಳುಭಾಷೆಯಲ್ಲಿ ಆಳ್ವಾರರುಗಳಿಂದ ಹಾಡಲ್ಪಟ್ಟಿರುವ ಪ್ರಬಂಧಗಳೂ ಈಸಿದ್ದಾರಕ್ಕೆ 
ಆಧಾರಗಳಾಗಿವೆ ಹೀಗೆ ಶ್ರುತೀತಿಹಾಸಪುರಾಣಗಳೂ ಪಾಂಚರಾತ್ರಾಗಮಗಳೂ 
ದ್ರಾವಿಡ ಪ್ರಬಂಧಗಳೂ ಈ ದರ್ಶನವನ್ನು ರೂಪಿಸಿವೆ. 
- ತ ವಿಭಾಗ: ಈ ದರ್ಶನಕ್ಕನುಸಾರವಾಗಿ ತಿಳಿಯಬೇಕಾದ ವಿಚಾರಗಳನ್ನೆಲ್ಲಾ 
ಐದು ಬಗೆಯಾಗಿ ನಿರೂಪಿಸಿದ್ದಾರೆ. 

ಪ್ರಾತ್ಯಸ್ಯ ಬ್ರಾಹ್ಮಣರೂಪಂ ಪ್ರಾಪುಶ ಪ್ರತ್ಯಗಾತ್ಮನ: | 
ಪ್ರಾಪುಪಾಯಂ ಫಲಂ ಚೈವ ತಥಾ ಪ್ರಾಪ್ತಿ ವಿರೋಧಿಚ|| 

ವದಂತಿಸಕಲಾವೇದಾಃ ಸೇತಿಹಾಸಪುರಾಣಕಾಃ| 
ಎಂದು ಈ ಐದು ಅಂಶಗಳನ್ನು ಪರಬ್ರಹ್ಮ ಸ್ವರೂಪ, ಜೀವಸ್ವರೂಪ, ಉಪಾಯ 
ರೂಪ, ಫಲಸ್ವರೂಪ ಮತ್ತು ಆ ಪ್ರಾಪ್ತಿಗೆ ಇರುವ ವಿರೋಧಸ್ವರೂಪ ಎಂದು ವಿವರಿ 
ಸಿದ್ದಾರೆ. ಇದಕ್ಕೆ ಅರ್ಥ ಪಂಚಕಗಳೆಂದು ಹೆಸರು. ಉಪಾಸನೆಗನುಕೂಲವಾಗುವಂತೆ 
ಸೆಪ್ಟೆಂಬರ್ , 1983 

13 


ತಿಳಿಯಬೇಕಾದ ವಿಚಾರಗಳನ್ನೆಲ್ಲಾ ಇವುಗಳು ಒಳಗೊಂಡಿರುತ್ತವೆ ಶ್ರುತಿಯಲ್ಲಿ 
ಹೇಳಿರುವಂತೆ ಭೋ ಕ್ರಾ , ಭೋ ಗ್ಯ ಮತ್ತೆ ಪ್ರೇರಿತಾ ಎಂದೂ ವಿಭಾಗ ಮಾಡ 
ಬಹುದು. ಇದನ್ನೇ ಚಿತ , ಆ ಚಿತ್ರ ಮತ್ತು ಈಶ್ವರ ಎಂಬ ತತ್ವತ್ರಯವೆಂದೂ ವಿಭಾಗ 
ಮಾಡುವುದುಂಟು. ಚಿತ್ ಎಂಬುದು ಅನಂತ ಜೀವಾತ್ಮರನ್ನೂ ಅಚಿತ್ ಎಂಬುದು 
ಅಚೇತನವಾದ ಪ್ರಕೃತಿಯನ್ನೂ ಇವೆರಡುತಗಳಿಗೂ ಧಾರಕನೂ , ನಿಯಾಮಕನೂ 
ಶೀಷಿಯೂ ಆದ ಪರಮಾತ್ಮನನ್ನು ಈಶ್ವರ ಎಂಬುದೂ ನಿರೂಪಿಸುತ್ತದೆ. ಹೇಗೆ ವಿಭಾಗ 
ಮಾಡಿದರೂ ಸಿದ್ದಾಂತದ ಸ್ವರೂಪದಲ್ಲಿ ಯಾವ ಬದಲಾವಣೆಯೂ ಇರುವುದಿಲ್ಲ. 
ರಾಮಾನುಜರು ಈ ವಿಭಾಗವನ್ನೆಲ್ಲಾ ಸ್ವಾಧೀನ ತ್ರಿವಿಧ ಚೇತಾನಚೇತನ ಸ್ವರೂಪ 
ಸ್ಥಿತಿ ಪ್ರವೃತ್ತಿಭೇದಂ” ಎಂಬಲ್ಲಿ ಸೂಚಿಸಿದ್ದಾರೆ. ವೇದಾಂತ ದೇಶಿಕರು ಪ್ರಮೇಯ 
ವನ್ನು ವಿಭಾಗ ಮಾಡುವ ಕ್ರಮ ಮುಂದಿನ ಪುಟದಲ್ಲಿದೆ. 

ಪ್ರಮೇಯ 


ದ್ರವ್ಯ 


ಅದ್ರವ್ಯ 


ಸತ್ವ ರಜಸ್ಸು ತಮಸ್ಸು ಶಬ್ದ ಸ್ಪರ್ಶ ರೂಪ ರಸ ಗಂಧ ಶಕ್ತಿ ಸಂಯೋಗ 


ಜಡ 


ಅವ್ಯಕ್ತ 


ಕಾಲ . 


ಪ್ರತ್ಯಕ್ 


ಪರಾಕ್ 


ಜೀವ - ಈಶ್ವರ ನಿತ್ಯ ವಿಭೂತಿ ಮತಿ 
ಅವ್ಯಕ್ತ ಪ್ರಕೃತಿತ : ಇದರಿಂದಲೇ ಪ್ರಪಂಚವುರೂಪಿಸಲ್ಪಟ್ಟಿದೆ. ಕಾಲ 
ತತ್ಯವೂ ಜಡವಾದುದೇ . ತ ನ ಗೆ ತಾನೇ ಪ್ರಕಾಶಿಸಬಲ್ಲ ಸ್ವಭಾವವನ್ನು ಭ್ರವು 
ಪ್ರತ್ಯಕ್ ತತ್ವಗಳು, ಜೀವ ಮತ್ತು ಈಶ್ವರ ಇವರು ಸ್ವಯಂಪ್ರಕಾಶವಾಗಿ ತಮಗೆ 
ತಾವೇ ಪ್ರಕಾಶಿಸುವರು. ಮತ್ತೊಬ್ಬರಿಗೇ ಪ್ರಕಾಶಿಸುವ ನಿತ್ಯ ವಿಭೂತಿ ( ಅಥವಾ 
ಶುದ್ಧ ಸತ್ವ ) ಮತ್ತು ಮತಿ ( ಅಥವಾ ಧರ್ಮಭೂತ ಜ್ಞಾನ) ಇ ರ ಡೂ ಈ 
ಸಿದ್ಧಾಂತಕ್ಕೆ ಅಸಾಧಾರಣವಾದ ತತ್ವಗಳು. ಇವೆಲ್ಲಾ ಸ್ವತಂತ್ರವಾಗಿ ಇರಬಲ್ಲವು 
ಮತ್ತು ಬೇರೆ ಬೇರೆ ಅವಸ್ಥೆಗಳನ್ನು ಹೊಂದಬಲ್ಲವು. ಆದರೆ ಇವುಗಳಂತೆ ಅಲ್ಲದೆ 
ಈ ದ್ರವ್ಯಗಳನ್ನೇ ಆಶ್ರಯಿಸಿರುವುವು ಅದ್ರವ್ಯಗಳು. ಅವುಗಳು ಹತ್ತು ಬಗೆಯಾ 
14 , 

ಸಿದ್ಧಗಂಗಾ 


ನೆ. ಹೀಗೆ ಈ ಸಿದ್ಧಾ೦ತ ಧರ್ಮ ಧರ್ಮಿಗಳೆರಡರ ಸತ್ಯವನ್ನು ನಿತ್ಯತ್ವನ್ನು 
೦ಗೀಕರಿಸಿದೆ. 


ಪ್ರಕೃತಿ: ಜಡದ್ರವ್ಯಗಳಲ್ಲಿ ಇದು ಒಂದು. ಇದಕ್ಕೆ ಮೂಲಪ್ರಕೃತಿ, ಅವಿದ್ಯಾ 
ನಾಯಾ, ಅವ್ಯಕ್ತ , ಅಕ್ಷರ ಎಂದು ಹೆಸರುಗಳಿವೆ. ಇದು ಸತತವಾಗಿ ವಿಕಾರಕ್ಕೆ 
ಗಾಗಿರುತ್ತದೆ. ಇದಕ್ಕೆ ಸ್ವತಃ ಕ್ರಿಯಾಶಕ್ತಿ ಇಲ್ಲ, ಇದೂ ಈಶ್ವರನಿಗೆ ಅಧೀನ 
ಾಗಿ ಅವನ ಸಂಕಲ್ಪಕ್ಕನುಸಾರವಾಗಿ ಪರಿಣಾಮ ಹೊಂದುತ್ತದೆ. ಇದು ಪರಿಣಾಮ 
ಹೊಂದಿ ಮಹತ್ತು , ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಭೂತಗಳು ಮತ್ತು ಏಕ 
ಶೇಂದ್ರಿಯಗಳಾಗಿ ರೂಪುಗೊಂಡು ಜೀವಾತ್ಮರುಗಳಿಗೆ ಶರೀರೇಂದ್ರಿಯಗಳಾಗಿ 
ದಗುತ್ತವೆ. ಜೀವರುಗಳಿಗೆ ಆಶ್ರಯವಾದ ಜಗತ್ತಿನ ರೂಪವನ್ನು ಹೊಂದುತ್ತದೆ. 

ಅಚೇತನಾ ಪಾರ್ಥಾಸಾ ವಿತಾ ಸತತನಿ ಯಾ ! . . - A 
ತ್ರಿಗುಣಾ ಕರ್ಮಣಾಂ ಕ್ಷೇತ್ರ೦ ಪ್ರಕೃತೇ ರೂಪಮುಷ್ಯ ತೇ 11 : 

- 


ಅದು ಇದನ್ನು ಹೇಳಿದೆ . ಈ ಸಿದ್ಧಾಂತಕ್ಕನುಸಾರವಾಗಿ ಪ್ರಕೃತಿಯೂ ಬ್ರಹ್ಮಾ 
ಕವಾಗಿದೆ. 

ಕಾಲ : ಕಾಲವು ನಿತ್ಯವಾದುದೇ . ಅದಕ್ಕೆ ಮೊದಲು ಇಲ್ಲ; ಕೊನೆಯ ) 
೩ . ಮಾಯಾ ತತ್ವದಿಂದ ಕಾಲ ಹುಟ್ಟುವುದೆಂಬ ವಾದವನ್ನು ಈ ಸಿದ್ಧಾಂತ 
ಏಗೀಕರಿಸುವುದಿಲ್ಲ. ಸೃಷ್ಟಿಗೆ ಮೊದಲು, ಅನಂತರ ಎಂಬ ಉಲ್ಲೇಖಗಳೇ ಕಾಲದ 
ರ್ವಕಾಲಿ ಕತ್ರವನ್ನು ಸಮರ್ಥಿಸುತ್ತವೆ. ಕಾಲ ನಿತ್ಯವೂ ಆದುದು ಸತ್ಯವೂ 
ದುದು; ಇಲ್ಲಿನ ಪ್ರಪಂಚದಲ್ಲಿ ಹೇಗೆ ನಿತ್ಯವಾಗಿ ಸಂಬಂಧಿಸಿದೆಯೋ ಹಾಗೆಯೇ ಅವ 
Dಲ ನಿತ್ಯ ವಿಭೂತಿಯೊಡನೆ ಸಂಬಂಧಿಸಿದೆ. ಆದರೆ ಅಲ್ಲಿ ಅದು ಇತರ ಪದಾರ್ಥ 
ಳಿಗೆ ಅಧೀನವಾಗಿರುತ್ತದೆ. ಆ ಕಾಲಂ ಸಪಚತೇ ತತ್ರ ನ ಕಾಲಸ್ಕತ ವೈ ಪ್ರಭುಃ 
ಸದಾ ಪಶ್ಯಂತಿ ಸೂರಯಃ ಎಂಬುವು ಇದಕ್ಕೆ ಆಧಾರಗಳಿವೆ. ಕಾಲವು ಪದಾರ್ಥ 
ತೇಷಣತಯ್ಯನ ಪ್ರತೀತೇಃ, ತಸ್ಯ ಪ್ರಥಗನಾತ್ವಾದಯೋ ನವಕನ್ಯಾಃ' ಎಂದು ಈ 
ಏಶವನ್ನು ಭಾಷ್ಯಕಾರರು ಹೇಳಿದ್ದಾರೆ. ಕಾಲವು ಪ್ರಕೃತಿ ಪುರುಷರಿಗಿಂತಲೂ ಭಗವು 
ತನಿಗಿಂತಲೂ ಬೇರೆಯಾದ ತತ್ವ . ಈ ಕಾಲವೂ ಸಹ ಭಗವದ್ವಿಭೂತಿಯೇ ಓದಿ 
ದುದು , ಇದೂ ಜಡದ್ರವ್ಯವಾಗಿದೆ. 


1 ನಿತ್ಯ ವಿಭೂತಿ: ಪ್ರಕೃತಿಯು ಸತ್ವ ರಜಸ್ತಮೋಗುಣಗಳೊಡನೆ ಕೂ ಡಿ ದು 
ಎದ್ದರೆ ರಜಸ್ಸು ತಮಸ್ಸು ಗಳ ಸಂಪರ್ಕವಿಲ್ಲದೆ ಇರುವ ಶುದ್ಧ ಸತ್ವವು ನಿತ್ಯ ವಿಭೂತಿ 
ನಿಸುವುದು. ಇದು ದೇಶವಿಶೇಷವಾಗಿ ವೈಕುಂಠ ಅಥವಾ ಪರಮಪದ ಎ೦ದು 
ಸಿದ್ಧವಾಗಿದೆ. ಇದು ನಿತ್ಯವಾದುದು; ಅಪರಿಚ್ಛಿನ್ನವಾದುದು . ಅಪ್ರಾಕೃತವಾದ 


ಸ್ವಂಬರ್ , 1983 


15 


ಈ ದಿವ್ಯಲೋಕ ಭಗವಂತನ ದಿವ್ಯವಾಸಸ್ಥಾನವಾಗಿದೆ. ಸರ್ವಶೇಷಿಯಾದ ಶ್ರೀಮು 
ನಾರಾಯಣನ ಸಂಕಲ್ಪಕ್ಕನುಗುಣವಾಗಿ ಇದು ವಿವಿಧ ಪರಿಣಾಮಗಳನ್ನು ಹೊಂದಿ 
ನಿತ್ಯರ, ಮುಕ್ತರ ಹಾಗೂ ಈಶ್ವರನ ಶರೀರಾದಿಗಳಾಗುತ್ತವೆ. ಈ ಶುದ್ಧ ಸತ್ವವನ್ನು 
- ರಜಸಃ ಪರಾಕೇ ? ತಮಸಃ ಸರಸ್ಕಾಟ್ ' ಎಂದು ಶ್ರುತಿ ಹೇಳುತ್ತದೆ- ಇದು ಪರ 
ನಮ್ಮೊಮ' ಎಂದು ಕರೆಯಲ್ಪಡುತ್ತದೆ. ಇದು ಅಚೇತನವಾದುದು. ಪ್ರಕೃತಿ 
ಯಂತೆ ಇದು ಭಗವಂತನ ಸ್ವರೂಪವನ್ನು ಮರೆಸದ ಕಾರಣ , ವಿಪರೀತ ಜ್ಞಾನವನ್ನು 
ಟುಮಾಡದ ಕಾರಣ , ಭಗವಂತನ ಜ್ಞಾನವನ್ನು ಬೆಳಗುವ ಕಾರಣ ಇದನ್ನು ಸ್ವಯಂ 
ಪ್ರಕಾಶನೆಂದೂ ಹೇಳಲಾಗಿದೆ. 


- ಧರ್ಮಭೂತಜ್ಞಾನ: ಧರ್ಮಭೂತಜ್ಞಾನವು ಈ ಸಿದ್ಧಾಂತ ಅಂಗೀಕರಿ 
ಸಿರುವ ಅಸಾಧಾರಣವಾದ ತತ್ವ . ಶ್ರುತಿಗಳು ಆ ತ್ಮನ ನ್ನು ನಿರೂಪಿಸುವಾಗ 
ಅವನು ಜ್ಞಾನಸ್ವರೂಪಿ ಎಂದೂ ಜ್ಞಾನ ವಿಶಿಷ್ಟ ನೆಂದೂ ಹೇಳು ಈ ನೆ. ಜ್ಞಾನ 
ಹೀಗಾಗಿ ಎರಡು ಬಗೆ. ಒಂದು ಧರ್ಮಿಜ್ಞಾನ. ಇದನ್ನೇ ಸ್ವರೂಪಜ್ಞಾನ ಎಂದೂ 
ಹೇಳಿದೆ. ನಮ್ಮ ಆತ್ಮಸ್ವರೂಪವು ನಮಗೇ ಅಹಂ ಅಹಂ ” ಎಂದು ಗೋಚರಿಸು 
ಇದೆ. ಇದನ್ನೇ 'ಸ್ವಸ್ಯೆಭಾಸಮಾನತ್ವ ' ಎಂದು ಹೇಳಿದ್ದಾರೆ. ಸ್ವಯಂಪ್ರಕಾಶ 
ನಾದ ಆತ್ಮನನ್ನು ತಿಳಿಯಲು ಬೇರೆ ಬೇರೆ ಒಂದು ಸಾಧನ ಬೇಕಾಗಿಲ್ಲ. ಈ ಆತ್ಮ 
ಸ್ವರೂಪವು ಯಾವಾಗಲೂ ಏಕರೂಪವಾಗಿರುತ್ತದೆ. ಇದಕ್ಕೆ ಸಂಕೋಚವಿಕಾಸಗೆ 
ಇಲ್ಲ. ಹೀಗೆ ಜ್ಞಾನ ಸ್ವರೂಪಿಯಾದ ಆತ್ಮನಿಗೆ ಜ್ಞಾನವೆಂಬ ಧರ್ಮವೂ ಇದೆ. 
ಈ ಧರ್ಮಭೂತಜ್ಞಾನ ಎಲ್ಲ ಆತ್ಮರುಗಳಿಗೂ ಉಂಟು. ಇದರ ಮ ಲ ಕ ವೇ 
ಆತ್ಮನು ಇತರ ವಿಚಾರಗಳನ್ನು ತಿಳಿಯುತ್ತಾನೆ. ಈ ಧರ್ಮಭೂತಜ್ಞಾನವು ವಿಷಯ 
ಪ್ರಕಾಶನಕಾಲದಲ್ಲಿ ತನ್ನ ಆಶ್ರಯಕ್ಕೆ ಸ್ವಯಂಪ್ರಕಾಶನವಾಗಿರುತ್ತದೆ. ಇದು 
ಎಂಬುದನ್ನರಿಯಲು ಸಾಧಕವಾದ ಈ ಜ್ಞಾನ ಧರ್ಮ ಭೂತಜ್ಞಾನ ಎ೦ದು ಕರೆ 
ಯಲ್ಪಟ್ಟಿದೆ. ಇದಕ್ಕೆ ಸಂಕೋಚವಿಕಾಸಗಳುಂಟು. ಸಂಸಾರಾವಸ್ಥೆಯಲ್ಲಿ ಸಂಕೋಚ 
ಮುಕ್ಯವಸ್ಥೆಯಲ್ಲಿ ವಿಕಾಸ, ಮತ್ತೊಬ್ಬರ ಆತ್ಮ ಸ್ವರೂಪವನ್ನು ಧರ್ಮಭೂತ 
ಜ್ಞಾನದಿಂದ ನಾವು ಅರಿಯುವೆವು. ಈ ಧರ್ಮಭೂತಜ್ಞಾನವನ್ನು ಜ್ಞಾನಾಂತರ 
ದಿಂದ ತಿಳಿಯಬಹುದು. ಆದುದರಿಂದ ಈ ಸಿದ್ಧಾಂತದಲ್ಲಿ ಆತ್ಮರುಗಳು ಜ್ಞಾನ 
ರೂಪರೂ ಆಗಿರುವಂತೆ ಜ್ಞಾನಗುಣಕರೂ ಆಗಿದ್ದಾರೆ. ಅದೈತ ಸಿದ್ಧಾಂತದಲ್ಲಿ 
ಕೇವಲ ಸ್ವರೂಪಜ್ಞಾನವನ್ನು ಅಥವಾ ಧರ್ಮ ಜ್ಞಾನವನ್ನು ಮಾತ್ರ ಅ೦ಕರಿಸಿದೆ . 
ಆದುದರಿಂದ ಅದಕ್ಕೆ ವಿಷಯಿತ್ವ ಇಲ್ಲ . ಇಲ್ಲಿಯಾದರೋ ಧರ್ಮಭೂತಜ್ಞಾನವನ್ನು 
ಒಪ್ಪಿರುವುದರಿಂದವ್ಯವಹಾರವನ್ನು ಯುಕ್ತಿ ಯುಕ್ತವಾಗಿ ಸಮರ್ಥಿಸಬಹುದು. ಸುಖ , 
ದುಃಖ , ಇಚ್ಛೆ , ದ್ವೇಷ ಮೊದಲಾದವುಗಳೆಲ್ಲಾ ಧರ್ಮಭೂತ ಜ್ಞಾನದ ಬೇರೆ ಬೇರೆ 
ಪ್ರಕಾರಗಳು. ಈ ಧರ್ಮಭೂತಜ್ಞಾನಕ್ಕೂ ಆತ್ಮನಿಗೂ ಅಪೃಥಕ್ಸಿದ್ಧ ಸಂಬಂಧ 
16 

- ಸಿದ್ಧಗಂಗಾ 


ವಿದೆ ಎಂಬುದನ್ನು ನವಿಜ್ಞಾತುಃ ವಿಜ್ಞಾತೇ ವಿಸರಿಲೋ ಪೋವರ್ತತೇ ' ಎಂದು ಶೃತಿ 
ಪ್ರಕಾಶ ಪಡಿಸುತ್ತದೆ. 
- ಜೀವಾತ್ಮರು : ಅದೈತವು ಬೋಧಿಸಿದ ಜೀವಬ್ರಹ್ಮಾದೈತಕ್ಕೆ ಪ್ರತಿ 
ಯಾಗಿ ಜೀವನು ಬ್ರಹ್ಮಕ್ಕಿಂತ ಪ್ರತ್ಯೇಕವಾದ ಒಂದು ಸತ್ಯ ಎಂದು ಈ ದರ್ಶನ 
ಶ್ರುತಿಪ್ರಮಾಣಗಳಿಗನುಸಾರ ಬೋಧಿಸಿತು. ( ಜ್ಞಾ ಞ್ಚ ದೈವಜಾನೀಶನೀಶ್‌ ', 
(ಭೋಕ್ತಾಭೋಗ್ಯಂ ಪ್ರೇರಿತಾರಂ ಚ ಮತ್ತಾ ' ಮೊದಲಾದ ಶ್ರುತಿಗಳು ಜೀವ 
ಬ್ರಹ್ಮಭೇದವನ್ನು ಉಪದೇಶಿಸುತ್ತವೆ. ಇದಕ್ಕನುಗುಣವಾಗಿಬ್ರಹ್ಮ ಸೂತ್ರಗಳಲ್ಲಿ ಜೀವಾ 
ತ್ಮರು ಅಜರು, ಅಣುಸ್ವರೂಪರು, ಜ್ಞಾತೃಗಳು ಕತೃತ್ವಯುಕ್ತರು ಮತ್ತು ಪರಮಾ 
ತ್ಮನ ಅಂಶಭೂತರು ಎಂಬುದನ್ನು ಆತ್ಮಾಧಿಕರಣ , ಜ್ಞಾಧಿಕರಣ, ಕರ್ತೃಧಿಕರಣ 
ಪರಾಧಿಕರಣ, ಮತ್ತು ಅ೦ಶಾಧಿಕರಣಗಳಲ್ಲಿ ಸ್ಥಾಪಿಸಲಾಗಿದೆ. ಇತಿಹಾಸಪುರಾಣ 
ಗಳ ತಾತ್ಪರ್ಯವೂ ಸಹ ಜೀವಬ್ರಹ್ಮಭೇಧವನ್ನೇ ಸ್ಥಾಪಿಸುತ್ತವೆ. ಇವೆಲ್ಲ ಪ್ರಮಾ 
ಣಗಳಿಗನುಸಾರವಾಗಿ ಜೀವಾತ್ಮನ ಸ್ವರೂಪವನ್ನು ಯಾವುನರು 


O 


S 


ದೇಹೇಂದ್ರಿಯಮನಃ ಪ್ರಾಣಧೀಜ್ಯೋsನ್ನೋsನನ್ಯ ಸಾಧನಃ | 
ನಿತ್ಯೋನ್ಯಾಪೀ ಪ್ರತಿಕ್ಷೇತ್ರವಾತ್ಮಾ ಭಿನ್ನ ಸ್ವತಃ ಸುಖೀ | 


ಎಂದು ಪ್ರತಿಪಾದಿಸಿದ್ದಾರೆ. ದೇಹ, ಇಂದ್ರಿಯ , ಮನಸ್ಸು , ಪ್ರಾಣ ಮತ್ತು ಬುದ್ಧಿ , 
ಗಳಿಗಿಂತ ಆತ್ಮಸ್ವರೂಪ ಬೇರೆಯಾದುದು. ಬುದ್ದಿ ಯನ್ನೇ ಕೆಲವರು ಆತ್ಮನೆಂದು 
ವರ್ಣಿಸುವರು . ಬುದ್ದಿ ಎಂದರೆ ಜ್ಞಾನ ಅ ಥ ನಾ ಮತಿ ಅಥವಾ ವಿಜ್ಞಾನ. 
ಇದಕ್ಕೆ ಆಶ್ರಯವಾದವನು ಆ ತೃ ನು . ಆತ್ಮ ನು ಜ್ಞಾನಸ್ವರೂಪನಾಗಿರುವಂತೆ 
ಜ್ಞಾನಾಶ್ರಯನೂ ಆಗಿದ್ದಾನೆ. ಶುದ್ದ ವಿಜ್ಞಾನವೇ ಆತ್ಮನಾಗದು. ಅದು ತನ್ನನ್ನು 
ತಾನು ತಿಳಿಯಲಾರದು. ಜ್ಞಾನವು ನಿರ್ವಿಷಯಕವಾಗಿಯಾಗಲೀ ನಿ ರಾ ಶ್ರ ಯ 
ವಾಗಿಯಾಗಲೀ ಇರಲಾರದು ಜ್ಞಾನವು ಒಂದು ಧರ್ಮವಾದುದರಿಂದ ಅದು 
ಅದರ ಆಶ್ರಯವನ್ನೂ ಸೂಚಿಸುತ್ತದೆ. ಹೀಗೆ ಈ ಸಿದ್ದಾಂತ ಆತ್ಮರುಗಳು ಜ್ಞಾನ 
ಸ್ವರೂಪರಾಗಿ ಜ್ಞಾನವನ್ನು ಧರ್ಮವನ್ನಾಗಿ ಹೊಂದಿದ್ದಾರೆ ಎಂದು ಸಾಧಿಸಿದೆ. 


| ಆತ್ಮರುಗಳು ಅನಂತರು : ಒಬ್ಬರಿಗಿಂತ ಒಬ್ಬರು ಭಿನ್ನರು. ಅವರವರಿಗೆ 
ಅವರವರದೇ ಆದ ಸುಖದುಃಖಾದಿಗಳು, ಜ್ಞಾನಶಕ್ತಾದಿಗಳು ಇರುತ್ತಿರುವುದನ್ನು 
ನಾವು ನೋಡುತ್ತಿದ್ದೇವೆ. ಆತ್ಮರುಗಳೆಲ್ಲರೂ ಜ್ಞಾನಸ್ವರೂಪರಾಗಿ ಒಂದೇ ಬಗೆ 
ಯಾಗಿದ್ದಾರೆ. ಅವರ ಸ್ವರೂಪದಲ್ಲಿ ಸ್ವಾಮ್ಯವಿದೆ. ಬದ್ಲಾವಸ್ಥೆಯಲ್ಲಿ, ಅ ವ ರ 
ಕರ್ಮಭೂತಜ್ಞಾನದಲ್ಲಿ ವೈಷಮ್ಯವಿದ್ದರೂ ಮುಕ್ಯವಸ್ಥೆಯಲ್ಲಿ ಸಾಮ್ಯವಿರುತ್ತದೆ. 

ವರುಗಳ ವೈಷಮಕ್ಕೆ ಅವರವರ ಕರ್ಮ ಕಾರಣ. ಜೀವರುಗಳು ಕೇವಲ ತೋರಿ 
ಸೆಪ್ಟೆಂಬರ್ , 1983 


17 


ಕೆಯಲ್ಲ. ಅವರು ಸತ್ಯಭೂತರಾಗಿ ನಿಜವಾಗಿಯೂ ಅನೇಕರಿದ್ದಾರೆ. ಆತ್ಮನಿಗೆ 
ಕರ್ತೃತ್ವವುಂಟು , ಆದರೆ ಈ ಕೃತತ್ವ ಭಗವಂತನಿಂದ ಕೊಡಲ್ಪಟ್ಟು ದು . ಪಕ್ಷ 
ಪಾತ ರಹಿತನಾದ ಭಗವಂತನು ಜೀವರುಗಳು ಶುಭಾಶುಭಕರ್ಮಗಳಿಗುಣವಾಗಿ 
ಫಲಪ್ರಧಾನ ಮಾಡುವವನಾಗಿದ್ದಾನೆ. 


ಜೀವರು ಸ್ವಯಂಪ್ರಕಾಶರು : ಅವರು ಜ್ಞಾನ ಸ್ವರೂಪರಾಗಿರುವುದು ಇದಕ್ಕೆ 
ಕಾರಣ . ಆತ್ಮನು ತನಗೆ ತನ್ನನ್ನು ತೋರಿಸಿಕೊಳ್ಳುತ್ತಾನೆ ಎಂದು ಇದರ ಅರ್ಥ. 
ಹಾಗೆ ತನ್ನನ್ನು ತೋರಿಸಿಕೊಳ್ಳುವಾಗ ಏಕತ್ವ ಪ್ರತ್ಯಕ್ಕೆ ಮೊದಲಾದವುಗಳಿಂದ 
ವಿಶಿಷ್ಟವಾಗಿರುವಂತೆ ತೋರಿಸಿಕೊಳ್ಳುತ್ತಾನೆ. ಜ್ಞಾನಸ್ವರೂಪನಿವನು. ಏಷ ಹಿ 
ದ್ರಷ್ಟಾ ಶೋತಾ ಘಾತಾ ರಸಯಿತಾ ಮಂತಾ ಬೆದ್ದಾ ಕರ್ತಾ ವಿಜ್ಞಾನಾತ್ಮಾ 
ಪುರುಷಃ ' ಎಂದು ಶ್ರುತಿ ಆತ್ಮನಜಾ ತತ್ವವನ್ನು -ಬೋದ್ದಾ ಎಂಬುದರಿಂದ ಹೇಳಿ 
ಹಾಗೆ ತಿಳಿಯುವ ಆರು ಪ್ರಕಾರಗಳನ್ನು ಹಿಂದಿನ ಆರು ಪದಗಳಿಂದ ತಿಳಿಸಿ , ' ವಿಜ್ಞಾ 
ನಾತ್ಮಾ ' ಎಂಬ ಶಬ್ದದಿಂದ ಅವನು ಜ್ಞಾನಸ್ವರೂಪನೂ ಆಗಿದ್ದಾನೆ ಎಂದು ನಿರೂಪಿಸು 
ತದೆ. ಆತ್ಮರು ನಿತ್ಯರುಗಳು . ಇವನು ಅವಿನಾಶಿಯಾದವನು. ಆಕಸ್ಮಿಕವಾಗಿ, 
ತೋರಿ ಮರೆಯಾಗುವವನಲ್ಲ . ನಜಾಯತೇ ಯತೇ ವಾ ? ಎಂದು ಉಪ 
ನಿಷತ್ತೂ ಗೀತೆಯೂ ಇವನ ನಿತ್ಯತ್ವವನ್ನು ಸ್ಥಾಪಿಸುತ್ತವೆ. ಈ ಸಿದ್ಧಾಂತಕ್ಕನುಸಾರ 
ವಾಗಿ ಆತ್ಮರುಗಳು ಅಣುಸ್ವರೂಪಿಗಳು , ಉತ್ಪಾ೦ತಿ, ಗತಿ, ಪುನರ್ಜನ್ಮ , ಭಗ 
ವಾಪ್ತಿ ಮೊದಲಾದವುಗಳೆಲ್ಲಾ ಇವನಿಗೆ ಉಂಟಾಗುತ್ತವೆ. ಅದರಿಂದಲೇ ಅಣು 

ಪರಿಮಾಣವನ್ನು ೬ ಆತ್ಮನು ದೇಹದ ಯಾವುದೇ ಭಾಗದಲ್ಲಿರುತ್ತಿದ ರೂ ತನ್ನ 
- ಧರ್ಮಭೂತಜ್ಞಾನದ ಮೂಲಕ ಸಮಸ್ತ ವ್ಯಾಪಾರಗಳನ್ನು ಮಾಡಲು ಸಮರ್ಥನಾಗಿ 
ದ್ದಾನೆ. ಜೀವರುಗಳು ಬದ್ದ ರು , ನಿತ್ಯರು, ಮುಕ್ಕರು ಎಂದು ಮೂರು ಬಗೆ, ಎಲ್ಲ 
ಜೀವರುಗಳಿಗೂ ಮೋಕ್ಷಪಡೆಯುವ ಸಾಧ್ಯತೆ ಇದೆ. ಮೋಕಕ್ಕೆ ಅರ್ಹತೆ ಯಾರಿಗೂ 
ಇಲ್ಲದೆ ಇಲ್ಲ. ಆದರೆ ಅದು ಅವರವರ ಸಾಧನವನ್ನವಲಂಬಿಸುತ್ತದೆ. ಜೀವರುಗಳು 
ಈಶ್ವರನಿಗಿಂತ ಬೇರೆಯಾಗಿದ್ದರೂ ಸ್ವತಂತ್ರವಾಗಿರುವವರಲ್ಲ. ಇವರು ಈಶ್ವರನ 
ನಿಯಮನಕ್ಕೆ ಎಲ್ಲ ಅವಸ್ಥೆ ಗಳಲ್ಲಿಯೂ ಒಳಗಾಗಿದ್ದಾರೆ. ರಾಗಿ 


* ಮುಕ್ಯವಸ್ಥೆಯಲ್ಲಿಯೂ ಇವರು ಈಶ್ವರನಿಗೆ ಶೇಷಭೂತರಾಗಿಯೇ ಇರುತ್ತಾರೆ. 
ಚೇತನಾಚೇತನ ಪದಾರ್ಥಗಳು ಬ್ರಹ್ಮ ವಸ್ತುವಿಗೆ ಪ್ರಕಾರ ಅಥವಾ ಅ೦ಶ ಎಂದು 
ಶ್ರುತಿ ಹೇಳುವುದನ್ನು ಈ ಸಿದ್ದಾಂತ ಎತ್ತಿ ಹಿಡಿಯುತ್ತದೆ. ಬ್ರಹ್ಮಾಂಶರು ಜೀವರುಗಳು 
ಎಂಬುದನ್ನು ವಿವರಿಸುತ್ತಾ ರಾಮಾನುಜರು , “ ವಿಶಿಷ್ಟವಾದ ವಸ್ತುವಿನಲ್ಲಿ ವಿಶೇಷಣ 
ಒಂದು ಅಂಶ. ಇದು ವಿಶೇಷಣಾಂಶ , ಇದು ವಿಶೇಷ್ಯಾ೦ಶ ಎಂದು ತಿಳಿದವರು ಹೇಳು 
ತ್ತಾರೆ. ವಿಶೇಷಣ ವಿಶೇಷ್ಯಗಳಲ್ಲಿ ಅಂಶಾಂಶಿಭಾವವಿದ್ದರೂ ಸ್ವಭಾವ ವೈಲಕ್ಷಣ್ಯವಿರು 


18 


೯ ಸಿದ್ದಗಂಗಾ . 


ತದೆ. ಹೀಗೆ ಜೀವ ಪರರಲ್ಲಿ ಅಂಶಾಂಶಿತ್ವವೂ ಸ್ವಭಾವ ಭೇದವೂ ಉಪಪನ್ನವಾಗು 
ತವೆ, ” ಎಂದು ವಿಶೇಷಣ ವಿಶೇಷ್ಯ ಭಾದದ ಮೂಲಕ ಪ್ರತಿಪಾದಿಸುತ್ತಾರೆ. 


ಬ್ರಹ್ಮಸ್ವರೂಪ: ಈ ಸಿದ್ಧಾಂತಕ್ಕನುಗುಣವಾಗಿ ಬ್ರಹ್ಮವುಸಗುಣ ; ನಿರ್ಗುಣ 
ವಲ್ಲ. ಬ್ರಹ್ಮಸತ್ಯತ್ವವನ್ನೂ ಬ್ರಹ್ಮ ವಸ್ತುವಿನ ವಿಭೂತಿಯನ್ನೂ ಈ ಸಿದ್ಧಾಂತ 
ಮಾನ್ಯಮಾಡುತ್ತದೆ. ಉಪನಿಷತ್ಪತಿಪಾದ್ಯವಾದ ಪರಬ್ರಹ್ಮನೇ ಈಶ್ವರನಾಗಿದ್ದಾನೆ. 
ಸರ್ವಾಂತರ್ಯಾಮಿಯಾದ ವಾಸುದೇವನು ಇವನೇ . ಬ್ರಹ್ಮನು ಹೇಗೆ ಸತ್ಯವೋ 
ಹಾಗೆಯೇ ಅವನ ವಿಭೂತಿಯಾದ ಜಗತ್ತೂ ಸತ್ಯ ; ಜೀವರೂ ಸತ್ಯ ; ಬ್ರಹ್ಮವಸ್ತು 
ಎಲ್ಲ ಕಲ್ಯಾಣ ಗುಣಗಳಿಗೂ ನೆಲೆವನೆಯಾಗಿ ಯಾವ ಒಂದು ದೋಷವೂ ಇಲ್ಲದೆ 
ಇರುವುದಾಗಿದೆ. ಬ್ರಹ್ಮ ಶಬೈನ ಚ ಸ್ವಭಾವತೋ ನಿರಸ್ತನಿಖಿಲ ದೋಷಃಅನವಧಿ 
ಕಾ ತಿಶಯಾ ಸಂಖ್ಯೆಯ ಕಲ್ಯಾಣಗುಣಗಣ: ಪುರುಷೋತ್ತಮೋ ಅಭಿಧೀಯತೇ ? 
ಎ೦ದು ರಾಮಾನುಜರು ಬ್ರಹ್ಮಶಬ್ದವನ್ನು ವಿವರಿಸುತ್ತಾರೆ. ನಿರ್ಗುಣಶ್ರುತಿಗಳು 
ಹೇಯಗುಣಗಳ ನಿಷೇಧವನ್ನು ಮಾಡುತ್ತವೆ ; ನಿರ್ವಿಶೇಷ ವಸ್ತುವನ್ನು ಹೇಳುವುದಿಲ್ಲ. 


1 


* ನಿರ್ವಿಶೇಷ ಚಿನ್ಮಾತ್ರವೇ ಬ್ರಹ್ಮ ' ಎಂಬ ಅದೈತವಾದವನ್ನು ಈ ಸಿದ್ದಾಂತ 
ಒಪ್ಪುವುದಿಲ್ಲ. ಪ್ರತ್ಯಕ್ಷ, ಅನುಮಾನ ಅಥವಾ ಶಬ್ದ ಪ್ರಮಾಣಗಳು ನಿರ್ವಿಶೇಷ ವಸ್ತು 
ವನ್ನು ಸ್ಥಾಪಿಸಲಾರವು. ಇವೆಲ್ಲವೂ ಸವಿಶೇಷವಸ್ತು ವನ್ನೇ ಹೇಳುತ್ತವೆ ಎಂಬುದು ಈ 
ದರ್ಶನದ ನಿಶ್ಚಯ . - ಸತ್ಯ ಜ್ಞಾನಂ ಅನಂತಂ ಬ್ರಹ್ಮ ' ಮೊದಲಾದ ಶ್ರುತಿವಾಕ್ಯಗಳಿ 
ಗನುಸಾರವಾಗಿ ಅದ್ವಿತೀಯವಾದ ಬ್ರಹ್ಮವಸ್ತುವಿಗೆ ವಿಶೇಷಣ ಬಹುತ್ವವುಂಟೆಂಬುದು 
ಸಿದ್ದವಾಗುತ್ತದೆ. ವಿಕಾರಕ್ಕೊಳಗಾಗುವ ಅಚೇತನವನ್ನೂ , ಆ ಅಚೇತನದೊಡನೆ 
ಸಂಬಂಧಿಸಿದ ಚೇಪನವನ್ನೂ ವ್ಯಾವೃತ್ತಿ ಮಾಡಿ ಯಾವಾಗಲೂ ಸಂಕೋಚಕೊಳ 
ಗಾಗದ ಜ್ಞಾನೈಕಾಕಾರವನ್ನು ಬಹ್ಮವಸ್ತು ಹೊಂದಿದೆ ಎನ್ನುವುದನ್ನು ' ಜ್ಞಾನ' ಶಬ್ದ 
ತಿಳಿಸುತ್ತದೆ. ನಿರುಪಾಧಿಕವಾದ ಸತ್ತೆಯನ್ನು ' ಸತ್ಯ ' ಶಬ್ದ ತಿಳಿಸುತ್ತದೆ. ದೇಶ 
ಕಾಲವನ್ನು ಪರಿಚ್ಛೇದ ಬ್ರಹ್ಮಕ್ಕೆ ಇಲ್ಲವೆನ್ನುವುದನ್ನು ' ಅನಂತ ' ಶಬ್ದ ತಿಳಿಸುತ್ತದೆ. 
ಹೀಗೆಬ್ರಹ್ಮವಸ್ತುವಿನ ಸಗುಣತ್ವವೇ ಸ್ಥಾಪಿತವಾಗಿದೆ. ಬ್ರಹ್ಮವಸ್ತು ವೇದ್ಯವೂ ಹೌದು 
ವಾಚ್ಯವೂ ಹೌದು. ಆದರೆ ಅದನ್ನು ಪೂರ್ಣವಾಗಿ ತಿಳಿಯುವುದಕ್ಕಾಗದು. ಪೂರ್ಣ 
ವಾಗಿ ಮಾತಿನಿಂದ ಹೇಳುವುದಕ್ಕೂ ಆಗದು. ಅಷ್ಟು ಅಪಾರವಾದ ಮಹಿಮೆಯನ್ನು 
ಅದು ಹೊಂದಿದೆ. ಬ್ರಹ್ಮವಸ್ತುವಿಗೆ ಉಭಯ ಲಿಂಗತ್ವವಿದೆ. ಎಂದರೆ ಎಲ್ಲ ಮಂಗಳ 
ಗುಣಗಳನ್ನು ಹೊಂದಿದೆ ; ದೋಷ ದೂರವಾಗಿವೆ. ( ಅಪಹತ ಪಾಪ್ಯಾನಿಜರೋ 
ನಿನ್ನತ್ಯುಃ ವಿಶೋಕಃವಿಜಿಘತ್ಸಃ ಅಪಿಪಾಸಃ' ಎಂಬುವು ಬ್ರಹ್ಮವಸ್ತುವಿನಲ್ಲಿ ಯಾವ 
ದೋಷವೂ ಇಲ್ಲವೆಂದು ಸಾಧಿಸುತ್ತವೆ. ( ಸತ್ಯಕಾಮಃ ಸತ್ಯಸಂಕಲ್ಪಃ ' ಎಂಬ ಈ 
ಎಲ್ಲ ಮಂಗಳಗುಣಗಳೂ ಅದರಲ್ಲಿವೆ ಎಂದು ಹೇಳುತ್ತವೆ. ಬ್ರಹ್ಮವಸ್ತು ಅಖಿಲ ಜಗ 
ಸೆಪ್ಟೆಂಬರ್ , 1983 


19 


ತ್ಯಾರಣ. ಅದು ಅಭಿನ್ನ ನಿಮಿತ್ತೊ ಪಾದಾನ ಕಾರಣ ಈ ಜಗತ್ತಿಗೆ, ಸೂಕ್ಷಚಿದ 
ಚಿದ್ವಿಶಿಷ್ಟವಾದ ಬ್ರಹ್ಮ ವಸ್ತು ಕಾರಣವಾಗಿ ಸೂಲಚಿದಚಿದ್ವಿಶಿಷ್ಟವಾದ ಬ್ರಹ್ಮನನ್ನು 
ಕಾರ್ಯವಾಗಿದೆ. ಕಾರಣಾವಸ್ಥೆಯಲ್ಲಿಯೂ ಕಾರ್ಯಾವಸ್ಥೆಯಲ್ಲಿಯೂ ಬ್ರಹ್ಮನನ್ನು 
ಸಂಬಂಧಿಸಿದ್ದರೂ ಅದು ನಿರ್ವಿಕಾರವಾದುದು. ಪ್ರಕೃತಿಯೇ ಮಹತ್ತು , ಅಹಂಕಾರ , 
ಇಂದ್ರಿಯ, ಪಂಚಭೂತವಾಗಿ ಪರಿಣಾಮ ಹೊಂದುತ್ತದೆ. ಜೀವರುಗಳ ಧರ್ಮ 
ಭೂತಜ್ಞಾನ ಸಂಕೋಚವಿಕಾಸ ಹೊಂದುತ್ತವೆ. ಆದರೆ ಈಶ್ವರತಕ್ಕೆ ಯಾವ 
ವಿಕಾರವೂ ಉಂಟಾಗುವುದಿಲ್ಲ. ಈಶ್ವರನ ಸರ್ವಾತಿಶಾಯಿಯಾದ ಸ್ವರೂಪ ಇದು. 


ಬ್ರಹ್ಮವಸ್ತು ಸರ್ವಾಧಾರವೂ , ಸರ್ವನಿಯಾಮಕವೂ ಸರ್ವಶೀಷಿಯೂ , ಸರ್ವ 
ಶರೀರಿಯೂ ಆದುದೆಂದು ಈ ಸಿದ್ದಾಂತ ಪ್ರತಿಪಾದಿಸುತ್ತದೆ. ಶರೀರ- ಶರೀರಿ ಭಾವ 
ಸಂಬಂಧವನ್ನು ಪ್ರತಿಪಾದಿಸಿ ಬ್ರಹ್ಮವಸ್ತುವಿಗೆ ಉಳಿದ ಚೇತನಾಚೇತನ ಪದಾರ್ಥ 
ಗಳೆಲ್ಲಾ ಶರೀರವೆಂದು ಸ್ಥಾಪಿಸುವುದು ಈ ಸಿದ್ದಾಂತದ ಅಸಾಧಾರಣವಾದ ತತ್ವ 
ವಾಗಿದೆ. ಈ ಸಂಬಂಧದ ಮೂಲಕವೇ ವಿಶಿಷ್ಟ ಕ್ಯವನ್ನು ಈ ಸಿದ್ದಾಂತ ಸಾಧಿಸಿದೆ. 
ಶರೀರ ಶರೀರಿ ಸಂಬಂಧವನ್ನು ನಿರೂಪಿಸುವಾಗ ಶರೀರ ಲಕ್ಷಣವನ್ನು ರಾಮಾನುಜರು 
( ಯಸ್ಯ ಚೇತನಸ್ಯ ಯ – ವ್ಯಂ ಸರ್ವಾತ್ಮನಾ ಸ್ವಾರ್ಥ ನಿಯಂತುಂ ಧಾರಯಿತುಂ 
ಚ ಶಕ್ಯಂ ತಚೇಷತೆ ಕಸ್ವಸೂಪಂ ಚ ತಸ್ಯ ಶರೀರಂ' ಎಂದು ಹೇಳಿದ್ದಾರೆ. ಶರೀರ 
ವೆಂದರೆ ಕರ್ಮೋಪಭೋಗಕ್ಕೆ ಬಂದಿರುವುದಲ್ಲ. ಇಂದ್ರಿಯಾಶ್ರಯವಾದುದೂ ಅಲ್ಲ . 
ಆದರೆ ಯಾವುದಕ್ಕೆ ಒಬ್ಬ ಚೇತನನು ಆಧಾರವಾಗಿದ್ದಾನೆಯೋ , ಯಾವುದಕ್ಕೆ ನಿಯಾ 
ಮಕನಾಗಿದ್ದಾನೆಯೋ ಯಾವುದನ್ನು ತನ್ನ ಪ್ರಯೋಜನಕ್ಕಾಗಿಯೇ ಹೊಂದಿದ್ದಾ 
ನೆಯೋ ಅದು ಶರೀರ. ಹಾಗೆ ಆಧಾರನೂ ನಿಯಾಮಕನೂ ಶೀಷಿಯೂ ಆದವನು 
ಶರೀರಿ. ನಮ್ಮ ಶರೀರಕ್ಕೂ ಹೀಗೆಯೇ ನಾವು ಆತ್ಮರುಗಳಾಗಿರುವುದು, ಶರೀರ 
ಆಧೇಯ, ನಿಯಾಮ್ಯ ಮತ್ತು ಶೇಷ ಆತ್ಮಾ ಆಧಾರ, ನಿಯಾಮಕ ಮತ್ತು ಶೇಷಿ. 
ಈ ಸಂಬಂಧವೇ ಈಶ್ವರನಿಗೂ ಚೇತನಾಚೇತನ ಪದಾರ್ಥಗಳಿಗೂ ಇರುವುದು. ಸಕಲ 
ಚೇತನಾಚೇತನ ಪದಾರ್ಥಗಳಿಗೂ ಈಶ್ವರ ಆಧಾರ, ನಿಯಾಮಕ ಶೇಷ. ಆದುದರಿಂದ 
ಅವನು ಸರ್ವಶರೀರಿ, ಶರೀರದ ದೋಷ ಶರೀರಿಗೆ ಉಂಟಾಗದು. ಹೀಗೆ ಬ್ರಹ್ಮ 
ವಸ್ತುವಿಗೂ ಜಗತ್ತಿಗೂ ಜೀವರುಗಳಿಗೂ ಸಂಬಂಧವಿದೆಯೆಂದು ಈ ದರ್ಶನ ಪ್ರತಿ 
ಪಾದಿಸುತ್ತದೆ. ಪರಬ್ರಹ್ಮ ಸ್ವರೂಪನಾದ ಶ್ರೀಮನ್ನಾರಾಯಣನು ಸರ್ವಶಕ್ತನಾಗಿರು 
ವಂತೆ ಸರ್ವರಕ್ಷಕನೂ ಆಗಿದ್ದಾನೆ. ಅವನು ದಿವ್ಯ ಮಂಗಳ ವಿಗ್ರಹಯುಕ್ತನಾಗಿ 
ಪರ ನ್ಯೂ ಹಾ ದಿ ಪಂಚಮ್ರಹಗಳಲ್ಲಿರುತ್ತಾ ಶರಣಾಗತರಕ್ಷಣದೀಕ್ಷಿತನಾಗಿರುತ್ತಾನೆ. 
ಭಗವಂತನ ಅವತಾರಗಳು ಸತ್ಯವಾದವು. ಅವತಾರ ಕಾಲದಲ್ಲಿಯೂ ಅವನಿಗೆ ಜ್ಞಾನ 
ಸಂಕೋಚಾದಿಗಳಿಲ್ಲ. ಅವನು ವೈಷಮ್ಯುನೈರ್ಚ್ಛಣ್ಯಗಳಿಲ್ಲದವನಾಗಿ ಪರಮ ಕಾರುಣಿ 


20 


ಸಿದ್ದಗಂಗಾ 


ಕನಾಗಿ , ಸೌಲಭ್ಯಗುಣವಿಶಿಷ್ಟನಾಗಿ ತನ್ನನ್ನು ಆಶ್ರಯಿಸಿದವರನ್ನೆಲ್ಲಾ ರಕ್ಷಿಸುವ 
ನಾಗಿದ್ದಾನೆ. 

ನೋಕ್ಷೇಸಾಯ : ಈ ಸಿದ್ಧಾಂತದಲ್ಲಿ ಭಗವಂತನೇ ಪ್ರಧಾನವಾಗಿ 
ಮೋಕ್ಷಪಾಯನಾಗಿದ್ದಾನೆ. ಮೊ ಕೋ ಪಾ ಯ ಎರಡುಬಗೆ - ಸಿದ್ರೋಪಾಯ 
ಮತ್ತು ಸಾಧೈಪಾಯ ಎಂದು. ಪಕ್ಷಪಾತಾದಿಗಳಿಲ್ಲದವನೂ ಸರ್ವಸಮನೂ ಆದ 
ಈಶ್ವರನು ತಾನು ಸರ್ವಸ್ವತಂತ್ರನಾದರೂ ತನಗೆ ವೈಷಮ್ಯನೈರ್ಚ್ಛಣಾದಿಗಳು೦ಟಾಗ 
ದಿರುವುದಕ್ಕಾಗಿ ನಮ್ಮಿಂದ ಒಂದು ಸಾಧೋಪಾಯವನ್ನು ಅನುಷ್ಠಿ ಸುವಂತೆ ಮಾಡಿಸಿ , 
ಅದನ್ನೇ ವ್ಯಾಜನನ್ನಾಗಿ ಇಟ್ಟುಕೊಂಡು ನಮ್ಮನ್ನು ರಕ್ಷಿಸುತ್ತಾನೆ. ಸಿದ್ರೋಪಾಯ 
ನಾದ ಭಗವಂತನನ್ನು ಪ್ರಸನ್ನಗೊಳಿಸಿಕೊಳ್ಳುವ ಉಪಾಯವೇ ಸಾಧೋಪಾಯ . 
ಇದನ್ನೇ ' ಭಕ್ತಿ ಪ್ರಪತ್ತಿ ಪ್ರಮುಖಂ ತತ್ವಶೀಕಾರ ಕಾರಣಂ ' ಎಂದು ಹೇಳಿದ್ದಾರೆ. 
ಭಕ್ತಿ ಮತ್ತು ಪ್ರಸಗಳು ಭಗವಂತನನ್ನು ಒಲಿಸಿಕೊಳ್ಳುವ ಉಪಾಯಗಳು. 


ಭಕ್ತಿಯೋಗ: ಮೋರೋಪಾಯವನ್ನು ವಿವೇಚಿಸುತ್ತಾ ರಾಮಾನುಜರು 
ಉಪಾಸನಾತ್ಮಕವಾದ ಜ್ಞಾನ ಕ್ಷೇಪಾಯವೆಂದು ಶ್ರುತಿಗಳಲ್ಲಿ ವಿಧಿಸಿರುವುದನ್ನು 
ಸೂಚಿಸಿದ್ದಾರೆ. ' ವಾಕ್ಯಾರ್ಥಜ್ಞಾನಾತ್ ಅ + ದ ವ ಧ್ಯಾನೊಪಾಸನಾದಿಶ 
ವಾಚ್ಯ ಜ್ಞಾನಂ ವೇದಾಂತವಾಕ್ಕೆ ವಿಧಿಶ್ಚಿತಂ ' ಎಂದು ವಾಕ್ಯಾರ್ಥಜ್ಞಾನ ಧ್ಯಾನಕ್ಕೆ 
ಉಪಕಾರಕ , ಧ್ಯಾನಮೋಹಕ್ಕೆ ಉಪಾಯ . ಇದನ್ನೇ ಧ್ರು ನಾನುಸ್ಕೃತಿ, ಭಕ್ತಿ 
ವೇದನ, ಉಪಾಸನ ಎಂದು ಕರೆಯುತ್ತಾರೆ. ಇದನ್ನು ರಾಮಾನುಜರು - ತಸ್ಯನ 
ವೇದನಸ್ಯ ಧ್ಯಾನರೂಪಸ್ಯ ಅಹರಹರನುಷ್ಠಿಯಮಾನಸ್ಯ ಅಭ್ಯಾಸ ಧೇಯಾತಿಶಯ ಸ್ಯ 
ಆಪ್ರಯಾಣಾದನುವರ್ತಮಾನಸ್ಯ ಬ್ರಹ್ಮಪ್ರಾಪ್ತಿ ಸಾಧನತ್ವಾತ್ ” ಎಂದು ಪ್ರತಿ 
ಪಾದಿಸಿದ್ದಾರೆ. ಭಕ್ತಿಯ ಉತ್ಪತ್ತಿಗೆ ವಿವೇಕ, ವಿಮೋಕ, ಅಭ್ಯಾಸ, ಕ್ರಿಯಾ, 
ಕಲ್ಯಾಣ, ಅನನಸಾದ ಮತ್ತು ಅನುದ್ದ ರ್ಷ ಎಂಬ ಸಾಧನ ಸಸ್ತಕಗಳನ್ನು ವಿಧಿಸಿದೆ. 


ಸಾಮಾನ್ಯ ಭಕ್ತಿಯು ಶಾಸ್ತ್ರಾಧ್ಯಯನದಿಂದಲೂ ಸತ್ಸಂಗದಿಂದಲೂ ಉಂಟಾಗು 
ತದೆ. ಅಂಥವನು ಕರ್ಮಯೋಗವನ್ನನುಷ್ಟಿ ಸಿ ಜ್ಞಾನಯೋಗದ ಮೂಲಕವಾಗಿ 
ಯಾಗಲೀ ಅಥವಾ ನೇರವಾಗಿಯೇ ಆಗಲೀ ಆತ್ಮಾವಲೋಕನವನ್ನು ಹೊಂದುತ್ತಾನೆ. 
ಭಗವಧಾರಾಧನರೂಪವಾಗಿ , ಆತ್ಮಯಾಥಾತ್ಮ ಜ್ಞಾನಪೂರ್ವಕವಾಗಿ ಫಲಾಬಿಸಂಧಿ 
ಇಲ್ಲದೆ ನಿಯತವಾಗಿ ಮಾಡುವ ಕರ್ಮವಿಶೇಷ ಕರ್ಮಯೋಗ, ಪ್ರಕೃತಿಗಿಂತ ವಿಲಕ್ಷ 
ಣನೂ , ಈಶ್ವರನಿಗೆ ಶೇಷಭೂತನೂ , ಜ್ಞಾನಸ್ವರೂಪನೂ ಆದ ಜೀವಾತ್ಮನ ಸ್ವರೂಪ 
ವನ್ನು ನಿರಂತರವಾಗಿ ಚಿಂತಿಸುವುದು ಜ್ಞಾನಯೋಗ, ಜೀವಾತ್ಮ ಸಾಕ್ಷಾತ್ಕಾರ 
ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಪೂರ್ವಭಾವಿಯಾದುದು ತನ್ನ ಸ್ವರೂಪವನ್ನರಿತವನು 


ಸೆಪ್ಟೆಂಬರ್ 1983 


- 21 


ತಾನು ಭಗವಂತನಿಗೇ ಸೇರಿದವನೆಂಬುದನ್ನು ಮನಗಂಡು ತನಗೆ ಸ್ವಾಮಿಯ ಸರ್ವ 
ವಿಧಬಂಧುವೂ ಆ ದ ಸ ರ ಮಾ ತ ನ ನ್ನು ಸೇರಲು ಅವನನ್ನು ಪ್ರೀತಿಯಿಂದ 
ನಿರಂತರವಾಗಿ ಧ್ಯಾನಿಸುವನು. ಭಗವಂತನನ್ನು ಹೀಗೆ ನಿರತಿಶಯವಾದ ಪ್ರೀತಿಯ 
ಡನೆ ಧ್ಯಾನಿಸುವುದು ಭಕ್ತಿಯೋಗ. ಈ ಬಗೆಯ ಅ ನು ಧ್ಯಾನ ನಿರಂತರವಾಗಿ 
ಬೇಕು. ಈ ಭಕ್ತಿಯೋಗವನ್ನು ಮೋಕಕ್ಕಾಗಿ ಅನುಷ್ಠಿ ಸುವಾಗ ಅದರ ಗಾಢತೆ 
ಗನುಗುಣವಾಗಿ ಮೂರು ಪರ್ವಗಳು ಅದರಲ್ಲಿರುತ್ತವೆ . ಭಗವಂತನನ್ನು ಪಡೆಯ 
ಬೇಕೆಂಬ ಉತ್ಕಟವಾದ ಇಚ್ಛೆ ಸರಭಕ್ತಿ . 

೬. ಪರಭಕ್ತಿ ತೀವ್ರವಾದಾಗ ಭಗವತ್ಪ ಸಾಧನದಿಂದ ಭಗವಂತನ ಸಾಕ್ಷಾ 
ತ್ಯಾರ ತತ್ಕಾಲದಲ್ಲಿ ಆಗುವುದು . ಇದಕ್ಕೆ ಪರಜ್ಞಾನ ಎಂದು ಹೆಸರು. ಹಾಗೆ 
ಆ ಭಗವಂತನನ್ನು ಸಾಕ್ಷಾತ್ಕರಿಸಿದ ಮೇಲೆ ಆ ಅನುಭವ ನಿರಂರವಾಗಿರಬೇಕೆಂಬ 
ಉತ್ಕಟೇಚ್ಛೆ ಸರಮಭಕ್ತಿ . ಇದು ಭಗವಂತನ ಕೃಪೆಯಿಂದ ದರ್ಶನ ಸಮಾನತೆ 
ಕಾರತೆಯನ್ನು ಹೊಂದಿ , ಭಗವಂತನ ನಿತ್ಯಸಂಶ್ಲೇಷವನ್ನೂ ನಿತ್ಯ ಕೈಂಕರ್ಯವನ್ನೂ 
ಕೊಡಿಸಿಕೊಡುತ್ತದೆ. 


ಪ್ರಪತ್ತಿ ಅಥವಾ ಶರಣಾಗತಿ : ಭಕ್ತಿಯೋಗವನ್ನನುಷ್ಟಿಸುವುದಕ್ಕೆ ಅಶ 
ಕರಾದವರು ತನ್ನ ರಕ್ಷಣೆಯ ಭಾರವನ್ನು ಆ ಭಗವಂತನ ಮೇಲೆಯೇ ಹಾಕಿ ಅವ 
ನಲ್ಲಿ ಮರೆಹೋಗುವುದು ಪ್ರಪತ್ತಿ ಎನಿಸುವುದು. ಭಕ್ತಿಯೋಗ ಸಿದ್ಧಿಸಬೇಕಾದರ 
ಭಗವಂತನಲ್ಲಿ ಅದಕ್ಕಾಗಿ ಶರಣಾಗತಿ ಮಾಡಲೇಬೇಕು. ಹೇಗೆ ಇತರ ಪ್ರಯೋಜ 
ನಗಳಿಗಾಗಿ ಭಗವಂತನಲ್ಲಿ ಪ್ರಪತ್ತಿ ಮಾಡುವೆವೋ ಹಾಗೆ ಮೋಕ್ಷಕ್ಕಾಗಿ ಭಗವಂತ 
ನಲ್ಲಿ ಪ್ರಪತ್ತಿ ಮಾಡಿದರೆ ಅದರಿಂದ ಪ್ರಸನ್ನನಾದ ಭಗವಂತ ಮೋಕ್ಷವನ್ನೂ ಕರು 
ಣಿಸುವನೆಂದು ಈ ಸಿದ್ದಾಂತ ಪ್ರತಿಪಾದಿಸುತ್ತದೆ. ಪ್ರಪತ್ತಿ ಮಾಡಲು ಆ ವ ಶ್ಯಕ 
ವಾಗಿ ಬೇಕಾದುದೇನು ಎಂದರೆ, ಮೊದಲನೆಯದಾಗಿ ನ ಮ ಗೂ ಭಗವಂತನಿಗೂ 
ಇರುವ ಸಂಬಂಧ ಜ್ಞಾನ; ಎರಡನೆಯದಾಗಿ ನ ಮ ಗೂ ಭಗವಂತನಿಗೂ ಇರು - 
ಸ೦ ಬ೦ಧ ಜ್ಞಾನ; ಅ ಥ ವಾ ಭ ಕ್ತಿ ಗ ಳ ನ್ನು ಅ ನು ಷ್ಠಿ ಸಲು ನಮಗೆ 
ಸಾ ನ ಥ್ಯ ೯ ವಿಲ್ಲ ವೆ೦ಬ ನಿಚ್ಚಳವಾದ ಅರಿವು. ಇದೇ ಆ ಕಿ ೦ ಚ ನ್ಯ 
ಮೂರನೆಯದಾಗಿ ಅವನನ್ನು ಬಿಟ್ಟು ಬೇರೆ ಗತಿಯಿಲ್ಲವೆಂಬ ದೃಢನಿಶ್ಚಯ . ಅವನ 
ನಮ್ಮನ್ನು ರಕ್ಷಿಸುವನೆಂಬ ಮಹಾವಿಶ್ವಾಸ. ಭಗವಂತನಿಗೆ ಅನುಕೂಲರಾಗಿ ನನ 
ದುಕೊಳ್ಳುವುದೆಂದೂ ಅವನಿಗೆ ಪ್ರಾತಿಕೂಲ್ಯವನ್ನು ಆಚರಿಸುವುದಿಲ್ಲವೆಂದೂ ಅಂಥವನ 
ಸಂಕಲ್ಪ ಮಾಡುತ್ತಾನೆ. ಈ ಎಲ್ಲಾ ಭಾವನೆಗಳೊಡನೆ ರಕ್ಷಿಸಲ್ಪಡಬೇಕಾದ ಆತ 
ವಸ್ತುವನ್ನು ಆ ಪರಮಾತ್ಮನ ಪಾದಗಳಲ್ಲಿ ಒಪ್ಪಿಸಿ ನಿರ್ಭರನ ನಿರ್ಭಯನು ಆಗ 
ವನು . ಈ ಪ್ರಸತ್ತಿಯನ್ನನುಸ್ಥಿ ಸಲು ಜಾತಿ , ಕುಲ , ಲಿಂಗ , ಗುಣ ಭೇದಗಳಿಲ್ಲ 


- 


ಸಿದ್ದಗಂಗೆ 


22 


ಎಲ್ಲರಿಗೂ ಅಧಿಕಾರವಿದೆಯೆಂದು ಈ ಸಿದ್ದಾಂತ ಹೇಳು ತ್ತಿ ದೆ. ಭಕ್ತಿಯೋಗಕ್ಕೆ 
ಅಧಿಕಾರಿಗಳಾದವರು , ಅದಕ್ಕೆ ಅರ್ಹತೆ ಇಲ್ಲದವರು ಎಲ್ಲರೂ ಯಾವ ಭೇದ ವೂ 
ಇಲ್ಲದ ಭಗವಂತನಲ್ಲಿ ಪ್ರಪತ್ತಿಯನ್ನುನುಷಿ ಸಬಹುದು. ಭಕ್ತಿಯೋಗದಂತೆ ಅಲ್ಲದೆ 
ಇದನ್ನು ಒಮ್ಮೆ ಮಾತ್ರ ಒಂದು ಪ್ರಯೋಜನಕ್ಕಾಗಿ ಅನುಷ್ಟಿಸಬೇಕು. ಭಕ್ತಿಯೋ 
ಗದಿಂದ ಹೇಗೆ ಇತರ ಪ್ರಯೋಜನಗಳನ್ನು ಪಡೆಯಬಹುದೋ ಹಾ ಗೆ ಇತರ 
- ಪ್ರಯೋಜನಗಳಿಗಾಗಿಯೂ ಪ್ರಪತ್ತಿ ಮಾಡಬಹುದು. 


ಮುಕನಾದವನು ಭಗವಂತನ ಪರಮಪದವನ್ನು ಸೇರಿ ಆ ಭಗವಂತನ ದಿವ್ಯಾ 
ನುಭವದ ಆನಂದದಲ್ಲಿ ಯಾವದಾತ್ಮಾನುಭವಿಯಾಗಿರುವನು ಎಂದು ಸಿದ್ದಾಂತ ಶ್ರುತಿ 
ಪ್ರಮಾಣಗಳಿಗನುಸಾರ ನಿರೂಪಿಸುತ್ತದೆ. ಮುಕ್ಯವಸ್ಥೆಯಲ್ಲಿಯೂ ಜೀವಾತ್ಮರು ಪರ 
ಬ್ರಹ್ಮನಿಗಿಂತ ಬೇರೆಯಾಗಿ ಅವನೊಡನೆ ಇರುತ್ತಾ ಅ ನ ನಿತ್ಯ ಕೈಂಕರ್ಯವನ್ನು 
ಎಂದೆಂದೂ ನಡೆಸುತ್ತಿರುತ್ತಾರೆಂಬುದು ಈ ಸಿದ್ದಾಂತದ ನಿಶ್ಚಯ. ಈ ಸಿದ್ದಾಂತದ 
ಮುಖ್ಯಾಂಶಗಳನ್ನು ಹೀಗೆ ಸಂಗ್ರಹಿಸಬಹುದು 


- ೧) ಶ್ರುತಿ ವಾಕ್ಯಗಳೆಲ್ಲವೂ ಪ್ರಮಾಣವೇ ಆದ ಕಾರಣ ಅವು ಗ ಳಿ ಗೆಲ್ಲ 
ಮುಖ್ಯಾರ್ಥವನ್ನು ಹೇಳಿ ಘಟಶ್ರುತಿಗಳ ಸಹಾಯದಿಂದ ಭೇದವಾಕ್ಯಗಳಿಗೂ ಸಮಂಜ 
ಸವಾದ ಅರ್ಥ ಹೇಳಬೇಕು. ೨) ಪ್ರತ್ಯಕ್ಷ ಅನುಮಾನ ಮತ್ತು ಶಬ್ದ ಎಂಬುವು 
ಮೂರು ಪ್ರಮಾಣಗಳು . ೩ ) ಪ್ರಕೃತಿ ಜೀವಾತ್ಮರು, ಮತ್ತು ಭಗವಂತ ಎಂಬ 
ಈ ಮೂರುತಗಳೂ ಒಂದಕ್ಕಿಂತ ಒಂದು ಬೇರೆಯಾಗಿ ಸತ್ಯಭೂತವಾಗಿವೆ. 
೪) ಜಗತ್ತು ಎಲ್ಲಾ ಅವಸ್ಥೆಗಳಲ್ಲಿಯೂ ಸತ್ಯ . ನಮ್ಮ ಅನುಭವವೂ ಎಲ್ಲ ಅವ 
- ಸೈಗಳಲ್ಲಿಯೂ ಸತ್ಯವಾದುದು. ೫ ) ಪ್ರಕೃತಿಯು ಬ್ರಹ್ಮಾತ್ಮಕವಾದುದು. ಅದು 
ಸ್ವತಂತ್ರವಾಗಿ ಪರಿಣಾಮ ಹೊಂದುವುದಿಲ್ಲ. . ೬ ) ಜೀವರುಗಳು ಅನಂತರು, 
ಪರಸ್ಪರ ಭಿನ್ನರು. ನಿತ್ಯರು, ಜ್ಞಾನಸ್ವರೂಪರು , ಜ್ಞಾನಗುಣಕರು , ದೇಹಾದಿವಿಲಕ 
ಣರು, ಅಣುಸ್ವರೂಪರು, ಜ್ಞಾತೃತ್ವ ಭೋಕ್ತ್ವ ವಿಶಿಷ್ಟರು ಮತ್ತು ಪರಮಾತ್ಮ 
- ನಿಗೆ ಶೇಷಭೂತರು . ೭) ಬ್ರಹ್ಮವಸ್ತು ಸಗುಣವೇ ವಿನಾ ನಿರ್ಗುಣವಲ್ಲ. ಪರ 
ಬ್ರಹ್ಮವು ಶ್ರೀಮನ್ನಾರಾಯಣ, ಸಕಲ ಕಲ್ಯಾಣಗುಣ' ಪರಿಪೂರ್ಣ, ದೋಷದೂರ. 
ಸರ್ವಶಕ್ತ , ಸರ್ವಕಾರಣ , ಸರ್ವಶೀಷಿ, ಸರ್ವಾಧಾರ, ಸರ್ವನಿಯಾಮಕ, ಸರ್ವಶ 
ರೀರಿ, ೮) ಬದ್ಲಾವಸ್ಥೆಯಲ್ಲಿ ಜೀವಾತ್ಮರುಗಳ ಧರ್ಮಭೂತಜ್ಞಾನ ಅವರ ಅನಾದಿ 
ಕರ್ಮದ ಕಾರಣ ಸಂಕುಚಿತವಾಗಿದೆ. ಮುಕ್ಯವಸ್ಥೆಯಲ್ಲಿ ಈ ಧರ್ಮಭೂತಜ್ಞಾನ 
ವಿಕಾಸಗೊಳ್ಳುತ್ತದೆ. ಆದರೆ ಜೀವಾತ್ಮರ ಸ್ವರೂಪಜ್ಞಾನ ಎಂದೆಂದೂ ಒಂದೇ ಬಗೆ 
ಯಾಗಿ ಶುದ್ಧವಾಗಿರುತ್ತದೆ. ೯ ) ಭಗವಂತನ ನಿತ್ಯಾನುಭವ ಮತ್ತು ನಿತ್ಯ ಕೈಂ 
ಕರ್ಯವೇ ಚೇತನರೆಲ್ಲರ ಪರಮಪುರುಷಾರ್ಥ, ೧೦ ) ಕರ್ಮಯೋಗ ಜ್ಞಾನ 
ಸೆಪ್ಟೆಂಬರ್ , 1983 


ವಿಕಾಸಗೊಳಣ ಸಂಕುಚಿತವಾಗಿದೆ. ತ್ಯರುಗಳ ಧರ್ಮಭೂ 


ಯೋಗಗಳನ್ನು ಅಂಗಗಳನ್ನಾಗಿ ಹೊಂದಿರುವ ಭಕ್ತಿಯೋಗವು ಹೇಗೆ ಮೋಕೋಪಾ 
ಯವೋ ಹಾಗೆಯೇ ಪ್ರಪತ್ತಿಯೂ ಮೋಕೋಪಾಯ . 


ವಿಶಿಷ್ಟಾದೈತದರ್ಶನ ಒಂದು ಬಗೆಯ ಜೀವನಕ್ರಮ , ' ನಾನು, ನನಗೆ 
ನನ್ನದು' ಎಂಬ ಭಾಗವನ್ನು ಬಿಟ್ಟು ಎಲ್ಲವೂ ಭಗವಂತನದು ಎಂಬ ಭಾವವನ್ನು ಬೆಳೆಸಿ 
ಕೊಳ್ಳಲು ಅದು ದಾರಿ ತೋರುತ್ತದೆ. ಎಲ್ಲ ಚೇತನಾಚೇತನಗಳಲ್ಲಿ ಅಂತರ್ಯಾಮಿ 
ಯಾಗಿರುವ ಆ ಪರಮಾತ್ಮನನ್ನು ಗುರುತಿಸಿ ಅವನಿಗೆ ಅನುಕೂಲವಾಗಿರುವಂತೆ 
ನಡೆಯಬೇಕೆಂದು ಈ ದರ್ಶನ ಹೇಳುತ್ತದೆ. 


( ಚರಾಚರಾಣಿಭೂತಾನಿ ಸರ್ವಾಣಿ ಭಗವದ್ಯಪುಃ | 
ಅತಸ್ತ ಬಾನುಕೂಲ್ಯಂ ಮೇ ಕರ್ತವ್ಯ ಮಿತಿ ನಿಶ್ಚಯಃ೨ || 


ಎಂಬುದು ಅದರ ಆದೇಶ. ಲೋಕದಲ್ಲಿರುವ ಸಮಸ್ತ ಪದಾರ್ಥಗಳಲ್ಲಿಯೂ ಸರ್ವಾ೦ 
ತರನನ್ನೇ ಕಂಡು ಲೋಕದಲ್ಲಿರುವ ಸಮಸ್ತರಲ್ಲಿಯೂ ಗೌರವಭಾವನೆ ಬೆಳೆಸಿ , ಎಲ್ಲ 
ರಿಗೂ ಅನುಕೂಲವಾಗುವಂತೆ ಯಾರೊಬ್ಬರಿಗೂ ಅನಾನುಕೂಲವಾಗದಂತೆ ನಡೆದ 
ತನ್ನೆಲ್ಲ ವ್ಯಾಪಾರಗಳಿಂದ ಭಗವಂತನನ್ನು ಆರಾಧಿಸಬೇಕೆಂಬುದು ಈ ಸಿದ್ದಾಂತರ 
ಉಪದೇಶ. 

( ಮುಂದುವರಿಯುತ್ತದೆ) 0 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
ಈ ಬೇಕರಿ 

ಈ ಕಾಂಡಿಮೆಂಟ್ಸ್ * 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ , ಅಪ್ಪಟ ತುಪ್ಪದಿಂದ ತಯಾರಿ 
ಸಪ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು 

ತಿಂಡಿಗಳ ತಯಾರಕರು. 
ಚಿಕ್ಕಪೇಟೆ, ತುಮಕೂರು ಅಶೋಕ ರಸ್ತೆ , ತುಮಕೂರು 

9 ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ ನ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ 

. ಒಮ್ಮೆ ಸಂದರ್ಶಿಸಿರಿ, 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


ಸಿದ್ದಗಂಗಾ 


24 


ಮರಗಳನ್ನು ಬೆಳೆಸಿರಿ 

-- ಮನುಕುಲ ಉಳಿಸಿರಿ 


- ಟಿ . ಆರ್ . ಚಂದ್ರಶೇಖರ 


ಒಂದು ದೇಶದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅರಣ್ಯ ಸಂಪತ್ತಿನ 
ಪಾತ್ರ ತುಂಬ ಮಹತ್ವದ್ದಾಗಿದೆ. ಬೆಲೆಬಾಳುವ ಮರಗಳ ದಿಮ್ಮಿಗಳನ್ನು , ಜನತೆಗೆ 
- ಉರುವಲನ್ನು , ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳನ್ನು , ದನಗಳಿಗೆ ಮೇವನ್ನು , 
ಜನಗಳಿಗೆ ಫಲಗಳನ್ನು , ಎಣ್ಣೆಯನ್ನು ಒದಗಿಸುತ್ತವೆ ಎಂಬ ಕಾರಣಗಳಿಗಲ್ಲದೆ ಪರಿ 
ಸರದ ಸಮತೋಲನವನ್ನು , ಭೂಮಿಯ ಫಲವತ್ತತೆಯನ್ನು , ಮಣ್ಣಿನ ಸವಕಳಿ 
* ಯನ್ನು , ತೇವಾಂಶವನ್ನು ರಕ್ಷಿಸುವುದರಿಂದಲೂ ನಮ್ಮ ಅರಣ್ಯಗಳ ವೃಕ್ಷಸಂಪತ್ತು 
ಮುಖ್ಯವಾಗುತ್ತದೆ. ಅರಣ್ಯಗಳ ನಾಶದಿಂದ ಮನುಷ್ಯ , ಪ್ರಕೃತಿ ಸೌಂದರ್ಯದಿಂದ 
ವಂಚಿತನಾಗುತ್ತಾನೆ. ಹಸುರಿನ ಚೆಲುವು ಕಣ್ಮರೆಯಾಗುತ್ತದೆ, ವಾತಾವರಣ ಹದ 
ಗೆಡುತ್ತದೆ, ಮಳೆ- ಮಾರುತಗಳು ಕ್ಷೀಣಗೊಳ್ಳುತ್ತವೆ, ಪ್ರಾಣಿಸಂಪತ್ತು ಮತ್ತು ಪಕ್ಷಿ 
ಸಂಕುಲ ನಾಶವಾಗುತ್ತದೆ, ಭೂ ಮಿ ಬರಡಾಗುತ್ತದೆ, ಮನುಕುಲಕ್ಕೆ ಇದರಿಂದ 
ಅಪಾಯ ತಪ್ಪಿದ್ದಲ್ಲ, ನಮ್ಮ ದೇಶದ ಅರಣ್ಯಗಳು ಅಮೂಲ್ಯವಾದ ವೈದ್ಯಕೀಯ ಗಿಡ. 
ಮೂಲಿಕೆಗಳಿಗೆ ಹೆಸರಾಗಿವೆ. 


ದುರದೃಷ್ಟಕರ ಸಂಗತಿಯೆಂದರೆ ನಮ್ಮ ದೇಶದ ದಟ್ಟವಾದ ಮತ್ತು ಹರಿದ್ವರ್ಣ 
ಕಾಡುಗಳು ನಾಶವಾಗುತ್ತಿವೆ. ಪ್ರತಿ ವರ್ಷ ಶೇಕಡ ಒಂದರಷ್ಟು ಅರಣ್ಯ ಪ್ರದೇಶ 
- ಕಡಿಮೆಯಾಗುತ್ತಿದೆ. 1976 ರಲ್ಲಿ ದೇಶದ ಒಟ್ಟು ಭೂಪ್ರದೇಶದಲ್ಲಿ ಶೇ . 23 ರಷ್ಟು 
ಅರಣ್ಯದಿಂದ ಆವೃತವಾಗಿತ್ತು . ಅಂದರೆ ಸುಮಾರು 75 ದಶಲಕ್ಷ ಹೆಕ್ಟೇರ್‌ನಲ್ಲಿ 
ಅರಣ್ಯ ವಿತ್ತು . ಇದರಲ್ಲಿ 42 ದಶಲಕ್ಷ ಹೆಕ್ಟೇರ್‌ನಷ್ಟು ಅರಣ್ಯಗಳಲ್ಲಿ ಮರಗಳು 
ಸಂಪೂರ್ಣ ಖಾಲಿಯಾಗಿವೆ. ಈಗ ಕೇವಲ ಶೇ . 15 ರಷ್ಟು ಭೂಪ್ರದೇಶದಲ್ಲಿ 
ನಿಜಕ್ಕೂ ಅರಣ್ಯವಿದೆ. 

1951 ರಿಂದ 1971 ರ ಅವಧಿಯಲ್ಲಿ ಕೃಷಿ ವಿಸ್ತರಣೆಗಾಗಿ 2.4 ದಶಲಕ್ಷ 
ಹೆಕ್ಟೇರ್, ಅಣೆಕಟ್ಟುಗಳಿಗಾಗಿ 4 ಲಕ್ಷ ಹೆಕ್ಟೇರ್, ಕೈಗಾರಿಕಾ ಪ್ರದೇಶಕ್ಕಾಗಿ 1 ಲಕ್ಷ 
ಹೆಕ್ಟೇರ್, ರಸ್ತೆ ನಿರ್ಮಾಣಕ್ಕಾಗಿ 0.55 ಲಕ್ಷ ಹೆಕ್ಟೇರ್‌ ಮತ್ತು ಇತರೆ ಉಪಯೋಗ 
ಕಾಗಿ 3 ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ನಾಶಮಾಡಲಾಗಿದೆ. 
ಸೆಪ್ಟೆಂಬರ್ , 1983 

25 


83 


ಅರಣ್ಯಗಳು ಪೂರೈಸುವ ಕಳ್ಳಾ ಪದಾರ್ಥಗಳನ್ನು ಆಧರಿಸಿರುವ ಕೈಗಾರಿಕೆಗಳ 
ಬೆಳವಣಿಗೆಯಿಂದ ಅರಣ್ಯಗಳ ನಾಶ ಇಮ್ಮಡಿಗೊಂಡಿದೆ. ಅರಣ್ಯ ಇಲಾಖೆಗಳು ಮತ್ತು 
99ರಣ್ಯ ಕಾರ್ಪೋರೇಶನ್ಗಳು ಅರಣ್ಯಗಳನ್ನು ಬೆಳೆಸುವುದರ ಬದಲು ವಾಣಿಜ್ಯ ಲಾಭ 
ಗಳಿಗಾಗಿ ವೃಕ್ಷ ಸಂಪತ್ತನ್ನು ನಾಶ ಮಾಡುತ್ತಿವೆ. ಅರಣ್ಯಗಳಲ್ಲಿರುವ ಅಪಾರ ವೃಕ 
ಗಳನ್ನು ಕಡಿದು ಅಪಾರ ಲಾಭ ಗಳಿಸುತ್ತಿವೆ. ವೃಕ್ಷಗಳನ್ನು ಬೆಳೆಸುವ ಗೋಜಿಗೆ 
ಹೋಗಿಲ್ಲ . 

- ಭಾರತದಲ್ಲಿ ವರ್ಷಕ್ಕೆ 211 ದಶಲಕ್ಷ ಘನ ಮೀಟರ್‌ನಷ್ಟು ಮರ ಬಳಸಲ್ಪಡು 
ತಿದೆ. ಇದರಲ್ಲಿ 184 ದಶಲಕ್ಷ ಘನ ಮೀಟರ್‌ನಷ್ಟು ಮರ ಉರವಲಾಗಿ ಬಳಸಿ 
ಲಾಗುತ್ತಿದೆ. ಕೈಗಾರಿಕೆಗಳಲ್ಲಿ ಮರಗಳ ಬೇಡಿಕೆ ಅಪಾರವಾಗಿ ಏರುತ್ತಿದೆ. ಇದಕ್ಕೆ 
ಸಮನಾಗಿ ನನ್ನ ಕಾಡುಗಳಲ್ಲಿ ವೃಕಗಳ ಬೆಳವಣಿಗೆ - ಉತ್ಪಾದನೆ ನಡೆಯುತ್ತಿಲ್ಲ. 
ನಮ್ಮ ಕಾಡುಗಳಲ್ಲಿ ವಾರ್ಷಿಕ ವರದ ಉತ್ಪಾದನೆ ಕೇವಲ 50 ದಶಲಕ್ಷ ಘನ 
ಮೀಟರ್ . ಇಂದಿನ ಪ್ರಮಾಣದಲ್ಲಿ ಮರಗಳ ಉರುಳಿಸುವಿಕೆ ಮುಂದುವರೆದರೆ ಇನ್ನು 
20 - 30 ವರ್ಷಗಳಲ್ಲಿ ನಮ್ಮ ಅರಣ್ಯ ಸಂಪತ್ತು ಸಂಪೂರ್ಣ ಖಾಲಿಯಾಗುವುದರಲ್ಲಿ 
ಸಂದೇಹವಿಲ್ಲ. 


ಭಾರತದ ವೃಕ್ಷ ರಕ್ಷಣೆ ಚಳುವಳಿಯ ನಾಯಕ ಶ್ರೀ ಸುಂದರಲಾಲ ಬಹುಗುಣದ 
ಪ್ರಕಾರ ಆರಣ್ಯಗಳಲ್ಲಿ ನಾವು ವೃಕ್ಷಗಳನ್ನು ಬೆಳೆಸುತ್ತಿರುವ ಕ್ರಮವೇ ಮೂಲಭೂತ 
ವಾಗಿ ದೋಷಪೂರ್ಣವಾಗಿದೆ. ಇಂದು ನಾವು ಅರಣ್ಯಗಳಲ್ಲಿ ಕೃತಕ ಮತ್ತು 
ಯಾಂತ್ರಿಕ ಕ್ರಮದಲ್ಲಿ ಮರ ಬೆಳೆಸುತ್ತಿದ್ದೇವೆ, ಇದು ತಪ್ಪು , ಕೈಗಾರಿಕೆಗಳಿಗೆ ಬೇಕಾರ 
ಕಚ್ಚಾ ಪದಾರ್ಥಗಳನ್ನು ಪೂರೈಸುವ ಮರಗಳನ್ನು ಹೆಚ್ಚಾಗಿ ಬೆಳೆಸುತ್ತಿದ್ದೇವೆ. ಬಹ 
ಗುಣರ ಪ್ರಕಾರ ವಾಣಿಜ್ಯ ಆಧಾರಿತ ಅರಣ್ಯ ಚಟುವಟಿಕೆಗಳು ತಕ್ಷಣ ನಿಲ್ಲಬೇಕು 
ಗ್ರಾಮೀಣ ಜನತೆಗೆ ಮತ್ತು ಮುಖ್ಯವಾಗಿ ಕಾಡಿನಲ್ಲಿ ವಾಸಿಸುವ ಜನರಿಗೆ ಅವಶ್ಯ 
ವಾದ ಆಹಾರ , ಮೇವು, ಸೌದೆ, ಎಣ್ಣೆಕಾಳು, ಹೂ - ಫಲ ಕೊಡುವಂತಹ ಮ 
ಗಳನ್ನು ಹೆಚ್ಚಾಗಿ ಬೆಳೆಸುವುದರಿಂದ ನಮ್ಮ ಅರಣ್ಯಗಳನ್ನು ರಕ್ಷಿಸಬಹುದು. ಸರ್ಕಾರ 
ಅರಣ್ಯ ಇಲಾಖೆಗಳು ತಮ್ಮ ನೀತಿಯನ್ನು ಈ ದಿಕ್ಕಿನಲ್ಲಿ ರೂಪಿಸಿಕೊಳ್ಳಬೇಕಾಗಿದೆ 
ಮರಗಳನ್ನು ಬೆಳೆಸಲು ಉತ್ತೇಜನ ನೀಡಬೇಕು. ಅರಣ್ಯಗಳಲ್ಲದೆ ರಸ್ತೆಗಳ ಮತ್ತು 
ನೀರಾವರಿ ಕಾಲುವೆಗಳ ಎರಡು ಬದಿಯಲ್ಲಿ ಮರಗಳನ್ನು ನೆಡುವ ಕಾರ್ಯ ನಡೆಯ 
ಬೇಕು. ನಮ್ಮ ದೇಶದಲ್ಲಿ 1. 37 ದಶಲಕ್ಷ ಕಿಲೋಮೀಟರ್ ರಸ್ತೆಗಳಿವೆ . ಇದರ 
ಒಂದು ದಶಲಕ್ಷ ಕಿಲೋ ಮೀಟರ್‌ ರಸ್ತೆಗಳು ಮರ ಬೆಳೆಸಲು ಅರ್ಹವಾಗಿವೆ. ರಸ್ತೆ 
ಒಂದೇ ಬದಿಯಲ್ಲಿ ಕಿ. ಮೀ . ಗೆ 5 ರಂತೆ ಮರಗಳನ್ನು ಬೆಳೆಸಿದರೂ , ಅದು 1 ದಶಲ 
ಹೆಕ್ಟೇರ್ ಅರಣ್ಯಕ್ಕೆ ಸಮನಾಗುತ್ತದೆ. ವಿವಿದೋದ್ದೇಶ ನೀರಾವರಿ ಯೋಜನೆಗೆ 


26 


ಸಿದ್ದಗಂಗೆ 


ಬೃಹತ್ ಕಾಲುವೆಗಳ ಉದ್ದ 15, 679 ಕಿ. ಮೀ . ಇವುಗಳ ಎರಡೂ ಬದಿಯಲ್ಲಿ ಹಲ. 
ನಾರು ಸಾಲು ಮರಗಳನ್ನು ಬೆಳೆಸಬಹುದು. 
ಈ ವೃಕವೊಂದರಿಂದಾಗುವ ಆರ್ಥಿಕ ಲಾಭವನ್ನು ಕೆಳಗಿನ ಪಟ್ಟಿಯಿಂದ ತಿಳಿಯ 
ಬಹುದು. 50 ವರ್ಷ ವಯಸ್ಸಿನ ವೃಕವೊಂದರಿಂದಾಗುವ ಆರ್ಥಿಕ ಲಾಭ ರೂ . 
15.7 ಲಕ್ಷ ಎಂದು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಅದರ ವಿವರ ಈ ರೀತಿ 


ಇದೆ. 


ರೂ . 250 , 000 
ರೂ . 500, 000 


1 ) ಆಮ್ಲ ಜನಕದ ಉತ್ಪಾದನೆ 
- 2) ವಾಯು ಮಲಿನತೆಯ ರಕ್ಷಣೆ 
3 ) ಮಣ್ಣಿನ ಸವಕಳಿ ಮತ್ತು 

ಫಲವತ್ತತೆಯ ರಕ್ಷಣೆ 

ಹವಾಮಾನ ಮತ್ತು ತೇವಾಂಶದ ರಕ್ಷಣೆ - 
- 5 ) ಪ್ರಾಣಿ- ಪಕ್ಷಿಗಳ ರಕ್ಷಣೆ 

6 ) ಪೌಷ್ಟಿಕಾಂಶದ ರಕ್ಷಣೆ 


ರೂ . 250 , 000 
ರೂ . 300 , 000 
ರೂ . 250 , 000 
ರೂ . 20 , 000 


50 ವರ್ಷ ವಯಸ್ಸಿನ ವೃಕ್ಷವೊಂದರಿಂದಾಗುವ ಒಟ್ಟು ಲಾಭ ರೂ . 1 ,570000 


ಮೇಲಿನ ಅಂದಾಜಿನಲ್ಲಿ ಮರವೊಂದು ಕೊಡುವ ದಿಮ್ಮಿ , ಹೂ - ಫಲ ಇವುಗಳ ಮೌಲ್ಯ 
ವನ್ನು ಸೇರಿಸಿಲ್ಲ) 
* ಇಷ್ಟೊಂದು ಲಾಭಕರವಾದ ಮತ್ತು ಮನುಷ್ಯನ ಸಂತೋಷವನ್ನು ಹೆಚ್ಚಿಸುವ 
ಅರಣ್ಯ ಸಂಪತ್ತು ಇಂದು ನಾಶವಾಗುತ್ತಿದೆ. ಸರ್ಕಾರ ಮತ್ತು ಜನತೆ ಈ ವಿನಾಶ 
ವನ್ನು ತಡೆಗಟ್ಟಬೇಕು. ಮರಗಳನ್ನು ನೆಡುವ ಕಾರ್ಯ ಬೃಹತ್ ಚಳುವಳಿಯ 
ರೂಪದಲ್ಲಿ ನಡೆಯಬೇಕು. ( ಮರಗಳನ್ನು ಬೆಳಸಿರಿ - ಮನುಕುಲ ಉಳಿಸಿರಿ ' 
ಎಂಬುದು ನಮ್ಮ ಮಂತ್ರವಾಗಬೇಕು. 


ಬರಗಾಲದ ಲಕ್ಷಣ 
ಮುಂಜಾನೆ ಗಾಳಿ, ಗೊಡ್ತಾದ ಮೋಡ 
ಮಧ್ಯಾಹ್ನ ಉರಿಯಂಥ ಬಿಸಿಲು 
ಸಂಜೆ ಬಹು ಶುಬ್ರ ಮುಗಿಲು 

ತಪ್ಪದೆ ಬರಗಾಲ ಇದರ ಪಾಳಿ. 
1 ಸೆಪ್ಟೆಂಬರ್ 1983 


27 


' ಹಿಂದೂ '' 


ಮೂಲ( ಮರಾಠಿ) : ಶ್ರೀ ಸದಾನಂದ ಕಾಕಡೆ 

ಅನುವಾದ: ಶ್ರೀ ಬಿ. ಸು . ಶೇಷಾದಿ 


[ ಹಿಂದು- ಹಿಂದುಸ್ಥಾನ. ಹಿಂದುರಾಷ್ಟ್ರ ಈ ಪದಗಳ ಅರ್ಥವನ್ನು ತಿಳಿದುಕೊಳ್ಳುವುದೆ 
ಹೇಯವಾದದ್ದು ಎಂಬಂತಹ ಹಾಸ್ಯಾಸ್ಪದ ವಿಚಾರಸರಣಿಯನ್ನು ಅನೇಕರು ಹೊಂದಿದ್ದಾರೆ 
ಈ ಪರಿಸ್ಥಿತಿಯನ್ನು ಬದಲಿಸಿ , ಸ್ವಾಭಿಮಾನ ಪೂರ್ಣವಾದ, ಸತ್ಯ ನಿಷ್ಟುರವಾದ ವಿಚಾರವನು 
ಮಾಡಬೇಕಾದದ್ದು ಇಂದಿನ ಅವಶ್ಯಕತೆಯಾಗಿದೆ. ಇದನ್ನು ಸಿದ್ದಪಡಿಸಿ ತೋರಿಸುವ 
ಲೇಖನಮಾಲೆ ಇಲ್ಲಿದೆ.) 


ಹಿ೦ದೂ ಎನ್ನುವ ಹೆಸರನ್ನು ಯಾರು ಯಾರಿಗೆ ಕೊಟ್ಟರು ? ಇದಕ್ಕೇನ 
ದರೂ ವಿಶೇಷವಾದ ಅರ್ಥವಿದೆಯೇ ? ಈ ಹೆಸರು ಯಾವ ಕಾಲದಲ್ಲಿ, ಯಾವ 
ಕಾರಣಕ್ಕಾಗಿ ಪ್ರಚಾರದಲ್ಲಿ ಬಂದಿತು ? ಈಗ ಇದೇ ಹೆಸರಿನ- ಶಬ್ದದ ಅವಶ್ಯಕತೆ 
ಇದೆಯೇ ? ಈ ಎಲ್ಲ ಪ್ರಶ್ನೆಗಳಿಗೆ ಬೇರೆ ಬೇರೆ ಜನರು ಬೇರೆ ಬೇರೆ ಸಮಯದಲ್ಲಿ 
ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಟ್ಟಿದ್ದಾರೆ. 

ಕ್ರಿಶ್ಚಿಯ ನ್ ಅಥವಾ ಇಸ್ಲಾಮ್ ಧರ್ಮಗಳೂ ಹುಟ್ಟುವುದಕ್ಕೆ ಬಹ= 
ಹಿಂದಿನ ಕಾಲದಿಂದಲೇ , ಅರಬೀಸ್ತಾನ, ಇರಾನ್ , ಈಜಿಪ್ಟ್ , ಭಾರತ ಮುಂತಾದ 
ಕಡೆಗಳಲ್ಲಿ ಹಿಂದೂಧರ್ಮ ವ್ಯಾಪಕವಾಗಿ ಪ್ರಚಾರ ಮತ್ತು ವ್ಯವಹಾರದಲ್ಲಿದ್ದಿತು 
ಅಷ್ಟರಲ್ಲಿ ಹಿಂದು ಮತ್ತು ಹಿಂದೂಸ್ಥಾನ ಎನ್ನುವ ಹೆಸರುಗಳಿಗೆ ಬಹಳಷ್ಟು 
ಗೌರವ ಇದ್ದಿತು. ಪ್ರವಾದಿ ಮಹಮ್ಮದ್ ಪೈಗಂಬರರು ಹುಟ್ಟುವುದಕ್ಕೆ ಸುಮಾರು 
2,300 ವರ್ಷಗಳ ಮೊದಲೇ ಅರಬ್ಬಿ ಸ್ಥಾನದಲ್ಲಿ ( ಲಬೀ ಬಿನ್ ಅಬತಬ್ ಬಿನ 
ತುರ್ಪಾ' ಎನ್ನುವ ಕವಿ ಇದ್ದನು. ಅನೇಕ ಕಾವ್ಯಗಳನ್ನು ಬರೆದಿದ್ದ ಆತ ತನ 
ಕಾವ್ಯವೊಂದರಲ್ಲಿ ಹೀಗೆ ಹೇಳಿದ್ದಾನೆ. 

( ಅಯಾ ಮುಖಾರಕೇಲ್ ಅರಜ್ ಯಾ ಕೌಯೇ ನೋಹಾಮಿಲನ್ ಹಿಂದೇ 
ನ ಅರಾಧಕಲ್ಲಾಹ ಮುರಿಯೇನ ಜೋ ಜಿಕರತುನ್ 


28 


ಸಿದ್ದಗಂಗಾ 


ವಹಲ್ ತಜಲೀಯತುನ್ ಏನಾನೇ ಸಹಬೀ ಅಚ್ ಅತುನ್ ಜಿಕಾರಾ 
ವಹಾಜೀಹೀ ಯೋನಲ್ವೇಲುದ್ರಸೂಲ್ ಮಿಲನ್ ಹಿಂದತೂನ್ 


| 
|| ೨ || 


ಅರ್ಥ- ೧ : ಹೇ ಪುಣ್ಯ ಭೂಮಿ ಹಿಂದ್ , ಸ್ವತಃ ಪರಮೇಶ್ವರನೇ ನಿನ್ನನ್ನು ತನ್ನ 
ಜ್ಞಾನಭೂಮಿಯನ್ನಾಗಿ ಆರಿಸಿಕೊಂಡಿರುವುದರಿಂದ ನೀನೇ ನಿಜವಾಗಿಯೂ ಧನ್ಯ ! 

ಅರ್ಥ-೨ : ಹಿಂದುಸ್ಥಾನದ ಋಷಿಮುನಿಗಳ ಮುಖಾಂತರ ಪರಮೇಶ್ವರನೇ 
- ಪ್ರಚುರಪಡಿಸಿದ, ಜ್ಞಾನ ಪ್ರಕಾಶಕ್ಕೆ ನಾಲ್ಕು ಸ್ಥಂಭಗಳಂತಿರುವ, ನಾಲ್ಕು ವೇದ - 
ಗಳೂ ಸಂಪೂರ್ಣ ಜಗತ್ತನ್ನು ಪ್ರಕಾಶಮಯವನ್ನಾಗಿ ಮಾಡಿವೆ. 

ಸೇ ಅಕೂಲ್ಅಲ್- ಪುಟ 157 


ಮಹಮ್ಮದ್ ಪೈಗಂಬರರಿಗಿಂತ ಬಹಳ ಹಿಂದೆಯೇ ಅರಬೀಸ್ಥಾನದಲ್ಲಿ ಶಿವ 
ಪೂಜೆ ಪ್ರಚಲಿತವಾಗಿದ್ದಿತು. ಕ್ರಿಸ್ತಪೂರ್ವ ಐದು ಮತ್ತು ಆರನೇ ಶತಮಾನಗಳಲ್ಲಿ 
ಬರೆದ ಕವಿತೆ ಗಳಲ್ಲಿ ನಮ್ಮ ದೇಶವು ' ಹಿಂದ ' ಎಂದೇ ಕರೆಯಲ್ಪಟ್ಟಿರುವುದಕ್ಕೆ 
ಆಧಾರಗಳಿವೆ. ಮಹಮ್ಮದ್ ಪೈಗಂಬರರ ಸ್ವಂತ ಚಿ ಕೈ ಪ್ಪ (ಉಮರ್ ಬಿನ್ 
ಹಶ್ಯಾಮ್ ” ಎನ್ನುವರು ಸುಪ್ರಸಿದ್ಧ ಕವಿಗಳಾಗಿದ್ದರು, ಅವರು ತಮ್ಮ ಕವಿತೆಗಳಲ್ಲಿ 
ಹಿಂದ್ ಹಿಂದೂ ಮತ್ತು ಮಹಾದೇವ ಎನ್ನುವ ಹೆಸರುಗಳನ್ನು ಬಹಳ ಗೌರವ 
ಮತ್ತು ಆದರದ ಭಾವನೆಗಳಿಂದ ಉಪಯೋಗಿಸಿದ್ದಾರೆ. 


ಉಮರ್ ಬಿನ್ ಹಮ್ಶ್ಯ ಅವರು ( ಅಬುಲ್ ಹಕೀಮ್ ' ಎಂದರೆ ಜ್ಞಾನದ 
ಪಿತ ' ಎಂದೇ ಪ್ರಖ್ಯಾತಿ ಹೊಂದಿದ್ದರು. ಆದರೆ ಅವರು ಇಸ್ಲಾಮ್ ಧರ್ಮವನ್ನು 
ಸ್ವೀಕರಿಸಲಿಲ್ಲವೆಂಬ ಕಾರಣದಿಂದ ಮುಸಲ್ಮಾನರು ದ್ವೇಷ ಮತ್ತು ಪಕ್ಷಪಾತಗಳಿಂದ 
ಅಬುಲ್ ಜಿಹಲ್ ' ಎಂದರೆ ಅಜ್ಞಾನದ ಪಿತ' ಎಂದು ಕರೆಯಲು ತೊಡಗಿದರು. 
ಮ ಹಾ ದೇವನ ಭಕ್ತರಾಗಿದ್ದ ಮಹಮ್ಮದ್ ಪೈಗಂಬರರ ಈ ಚಿಕ್ಕಪ್ಪ ಮುಂದೆ, 
ಮುಸಲ್ಮಾನರ ಜೊತೆ ನಡೆದ ಧರ್ಮಯುದ್ಧದಲ್ಲಿ ಹೋರಾಡುತ್ತಾ ಸಾವನ್ನಪ್ಪಿದರು 
- ಇಸ್ತಾನ್ಬುಲ್‌ನಲ್ಲಿ , ಸರ್ಕಾರೀ ಗ್ರಂಥಾಲಯದಲ್ಲಿರುವ “ಕೈರುಲ್ ಅಕೂಲ್ ) 
ಎನ್ನುವ ಗ್ರಂಥದಲ್ಲಿ ಈ ' ಜ್ಞಾನಪಿತರ ಕೆಳ ಕಂಡ ಕವಿತೆ ಉದ್ದವಾಗಿದೆ. 


ಕಫಾವಿಕ್ ಜಿಕರಾಮಿನ್ ಅಲೂಮಿನ್ ತಬ್‌ ಅಸೇ | 
ಕಲೂಬನ್ ಅನತತೂಲ್ ಹವಾ ಏ ತಜಕ್ಕರೂ lin!!". 

ಏಮತ್ ಜಕೇರೋಹಾಊದನ್ ಏಲಲವರನ ದಿಲವರಾ | 
ವಲಕಯಾನೇ ಜಾತಾ ಅಲ್ಲಾ ಹೇಮೌನ ತಬ್ ಸೇರೂ 11. 1! 


ಸೆಪ್ಟೆಂಬರ್ , 1983 - 


29 


ವ ಅಹಲೋಲಹಾ ಅಜಹ ಅರಮೀಮನ್ ಮಹಾದೇವ ಓ ! 
ಮನಾಜಿಲ್ ಇಲಮುದ್ದೀನೇ ವಿನಹನರ್ ವಸಯುತ್ತರೂ ||೩ !.. 

ನ ಸಹ ಕೇಯಾಮ ನೀ ನಕಾಮಿಲ್ ಹಿಂದೇ ಯೌಮನ ! 
ನ ಯಕೂಲನ್ ಲಾತಹಜನ್ ಫ ಇನ್ಯಾಕ್ ತವಜ್ಞರೂ !!೪!!- 


ಮ ಅಸ್ಸಯಿರೇ ಅಖಲಾಕುನ್ ಹಸನನ್ ಕುಲ್ಲಹುವತ್ | 
ನಜಮುನ್ ಅಜಾಅತ್ ಸುಮ್ಮಗಾಟಲ್ ಹಿಂದೂ ! ೫! 

ಅರ್ಥ-೧ : “ ಯಾವ ಮನುಷ್ಯನು ಜನ್ಮವಿಡೀ ಪಾಪ ಮತ್ತು ಅಧರ್ಮಗಳಲ್ಲಿ 
ಮುಳುಗಿ ಹೋಗಿದ್ದಾನೋ ಮತ್ತು ಕಾಮಕ್ರೋಧಾದಿಗಳಲ್ಲಿ ಆಯುಷ್ಯವನ್ನು ವ್ಯರ್ಥ 
ಮಾಡಿದ್ದಾನೋ ? 


೬. : ( ಅಂತಹವನು ಕೂಡ ಅಂತ್ಯದಲ್ಲಿ ಪಶ್ಚಾತ್ತಾಪ ಪಟ್ಟು ಒಳ್ಳೆಯ ಮಾರ್ಗದ 

ಲ್ಲಿರಬೇಕೆಂದು ಆಸೆಪಟ್ಟರೆ ಅಂತಹವನಿಗೆ ಕಲ್ಯಾಣವಾಗುತ್ತದೆಯೇ ಎಂದು 

ಕೇಳಿದರೆ ಆಗುತ್ತದೆ ಎಂದೇ ಹೇಳಬೇಕು. ” 
೩ : ಅಂತಹ ಮನುಷ್ಯನು ಕೂಡ ಒಮ್ಮೆಯಾದರೂ ಅಂತಃಕರಣ ಪೂರ್ವಕವಾಗಿ 

ಆ ಮಹಾದೇವನ ಪೂಜೆಯನ್ನು ಮಾಡಿದರೆ , ಆಗ ಅವನು ಧರ್ಮಮಾರ್ಗದಲ್ಲಿ 
ಉತ್ತಮವಾದ ಪದವಿಯನ್ನು ಹೊಂದುತ್ತಾನೆ.” 
“ ಹೇ ಪ್ರಭೋ ನನ್ನ ಸಂಪೂರ್ಣ ಆಯುಷ್ಯ ವನ್ನು ತೆಗೆದುಕೊಂಡು, ಅದರ 
ಬ ದ ಲು ದರ್ಶನಮಾತ್ರದಿಂದಲೇ ಜೀವನ್ಮುಕನಾಗುವಂತಹ ದೇಶವಾದ 
ಹಿಂದೂ ದೇಶದಲ್ಲಿ ಒಂದೇ ಒಂದು ದಿನವಾದರೂ ಇರುವ ಅವಕಾಶವನ್ನು 
ನನಗೆ ಕೊಡು. ” 
“ ಹಿಂದೂಸ್ಥಾನದ . ಯಾತ್ರೆಯಿಂದ ಸರ್ವ ಪವಿತ್ರ ಕಾರ್ಯಗಳ ಸಫಲತೆ 
ಸಿಕ್ಕುತ್ತದೆ ಮತ್ತು ಆದರ್ಶ ಹಿಂದೂ ಗುರುಗಳ ಸತ್ಸಂಗವೂ ದೊರಕುತ್ತದೆ. ” 
( ಈ ಪದ್ಯಗಳನ್ನು ಅರ್ಥಸಹಿತವಾಗಿ ದೆಹಲಿಯ ಶ್ರೀ ಲಕ್ಷ್ಮೀನಾರಾಯಣ 
ಮಂದಿರದ ಗೀತಾಭವನದಲ್ಲಿ ಕಲ್ಲಿನಲ್ಲಿ ಕೆತ್ತಿಸಿಟ್ಟಿದ್ದಾರೆ). 


ಅರಬೀ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ' ಹಿಂದೂ ' ಎನ್ನುವ ಹೆಸರನ್ನು ಇಡು 
ವುದು ಬಹಳ ಸಾಮಾನ್ಯವಾಗಿದ್ದಿತು. ಮಹಮದ್ ಪೈಗಂಬರರಿಗೆ ಅನೇಕ ಜನ 
ಪತ್ನಿಯರಿದ್ದರು. ಅದರಲ್ಲಿ ಒಬ್ಬರ ಹೆಸರು 'ಹಿಂದ್ ' ಎಂದಿದ್ದಿತು. ಪ್ರೇಮ ಕಥೆ 


30 


ಸಿದ್ದಗಂಗಾ 


ಗಳಲ್ಲಿ ಪ್ರಸಿದ್ದವಾದ ಲೈ ಲಾಳ ನಿಜವಾದ ಹೆಸರು ' ಹಿಂದ್ ' ಎಂದೇ ಇದ್ದಿತು. 
ಅಮೀ‌ನವಾ ಇಯಾ ಅವರ ತಾಯಿ ರಸುಲ್ ಅರಬ್ ಅತಬ್ ಅವರ 
ಮಗಳ ಹೆಸರೂ 'ಹಿಂದ್ ' ಎಂದೇ ಇದ್ದಿತು 

ಕಾಬಾದ ವಿಶಾಲವಾದ ಮಹದೇವ ಮಂದಿರದಲ್ಲಿ ಮಕ್ಕೇಶ್ವರ ಮಂದಿರದಲ್ಲಿ 
ಪ್ರತಿ ಐದು ವರ್ಷಕ್ಕೊಂಡು ಸಲ ಅರಬ್ಬಿ ಕವಿಗಳ ಸಮ್ಮೇಳನ ನಡೆಯುತ್ತಿತ್ತು . ಆ 
ಸಮ್ಮೇಳನಗಳಲ್ಲಿ ಸರ್ವಶ್ರೇಷ್ಠವೆಂದು ನಿರ್ಣಯಿಸಲ್ಪಟ್ಟ ಕವಿತೆಗಳನ್ನು ಚಿನ್ನದ ಪಟ್ಟಿ 
ಗಳಲ್ಲಿ ಕೊರೆದು ಆ ಮಂದಿರಗಳಲ್ಲಿ ಇಟ್ಟಿರುತ್ತಿದ್ದರು. ಇಂತಹ ಪಟ್ಟಿಗಳ ರಾಶಿಯೇ 
ಆ ಮಂದಿರದಲ್ಲಿತ್ತು . 
- ಮೊ ಹ ಮ ದ್ ಪೈಗಂಬರರು ಈ ಮಂದಿರದ ಮೇಲೆ ಹಲ್ಲೆ ನಡೆಸಿ ಅದನ್ನು 
ವಶಪಡಿಸಿಕೊಂಡಾಗ ಅಲ್ಲಿದ್ದ ಇಂತಹ ಗ್ರಂಥಸಂಗ್ರಹವನ್ನು ಸುಡಿಸುವುದಕ್ಕೆ 
ಆರಂಭಮಾಡಿದರು . ಆಗ ಅಲ್ಲಿದ್ದ ಕೆಲವು ಕವಿಗಳ ಪ್ರಾರ್ಥನೆಯಿಂದಾಗಿ ಅಲ್ಲಿದ್ದ 
ಕೆಲವು ಚಿನ್ನದ ಹಾಳೆಗಳು ನಾಶವಾಗದೆ ಉಳಿದುಕೊಂಡವು. ಸ್ವಲ್ಪ ಸಮಯದ 
ನಂತರ ಆಗಿನ ಖಲೀಫರಾಗಿ ದ್ದ ಹಸತ್ - ಅಲ್ - ರಷಿದ್ ಅವರು ಮಹಮ್ಮದ್ 
ಪೈಗಂಬರರಿಗಿಂತ ಹಿಂದಿದ್ದ ಕಾವ್ಯಗಳ ಸಂಗ್ರಹವನ್ನು ಮಾಡಿದರು. ಆ ಗ್ರಂಥದ 
ಇಲ್ಲಿರುವ ಕಾವ್ಯಗಳಲ್ಲಿದ್ದ ಮಹಾದೇವ, ಹಿಂದೂ ಮತ್ತು ವಿಕ್ರಮಾದಿತ್ಯರ ಹೆಸರುಗಳ 
ಸನ್ಮಾನ ಪೂರ್ವಕವಾದ ಉಲ್ಲೇಖ ಆಗಿರುವುದು ಕಾಣಿಸುತ್ತದೆ. ಶ್ವೇತ ಎನ್ನುವ 
ಹೆಸರಿನ ಒಬ್ಬ ಯಷ್ಟೇ ( ಯಕ್ಷಿ ) ತನ್ನ ದಿವ್ಯರಥದಲ್ಲಿ ಕುಳಿತು ಪೂರ್ವದಲ್ಲಿರುವ 
ಇ೦ದೌ ( ಹಿಂದ್ ) ದೇಶದಿಂದ ಹೊರಟು ಪಶ್ಚಿಮದ ನಿಗ್ರೇ ಎನ್ನುವ ಪ್ರದೇಶದ 
ಕನಕ ಸಂಚಾರ ಮಾಡುತ್ತಿದ್ದನೆಂಬ ವಿಷಯದ ಉಲ್ಲೇಖ ಫಾರಸೀ ಗ್ರಂಥದ ಒಂದು 

ಕವಿದೆ. ನಿನ್ನೇ [ ನೈನೇಮ ವಾ ] ಎನ್ನುವ ಪಟ್ಟಣವನ್ನು ಬೆಬಿಲೋನಿಯನ್ನರು 
ಸ್ತಪೂರ್ವ 612ನೇ ಇಸವಿಯಲ್ಲಿ ನಾಶಮಾಡಿದರು. 

ಪಾರಸೀಜನರು ಪ್ರಾಚೀನ ಗ್ರಂಥವಾದ - ಚೇ೦ದಿಯಾದ್ ನಲ್ಲಿ ಅಧ್ಯಾ 1 
ಕ 19 ]. ಆ ಕಾಲದ ಸುಸಂಸ್ಕೃತವೆಂದು ಪ್ರಖ್ಯಾತವಾದ ದೇಶಗಳಲ್ಲಿ ' ಹಸ್ತ 
Dಂದ್ [ ಸಪ್ತ ಸಿಂಧ: ಕೂಡ ಒಂದೆಂದು ಹೆಸರಿಸ ಊದೆ. 
- ಬಹಳ ಪ್ರಾಚೀನ ಕಾಲದಿಂದ ಹಿಂದುಸ್ತಾನ ಮತ್ತು ಹಿಂದು ಜನರ ಸಂಬಂಧ 
ರಬ್ಬಿಸ್ತಾನ, ಇರಾಣ, ಈಜಿಪ್ಟ್ ಮುಂತಾದ ದೇಶಗಳ ಜನರಿಗೆ ಇತ್ತೆಂದೂ , 
೦ತಹ ದೂರ ದೇಶಗಳಲ್ಲಿ ಕೂಡ ಹಿಂದುಸ್ತಾನ ಮತ್ತು ಹಿಂದು ಜನರ ಬಗೆ 
ಕಾರವಾದರಗಳ ಭಾವನೆ ಇತ್ತೆಂಬುದು? ಈ ಎಲ್ಲ ಉದಾಹರಣೆಗಳಿಂದ ಕಂಡುಬರುತ್ತದೆ. 
- ಇರಾನಿನ ಪ್ರಸಿದ್ಧ ಬಾದಶಹನಾದ ದಾರಾ ಕ್ರಿಸ್ತಪೂರ್ವ 522ರಿಂದ 486ರ 
ನಕ ರಾಜ್ಯಭಾರ ಮಾಡುತ್ತಿದ್ದರು. ಅವರ ರಾಜ್ಯ ಸಿಂಧೂನದಿ ತನಕ ಹಬ್ಬಿದ್ದಿತು. 

( 35 ನೇ ಪುಟ ನೋಡಿ) 
ಪ್ಟೆಂಬರ್ , 1983 

3 ! 


ಬಸವಣ್ಣನವರು 


- ಚನ್ನಪ್ಪ ಎರೇಸೀಮೆ 


( ತಾ|| ೫ - ೮ - ೮೩ ರಂದು ಶ್ರೀ ನಿ. ಪ್ರ . ಸ್ವ . ಡಾ || ಶ್ರೀ ಶಿವಕುಮಾರ ಮಹಾ 
ಸ್ವಾಮಿಗಳವರು ಬೆಂಗಳೂರು ಜಯನಗರದ ಬಸವ ಸೇನಾ ಸಮಿತಿಯವರು 
ಬೆಳಗೋಡು ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಬಸವಜಯಂತ್ಯುತ್ಸವದಲ್ಲಿ 
ಮಾಡಿದ ಮನನೀಯ ಭಾಷಣದ ಸಾರಾಂಶ. 


ಜಗತ್ತಿನ ಇತಿಹಾಸದಲ್ಲಿ ಅನೇಕ ಮಹಾ ಪುರುಷರು ಕ್ರಾಂತಿಯನ್ನು ಮಾಡಿ 
ಜನಜೀವನಕ್ಕೆ ಅನೇಕ ಬಗೆಯ ಕೊಡುಗೆಗಳನ್ನು ಇತ್ತಿದ್ದಾರೆ. ಆದರೆ ಇಡೀ ಜಗತ್ತಿ 
ನಲ್ಲಿ ಸಮಗ್ರ ಕ್ರಾಂತಿಯ ಮೂಲ ಪುರುಷರೆಂದರೆ ನಿಜವಾಗಿಯೂ ಬಸವಣ್ಣನವರು. 
ಅವರು ಜೀವನದ ಯಾವ ಕ್ಷೇತ್ರವನ್ನೂ ಉದಾಸೀನ ಮಾಡಲಿಲ್ಲ . ತುಂಬು ಜೀವನ 
ವೆಂದರೇನೆಂಬುದನ್ನು ಬಸವಣ್ಣ ನವರ ವಿಚಾರಧಾರೆಯಿಂದಲೇ ಕಾಣಬೇಕು. ಅವ 
ರನ್ನು ಯಾವ ದೃಷ್ಟಿಕೋನದಿಂದ ನೋಡಿದರೂ ಅವರೊಬ್ಬ ಧೀಮಂತ ವ್ಯಕ್ತಿಗಳಾಗಿ 
ನಮಗೆ ಕಾಣುತ್ತಾರೆ. ಆಧ್ಯಾತ್ಮಿಕ ಕ್ಷೇತ್ರ , ಸಾಮಾಜಿಕ ಕ್ಷೇತ್ರ , ಧಾರ್ಮಿಕ ಕ್ಷೇತ್ರ - 
ಆರ್ಥಿಕ ಕ್ಷೇತ್ರ ಎಲ್ಲ ಕ್ಷೇತ್ರಗಳ ಪರಿಷ್ಕಾರಕ್ಕೆ , ಸುಗಮತೆಗೆ ಅವರಂತೆ ಯೋಚನೆ 
ಮಾಡಿದ ಇನ್ನೊಬ್ಬ ಕ್ರಾಂತಿ ಪುರುಷರು ನಮಗೆ ಜಗತ್ತಿನ ಚರಿತ್ರೆಯಲ್ಲೇ ಸಿಕ್ಕುವುದಿಲ್ಲ 
ವೆಂದರೆ ಇದು ಕೇವಲ ಅಭಿಮಾನದಿಂದ ಹೇಳುವ ಮಾತಂತೂ ಅಲ್ಲ. ಅವರು 
ಬಿಟ್ಟು ಹೋಗಿರುವ ಜೋತಿರ್ಗಭ್ರದಂತಿರುವ ವಚನಗಳು ನಮಗೆ ಅವರ ಸಮಗ 
ವಿಚಾರಧಾರೆಯನ್ನು ಅಭಿವ್ಯಕ್ತಗೊಳಿಸುತ್ತವೆ. ಎಷ್ಟೋ ಜನ ಮಹಾಪುರುಷರು 
ನಾನು ದೇವದೂತ ದೇವರ ಕಡೆಯಿಂದ ಸಂದೇಶತಂದಿದ್ದೇನೆ. ಆ ಸಂದೇಶ ಕೇಳಿರಿ 
ಎಂದು ಹೇಳಿದ್ದಾರೆ. ಬಸವಣ್ಣ ಹಾಗೆಂದೂ ಹೇಳಿಲ್ಲ ಬಸವಣ್ಣ ತನನ್ನು ಸಾಮಾನ್ಯ 
ಭಕ್ತ , ನನಗಿಂತ ಚಿಕ್ಕವರು ಯಾರೂ ಇಲ್ಲ, ಎಲ್ಲರೂ ನನಗಿಂತದೊಡ್ಡವರೇ . ಈ 
ಭಾವನೆಯೇ ನನಗೆ ದಿವ್ಯ ಎಂದಿದ್ದಾರೆ, ಉಳಿದವರಂತೆ ಅವರ ಹುಟ್ಟಿನಲ್ಲಿ ಪವಾಡವಿಲ್ಲ 
ಅಯೋನಿಜತ್ವವಿಲ್ಲ, ಅಥವಾ ಇನ್ನಾವ ಅವೈಜ್ಞಾನಿಕ ಕಲ್ಪನೆಯಿಲ್ಲ. 


ಬಸವಣ್ಣ ನನ್ನ ಹಾಗೆ ಸಮಾಜ ಮಧ್ಯದಲ್ಲಿ ಹುಟ್ಟಿ ಬೆಳೆದು ಸಮಾಜ ಜೀವನ 
ವನ್ನು ಎಲ್ಲ ಮುಖದಲ್ಲಿ ವಿಶ್ಲೇಷಿಸಿ ಅರ್ಥಮಾಡಿಕೊಂಡು ಚಿಂತಿಸಿ ಅಂಥ ಸನದ 
ಜದಲೋಪದೋಷಗಳನ್ನು ಸರಿಪಡಿಸಿ ದಾರಿಗೆ ತರಲು ಹೆಣಗಿದರು. ಹಿಂದಿನ ಅನೇ 


ಸಿದ್ದಗಂಗಾ 


32 


ಸಹಸ್ರ ವರ್ಷಗಳಿಂದ ಹರಿದು ಬಂದ ವೇದ ಪುರಾಣ- ಶಾಸ್ತ ...ಆಗಮಗಳನ್ನು 
ಮೀಮಾಂಸೆಗೊಳಗುಮಾಡಿ ಅನುಭವದ ಒರೆಗಲ್ಲಿಗೆ ನಿಲುಕುವ ಅಭಿಪ್ರಾಯಗಳನ್ನು 
ಸ್ವೀಕರಿಸಿ ಉಳಿದವುಗಳನ್ನು ನಿರ್ಭಯವಾಗಿ ಖಂಡಿಸಿದರು . 


ಬಸವಣ್ಣ ಜೀವ- ಜಗತ್ತು - ಈಶ್ವರನ ಬಗೆಗೆ ಚೆನ್ನಾಗಿ ಅರ್ಥಮಾಡಿಕೊಂಡು 
ಜನಸಾಮಾನ್ಯಕ್ಕೆಲ್ಲ ಅನ್ವಯವಾಗಬಲ್ಲ ಹೃದಯಸ್ಪರ್ಶಿ ಮಾರ್ಗವನ್ನು ಲೋಕಕ್ಕೆ 
ಸಾರುವಾಗ, ಏಕ ದೇವೋಪಾಸನೆಗೆ ಸಮಗ್ರ ಹಿಂದೂ ಜನಾಂಗವನ್ನೆ ಒಳಗುಮಾಡು 
ವಲ್ಲಿ ನಿರ್ಭಯವಾಗಿ ನ್ಯಾಯ ನಿಷ್ಟರಿಗಳಾಗಿ ವರ್ತಿಸಿದ್ದಾರೆ. ಮನುಷ್ಯ ಸಾಹಸ 
ಶೀಲನಾಗಿ, ವಿಚಾರಪರನಾಗಿ , ಕಷ್ಟ ಜೀವಿಯಾಗಿ, ಜೀವದಯಾಪರನಾಗಿ ಈಶ್ವರ 
ನನ್ನು ನಂಬಿ ಜೀವನ ಸಾಗಿಸುವಲ್ಲಿ ಸುಖವನ್ನು ಕಾಣಬೇಕೆಂಬುದೇ ಅವರ ಭೋಧೆಯ 
ಮುಖ್ಯ ತಿರುಳು ದೇಶದ ಆರ್ಥಿಕ ಸಂಪತ್ತು ಕೆಲವೇ ಜನರ ಸುಖದ ಸಿಂಹಪಾಲಾಗ 
ಬಾರದು. ಅದನ್ನು ಎಲ್ಲರೂ ಹಂಚಿಕೊಂಡು ಅನುಭವಿಸಬೇಕೆಂಬ ಆಧುನಿಕ ಅರ್ಥ 
ಶಾಸ್ತ್ರಜ್ಞರನ್ನು ನಾಚಿಸುವಂತಹ ಅಭಿಪ್ರಾಯವನ್ನು ಸಾರ್ವತ್ರಿಕಗೊಳಿಸುವಲ್ಲಿ ಅವರ 
ಧೀಮಂತಿಕೆ ಎದ್ದು ಕಾಣುವ ಅಂಶ, ಹಿಂದುಳಿದವರು- ದೀನರು - ದಲಿತರು- ಅಸ್ಪೃಶ್ಯ 
ರೆನಿಸಿಕೊಂಡು ಹಿಂದೂ ಧರ್ಮದ ಔದಾರರಹಿತ ಕ್ರಮದಿಂದ ಪಾತಾಳದಲ್ಲಿರುವವರಿಗೆ 
- ಬೆಳೆಯಲು ಅವಕಾಶಕೊಟ್ಟರೆ ಎಂಥ ಮಹಾಪುರುಷರು ಹುಟ್ಟಬಹುದೆಂಬುದನ್ನು ಆ 
ಸಮಾಜಗಳಿಂದ ಮೇಲೆದ್ದು ಬಂದು ಕಾಣಿಸಿಕೊಂಡ ಅನೇಕ ಶರಣರ ದೃಷ್ಟಾಂತದಿಂದ 
ತೋರಿಸಿಕೊಟ್ಟಿದ್ದಾರೆ. 


ಭಾರತದೇಶದ ಚರಿತ್ರೆಯಲ್ಲಿ ಬೆಳೆದುಬಂದ ತತ್ತ್ವಶಾಸ್ತ್ರವನ್ನು ಪರಿಶೀಲಿಸಿದರೆ 
ಆಧ್ಯಾತ್ಮಿಕತೆ ಲೌಕಿಕ ಜೀವನವನ್ನು ತಿರಸ್ಕರಿಸಿಲ್ಲವೆಂಬುದು ತಿಳಿದುಬರುತ್ತದೆ. ಆದರೆ 
ಅವು ಹುಟ್ಟಿದ ಸ್ಥಿತಿಯಲ್ಲೇ ಉಳಿಯದೇ ಕಾಲಕಾಲಕ್ಕೆ ಅನೇಕರ ಸ್ವಾರ್ಥಪರ ದೃಷ್ಟಿ, 
ಯಿಂದ ಪ್ರಕ್ಷಿಪ್ತವನ್ನೊಳಗೊಂಡು ವರ್ಗ ಕಲ್ಪನೆ ಮಾಡಿದುದರ ಪರಿಣಾಮವಾಗಿ 
ಕಸಬುಗಳಿಂದ ಜನಾಂಗಗಳನ್ನು ಒಡೆದು ನೂರಾರು ಜಾತಿಗಳನ್ನು ಕಲ್ಪಿಸಿದುದರ ಪರಿ 
ಣಾಮವಾಗಿ ಹಿಂದೂ ಸಮಾಜವೇ ಚೂರುಚೂರಾಗಿ, ಪೌರುಷಹೀನವಾಗಿ, ತಮ್ಮ 
ರಾಷ್ಟ್ರವನ್ನು ತಾವು ಹತೋಟಿಯಲ್ಲಿಟ್ಟುಕೊಳ್ಳಲಾಗದೆ ಪದೇ ಪದೇ ಪರಕೀಯರ 
ಆಘಾತಗಳಿಂದ ಜರ್ಝರಿತಗೊಂಡು ಐಶ್ವರವನ್ನು ನಷ್ಟಗೊಳಿಸಿಕೊಂಡುದು ಒಂದು 
ಸಾವಿರದ ಐದುನೂರು ವರ್ಷಗಳ ಚರಿತ್ರೆಯನ್ನು ಅವಲೋಕಿಸಿದವರಿಗೆ ತಿಳಿಯುವ 
ಅಂಶವೇ ಆಗಿದೆ. ಬಸವಣ್ಣ ಅಂದಿನ ಕಾಲದ ದೊಡ್ಡ ಅರ್ಥ ಶಾಸ್ತ್ರಜ್ಞ , ರಾಜಕೀಯ 
ಧುರಿಣಮತ್ತು ಸಮಾಜಶಾಸ್ತ್ರವೇನೆಂಬುದನ್ನು ಅಲ್ಲಗಳೆಯಲಾಗುವುದಿಲ್ಲ. ಗುಪ್ತರ 
ಕಾಲದ ಹೂಣರು ಸಿಥಿಯನ್ನರ ದಾಳಿಗಳಿಂದ ಮೊದಲ್ಗೊಂಡು ಘಜನಿಮಹಮ್ಮದನ | 
೧೦೨೪ ರ ವರೆಗಿನ ದಾಳಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಸಮಗ್ರ ರಾಷ್ಟ್ರ 
ಸೆಪ್ಟೆಂಬರ್ , 1983 

33 


ವನ್ನು ಒಂದು ಧಾರ್ಮಿಕ ವ್ಯವಸ್ಥೆಗೊಳಗುಪಡಿಸಿ, ಜೀವಜಗತ್ತು ಈಶ್ವರದ ಬಗೆಗೆ 
ಸರಿಯಾದ ಕಲ್ಪನೆ ಕೊಟ್ಟ ಪೌರುಷಪ್ರಧಾನ ಜನಾಂಗ ನಿರ್ಮಿಸಿ ರಾಷ್ಟ್ರ ರಕ್ಷಣೆಗೆ 
ಸಿದ್ಧಪಡಿಸಬೇಕೆಂಬ ಸಂಕಲ್ಪ ಮಾಡಿ ಕಾರರಂಗಕ್ಕೆ ಧುಮುಕಿದುದೇ ತಡ ಭಾರತದ 
ಮೂಲೆಮೂಲೆಗಳಿಂದ ಹಿಂದೂ ಸಮಾಜದ ಅನೇಕ ವರ್ಗಗಳ ಮುಖಂಡರ ಬೆಂಬಲ 
ಸಿಕ್ಕುದನ್ನು ಕಾಣಬಹುದು. ಹಿಂದೂ ಸಮಾಜದ ತಾರತಮ್ಯದ ಅಭಿಶಾಪ ಹತರಾದ 
ಅನೇಕ ಹಿಂದುಳಿದ ಸಮಾಜಗಳ ಧೀಮಂತ ವ್ಯಕ್ತಿಗಳಿಗೆ ಬಸವಣ್ಣನವರ ಸಮಾನತೆಯ 
ಆಧಾರದ ಮೇಲೆ ಕಟ್ಟಬಯಸಿದ ಸಮಾಜದ ರೂಪರೇಖೆಗಳು ಹರ್ಷಗೊಳಿಸಿದವು. 
ಇಡೀ ರಾಷ್ಟ್ರದಲ್ಲಿಯೇ ವಿದ್ಯುತ್‌ ಸಂಚಾರವಾದಂತಾಗಿ ನೂತನ ವರ್ಗವೊಂದು ಏರ್ಪ 
ಟ್ಟಿತು. ಬಸವಣ್ಣನನಂತರ ಇಂಥ ಒಂದು ಸಮಾಜ ನಿರ್ಮಾಣಮಾಡಬಲ್ಲ ಮಹಾ 
ಪುರುಷರು ಹುಟ್ಟಲಿಲ್ಲ. ಇಂದೂ ಕೂಡ ಹಿಂದೂ ಸಮಾಜವನ್ನು ಒಂದು ಸಮಾ 
ನತೆಯ ಆಧಾರದ ಮೇಲೆ ಕಟ್ಟಲಾಗುತ್ತಿಲ್ಲ. ಇದರ ಕಹಿ ಫಲವನ್ನು ಇಂದು ನಾವು 
ಅನುಭವಿಸುವ ದೌರ್ಭಾಗ್ಯ ಒದಗಿದೆ. ದೇಶದ ಸಮಗ್ರ ಜನಾಂಗವನ್ನು ಹತೋಟಿ 
ಯಲ್ಲಿಟ್ಟುಕೊಂಡು ಭಾರತವನ್ನು ಸಮೃದ್ದ ರಾಷ್ಟ್ರವನ್ನಾಗಿ ಕಟ್ಟಲು ಉಂಟಾಗುತ್ತಿರುವ 
ಅಡೆತಡೆಗಳು ಅಷ್ಟಿಷ್ಟಲ್ಲ. ಇದರ ಪರಿಣಾಮವನ್ನು ಊಹಿಸಿದರೇ ಭಯವಾಗುತ್ತಿದೆ, 
ಆರ್ಥಿಕ ಹಂಚಿಕೆ ಅವ್ಯವಸ್ಥೆಗಿಟ್ಟು ಕೊಂಡಿದೆ. 


ದೆಹಲಿಯಲ್ಲಿ ಕುಳಿತುಕೊಂಡು ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ದಿ | 
ವಿನೋಭಾಭಾವೆಯವರು ಈ ಬಗ್ಗೆ ಒಂದು ಸುಂದರ ರೂಪಕ ಕೊಟ್ಟು ಹೇಳಿದ್ದಾರೆ. 
ದೆಹಲಿಯೊಂದು ದೊಡ್ಡ ಕಪಿಲೆ ಬಾವಿ, ಇಡೀ ಭಾರತವೇ ಒಂದು ದೊಡ್ಡತೋಟ. 
ಈ ಬಾವಿಯಿಂದ ನೀರು ಹೋಗಲು ಸಮಗ್ರದೇಶಗಳವರೆಗೂ ಮಣ್ಣು ಕಾಲುವೆ ಮಾಡ 
ಲಾಗಿದೆ. ದೆಹಲಿಯ ಬಾವಿಯಿಂದ ನೀರನ್ನೆ ಕಾಲುವೆಗಳಲ್ಲಿ ಬಿಡಲಾಗುತ್ತಿದೆ. 
ಕಾಲುವೆಗಳೋ ದೊಡ್ಡ ದೊಡ್ಡ ಬಿರುಕುಗಳಿಂದ ಕೂಡಿದೆ. ನೀರು ಮೊದಲು ಬಿರುಕು 
ಗಳನ್ನೆಲ್ಲ ತುಂಬಿ ಮುಂದು ಮುಂದು ಹೋಗುತ್ತದೆ. ತೋಟಗಳಿಗೆ ಹೋಗುವಹೊತ್ತಿಗೆ 
ಬಾವಿಯ ನೀರೆಲ್ಲ ಬರಿದಾಗುತ್ತದೆ. ತೋಟಗಳಿಗೆ ಹೋಗಬೇಕಾದ ನೀರು ಆ 
ಪ್ರಮಾಣದಲ್ಲಿ ಹೋಗದೆ ಅದರಲ್ಲಿನ ಗಿಡಗಳು ಸಾಯದೆ ಬದುಕದೆ ಹಾಗೇ ಉಳಿಯು 


ಇವೆ. 


ಬಸವಣ್ಣ ತನ್ನ ಕಾಲದಲ್ಲಿ ಆರ್ಥಿಕ ಹಂಚಿಕೆಯ ಬಗೆಗೆ ರೂಪಿಸಿದ ರೀತಿನೀತಿ 
ಗಳು ಇಂದಿಗೂ ಆದರ್ಶವಾಗಿಯೇ ಉಳಿದಿವೆ. ಅವನ ಕಾಯಕತತ್ವ ಶ್ರೇಷ್ಠ 
ಮಟ್ಟದ ಆರ್ಥಿಕ ಹಂಚಿಕೆಯ ತತ್ಯ , ಕಾಯಕವೆಂದರೆ ಕೇವಲ ಜೀವನ ಸಾಗಿಸಲು 
ಮಾಡುವ ಒಂದು ವೃತ್ತಿಯಷ್ಟೆ ಅಲ್ಲ . ಅದು ಆತೋನ್ನತಿಯ ಮಾರ್ಗವೂ ಕೂಡ. 
ಧರ್ಮವನ್ನು ಯಥಾರ್ಥವುಳ್ಳದ್ದನ್ನಾಗಿ ಮಾಡುವುದೇ ಬಸವಣ್ಣನವರ ಮತ್ತು ಶರಣರ 


34 


ಸಿದ್ದಗಂಗಾ 


ಇಾಂತಿಯ ಪ್ರಧಾನೋದ್ದೇಶವಾಗಿತ್ತು . ಬಸವಣ್ಣನವರ ಜೀವನಾದರ್ಶ , ಅವರ 
ಆತ್ಮಗಳು ಎಲ್ಲ ಕಾಲಕ್ಕೂ ಮನುಕುಲಕ್ಕೆ ಬೇಕಾದವು. ಅವನ್ನು ಅನುಷ್ಠಾನಕ್ಕೆ 
ಇರುವುದು ಇಂದಿನ ಕಾಲದಲ್ಲಿ ಸಾಧ್ಯವಾಗುತ್ತಿಲ್ಲ ಇದೇ ವಿಷಾದದ ಸಂಗತಿ. 
- ಬಸವಣ್ಣ ನವರ ಬಗೆಗೆ ಅವರ ಆದರ್ಶಗಳ ಬಗೆಗೆ ಇತ್ತೀಚೆಗೆ ಬಹುವಿಧವಾಗಿ 
ಪ್ರಚಾರವಾಗುತ್ತಿದೆ. ಆದರೆ ಲೋಕ ಇಂದು ತೀರಾ ವಕ್ರವಾಗಿದೆ. ಜನಾಂಗಗಳ 
ಅಭಿರುಚಿ, ಅಭಿಪ್ರಾಯಗಳು ತೀರಾ ವಿಕೃತಗೊಂಡಿವೆ. ಅವಾಸ್ತವ ನಡೆನುಡಿಗಳಿಂದ 
ಹಾವು ಇನ್ನೊಮ್ಮೆ ನಮ್ಮ ತನವನ್ನು ಕಳೆದುಕೊಳ್ಳುವ ಮಾರ್ಗದಲ್ಲಿ , ದೀರ್ಘವಾಗಿ 
ಯೋಚಿಸಿ ಸನ್ಮಾರ್ಗಪ್ರವೃತ್ತರಾಗಿ ಪೌರುಷಪ್ರಧಾನ ರಾಷ್ಟ್ರವನ್ನಾಗಿ ಮಾಡುವಲ್ಲಿ 
ಕೃತಿ ಭಾರತೀಯನೂ ಹೆಣಗಬೇಕಾದುದಂತೂ ಸತ್ಯ ವಿಷಯ . ಇಲ್ಲದಿದ್ದರೆ ಪ್ರಪಂಚದ 
ಬಲಿಷ್ಠ ರಾಷ್ಟಗಳ ಎದುರು ನಾವು ? 

( “ ಹಿಂದೂ ” 31 ನೇ ಪುಟದಿಂದ) 
ಈ ಕಾಲದಲ್ಲಿ ಹಿಂದೂಸ್ಥಾನ ಮತ್ತು ಹಿಂದುಜನರ ಖ್ಯಾತಿ ಸರ್ವತ್ರ ಹಬ್ಬಿದ್ದಿತು. 
ಇಂದುಜನರ ಸಾಂಸ್ಕೃತಿಕ ಸಾಮ್ರಾಜ್ಯ ವಿಶ್ವವ್ಯಾಪಿಯಾಗಿದ್ದಿತು. ಹಿಂದು ಧರ್ಮ 
ಪ್ರಚಾರಕರು ಮಾನವ ಜನಾಂಗದ ಕಲ್ಯಾಣಕ್ಕಾಗಿ ವಿಶ್ವದಲ್ಲೆಲ್ಲಾ ಸಂಚಾರ 
ಮಾಡುತ್ತಿದ್ದರು. ಆ ಕಾಲದಲ್ಲಿ ಭಾರತ ಸಂಪದ್ಭರಿತವಾಗಿದ್ದಿತು. ಜ್ಞಾನ, 
ಇಜ್ಞಾನ, ಆಧ್ಯಾತ್ಮ ಮತ್ತು ಸಭ್ಯತೆಗಳಲ್ಲಿ ಅದು ಜಗತ್ತಿಗೇ ಗುರುವಾಗಿದ್ದಿತು. 
ಕಲೆ ಕೌಶಲ್ಯಗಳಿಗೂ , ಸುಖ -ಸಮೃದ್ಧಿಗಳಿಗೂ ಹಿಂದುಸ್ಥಾನ ಪ್ರಸಿದ್ಧವಾಗಿದ್ದಿತು 
ಎನ್ನುವ ಸಂಗತಿ ದಾರಾ ಬಾ ದ ಶಹಾ ರ ಶಿಲಾಲೇಖಗಳಿಂದ ಗೊತ್ತಾಗುತ್ತದೆ. 
ಕ್ಷಸ ಪೂರ್ವ 484ರ ಈ ಶಿಲಾಲೇಖ ಇರಾನಿನ ಪರ್ಸಿಪೊಲಿಸ್ ನಗರದಲ್ಲಿದೆ. 
ಕ್ರಿಸ್ತಪೂರ್ವ 529 - 518ರ ಚಹರೀನ್ ಶಿಲಾಲೇಖ ಮತ್ತು ಕ್ರಿಸ್ತಪೂರ್ವ 515ರ 
ನಕ್ಷೆ ರುಸ್ತುಮ್ ಮತ್ತು ಮಹದನ್ ಶಿಲಾಲೇಖಗಳಿಂದ ಗಾಂಧಾರ ( ಆಫ್ಘಾನಿ. - 
ಸ್ಥಾನ] ದೇಶದ ಜನತೆಯ ಮೇಲೆ ಹಿಂದೂ ಸಂಸ್ಕೃತಿಯು ಆಗಿದ್ದು ದ : ತಿಳಿದು 
ಬರುತ್ತದೆ. ಇದಲ್ಲದೇ ಕ್ರಿಸ್ತಪೂರ್ವ 500ರ ಸಮಯದಲ್ಲಿ ಹಿಂದ್ , ಹಿಂದೂ , 
ಮತ್ತು ಹಿಂದೂಸ್ತಾನ ಎನ್ನುವ ಪ ದ ಗ ಳಿ ಗೆ ಗೌರವದ ಸ್ಥಾನ ಇದ್ದಿತು ಎಂದು 
ಕಂಡುಬರುತ್ತದೆ. ಆದರೆ ಮುಂದೆ ಇಸ್ಲಾಮ್ ಧರ್ಮದ ಪ್ರಚಾರ ಮಾಡುತ್ತಿದ್ದ 
ಮುಸಲ್ಮಾನರು ತಿಳಿದು ತಿಳಿದು ಈ ಶಬ್ದಗಳಿಗೆ ಉದ್ದೇಶಪೂರ್ವಕವಾಗಿ ದೋಷ . 
ರೋಷಣೆಯನ್ನು ಮಾಡಿ, ಹಿಂದೂ ಎಂದರೆ ಕಳ್ಳ , ಸುಳ್ಳುಗಾರ , ದಗಾಕೋರ, 
ಕ ಪ್ಪ ನೆ ಯ ವ ಎಂದು ಪ್ರಚಾರ ಮಾಡಿದರು ಎಂದು ಇತಿಹಾಸ ಹೇಳುತ್ತಿದೆ. 
ಕೇವಲ ಸ್ವಾರ್ಥದ ದೃಷ್ಟಿಯಿಂದ ಅವರು ಮಾಡಿದ ಈ ಪ್ರಚಾರ ಅವರ ವಿಕೃತ 
ಬುದ್ದಿಯನ್ನು ತೋರಿಸುತ್ತದೆಯೇ ಹೊರತು ಇದರಿಂದಾಗಿ ಒಂದು ಅಥವಾ ಹಿಂದು 
ಸ್ಥಾನದ ಗೌರವ ಕಡಿಮೆಯಾಗುವುದಿಲ್ಲ . 
ಸೆಪ್ಟೆಂಬರ್ , 1983 


35 


ರಾಜ್ಯ ಸರ್ಕಾರ ಪುರಸ್ಕೃತ 
ವಿದ್ವಾನ್ ಶ್ರೀ ಬಿ. ಗಂಗಪ್ಪನವರು 


- ಸಂಪಾದಕರ 
( ಶ್ರೀ ಮಠದಲ್ಲಿ ನಿಷ್ಕಾಮ | 
ಸಲ್ಲಿಸಿ, ಶ್ರೀ ಮದುದ್ಧಾನ ಶಿವಯೋಗಿ 
ಹಾಗೂ ಡಾ . ಶ್ರೀ ಶ್ರೀ ಶಿವಕುವ 
`ಮಹಾ ಸ್ವಾಮಿಗಳವರ ಅ ನು ಗ್ರಹ 
ಪಾತ್ರರಾದ ವಿದ್ವಾನ್ ಶ್ರೀ ಬಿ . ಗಂಗೆ 
ನವರನ್ನು ಕರ್ನಾಟಕ ರಾಜ್ಯ ಸರ್ಕಾ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಆ 
41 ವರ್ಷಗಳ ಅಖಂಡವಾದ ಸಂಸ್ಕ 
ಸೇವೆಯನ್ನು ಮನಗಂಡು ದಿ ನಾ 
27- 6 - 83 ರಂದ ಸನ್ಮಾನಿಸಿತು . ಅ 
ಕಿರು ಪರಿಚಯವನ್ನು ಇಲ್ಲಿ ವಾಡಿಕೆ : 
ಲಾಗಿದೆ . ) 


ಬೆಂಗಳೂರು ಜಿಲ್ಲಾ ನೆಲಮಂಗಲ ತಾ . ದಾಸೇನಹಳ್ಳಿ ಎಂಬ ಗ್ರಾಮದ 
ದಿ. 24 - 4 - 1916 ರಂದು ಶ್ರೀಯುತರು ಜನಿಸಿದರು. ತಂದೆಯ ಹೆಸರು ಬಾಳಪ್ಪ. 
ತಾಯಿ ಬಸಮ್ಮ . ಬಾಲ್ಯದಲ್ಲಿಯೇ ಇವರೂ ಸಹ ತಂದೆಯಂತೆ ಶ್ರೀ ಸಿದ್ದಗಂi 
ಕ್ಷೇತ್ರದಲ್ಲಿ ಆಶ್ರಯ ಪಡೆದು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರೆ 
ತಮ್ಮ ಶ್ರದ್ಧಾ ಭಕ್ತಿಯುತವಾದ ವ್ಯಾಸಂಗ ಹಾಗೂ ಶ್ರೀ ಮಠದಸೇವೆಗಳಿಂದ ಅಂದ 
ಮಠಾಧಿಪತಿಗಳಾಗಿದ್ದ ಶ್ರೀಮದುದ್ಧಾನ ಶಿವಯೋಗಿಗಳವರ ಕೃಪಾ ಕಟಾಕ್ಷ 
ಭಾಜನರಾಗಿ , ಅವರೇ ಸ್ಥಾಪಿಸಿದ ಶ್ರೀ ಸಿದ್ದಲಿಂಗೇಶ್ವರ ವೇದ ಸಂಸ್ಕೃತ ಮಠ 
ಪಾಠಶಾಲೆಯಲ್ಲಿಯೇ ಸಂಸ್ಕೃತಾಭ್ಯಾಸವನ್ನು ಮುಂದುವರಿಸಿದರು. 1943 ರ 
ಅಲಂಕಾರ ಶಾಸ್ತ್ರದಲ್ಲಿ ದ್ವಿತೀಯ ಸ್ಥಾನದೊಂದಿಗೆ ವಿದ್ವತ್ತು ಮ ಪದವಿಯನ 
ಪಡೆದರು . 

ತಾವು ಕಲಿತ ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಕೃತ ವೇದ ಮಹಾ ಪಾಠಶಾಲೆಯ 
1. ಶ್ರೀ ಮದುದ್ಧಾನ ಶಿವಯೋಗಿಗಳವರ ಶಿಷ್ಯ ಇವರು. 
2. ಸನಿಹದಲ್ಲಿದ್ದು ಕೊಂಡು ಸೇವೆ ಗೈದ ಇವರು ಇಂದಿಗೂ ಶ್ರೀ ಮದುದ್ಧಾನ ಶಿ 

ಯೋಗಿಗಳವರ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳುತ್ತಾರೆ. 
36 

ಸಿದ್ದಗಂಗ 


ಲ್ಲಿಯೇ 41 ವರ್ಷಗಳ ಕಾಲ ಅಲಂಕಾರಶಾಸ್ತ್ರದ ಸಹಅಧ್ಯಾಪಕರು ,ಉಪ ಪ್ರಾಧ್ಯಾಪಕರು , 
ಹಾಗೂ ಪ್ರಾಧ್ಯಾಪಕರಾಗಿ ( 1- 7- 1935 ರಿಂದ 30- 4 -1976) ಸೇವೆ ಸಲ್ಲಿಸಿರುತ್ತಾರೆ. 
ಶ್ರೀ ಕ್ಷೇತ್ರದಲ್ಲಿ 1964 ರಲ್ಲಿ ಪ್ರಾರಂಭಗೊಂಡ ಕನ್ನಡ ಪಂಡಿತ ಕಾಲೇಜಿನಲ್ಲಿಯೂ 
ಹತ್ತಾರು ವರ್ಷಗಳ ಕಾಲ ಪಾಠಪ್ರವಚನಗೈದಿರುತ್ತಾರೆ. ಹೀಗೆ ಶಿಷ್ಯ ಚಿತ್ತಾಪಹಾ . 
ರಕರಾದ ಶ್ರೀಯುತರು ವಿದ್ವತ್ತರಗತಿ ಹಾಗೂ ಕನ್ನಡ ಪಂಡಿತ ತರಗತಿಗಳ ನೂರಾರು 
ಮಂದಿ ವಿದ್ಯಾರ್ಥಿಗಳಿಗೆ ತಮ್ಮ ವಿಶಿಷ್ಟ ಬೋಧನಾಕ್ರಮವಿಡಿದು ವಿದ್ಯಾದಾನ ಮಾಡಿ 
ಅವರ ಬಾಳನ್ನು ಬೆಳಗಿಸಿದ್ದಾರೆ. 


ಉತ್ತಮ ವಿದ್ವಾಂಸರಾದ ಇವರು ಕರ್ನಾಟಕ ಶಿಕ್ಷಣ ಇಲಾಖೆಯ ಸಂಸ್ಕೃತ 
ಪಠ್ಯ ಪುಸ್ತಕ ಸಮಿತಿಯ ಸದಸ್ಯರಾಗಿ, ಸಂಪಾದಕರಾಗಿ ಸಾಮರ್ಥ್ಯದಿಂದ ಕಾರ್ಯ 
ನಿರ್ವಹಿಸಿದ್ದಾರೆ. ಸಂಸ್ಕೃತ ಪ್ರಥಮಾ ಹಾಗೂ ಸಾಹಿತ್ಯ ತ ರ ಗ ತಿ ಯ ಪಠ್ಯ 
ಪುಸ್ತಕಗಳು ಇದಕ್ಕೆ ಉತ್ತಮ ನಿದರ್ಶನವಾಗಿ ನಿಲ್ಲಬಲ್ಲವು. 


ಸಮರ್ಥ ಬರಹಗಾರರಾದ ಇವರು ಶ್ರೀ ಸಿದ್ದಗಂಗಾ ಸಂಸ್ಕೃತಕಾಲೇಜಿನ ವತಿ 
ಯಿಂದ ಪ್ರಕಟವಾಗುತ್ತಿದ್ದ “ ಕಿರಣ'' ಎಂಬ ಶ್ರೀ ಮಠದಿಂದ ಪ್ರಕಟವಾಗುತ್ತಿರುವ 
“ ಸಿ ದ್ದ ಗಂ ಗಾ ” ಎಂ ಬ ಮಾಸ ಪತ್ರಿಕೆ ಶ್ರೀ ಶ್ರೀ ಶಿವಕುಮಾರ ಮಹಾ 
ಸ್ವಾಮಿಗಳವರ ರಜತ ಮ ಹೊ ತ ವ ದ ನೆನಪಿನ ಸಂಚಿ ಕೆ, ಕಾಲೇಜಿನ 
ವ " ಮ ಹೋತ್ಸವ ದ ನ ನ ಸಿ ನ ಸಂಚಿ ಕೆ, ಮುಂತಾ ದವು ಗ ಳ 
ಸಮಿತಿಗಳಲ್ಲಿ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿದ್ದು , ಅವುಗಳಲ್ಲಿ ಸಂಸ್ಕೃತ, ಕನ್ನಡ 
ಭಾಷೆಗಳಲ್ಲಿ ವಿಚಾರವೂರ್ಣವಾದ ಲೇಖನಗಳನ್ನು ಬರೆದಿರುತ್ತಾರೆ. ಹಾಗೂ ಘನ 
ವಿದ್ವಾಂಸರುಗಳ ಸಮ್ಮುಖದಲ್ಲಿ ವ್ಯವಸ್ಥೆಗೊಂಡ ವಿದ್ವದ್ಯೋಷ್ಠಿಗಳಲ್ಲಿ ಭಾಗವಹಿಸಿ 
ವಿದ್ವತ್ತೂರ್ಣವಾದ ಭಾಷಣಗಳನ್ನೂ ಮಾಡಿರುತ್ತಾರೆ. . 


ಶ್ರೇಷ್ಠವಿದ್ವಾಂಸರಾದ ಇವರ ಪಾಂಡಿತ್ಯವನ್ನು ಮನಗಂಡ ಚಿತ್ರದುರ್ಗದ ಶ್ರೀ 
ಮಜ್ಜಗದ್ಗು ರು ಬೃಹನ್ಮಠಾಧ್ಯಕ್ಷರಾದ ಶ್ರೀಮುರುಘರಾಜೇಂದ್ರ ಮಹಾ ಸ್ವಾಮಿಗಳ 
ವರು ಪಟ್ಟಾಧಿಕಾರ ಮಹೋತ್ಸವ ಸ ೦ ದ ಭ ೯ ದಲ್ಲಿ ದಿ. 14 -10 - 64 ರಂದು 
* ಸಾಹಿತ್ಯ ಭೂಷಣ 2' ಎಂಬ ಪ್ರಶಸ್ತಿಯನ್ನು ಆಶೀರ್ವಾದ ಪೂರ್ವಕವಾಗಿ ನೀಡಿ 
ಗೌರವಿಸಿದ್ದಾರೆ. 


ಶ್ರೀಯುತರು ಶ್ರೀ ಮಠದಲ್ಲಿ ಸಲ್ಲಿಸಿದ ಸೇವೆ ಗಣನೀಯವಾದದು . ಹಗ 
ಲೆನ್ನದೆ, ಇರುಳೆನ್ನದೆ, ತಮ್ಮ ದೇಹವನ್ನು ಗಂಧದ ಕೊರಡಿನಂತೆ ತೇದಿದ್ದಾರೆ. 


- ಸೆಪ್ಟೆಂಬರ್ , 1983 


37 . 


ವಿಶ್ರಾಂತಿ ಹೊತ್ತು ಬಿಟ್ಟು ಉಳಿದೆಲ್ಲ ವೇಳೆ ಶ್ರೀ ಮಠದಲ್ಲಿಯೇ ಅವರ ಓಡಾಟ. 
ಮಠದ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗಿ. ಹೀಗೆ ತಮ್ಮ ಅವಿಶ್ರಾಂತ ಸೇವೆಯಿಂದ 
ಅವರು ಪರಮಪೂಜ್ಯ ಡಾ . ಶ್ರೀ ನಿ. ಪ್ರ . ಸ್ವ , ಶ್ರೀ ಶ್ರೀ ಶಿವಕುಮಾರ ಮಹಾ 
" ಸ್ವಾಮಿಗಳವರ ಅನುಗ್ರಹ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪರಮಪೂಜ್ಯಶ್ರೀಗಳವರು 
-“ಶ್ರೀಯತ ಬಿ. ಗಂಗಪ್ಪ ಇವರು ಸಂಸ್ಕೃತ ಮಹಾ ಪಾಠ ಶಾಲೆಯಲ್ಲಿ 41 ವರ್ಷ 
ಪರ್ಯ೦ತ ಸಹ ಉಪಧ್ಯಾಯ ವೃತ್ತಿಯಿಂದ ಪ್ರಾರಂಭಿಸಿ ಪ್ರಾಧ್ಯಾಪಕ ಹುದ್ದೆ ಯನ 
ರೆಗೂ ಸೇವೆಯನ್ನು ಸಲ್ಲಿಸಿ ಶಾಸ್ತ್ರಗಳಲ್ಲಿ ಹೆಚ್ಚಿನ ಪ್ರೌಢಿಮೆಯನ್ನು ಪಡೆದು ವಿದ್ಯಾ 
ರ್ಥಿಗಳಿಗೆ ಜ್ಞಾನ ಪ್ರಸಾರವನ್ನು ಸಲ್ಲಿಸಿರುತ್ತಾರೆ. ಭೋಧನಾ ವಿಷಯದ ಜೊತೆಗೆ 
ಬೇರೆ ಬೇರೆ ಸಾರ್ವಜನಿಕ ಸೇವೆ ಸಲ್ಲಿಸುತ್ತಾ ಶ್ರೀ ಸಿದ್ದಗಂಗಾ ಮಠ ದ ಸೇವಾ 
ಕಾರ್ಯದಲ್ಲಿ ಕಾಯೇನ-ವಚಸಾ-ಸ್ತುತ್ಯವಾದ ಸೇವೆಯನ್ನು ಗೈದಿರುತ್ತಾರೆ........ ? 
ಮುಂತಾಗಿ ಮೆಚ್ಚಿ ಪ್ರಶಸ್ತಿ ಪತ್ರವನ್ನು ದಯಪಾಲಿಸಿರುತ್ತಾರೆ. ಅದಲ್ಲದೇ ಶ್ರೀ ಶ್ರೀ 
ಗಳವರ ರಜತ ಮಹೋತ್ಸವ ಹಾಗೂ ಸುವರ್ಣ ಮಹೋತ್ಸವಗಳಂಥ ಅ ಪೂ ರ್ವ 
ಸಮಾರಂಭಗಳ ಮಹಾಸಭೆಯಲ್ಲಿ ಶ್ರೀಯುತರು ಸನ್ಮಾನಿಸಲ್ಪಟ್ಟಿರುತ್ತಾರೆ. . 

- ಸಿದ್ದಗಂಗಾ ಮಾಸ ಪತ್ರಿಕೆಯ ಪ್ರಾರಂಭಿಕಾವಸ್ಥೆಯಲ್ಲಿಶ್ರೀಯುತರು 
ಸಲ್ಲಿಸಿದ ಸೇವೆ ಸ್ತುತ್ಯವಾದುದಾಗಿದೆ. 

- ಈಗಲೂ ಅರವತ್ತು ವರ್ಷ ದಾಟಿರುವ ಶ್ರೀಯುತರು ಸಂಸ್ಕೃತವನ್ನು ಅಭ್ಯಾಸ 
ಮಾಡಲು ಬರುವ ವಿದ್ಯಾರ್ಥಿಗಳಿಗೆ ಸ್ವ -ಸಂತೋಷದಿಂದ ಯಾವ ವಿಧವಾದ ಪ್ರತಿ 
ಫಲಾಪೇಕ್ಷೆಯಿಲ್ಲದೆ ಬೋಧನೆಗೈಯುತ್ತಾ ಸಂತೃಪ್ತ ಜೀವನ ನಡೆ ಸು ತ್ತಿ ದ್ದಾ ರೆ. 
( ನಿಷ್ಕಾಮ ಸೇವಾ ನಿಷ್ಠೆ ಯಲ್ಲಿ ಬದುಕಿನ ಸಾರ್ಥಕ್ಯವಿದೆ ” ಎಂಬ ತತ್ತ್ವವನ್ನು 
ಬದುಕಿನಲ್ಲಿ ಅಳವಡಿಸಿಕೊಂಡು ಸುರ ಭಾರತಿಯ ಸೇವೆಗೈಯುತ್ತಿರುವ ಶ್ರೀಯುತರ 
ಸೇವಾಪೂರ್ಣ ಬದುಕು ಅನುಕರಣನೀಯ ಆದರ್ಶನೀಯ . 


da 


« ವೇದ ವಿದ್ವಾಂಸರಾಗಿದ್ದ ಶ್ರೀ ಕೆಂಪನಂಜಯ್ಯ ಶಾಸ್ತ್ರಿಗಳವರಿಗೆ ಸನ್ಮಾನ ” 
ವೇದ ವಿದ್ವಾಂಸರಾಗಿ ಶ್ರೀ ಸಿದ್ದಲಿಂಗೇಶ್ವರ ಸಂಸ್ಕೃತ ಮಹಾ ಪಾಠ ಶಾಲೆಯಲ್ಲಿ 
ಹಲವು ವರ್ಷಗಳು ಸೇವೆ ಸಲ್ಲಿಸಿದ್ದ ವಿದ್ವಾನ್ ಎನ್ . ಕೆಂಪನಂಜಯ್ಯ ಶಾಸ್ತ್ರಿ ಇವ 
ರಿಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಗೌರವಿಸಿ ಸನ್ಮಾನಿಸಿದುದುನ್ನು ಇಲ್ಲಿ 
ಸ್ಮರಿಸಬಹುದು. ಶ್ರೀಯುತರು ವೇದ ಪಾಠ ಭೋಧನೆಯ ಜೊತೆಗೆ ಶ್ರೀ ಸಿದ್ದಗಂಗಾ 
ಮಠದಲ್ಲಿಯೂ ಬಹಳ ವರ್ಷಗಳ ಕಾಲ ಉ ತ ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. 
ನಮ್ಮ ಸರ್ಕಾರ ಸಂಸ್ಕೃತ ಮತ್ತು ವೇದ ವಿದ್ವಾಂಸರನ್ನು ಗುರುತಿಸಿ ಗೌರವವಿಸಿ 
ಸನ್ಮಾನಿಸುತ್ತಿರುವುದು ಇಂದು ಔಚಿತ್ಯಪೂರ್ಣವಾದುದು. ಗೌರವಿಸಿ ಪುರಸ್ಕರಿಸಿದ 
ಇಲಾಖೆಗೆ ಪತ್ರಿಕೆಯು ಧನ್ಯವಾದಗಳನ್ನು ಸಮರ್ಪಿಸುತ್ತದೆ. 
33 

ಸಿದ್ಧಗಂಗಾ 


ಕನ್ನಡ ಕಡ್ಡಾಯ ಒತ್ತಾಯದ ಪ್ರಶ್ನೆಯೇ ? 


- ಮಹದೇವ ಬಣಕಾರ 


ಇತ್ತೀಚೆಗೆ ಬೆಳಗಾವಿಯಲ್ಲಿ ರಾಜ್ಯದ ಕಾರ್ಮಿಕ ಸಚಿವ ಮಾನ್ಯ ಶ್ರೀ 
ಅಜೀಜ್ ಸೇಠ ಅವರು ಅಲ್ಪ ಸಂಖ್ಯಾಂತರ ಮೇಲೆ ಕನ್ನಡವನ್ನು ಕಡ್ಡಾಯವಾಗಿ 
ಹೇರುವುದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ತಮ್ಮ ಹೇಳಿಕೆಯಿಂದ 
ಕನ್ನಡ ಚಳವಳಿಗಾರರು ತಮ್ಮ ಪ್ರತಿಕೃತಿಯನ್ನು ಸುಡುತ್ತಾರೆಂದೂ ಹೇಳಿದ ಅವರು 
ಅದರಿಂದ ತಾವು ಮತ್ತಷ್ಟೂ ಪ್ರಸಿದ್ದಿಗೆ ಬರುವುದಾಗಿ ನುಡಿದರು ( ಕನ್ನಡ ಪ್ರಭಾ 
೨೭ -೮- ೧೯೮೩ ) ಮಾನ್ಯ ಸಚಿವರು ಅಲ್ಪಸಂಖ್ಯಾತರು ಯಾರು ? ಭಾಷಾ ಅಲ್ಪ 
ಸಂಖ್ಯಾತರು ಯಾರು ? ಎಂಬುದನ್ನೇ ತಿಳಿದುಕೊಂಡಿಲ್ಲ ಮುಸಲ್ಮಾನರು ಅಲ್ಪ 
ಸಂಖ್ಯಾತರು . ಅಂದರೆ ಇದೇ ರಾಜ್ಯದಲ್ಲಿ ತಲೆತಲಾಂತರದಿಂದ ಹುಟ್ಟಿ ಬೆಳೆದು ಬಂದ 
ವರು. ಆಯಾ ಪ್ರಾಂತೀಯ ಬಹು ಭಾಷಾ ಸಂಖ್ಯಾತರ ಸಹೋದರು . ಕನ್ನಡಿ 
ಗರ ಮೇಲೆ ಕನ್ನ ಡ ನ ನ್ನು ಹೇಗೆ ಕಡ್ಡಾಯವಾಗಿ ವಿಧಿಸುವುದಿಲ್ಲವೋ ಹಾಗೆಯೇ 
ಮುಸಲ್ಮಾನರ ಮೇಲೂ ಕನ್ನಡವನ್ನು ಕಡ್ಡಾಯವಾಗಿ ಹೇರುವ ಪ್ರಶ್ನೆ ಉದ್ಭವಿಸು 
ವುದಿಲ್ಲ ಪ್ರಾದೇಶಿಕ ಭಾಷೆಯನ್ನೇ ಅವರು ಮಾತೃಭಾಷೆ ಎಂದು ಗೌರವಿಸಬೇಕು. 

ವಾಸ್ತವ ಸ್ಥಿತಿ ಹೀಗಿದ್ದರೂ ರಾಜ್ಯ ಪುನರ್ ವಿಂಗಡಣೆಯ ಪರಿಣಾಮವಾಗಿ 
ಬೇರೆ ಬೇರೆ ರಾಜ್ಯಗಳಿಂದ ವರ್ಗಾಯಿಸಲ್ಪಟ್ಟ ನೆರೆಯ ರಾಜ್ಯಗಳ ಜನಾಂಗಕ್ಕೆ 
( ಭಾಷಾ ಅಲ್ಪಸಂಖ್ಯಾತ' ರೆಂದು ಗುರುತಿಸಿ, ಅವರು ತಾವು ಸಮಾವೇಶಗೊಂಡ 
ರಾಜ್ಯದ ಪ್ರಾದೇಶಿಕ ಜನಾಂಗ, ಪರಿಸರ ಹಾಗೂ ಭಾಷೆಗೆ ಹೊಂದಿಕೊಳ್ಳುವವರೆಗೆ 
ಮೊದಲಿನ ರಾಜ್ಯದಲ್ಲಿ ಅವರಿದ್ದಂತೆ ಅವರವರ ಮಾತೃ ಭಾಷೆಯಲ್ಲಿಯೇ ಪ್ರಾಥಮಿಕ 
ಹಂತದವರೆಗೆ ಶಿಕ್ಷಣ ನೀಡಬೇಕೆಂದು ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 
ಕೇರಳ, ತಮಿಳುನಾಡು , ಆಂಧ್ರ , ಮಹಾರಾಷ್ಟ್ರ ಗಳಿಂದ ಕರ್ನಾಟಕಕ್ಕೆ ಕೆಲವು 
ಭೂಭಾಗವು ವರ್ಗಾಯಿಸಲ್ಪಟ್ಟಿದ್ದರೆ, ಅಥವಾ ಕರ್ನಾಟಕ ರಾಜ್ಯದ ಭೂಭಾಗವು 
ಮೇಲೆ ಕಾಣಿಸಿದ ನೆರೆಯ ರಾಜ್ಯಗಳಿಗೆ ವರ್ಗಾಯಿಸಲ್ಪಟ್ಟಿದ್ದರೆ, ಅಂಥ ನೆಲದಲ್ಲಿ 
ಅಂದರೆ ಗಡಿಗಳಲ್ಲಿ ವಾಸವಾಗಿರುವವರು ಭಾಷಾ ಅಲ್ಪ ಸಂಖ್ಯಾತರು. ಆದರೆ ಮುಸ 
ಲ್ಯಾನರು ಯಾವ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ರಾಜ್ಯ ಪುನವಿ ೯ ೧ ಗ ಡ ಣಾ 
ಪರಿಣಾಮವಾಗಿ ವರ್ಗಾಯಿಸಲ್ಪಟ್ಟವರು ? ಮುಸಲ್ಮಾನರು ಅಲ್ಪ ಸಂಖ್ಯಾತರೇ ವಿನಃ 
ಭಾಷಾ ಅಲ್ಪ ಸಂಖ್ಯಾತರಲ್ಲ. ಅವರು ಅಚ್ಚ ಕನ್ನಡಿಗರು , ಕನ್ನಡಿಗರಷ್ಟೇ ಅವ 
ಸೆಪ್ಟೆಂಬರ್ , 1983 


O 


39 


ರಿಗೂ ಸರ್ವವಿಧವಾದ ಹಕ್ಕುಗಳಿವೆ . 


ಈ ದೃಷ್ಟಿಯಿಂದ ಕನ್ನಡವನ್ನು ಮುಸಲ್ಮಾನರ ಮೇಲೆಒತ್ತಾಯವಾಗಿ ಹೇರುವ 
ಪ್ರಶ್ನೆಯೇ ಇಲ್ಲ. ಕನ್ನಡವನ್ನು ಕಲಿಯುವುದು, ಕನ್ನಡವನ್ನು ಗೌರವಿಸುವುದರ 
ಅವರ ಆಜನ್ಮ ಹಕ್ಕು , ಮಾನ್ಯ ಸಚಿವ ಅಜೀಜ್ ಸೇಠರು ಇದನ್ನು ಚೆನ್ನಾಗಿ 
ಮನವರಿಕೆ ಮಾಡಿಕೊಳ್ಳಬೇಕಲ್ಲದೆ ತಾನುಣ್ಣುವ ತಟ್ಟೆಯಲ್ಲೇ ಹೊಲಸು ತುಂಬಬಾವ 
ರದು . ಹಾಗೂ ಜನರನ್ನು ಭಾವೋದ್ರೇಕಗೊಳಿಸುವ ಜಾತಿ ಆಧಾರಿತ ಹೇಳಿಕೆ 
ಗಳನ್ನು ನೀಡಿ, ಸಾಮಾಜಿಕ ನೆಮ್ಮದಿಗೆ ಭಂಗವನ್ನುಂಟು ಮಾಡಬಾರದು , ನನ್ನ 
ಹೇಳಿಕೆಯಿಂದ ಕನ್ನಡ ಚಳುವಳಿಗಾರರು ನನ್ನ ಪ್ರತಿಕೃತಿಯನ್ನು ಸುಡುತ್ತಾರೆ ಅದ 
ರಿಂದ ನಾನು ಮತ್ತಷ್ಟು ಪ್ರಸಿದ್ದಿಗೆ ಬರುತ್ತೇನೆ ಎಂದು ಹೇಳಿದ್ದಾರೆ. ಪ್ರಸಿದ್ದಿಯಾ 
ಗಬೇಕೆಂದಿದ್ದರೆ ಶ್ರೀ ಅಜೀಜ್ ಸೇಠರು ಒಂದು ದಿನ ಬತ್ತಲೆಯಾಗಿಯೇ ವಿಧಾನ 
ಸೌಧವನ್ನು ಪ್ರವೇಶಿಸಲಿ' ಪತ್ರಿಕೆಗಳೆ ಅವರ ಭಾವಚಿತ್ರ ಸಹಿತ ಸಾಕಷ್ಟು ಪ್ರಚಾರ 
ವನ್ನು ನೀಡುತ್ತವೆ. 

“ ನಾನು ಎಂದೂ ಕುರ್ಚಿಯ ಬೆನ್ನು ಹತ್ತಿಲ್ಲ ಕುರ್ಚಿಯೇ ನನ್ನ ಬೆನ್ನು ಹತ್ತಿದೆ 
ಎಂದಿದ್ದಾರೆ, ಆಬಗ್ಗೆ ನಾನು ಏನನ್ನೂ ಹೇಳಬಯಸುವುದಿಲ್ಲ . ಅವರ ರಾಜಕೀಯ 
ಜೀವನದ ಚರಿತ್ರೆಯೇ ಅದಕ್ಕೆ ಸಾಕ್ಷಿ ಇನ್ನು ಮೇಲಾದರೂ ಕನ್ನಡವನ್ನು ವಿರೋಣ 
ಧಿಸುವ ಹಾಗೂ ಕನ್ನಡಿಗರನ್ನು ಕೆರಳಿಸುವ, ಹಾಗೂ ಜಾತೀಯತೆಯ ವಿಷಬೀಜ 
ವನ್ನು ಬಿತ್ತುವ ಹೇಳಿಕೆಗಳನ್ನು ನಿ ಡ ದಿ ರಲಿ, ತಮಗೂ ತಾವು ಸದ್ಯಕ್ಕೆ ಇರುವ 
ಪಕ್ಷಕ್ಕೂ ಕೆಟ್ಟ ಹೆಸರು ಬರದಂತೆ ನಡೆದುಕೊಳ್ಳಲಿ ಎಂದು ವಿನಯ ಪೂರ್ವಕವಾಗಿ 
ಪ್ರಾರ್ಥಿಸಿಕೊಳ್ಳುತ್ತೇನೆ. 

ಇನ್ನು , ಭಾಷಾ ಅಲ್ಪ ಸಂಖ್ಯಾತರು ಯಾರು ? ಅವರಿಗೆ ಸಂವಿಧಾನಾತ್ಮಕವಾಗಿ 
ಯಾವ ಯಾವ ಸೌಲಭ್ಯಗಳನ್ನು ಒದಗಿಸಬೇಕು. ಕರ್ನಾಟಕವನ್ನೊಳಗೊಂಡಂತೆ 
ಭಾರತದಲ್ಲಿ ಯಾವ ಯಾವ ರಾಜ್ಯಗಳು ಎಷ್ಟೆಷ್ಟು ಸವಲತ್ತು ಹಾಗೂ ಸಹಾನು 
ಭೂತಿಯನ್ನೂ ವ್ಯಕ್ತಗೊಳಿಸಿವೆ ! ಭಾಷಾ ಅಲ್ಪ ಸಂಖ್ಯಾತರ ಹಿತರಕ್ಷಣೆ ಯಾವ 
ಯಾವ ರಾಜ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ! ಈ ದೆಸೆಯಲ್ಲಿ ಕರ್ನಾಟಕದ ಮೇಲೆ 
ಏನು ? ಇತ್ಯಾದಿ ವಿಷಯಗಳನ್ನು ಭಾರತದಲ್ಲಿ ಭಾಷಾ ಅಲ್ಪ ಸಂಖ್ಯಾತರ ಹಿತ 
ರಕ್ಷಣೆ” ಎಂಬ ಈ ಪುಸ್ತಕದಲ್ಲಿ ಸಂಕ್ಷಿಪ್ತ ವಿವರಣೆಯನ್ನು ಇತ್ತಿದ್ದೇನೆ. 
* ಇದಲ್ಲದೆ ಗೋಕಾಕ್ ವರದಿಯ ತಿರುಳೇನು ? ತತ್ ಸಂಬಂಧವಾದ ಸರಕಾ 
ರದ ಆಜ್ಞೆ ಮತ್ತು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಎಲ್ಲ ಹಂತಗಳಲ್ಲಿ ಹೇಗೆ ಜಾರಿ 

42 ನೇ ಪುಟ ನೋಡಿ 


40 . 


ಸಿದ್ದಗಂಗಾ 


9 ನೇ ಪುಟದಿಂದ ಚಿಂತನ 
ಇದಲ್ಲದೆ ಹಸಿದವನಿಗೆ ಅನ್ನ ನೀಡುವುದು ಅತ್ಯಂತ ಮಾನವೀಯ ಕಾರ್ಯ ; ಅದು 
ಧರ್ಮ : 

ಹಸನಾಗಿ ಬದುಕುವಡೆ ಕುಶಲನೆಂದೆನಿಸುವಡೆ 
ಪಶುಪತಿಯ ಸದನ ಪಡೆಯುವಡೆ ಹಸಿದವನಿಗೆ 

ಆಶನವನು ಇಕ್ಕು , 
ಎಂದೂ , ( ಅನ್ನವನು ಇಕ್ಕುವ ಅನ್ಯಜಾತನೆ ಕುಲಜ ' ಎಂದೂ ಸರ್ವಜ್ಞನು ಸಾರಿ 
ದನು. ಅನ್ನವನು ಇಕ್ಕುವುದು ನನ್ನಿಯನು ನುಡಿಯುವುದು ಸೌಹಾರ್ದದ ನೆಲೆ 
ಗಟ್ಟನ್ನು ಪಡೆದು, ನಿಂತಲ್ಲೇ ಸ್ವರ್ಗ ಸೃಷ್ಟಿಸಲು ಸಾಧಕನೆಂಬುದನ್ನು ನಮ್ಮ ಕವಿಗಳು, 
ದೃಷ್ಟಾರರು ಎಷ್ಟು ತಿಳಿಯಾಗಿ ಹೇಳಿದರು ? ನಾವು ಕೇಳಬೇಕಲ್ಲ ? 

ಹಂಚಿ ಉಣ್ಣುವುದು ಎಂದರೆ ಬರೀ ತಿಂಡಿ - ತೀರ್ಥವೆಂದು ಮಾತ್ರ ಅರ್ಥವಲ್ಲ . 
ತಾನು ಅನುಭವಿಸಿದ ಸುಖಸಂತೋಷ, ಸಿರಿಸಂಪದ ಇವು ಸ್ವಲ್ಪ ಭಾಗವಾದರೂ 
ಉಳಿದವರಿಗೆ ಸಲ್ಲಲೆಂಬ ಸದಾವನೆ ದೊಡ್ಡದು. ( ಕಲಿತ ಬಿಜ್ಜೆಯ ಬಲ್ಲರಿಗೆ ಕೇಳಿಸುವ 
ರಿಂದೈಸೆ ಫಲ' ಎನ್ನುತ್ತಾಳೆ ಸಂಚಿಯ ಹೊನ್ನಮ್ಮ , ಕಾವ್ಯ ಓದಿ , ಶಾಸ್ತ್ರಾಭ್ಯಾಸ 
ಮಾಡಿದವ ತನ್ನ ಎದೆಯಲ್ಲಿ ಹಚ್ಚಿಕೊಂಡ ಜ್ಞಾನಾನುಭವದ ಜ್ಯೋತಿಯಿಂದ ತನ್ನ 
ಮನವ ಬೆಳಗಿಸಿಕೊಂಡಂತೆ, ತನ್ನ ಕೆಲವು ಸಹಜೀವಿಗಳ ಎದೆಯ ಪ್ರಣತಿಯನ್ನಾ 
- ದರೂ ಹಚ್ಚಿಟ್ಟರೆ ತನ್ನ ಕಲಿಕೆ ಸಾರ್ಥಕ. ಹಾಗೆಯೇ ಧನಿಕರು , ಉಳ್ಳವರು , ದರಿದ್ರ 
ರಿಗೆ , ಇಲ್ಲದವರಿಗೆ ಉದಾರವಾಗಿ ನೀಡಿ, ತನ್ನಂತೆ ಪರರ ಬಗೆವುದು ದೈವೀಗುಣ. 
ಸಮಾಜದಲ್ಲಿ ಇಂಥ ಗುಣ ಬೆಳೆದಂತೆಲ್ಲಾ ಸುಖಶಾಂತಿ ನೆಮ್ಮದಿಗಳು ನೆಲೆಪಡೆಯು 
ಇವೆ. ಕೊಲೆ, ಸುಲಿಗೆ, ವಂಚನೆಗಳು ದೂರಾಗುತ್ತವೆ. 
- ಹೀಗೆ ಅನಧಿಕೃತ, ಆದರೆ ವ್ಯವಸ್ಥಿತ ಹಂಚಿಕೆ , ಕೊಡು-ಕೊಳಿಕೆ ಸಮಾಜದಲ್ಲಿ 
ನಡದೇ ಇರುತ್ತದೆ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರವಿದೆ. ಉಳ್ಳವನು ತಾನು ನೀಡು 
ನಾಗ ತಾನು ದೊಡ್ಡವನೆಂಬ, ದಾನಶೂರನೆಂಬ ಭಾವ ಅವನಲ್ಲಿ ಮೂಡಬಾರದು ; 
ಸ್ವೀಕರಿಸುವವನಿಗೆ ತಾನು ಕೀಳೆಂಬ ನೀಚಭಾವವೂ ಸುಳಿಯಬಾರದು ; ಕೃತಜ್ಞತಾ 
ಭಾವವಿದ್ದರೆ ಸಾಕು, ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ' ಎಂಬ - 
ತಮ್ಮ ಸಾರ್ಥಕವಾಗುವುದು ಇಂಥ ಆರೋಗ್ಯಕರವಾದ ಸಂವೇದನೆಯಿಂದ. 

ಕೆರೆಕಟ್ಟೆಗಳನ್ನು ಕಟ್ಟಿಸಿದಾಗ ಅದಕ್ಕೆ ಕೋಡಿ, ತೂಬುಗಳನ್ನಿಟ್ಟಿರುತ್ತಾರೆ. 
ಹೆಚ್ಚು ನೀರು ಹರಿದರೆ ಅದು ಕೆರೆಯ ಏರಿಯನ್ನು ಹಾಳುಮಾಡದೆಕೋಡಿಯ 
ಮೂಲಕ ಹೋಗುತ್ತದೆ. ಮತ್ತು ಸಂಗ್ರಹಗೊಂಡ ನೀರನ್ನು ತೂಬಿನ ಮೂಲಕ 
ಬಳಸಿಕೊಳ್ಳುತ್ತದೆ. ಅದರಂತೆ ಸಂಗ್ರಹಗೊಂಡ ಹಣ, ಜ್ಞಾನ, ಅನುಭವ ಅಗತ್ಯ 
ವಿರುವವರ ಕಡೆಗೆ ಉಕ್ಕಿ ಹರಿಯಬೇಕು. ಇಲ್ಲವೇ ವ್ಯವಸ್ಥಿತ ಏರ್ಪಾಡಿನಿಂದ ಹೊರ 
ಸೆಪ್ಟೆಂಬರ್ , 1983 


ಸೂಸಿ ಉಳಿದವರ ತಣಿಸಬೇಕು. ಹಣವುಳ್ಳವರಲ್ಲಿ ದಾನಧರ್ಮ ಪರೋಪಕಾರಗುಣ 
ಗಳು ಇದ್ದು ಎಂದರೆ ಬಂಗಾರಕ್ಕೆ ಸುವಾಸನೆಯೂ ಸೇರಿದಂತೆಯೆ ಅದರಿಂದಲೇ 
ಸೋಮೇಶ್ವರಶತಕದಲ್ಲಿ - ಧನಮುಳ್ಳಂ ತ್ಯಾಗಿಯಾಗಲ್ ....ದೊರೆವೋಲ್ ಚಿನ್ನಕೆ 
ಸೌರಭಂ ' ಎಂಬ ಮಾತು ಬಂದಿದೆ. ಆದ್ದರಿಂದ ಒಳ್ಳುಣಿಸು , ಒಳ್ವಾತು, ಸದ್ವಿಚಾರ 
ಗಳನ್ನೂ ನಾವು ನಾಲ್ಕು ಜನಕ್ಕೆ ಹಂಚಿ ಉಣ್ಣ ಕಲಿಯಬೇಕು. ಆಗ ಎಲ್ಲೆಲ್ಲ 
ಸುಜ್ಞಾನ ಪ್ರಕಾಶ , ಶಾಂತಿ ಸಮಾಧಾನ ಹಂಚುವುದೆಂದರೆ ನಮ್ಮದನ್ನು ಕಳೆದು 
ಕೊಳ್ಳುವುದಲ್ಲ, ಹಂಚುವುದರ ಮೂಲಕ ಅದನ್ನು ಹೆಚ್ಚಿಸಿಕೊಳ್ಳುವ ಸೌಭಾಗ್ಯ 
ಯಾರಿಗೆ ಬೇಡ ? 

( ಆಕಾಶವಾಣಿಕೃಪೆ ) 


ಕನ್ನಡ ಕಡ್ಡಾಯ ಒತ್ತಾಯದ ಪ್ರಶ್ನೆಯೇ ? 

( 40 ನೇ ಪುಟದಿಂಡ) 
ಗೊಳಿಸಬೇಕು ? ಇಂಗ್ಲೀಷಿನವರಿಂದ ಕನ್ನಡವು ಹೇಗೆ ಆಡಳಿತ ಭಾಷೆಯಾಗಿ ಬಳಕೆ 
ಯಾಗಿತ್ತು ? 
- ಇತ್ಯಾದಿ ಮಹತ್ವದ ವಿಷಯಗಳನ್ನು ಕನ್ನಡಿಗರ ಎದುರಿಗಿಟ್ಟಿದ್ದೇನೆ. ೧೯೮೨ 
ನೇ ನವೆಂಬರ್ ೯ ರಂದು ಭಾರತದ ಪ್ರಧಾನಿ , ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪ 
ತಿಗಳಿಗೆ ಈ ಬಗ್ಗೆ ಇಂಗ್ಲೀಷ್ ಮನವಿಯನ್ನು ಅವಗಾಹನೆಗೆ ಕಳಿಸಿದ್ದೇನೆ. ರಾಜ್ಯ 
ರಾಷ್ಟ್ರ ಸರ್ವಾಂಗೀಣ ಔನ್ನತ್ಯಕ್ಕಾಗಿ ಜನತೆಯ ಪ್ರತಿನಿಧಿಗಳಾಗಿ ಚುನಾಯಿತರಾದ 
ಶಾಸಕರು ಈ ವಿಷಯವನ್ನು ಪಕ್ಷರಹಿತ ಪ್ರಶ್ನೆಯನ್ನಾಗಿ ಪರಿಗಣಿಸಿ ತಮ್ಮ ಸಲಹೆ 
ಸೂಚನೆಗಳನ್ನು ನೀಡಬೇಕಾಗಿ ಪ್ರಾರ್ಥನೆ, 


ಆರು ಅಹಿತರು ನಿನಗೆ ? 

- - ಸಿದ್ದಯ್ಯ ಪುರಾಣಿಕ್ . 
ಯಾರು ಅಹಿತರು ನಿನಗೆ ಈ ಮೂವರೊಳಗೆ ? 

ನೀನಿತ್ತ ಕಸ ನುಂಗಿ ರಸವನೀಯುವ ಮಣೇ ? 
ಬೆಂಕಿಯೊಳು ಸುಟ್ಟು ಅಲಂಕಾರವಾಗುವ ಹೊನ್ನೊ ? 

ಬಾಳ ಹಣತೆಯೊಳೆಣ್ಣೆಯಾಗಿ ಉರಿಯುವ ಹೆಣೋ ? 
ಯಾರು ಅಹಿತರು ನಿನಗೆ ಈ ಮೂವರೊಳಗೆ ? 

ಪ್ರಾಣ ದೇವನ ಸಾಕಿ ಸಲಹುತಿಹ ತನುವೊ ? 
ಮೂಲೋಕದೊಡಯನನೆ ಮಡಗಿಕೊಳ್ಳುವ ಮನವೋ ? , 

ತನ್ನ ನಿತ್ಯನ್ಯರಿಗೆ ಹಿತವೀವ ಧನವೋ ? 
ಯಾರು ಅಹಿತರು ನಿನಗೆ ಈ ಮೂವರೊಳಗೆ ? 

ಆಯ್ದ ಕವನಗಳ 

ಸಿದ್ದಗಂಗಾ 


ಗ್ರಾಮಾಂತರ ಬಸವ ಜಯಂತಿ 


- ಹೆಚ್ . ವಿ. ವೀರಭದ್ರಯ್ಯ 


( ತಾಃ 18 - 4 - 83 ರಂದು ಕಿರು ಕೊಡಲಿಮಠ, ಕೊಡ್ಲಿಪೇಟೆ, ಈ ತರ 
ಕೊಡಗು ಜಿಲ್ಲೆಯಲ್ಲಿ ನಡೆದ ಗ್ರಾಮಾಂತರ ಬಸವ ಜಯಂತಿ ಮತ್ತು ನೂತನ 
ಚರ ಪಟ್ಟಾಧಿಕಾರ ಸಮಾರಂಭಗಳಲ್ಲಿ ಮಾಡಿದ ಆಶೀರ್ವಚನ ಸಿದ್ದಗಂಗಾ 
ಶ್ರೀ ಶ್ರೀಗಳವರಿಂದ.) 


ಆರು ಕೊಡಲಿಮಠ ಪ್ರಾಚೀನವಾದುದು. 1976 ರಲ್ಲಿ ಶ್ರೀಮಠದ ಹಿಂದಿದ್ದ 
ಶ್ರೀ ಗುರುಸಿದ್ದ ಸ್ವಾಮಿಗಳು ಲಿಂಗೈಕ್ಯರಾದರು. ಅವರ ಉತ್ತರಾಧಿಕಾರಿಗಳಾಗಿ 
ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮಿಗಳು ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ 
ಮಠದ ಅಭಿವೃದ್ಧಿ , ನೂತನ ಶ್ರೀ ಶ್ರೀಗಳು ಮತ್ತು ಈ ಪ್ರಾಂತ್ಯದ ಭಕ್ತರ ಮೇಲಿದೆ 
ಶ್ರೀಮಠದ ಭಕ್ತರ ಸಹಕಾರ ತುಂಬಾ ಅಗತ್ಯವಾದುದು. ವೀರಶೈವ ಧರ್ಮಗುರುಗಳು 
ಅನಾದಿಕಾಲದಿಂದಲೂ ನಾಡಿನುದ್ದಕ್ಕೂ ಅನೇಕ ಮಠ ಮಾನ್ಯಗಳನ್ನು ಮಾಡಿ ಸಮ 
ಕಾಲಿನ ಜನತೆಯನ್ನು ಸರ್ವಾಂಗೀಣ ಉನ್ನತಿಗೆ ಮಾರ್ಗದರ್ಶಕವಾಗಿದ್ದಾರೆ. ಜನತೆ 
ಯಲ್ಲಿ ಧಾರ್ಮಿಕ ಭಾವನೆಯು ನೆಲೆಗೊಳ್ಳಲು ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. 
ಅದರ ಕುರುಹಾಗಿ ಈ ಮಠಗಳೂ ಇಂದಿಗೂ ಆವಿಧ ಸೇವೆಯನ್ನು ಮಾಡುತ್ತಾ 
ಬಂದಿರುವುದು ಸಾಕ್ಷಿಯಾಗಿವೆ. ಈ ಭಾಗದ ಜನತೆಯು ಆ ವಿಧವಾದ ಧಾರ್ಮಿಕ 
ಸಂಪತ್ತನ್ನು ಅನುದಿನವೂ ಪಡೆಯಲೆಂದು ಹಾರೈಸುತ್ತೇವೆ. 


- ವೀರಶೈವ ಧರ್ಮ ವಿಶ್ವಧರ್ಮದ, ಇಷ್ಟಲಿಂಗೋಪಾಸನೆ , ಅಷ್ಟಾವರಣ , 
ಷಟ್ಟಲ, ಪಂಚಾಚಾರಗಳು ಈ ಧರ್ಮವನ್ನು ಆ ಮೇಲ್ಮಟ್ಟಕ್ಕೆ ಹೋಯಿವೆ. ಇವು 
ಗಳು ಜಗತ್ತಿನ ತಾರಕ ಮಂತ್ರವಾಗಿವೆ. ಅಂತೆಯೇ ಜಗತ್ತಿನ ತಾರಕವಾದ ಧರ್ಮ 
ವೀರಶೈವ ಧರ್ಮ. ಆ ತಾರಕವಾದ ಅನುಕೂಲ ಸರ್ವರಿಗೂ ದೊರಕಬೇಕು. 
ಇತರರೂ ಪರಿಚಯ ಮಾಡಿಕೊಂಡು ತಮ್ಮ ಬಾಳನ್ನು ಹಸನ ಮಾಡಿಕೊಳ್ಳಬೇಕೆಂದು 
ತವಕಪಟ್ಟು ಜಗತ್ತಿನ ಉದ್ದಾರಕ್ಕೆ ತನ್ನನ್ನೇ ಮೀಸಲಾಗಿಟ್ಟುಕೊಂಡ ಪುಣ್ಯಾತ್ಮ ಶ್ರೀ 
ಬಸವಣ್ಣನವರು. ಬಸವಣ್ಣನವರು ಸಮಗ್ರ ಕ್ರಾಂತಿಯ ಮೂಲಪುರುಷ. ಕರ್ನಾಟಕ 
ದಲ್ಲಿ ಜನ್ಮವೆತ್ತಿ ಜಗತ್ತಿಗೆ ಬೇಕಾದರು. ಜಗತ್ತಿನಲ್ಲಿ ಕರ್ನಾಟಕದ ಕೀರ್ತಿಯನ್ನು 
ಬೆಳಗಿದರು. 


ಸೆಪ್ಟೆಂಬರ್ 1983 


43 


ಅನೇಕ ಮಂದಿ ಪವಾಡವನ್ನು ಮಾಡಿದ ಪವಾಡಪುರುಷರು ನಮ್ಮಲ್ಲಿ ಹಿಂದಿ 
ನಿಂದಲೂ ಕಾಣಸಿಗುತ್ತಾರೆ. ಕೇವಲ ಪವಾಡಗಳಿಂದ ಯಾರೂ ದೊಡ್ಡವರೆನಿಸಿ 
ಕೊಳ್ಳುವುದಿಲ್ಲ . ಬಸವಣ್ಣನವರೂ ಕೆಲವು ಪವಾಡಗಳನ್ನು ಮಾಡಿದರು . ಆದರೆ 
ಅವರು ಅದಕ್ಕೆ ಅಂಟಿಕೊಳ್ಳಲಿಲ್ಲ, ಮತ್ತು ಅದಕ್ಕೆ ಮನ ಸೋಲಲಿಲ್ಲ . ಬಸವಣ್ಣ 
ನವರು ಒಬ್ಬ ಪರುಷವ್ಯಕ್ತಿ , ಅವರ ನಡೆ ಪರುಷ , ನುಡಿ ಪರುಷ , ಮನ ಪರುಷ 
ಭಾವ ಪರುಷ , ಹಸ್ತ ಪರುಷಗಳಾದ ಪಂಚ ಪರುಷಗಳ ಶ್ರೇಷ್ಠ ವ್ಯಕ್ತಿ ಬಸವಣ್ಣ 
ನವರು. ಇಲ್ಲಿ ರಾಮಕೃಷ್ಣ ಪರಮಹಂಸರ ಒಂದು ಕಥೆ ನೆನಪಿಗೆ ಬರುತ್ತದೆ. ಒಮ್ಮೆ 
ಪರಮಹಂಸರ ಹತ್ತಿರ ಒಬ್ಬ ವ್ಯಕ್ತಿ ಬಂದ. ಆತ ನಾನು ನಾಲ್ಕಾರು ವರುಷಗಳು 
ದೇಶಾಂತರ ಹೋಗಿ ಒಂದು ಸಿದ್ದಿಯನ್ನು ಗಳಿಸಿಕೊಂಡು ಬಂದಿದ್ದೇನೆ. ಆ ಸಿದ್ದಿ 
ಯೆಂದರೆ ಹರಿಯುವ ನದಿಯನ್ನು ನಡೆದುಕೊಂಡು ದಾಟುವುದು ಎಂದ. ಆಗ 
ಪರಮಹಂಸರು ಒಬ್ಬ ನಾವಿಕನನ್ನು ಕರೆದು ಈತನನ್ನು ಈ ದಡದಿಂದ ಆ ಕಡೆ ದಡಕ್ಕೆ 
ಕರೆದುಕೊಂಡು ಹೋಗು ಎಂದು ಹೇಳಿ ಎಂಟು ಆಣೆಯನ್ನು ಕೊಟ್ಟರು. ಆತೆ 
ಸುಲಭವಾಗಿ ಕರೆದುಕೊಂಡು ಹೋಗಿ ಆ ದಡ ಸೇರಿಸಿದ. ಅನಂತರ ಬಂದ ವ್ಯಕ್ತಿ 
ಯನ್ನು ಕುರಿತು ಪರಮಹಂಸರು ನಿನ್ನ ಸಿದ್ದಿಯ ಕಿಮ್ಮತ್ತು ಕೇವಲ ಎಂಟು ಆಣೆ. 
ಈ ಎಂಟು ಆಣೆಯ ಕಿಮ್ಮತಿಗೆ ಇಷ್ಟು ವರ್ಷಗಳು ವ್ಯಯಮಾಡಿದೆ . ಶ್ರಮವೆಷ್ಟು , 
ಇದರಿಂದ ಲಾಭ ಕಡಿಮೆ . ಮನುಷ್ಯ ಸಾಧಿಸಬೇಕಾದ್ದು ಕೇವಲ ಎಂಟಾಣೆ ಕಿಮ್ಮತಿ 
ನಷ್ಟಲ್ಲ, ಬೆಲೆ ಕಟ್ಟಲಾಗದಷ್ಟು ಶ್ರೇಷ್ಠ ಮಾನವತ್ವವನ್ನು ಸಂಪಾದಿಸಬೇಕಾಗುತ್ತದೆ. 
ಎಂದು ಆತನಿಗೆ ಪರಮಹಂಸರು ಹೇಳಿದರಂತೆ. 

ಆದ್ದರಿಂದ ಪವಾಡದಿಂದ ಸಾಧಿಸಬಹುದಾದರೂ ಅಷ್ಟೇ ಪ್ರಮಾಣದ್ದು . ಬಸ 
ವಣ್ಣನವರು ಪವಾಡ ಮಾಡಿದ್ದು ಜನತೆಯಲ್ಲಿ ಆಸ್ತಿಕ್ಯ ಭಾವನೆಯನ್ನು ಮೂಡಿಸಲು 
ಜೀವನದಲ್ಲಿ ಧಾರ್ಮಿಕ ಭಾವನೆಯನ್ನು ಅಳವಡಿಸಿಕೊಳ್ಳಲು ಅ ಷ್ಟೆ ಹೊರತು. 
ಪವಾಡವೇ ಅಂತಿಮವಲ್ಲ. ಆ ಕಾರಣ ಬಸವಣ್ಣನವರ ತತ್ವದರ್ಶನದ ಉದ್ದೇಶ 
ಜಯಂತಿಯ ಆಚರಣೆ ಭೀಕರ ಬಡತನದ ನಿವಾರಣೆ ಈ ತಾನುಷ್ಠಾನದಿಂದ ಸಾಧ್ಯ 
ವಾಗುತ್ತದೆ, ವ್ಯಕ್ತಿಯ ಬಾಳು ಸಮೃದ್ಧವಾಗುತ್ತದೆ. 

ಬಸವಣ್ಣನವರನ್ನು ಕುರಿತು ಮಹಾತ್ಮ ಗಾಂಧಿಯವರು 1924 ರ ಬೆಳಗಾಂ 
ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ರೀತಿ ಹೇಳಿದರು . | “ ನಾನು ಕರ್ನಾಟಕದ ಜನತೆಗೆ 
ಹೊಸ ಸಂದೇಶವನ್ನು ನೀಡುವುದೇನಿಲ್ಲ, ಮಹಾತ್ಮ ಬಸವಣ್ಣನವರು ನೀಡಿರುವ 
ಸಂದೇಶಗಳನ್ನು ಅನುಸರಿಸಿದರೆ ಭರತಖಂಡ ಉದ್ದಾರವಾಗುತ್ತದೆ. ದೇವರು ಕೊಟ್ಟ 
ರುವ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳುವುದೇ ಜೀವಿತದ ಉದ್ದೇಶ ” ಎಂಬುದಾಗಿ , 

ಪ್ರತಿಯೊಬ್ಬ ವ್ಯಕ್ತಿಯೂ ಇಂದು ತಾನು ಮಾಡುವ ಕಾರ್ಯದಲ್ಲಿ ಶ್ರದ್ಧೆ, ನಿಷ್ಠೆ 
ಗಳನ್ನು ಬೆಳೆಸಿಕೊಳ್ಳಬೇಕು ಅಂತಹ ಜನಾಂಗದ ಸೃಷ್ಟಿಯಾಗಬೇಕು. ಆಲಸ್ಯ , 

ಸಿದ್ದಗಂಗಾ 


44 


ರುನೋಭಾವ ತೊಡೆದುಹೋಗದ ಹೊರತು ಬದುಕು ಹಸನಾಗುವುದಿಲ್ಲ. ದೇಶದಲ್ಲಿ 
ನನ್ನದ ಕೂಗು ನಿಲ್ಲದವರೆವಿಗೂ ಸ್ವಾತಂತ್ರಕ್ಕೆ ಅರ್ಥ ಬರದು. ಮೊದಲು ಅನ್ನ 
ಆನಂತರ ಬೌದ್ಧಿಕತೆ. ತದನಂತರದಲ್ಲಿ ತತ್ತ್ವಜ್ಞಾನ, ಹಸಿದ ಹೊಟ್ಟೆಗೆ ತತ್ತ್ವಜ್ಞಾನ 
ಹುಂಬುವುದಿಲ್ಲ. ಈ ಕ್ರಮದಲ್ಲಿ ಸಾಗಿದಾಗ ವ್ಯಕ್ತಿಯ ಜೀವನ ಪರಿಪೂರ್ಣತೆಯ 
ಕಡೆಗೆ ಸಾಗುತ್ತದೆ, ದೇವದೇವನ ಸಾಕ್ಷಾತ್ಕಾರ ಲಭಿಸುತ್ತದೆ. ಆ ವಿಧವಾದ ಮಂಗಳ 
ಮುಹೂರ್ತವನ್ನು ಭಗವಂತನು ಅನುಗ್ರಹಿಸಲೆಂದು ಹಾರೈಸುತ್ತೇವೆ. 

ಸಮಾರಂಭದಲ್ಲಿ ಸುಶ್ರಾವ್ಯವಾಗಿ ಪ್ರವಚನ ಮಾಡಿದ ಶ್ರೀ ಚನ್ನಪ್ಪ ಎರೇಸೀಮೆ 
ಯವರು “ ನಮ್ಮ ದೃಷ್ಟಿಯಂತೆ ಸೃಷ್ಟಿಯಿರುತ್ತದೆ'' ಅಂದರೆ ನಮ್ಮ ಭಾವನೆ ವರ್ತನೆ 
ಗಳೆಲ್ಲವು ಪರಿಶುದ್ಧವಾಗಿರಬೇಕು ತಾನು ಒಳ್ಳೆಯವನಾದರೆ ಜಗತ್ತು ಒಳ್ಳೆಯದಾಗು 
ತದೆ ಎಂಬ ಅಂಶವನ್ನು ಧರ್ಮರಾಯ ದುರ್ಯೋಧನರ ಮಹಾಭಾರತ ಪ್ರಸಂಗವನ್ನು 
ತಗೆದುಕೊಂಡು ಸ್ವಾರಸ್ಯಕರವಾಗಿ ತಿಳಿಯಪಡಿಸಿದರು. “ ಒಮ್ಮೆ ಒಂದು ತಿಂಗಳ 
ಅವಧಿಯನ್ನು ಕೊಟ್ಟು ಶ್ರೀಕೃಷ್ಣನು ಧರ್ಮರಾಯನನ್ನು ನಿನಗೆ ಕೆಟ್ಟವರು ಎಷ್ಟು 
ಜನರು ಸಿಕ್ಕುತ್ತಾರೆಂದು ಪಟ್ಟಿ ಮಾಡಿಕೊಂಡು ಬರುವಂತೆ ಹೇಳಿದನಂತೆ. ಧರ್ಮ 
ರಾಯ ತಿಂಗಳನಂತರ ಬಂದು ನನಗೆ ಯಾರೂ ಕೆಟ್ಟವರೇ ದೊರಕಲಿಲ್ಲ ಎಂದನಂತೆ. 
ಅದೇ ಅವಧಿ ಕೊಟ್ಟು ದುರ್ಯೋಧನನಿಗೆ ಒಳ್ಳೆಯವರೆಷ್ಟು ಮಂದಿ ಸಿಗುವರು ಪಟ್ಟಿ 
ಮಾಡಿಕೊಂಡು ಬಾ ಎಂದು ಹೇಳಿದಾಗ ನನಗೆ ಒಬ್ಬ ಉತ್ತಮರು ನನ್ನ ಕಣ್ಣಿಗೆ 
ಬೀಳಲಿಲ್ಲ ಎಂದನಂತೆ ” ಆದ್ದರಿಂದ ನಮ್ಮ ನಮ್ಮ ಮನೋಧರ್ಮ ಮುಖ್ಯ . ನಾವು 
ಇತರರನ್ನು ದೂಷಿಸುವುದು ತಪ್ಪಬೇಕು. ಈ ಅಭಿಪ್ರಾಯವನ್ನು ಪುಷ್ಟಿಕರಿಸುವ 
*ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, 
ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಎಂಬ ಅಣ್ಣವನರ ವಾಣಿಯನ್ನು ಸಭೆಯ 
ಮುಂದಿಟ್ಟರು. ಸಮಾರಂಭಕ್ಕೆ ಅನೇಕ ಮಠಗಳ ಹರಗುರು ಚರಮೂರ್ತಿಗಳೂ ಆಗ 

ಸಿದ್ದರು. ರಾತ್ರಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ನಾಟಕ ಮಂಡಲಿಯವರಿಂದ ಶ್ರೀ 
ಜಗಜ್ಯೋತಿಬಸವೇಶ್ವರ ನಾಟಕವು ಅಭಿನಯಿಸಲ್ಪಟ್ಟಿತು. 


ಸಲಹು ಸಿದ್ದಲಿಂಗೇಶ 

ಗೂಳೂರ ಸಿದ್ದ ನೀರಡೆಯರ 
ಶ್ರೀ ವಿಮಲಮುದಾಯಕ 
ಪಾವನಮಯ ಪರಮಚರಿತ ಷಟ್ಸ್ಥಲನಾಯಕ 
ಭೂವಿನುತ ಸಚ್ಚಿದಾತ್ಮಕ 
ಭಾವಜಹರ ಸಲಹು ಸಿದ್ದಲಿಂಗ ಸುದೇಶಿಕ. 


೦ಬರ್ 1983, 


45. 


ಸಣ್ಣ ಕಥೆಗಳು 


- ಶ್ರೀ ಹೆಚ್ . ಎಲ್ . ರಾಮಸ್ವಾಮಿ , ಎಂ .ಎ., ನಿವೃತ್ತ ಪ್ರಿನ್ಸಿಪಾಲರು 

( ಸಿದ್ದಗಂಗಾ ಸಂಸ್ಕೃತ ಕಾಲೇಜು) 
ಧೈರ್ಯಸ್ಟನಾದ ಗುಜ್ಜಾರಿ. 


M 


- ಜತ್ತು ದೇಹದ ಗುಜ್ಜಾರಿಯೊಬ್ಬನು ಸೇನಾಧಿಪತಿಯು ನಿಯಮಿಸಿದ್ದ ಸಮಿ 
ತಿಯ ಮುಂದೆ ಸ್ವಯಂ ಹಾಜರಾಗಿ ತನ್ನನ್ನು ಸೈನ್ಯಕ್ಕೆ ಸೇರಿಸಿ ಕೊಳ್ಳಬೇಕೆಂದು 
ಬೇಡಿಕೊಂಡನು. ಆದರೆ ಸಮಿತಿಯು ಈತನ ಕುರೂಪನ್ನೂ ಕುಗ್ಗಿದ ಶರೀರವನ್ನೂ 
ನೋಡಿ ತಿರಸ್ಕರಿಸಿದ್ದರು. ಆದರೂ ಧೈರ್ಯಗೆಡದೆ ಗುಜ್ಜಾರಿಯು ಸೇನಾಧಿಪತಿಯ 
ಬಳಿಗೆ ಹೋಗಿ ದಾಖಲ್ಮಾಡಿಕೊಳ್ಳುವಂತೆ ಪ್ರಾರ್ಥಿಸಿದನು. ಅಲ್ಲ ಇವನಿಗೆ ಪುರ 
ಸ್ಕಾರ ದೊರೆಯಲಿಲ್ಲ. ಮೊದಲನೇ ಯುದ್ಧಗಳಲ್ಲೊಂದು ಮುಗಿದ ಮೇಲೆ, ಅವನು 
ಸೈನ್ಯಾಧಿಪತಿಯ ಸವಿಾಪಕ್ಕೆ ಓಡಿ ಬಂದು ಬಹು ಸಂತೋಷ ಮತ್ತು ಉತ್ಸಾಹ 
ದಿಂದ ನೋಡಿದಿರಾ ! ತಾವು ನನ್ನನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳಲಿಲ್ಲ ಆದರೂ 
ನಾನು ಸೈನ್ಯಕ್ಕೆ ಸೇರಿ ಕಾದಾದಿದುದನ್ನು ಯಾರೂ ತಪ್ಪಿಸಲಾಗಲಿಲ್ಲ . ನಾನು ನಿಜ 
ವಾಗಿಯೂ ಧೈರ್ಯದಿಂದ ಕಾದಾಡಿದೆ. ನನಗೆ ಏಟೂ ಸಹ ಬಿದ್ದಿದೆ ಎಂದು 
ಮುಂತಾಗಿ ಹೇಳಿದನು. ಸೈನ್ಯಾಧಿಪತಿಗೆ ಇವನ್ಯಾರು ಎಂಬುದು ನೆನಪಾಯ್ತು . 
ಆಗ ಅವರು ಶಹಬಾಸ್ ” ಎನ್ನುತ್ತಾ “ ನಿನಗೆ ಗಾಯವೆಲ್ಲಿಹಾಗಿದೆ ” ಎಂದರು. 
ಆಗ ಅರಿಯದ ಗುಜ್ಜಾರಿಯು ದಿಗ್ಗಾಂತನಾಗಿ ಕ್ಷಣಕಾಲ ನಿಂತಿದ್ದು , ನಂತರ 
ತನಗಿದ್ದ ಭುಜದ ಒಂದು ಗಾಯವನ್ನು ತೋರಿಸಿದಾಗ ಸೈನ್ಯಾಧಿಪತಿಯು “ ಛೇ ! 
ಅದು ಶತ್ರುಗಳಿಗೆ ಹೆದರಿ ಹಿಮ್ಮೆಟ್ಟಿ ಓಡುತ್ತಿದ್ದಾಗ ಬಿದ್ದ ಪೆಟ್ಟಾಗಿರಬಹುದು. 
ನನಗೆ ಗೊತ್ತು ನೀನೆಂದಿಗೂ ನಿಜವಾದ ಸೈನಿಕನಾಗಲಾರೆ ” ಎಂದು ಹಿಯಾಳಿಸಿ 
ದನು. ಈ ಮಾತುಗಳಿಂದ ಲಜ್ಜಿತನಾಗಿ ವ್ಯಾಕುಲಪಟ್ಟು ಬಡಬ್ರಾಣಿ ಸುಮ್ಮನೆ 
ಹೊರಟುಹೋದನು. ಬೇರೊಂದು ಸಮರವು ಸನ್ನಿಹಿತವಾಗಿತ್ತು , ಅದು ಇನ್ನೂ 
ಮುಗಿಯುವ ಮುನ್ನವೇ ಈ ಗುಜ್ಜಾರಿಯು ಸೈನ್ಯಾಧಿಪತಿಯ ಮುಂದೆ ಹಾಜರಾ? 
ದನು. ಆತ ಅವರೊಂದಿಗೆ ಹೀಗೆಂದನು ಈ ಬಾರಿ ಮತ್ತೆ ಏಟು ತಿಂದಿದ್ದೇನೆ. 
ಆದರೆ ಹಿಂಭಾಗದಲ್ಲಿಲ್ಲ ” ತನ್ನ ಎದೆಯ ಮೇಲೆ ಬಲವಾಗಿ ಬಿದ್ದಿದ್ದ ಪೆಟ್ಟನ್ನು ತೋ 
ರಿಸುತ್ತಾ ಅ ಧೈರ್ಯ ಶಾ ಲಿ ಗುಜ್ಜಾರಿಯು ಸೈನ್ಯಾಧಿಪತಿಯ ಮೇಲೆ ಬಿದ್ದು , 
ಪ್ರಾಣ ಬಿಟ್ಟನು. 


ಸಿದ್ದಗಂಗಾ 


46 


೩1೩1313 13 39 


BRA8113199 18 19:18:10 . 1011೩11101 11118 11 :19 91 2 , 833 :4418. 1118 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


9118111119611101111110111191431T01911811೩118115 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು . 


೧ ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 

ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
- ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


A515118101111611B191151#D8!E#68!!!!!!!!!!!!!11181111811811##!!!#1011151181181111810111510:51191} 


ಕ ಸ ರಿ ಸಾ ಬ ನು ಗಳ ನ್ನು ಇ೦ದೇ ಉ ಪ ಯೋಗಿ ಸಿರಿ 


ಬಾರ್ ಸೋಪ್ 


* ಕಸೂರಿ 
? 
ನೀಲಂ ಬಾರ್ ಸೋಪ್ 


ತಯಾ ರ ಕ ರು : 
ರಾಮಕೃಷ್ಣ ಆಯಲ್ ಮಿಲ್ , ತುಮಕೂರು. 


1110111K: 3:19 : 1 : 181111111111111101181 
:31111111811111141811181118111111111111iIH 


" 


LICENCED TO POSTWITHOUT PRE PAYMENT LICENCE NO . 3 
SIDDAGANGA MONTHLY Reg. No. KRN Q -9 


ಈ ಶುಭ ಸಂದರ್ಭದಲ್ಲಿ 
ಎಲ್ಲ ಗ್ರಾಹಕರಿಗೂ ಮತ್ತು 
ಪ್ರೋತ್ಸಾಹಿಗಳಿಗೆ ಹೃತೂರ್ವಕವಾದ 
ಧನ್ಯವಾದಗಳು. 


ನೀವು ರಾಜಧಾನಿಗೆ ಭೇಟಿ ನೀಡಿದಾಗ : 


ಕೆಂಚಾಂಬ ಲಾಡೆ 


ನಂ . 197 , ಸುಬೇದಾರ್ ಛತ್ರಂ ರಸ್ತೆ 

( ಕ ಸಾಲಿ ಸಿನೆಮಾ ಸ ಕ ದಲ್ಲಿ) 
ಗಾಂಧಿನಗರ : : ಬೆಂಗಳೂರು- 9 


ಫೋನ್: 27082 


ಗ್ರಾಂ : KENCHMLODG 


ಈ ಸೌಜನ್ಯಪೂರ್ಣ ಸೇನೆ. 

ಶುಚಿರುಚಿಯಾದ ಸಸ್ಯಾಹಾರ. 
ಬಸ್ ಮತ್ತು ರೈಲು ನಿಲ್ದಾಣಳಿಗೆ ಅತಿ ಸಮೀಪ 

ನಗರ ಕೇಂದ್ರ ವಾಣಿಜ್ಯ ಹಾಗೂ ಮನರಂಜನೀಯ ಸ್ಥಳದಲ್ಲಿದೆ, 
* ನಿಶಾಲವಾದ ಕೊಠಡಿಗಳು ( ಬಾತ್ ರೂಂ ಸಹಿತ). 
* ಶಾಂತ ವಾತಾವರಣ ಉತ್ತಮ ಗಾಳಿ ಬೆಳಕು . 
* ಕಾರ್ ಪಾರ್ಕಿಂಗ್ ಕಡಿಮೆ ದರಗಳು ಇತ್ಯಾದಿ. 


ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ಧಗಂಗಾ ಕ್ಷೇತ್ರ, 


1...•... 


- 


--- 


- 


- 


ධරථම 


| 


ಹಳೆಯ ವಿದ್ಯಾರ್ಥಿಗಳ ಸಂಘ 

ಶ್ರೀ ಸಿದ್ಧಗಂಗಾ ಕ್ಷೇತ್ರ. 


- ಶ್ರೀ ಗುರುಕುಲದ ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರಕಾರಿ 
ಸಮಿತಿಯು ತಾ 9 - 7 -83 ರಂದು ಸಭೆ ಸೇರಿ, ಸಂಘದ ಸರ್ವ ಸದಸ್ಯರು 
ಗಳು ಸಂಘದ ಸದಸ್ಯತ್ವಕ್ಕಾಗಿ ವರ್ಷಂಪ್ರತಿ ಸಲ್ಲಿಸುವ ವಾರ್ಷಿಕ ಶುಲ್ಕ 
ಹದಿನೈದು ರೂಗಳಿಗೆ ಬದಲಾಗಿ ಒಂದು ನೂರು ಒಂದು ರೂಗಳನ್ನು ಸಲ್ಲಿಸಿ 
ಆಜೀವ ಸದಸ್ಯತ್ವ ಪಡೆದುಕೊಳ್ಳುವ ಅವಕಾಶವನ್ನು ಕಲ್ಪಿಸಿರುತ್ತೆ . ಪ್ರಯುಕ್ತ 
ಎಲ್ಲಾ ಹಳೆಯ ವಿದ್ಯಾರ್ಥಿ ಮಿತ್ರರುಗಳು ಈ ಸದವಕಾಶವನ್ನು ಪಡೆದು 
ಕೊಂಡು ಸಂಘದ ಅಭಿವೃದ್ಧಿಗೂ ಹಾಗೂ ಸಂಘದ ಬೆಳ್ಳಿ ಹಬ್ಬದ ಆಚರಣೆಯ 
ಯಶಸ್ವಿಗೂ ಶ್ರಮಿಸಬೇಕೆಂದು ಕಾರಕಾರಿ ಸಮಿತಿಯವರು ವಿನಂತಿಸಿಕೊಂಡಿ 
ರುತ್ತಾರೆ. 


- ಈ ಮೇಲಿನ ಕಾರಕಾರಿ ಸಮಿತಿಯ ತೀರ್ಮಾನಕ್ಕೆ ಸಮ್ಮತಿಸಿ ಅನೇಕ 
ಮಿತ್ರರುಗಳು ಈಗಾಗಲೇ ಒಂದು ನೂರ ಒಂದು ರೂ ಗಳ ನ್ನು ಸಂಘದ 
ಕಾರ್ಯಾಲಯಕ್ಕೆ ಕಳಿಸಿ ಆಜೀವ ಸದಸ್ಯತ್ವ ಪಡೆದಿರುತ್ತಾರೆ. ಸಂಘದ 
ಯಾವತ್ತೂ ಕಾರಗಳಿಗೂ ತಮ್ಮ ಶಕ್ತಿ ಮೀರಿ ಶ್ರಮಿಸಲು ಭರವಸೆಯಿತ್ತು 
ಯಶಸ್ಸನ್ನು ಕೋರಿರುತ್ತಾರೆ. ಆಜೀವ ಸದಸ್ಯತ್ವ ಪಡೆದುಕೊಂಡಿರುವವರ 
ವಿಳಾಸಗಳನ್ನು ಸಿದ್ದಗಂಗಾ ಮಾಸಿಕದಲ್ಲಿ ಇನ್ನು ಮುಂದೆ ಕ್ರಮವಾಗಿ ಪ್ರಕ 
ಟಿಸಲಾಗುತ್ತೆ , ತಾವೂ ಆಜೀವ ಸದಸ್ಯತ್ವ ಪಡೆದು ತಮ್ಮೊಂದಿಗಿದ್ದ ಹಳೆಯ 
ಮಿತ್ರರುಗಳಿಗೂ ಈ ನಮ್ಮ ಮನವಿಯನ್ನು ತಿಳಿಯಪಡಿಸಲು ನಮ್ಮ ಕಳಕಳಿಯ 
ಪ್ರಾರ್ಥನೆ. 


ಸಂಘದ ಆಜೀವ ಸದಸ್ಯತ್ವ ಪಡೆದಿರುವ ಹಳೆಯ ವಿದ್ಯಾರ್ಥಿ 

- ಮಿತ್ರ ಬಳಗ 


ಸರ್ವಶ್ರೀ 
೧ . ಡಾ || ಎಂ ಎನ್ . ಚನ್ನಬಸಪ್ಪ , ಎಂ . ಎ ., ಪಿ. ಹೆಚ್ . ಡಿ., 

ಗಣಿತಶಾಸ್ತ್ರ ಪ್ರಾಚಾರೈರು, ಕೆ , ಆರ್ , ಇ. ಕಾಲೇಜು, ಸೂರತ್ಕಲ್ , 
ಶ್ರೀನಿವಾಸ ಪುರಂ ಅಂಚೆ ದಕ್ಷಿಣಕನ್ನಡ ಜಿಲ್ಲೆ -...೨೬೪೧೫೭ 

- ( ಮುಂದುವರಿಯುತ್ತದೆ. ) 
\ rel = = = = = = = = = = = = 


L 


/ 


II 


ಸಿದ್ದಗಂಗಾ 


kkokkakakkkkkka 
- ಸಂಪುಟ - ೨೧ 

ಸಂಚಿಕೆ - ೧೦ ಅಕ್ಟೋಬರ್ , ೧೯೮೩ 
లింగ్యాణరాలకు 


ಗುರು ಸಿದ್ದಲಿಂಗೇಶ 


೩೩೩೩೩0598548994959 


ಧರೆಯೊಳಗೆ ವೀರಶೈವಾಚಾರವಡಗಿತ್ತು | | 
ಕರುಣದಿಂ ನೀವೆ ಚಿತ್ತೈಸಿ ಪಟ್ಟಲವನು | 
ಆರಿಸೆಂದು ನಾರದಂ ಬಿನ್ನವಿಸಲೀಶಂ ನಿರಂಜನಗಣೇಶನೊಡನೆ || 
ವರಗಣೇಶ್ವರರನೇಳೂರ್ವರಂ ಕೂಡಿಕೊಂ 1 
ಡಿರದೆ ಭೂಮಿಯೊಳುದಿಸಿ ಜಂಗಮಸ್ಥಲವಾಂತು | 
ಪರಮಪಟ್ಟ ಅವನುದ್ಧರಿಸೆಂದು ಕಳುಹಲವರೊಡಗೂಡಿ ಭೂಮಿಗಿಳಿದು || 


ಪರಮಗೋಸಲಚನ್ನಬಸವೇಶ್ವರನ ಹಸ್ತ | 
ಸರಸಿರುಹದಿಂದಾ ನಿರಂಜನ ಗಣೇಶ್ವರಂ | 
ಹರುಷದಿಂದೊಗೆದು ಸಿದ್ದೇಶನಾಮವನಾಂತು ಕಗ್ಗೆರೆಯ ತೋಂಟಕ್ಕೆ ದಿಕೆ 
ಇರದೆ ನಂಬ್ಬಣ್ಣನೆಂಬಾತನತಿಭಕ್ತಿಯಿಂ| 
ಶರಣೆಂದು ಭಿಕ್ಷಕ್ಕೆ ಬಿನ್ನವಿಸಿಕೊಂಡೀಗ | 
ತಿರುಗಿ ಬಂದಾನೆ ಕರೆಕೊಂಡು ಪೋದರನೆಂದು ಕಗ್ಗೆರೆಗೆ ಪೋಗಲಾಗ|| 

.... ವಿರೂಪಾಕ್ಷ ಪಂಡಿತ. 


ಅಕ್ಟೋಬರ್ 1983 


ఈ గుంజిళియన్స్ 


ಲೇಖನದ ಹೆಸರು 


ಲೇಖಕರ ಹೆಸರು 


- 


ಪುಟ 


* ಶ್ರೀವಾಣಿ 


* ಸಂಪಾದಕೀಯ 


* ನವನೀತ 


ಚನ್ನಪ್ಪ ಎರೇಸೀಮೆ 9 


* ಮೃದು ಹೃದಯಿ ಡಾ|| ವಿ. ಸೀ . 
* ಜಗದ್ದರ್ಶನ ಮಾಲೆ- ೫ ಶಕ್ತಿ ವಿಶಿಷ್ಟಾದ್ವತ 


* ಜಗದ್ದರ್ಶನ ಮಾಲ - 


ನಿದಾನ್ ವೈ . ವಿಶ್ವನಾಥಶಾಸ್ತ್ರ 


- 


* ಆಸರೆ 


* ಶರನ್ನವರಾತ್ರಿ 


60 


- ವ, ತಿ. ರಾಮಕೃಷ್ಣಯ್ಯ 23 
- ಚನ್ನಪ್ಪ ಎರೇಸೀಮೆ 28 

ಡಿ. ವೆಂಕಟರಾವ್ 42 


* ಗಾಂಧೀಜಿ ಹಾಗೂ ತಾಂತ್ರಿಕತೆ 


ಸಿದ್ದಗಂ। 


ಶ್ರೀವಾಣಿ 


ಸಾಮಾಜಿಕ ಪ್ರಾಣಿಯಾದ ಮಾನವನು ಸಮಾಜದ ಅನಿ 
ಭಾಜ್ಯ ಅಂಗವಾಗಿ ಹುಟ್ಟಿ ಅನೇಕ ಋಣಗಳನ್ನು ಹೊತ್ತು ಬಂದಿ 
ದ್ದಾನೆ. ದೇವ, ಪಿತೃ , ಋಷಿ ನೃ , ಭೂತ, ರಾಷ್ಟ್ರಮಣಗಳು 
ಕೆಲವು ಮುಖ್ಯವಾದವುಗಳಾಗಿವೆ. ಮಾನವ ಕುಲದ ಉದ್ಧಾರ 
ಕ್ಯಾಗಿ ನೆಲ, ಜಲ , ಗಾಳಿ, ಬೆಂಕಿ, ಆಕಾಶಾದಿ ಭೂತ ಹಾಗೂ 

ಭೌದ್ದಿಕವಾದ ಅನೇಕ ಸಂಪತ್ತುಗಳನ್ನು ಕರುಣಿಸಿರುವ ದೇವದೇವ 
- ನಿಗೆ ಮಾನವ ಸದಾ ಋಣಿಯಾಗಿರಬೇಕು. ಕೃತಜ್ಞನಾಗಿರಬೇಕು. 

ಏಕೆಂದರೆ ಕೃತಜ್ಞತೆಯೇ ನಿಜವಾದ ಪೂಜೆ, ಹೀಗೆ ದೇವನನ್ನು 
ಪೂಜಿಸುವುದರಿಂದ, ಭಜಿಸುವುದರಿಂದ, ಅವನು ಅಹುದಹುದೆನ್ನುವ 
ರೀತಿಯಲ್ಲಿ ನಡೆದುಕೊಳ್ಳವುದರಿಂದ ದೇವ ಋಣವನ್ನು ತೀರಿಸಿ 
ದಂತಾಗುತ್ತದೆ. ಆದರೆ ನಾನವ ಇಂದು ಇದಕ್ಕೆ ಪ್ರತಿಕೂಲ 
ಪ್ರವೃತ್ತಿವುಳ್ಳವನಾಗಿದ್ದಾನೆ. ಕಿಂಚಿತ್ತು ಕೃತಜ್ಞತೆ ಇಲ್ಲದವನಾಗಿ 
ದ್ದಾನೆ. ಅಂತೆಯೆ ದೇವರ ದಾಸಿಮಯುನವರು ಹೇಳದ್ದು : ಇಳೆ | 
ನಿನ್ನದಾನ, ಬೆಳೆ ನಿಮ್ಮದಾನ ಸುಳಿದು ಬೀಸುವ ನಾಯು ನಿಮ್ಮ ದಾನ 
....ನಿಮ್ಮದಾನವನ್ನುಂಡು ಅನ್ಯರನ್ನು ಹೊಗಳುವಡೇನ ಹೇಳಲಿ ಎಂದು 
2 ಆದರೆ ಮಾನವ ತನ್ನ ಬದುಕಿನಲ್ಲಿ ಮಂಗಳವನ್ನು ಕಾಣಬೇಕಾದರೆ 

ದೇವದೇವನಿಗೆ ಕೃತಜ್ಞನಾಗಿದ್ದು ಕೊಂಡು ಋಣವಿಮುಕ್ತನಾದಾಗ 
ಮೂತ್ರ ಸಾಧ್ಯ . 


- 


ಅಕ್ಟೋಬರ್, 1983 


“ ಸಿದ್ದಗಂಗಾ” ಮಾಸ ಪತ್ರಿಕೆ 


* 


* 


* 


- 


* 


* 


* 


* * 


* 


* 


ಲೇಖಕರಲ್ಲಿ ಮನವಿ 

ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ಶ್ರೀ ಸಿದ್ದಗಂಗಾ ಮಠ-572104 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ತುಮಕೂರು ಜಿಲ್ಲೆ , 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 

ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಪ್ರಧಾನ ಸಂಪಾದಕರು 

ಕವನ, ಕಲೆ, ವಿಜ್ಞಾನ, ಶಿಕ್ಷಣ , ರಾಜ 
ಪಂ । ಚನ್ನಪ್ಪ ಎರೇಸೀಮೆ 

ನೀತಿ, ಧರ್ಮ , ದರ್ಶನ , ಇತಿಹಾಸ 

ವೈಚಾರಿಕ, ಚಿಂತನ, ನಗೆಬರೆಹ, ಹರಟೆ 
ಸಹ ಸಂಪಾದಕರು 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ಪಿ . ಎನ್ . ಚಂದ್ರಶೇಖರಯ್ಯ 

ತಿಸುತ್ತದೆ. ಲೇಖನಗಳು ಪುಲ ಸ್ಕೇಪ್ 
ಬಸವರಾಜು 

ಸೈಜಿನ ಕಾಗದದ ಒಂದೇ ಮಗ್ಗುಲಲ್ಲಿ 

ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
ಜಾಹೀರಾತು ವಿಭಾಗ 

ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಎಂ . ರೇಣುಕಾರಾಧ್ಯ 

ಅಂಚೆಚೀಟಿಯನ್ನು ಲಗತ್ತಿಸಿರಬೇಕು. 

ಲೇಖನಗಳು ಆ ಕ ಸ್ಮಾ ಕಳೆದು 
ಪ್ರಸಾರ ವಿಭಾಗ 

ಹೋದರೆ ಸಂಪಾದಕರು ಹೊಣೆಗಾರರಲ್ಲ . 
ಆರ್ . ಎಸ್ . ಮಲ್ಲೇಶಪ್ಪ 

ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿ 
* * * 

ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಪ್ರಕಾಶಕರು 

ಈ ಬಗ್ಗೆ ಪತ್ರವ್ಯವಹಾರಕ್ಕೆ ಅವಕಾಶ 
ಹೆಚ್ . ಬಿ , ಗಂಗಾಧರಯ್ಯ 

ವಿಲ್ಲ. ಅನುವಾದ, ರೂಪಾಂತರ ಲೇಖನ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ ಗಳಿಗೆ ಮೂಲ ಕೃತಿಕಾರರ ಅನುಮತಿ 

ಪಡೆದಿರಬೇಕು . ಸ್ವಿ ಕೃ ತ ಲೇಖನದ 
ಮುದ್ರಕರು 

ಪ್ರಕಟಣೆಗೆ : ಸಿದ್ದಗಂಗಾ' ಆಗಿಂದಾಗ್ಗೆ 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 

ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಮುದ್ರಣಾಲಯ 

ಕಳುಹಿಸಿಕೊಡಲಾಗುವುದು. ರ 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ಪ್ರಕಟಣೆಯ ಸ್ಥಳ 

ರಿಗೆ ಆದ್ಯತೆ ಕೊಡಲಾಗುವುದು , 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

- “ಸಂಪಾದಕರು 

ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಚಂದಾ ವಿವರ 

ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 
ವಾರ್ಷಿಕ ಚಂದಾ 15 - 00 ರೂ 

ತುಮಕೂರು ಜಿಲ್ಲೆ . 
ಆಜೀವ ಸದಸ್ಯತ್ವ 151 - 00 ರೂ | ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ. 


* 


* 


* 


ಸಿದ್ದಗಂಗಾ 


సంబందరిలయ 


ಅನೇಕ ಮತಾಕಾರ , ಕುಲಾಚಾರ ಘಟಕಗಳ ವಿವಿಧ ಸಮಾಜಗಳನೊಳ 
ಗೊಂಡ ಹಿಂದೂ ಸಮಾಜದಲ್ಲಿ ಐಕಮತ್ಯ ಮೂಡಿ ಬಂದು ಎಲ್ಲ ಸಮಾ ಜ ಗ ಳ 
ಸರ್ವಾಂಗೀಣ ಪ್ರಗತಿ ಗೆ ಎಂದಿನಿಂದಲೂ ಬಾಧಕವಾಗುತ್ತಲೇ ಬಂದಿರುವುದನ್ನು 
ಸಾಹಿತ್ಯ ಕೃತಿಗಳು , ಇತಿಹಾಸ ಪುಟಗಳು ನನಗೆ ತೋರಿಸಿಕೊಡುತ್ತಾ ಬಂದಿವೆ. 
ಹಿಂದೂ ಸಮಾಜಗಳ ವಿವಿಧ ಪಂಗಡಗಳ ಘಟಕಗಳೊಂದಿಗೆ ಹಿಂದೂ ಸಮಾಜ 
ದಿಂದಲೇ ಸಿ ಡಿ ದು ನಾವು ಹಿಂದುಗಳಲ್ಲವೆಂದು ಹೇಳಿಕೊಳ್ಳುವ ಬೌದ್ಧ, ಜೈನ, 
ಶಿಕ್ ಮೊದಲಾದ ಸಮಾಜಗಳು , ಮುಸ್ಲಿಂ, ಪಾರ್ಸಿ, ಕ್ರಿಶ್ಚಿಯನ್ ಇತರ ಆಗ 
ತುಕ ಸಮಾಜಗಳು , ಜೊತೆಗೆ ಇದುವರೆಗೆ ಅಲೆಮಾರಿಗಳಾಗಿ ಕಾಡು ಮೊ ಡು 
ಸುತ್ತಿ ಆಧುನಿಕ ಜಗತ್ತಿಲ್ಲಿ ನಾಗರೀಕರಾಗಿ ಬಾಳಬೇಕೆಂಬಾಸೆಯ ಗಿರಿಜನ ತಾಂಡ 
ಗಳ ಜನ ಬೇರೆ. ಈ ಎಲ್ಲ ಭಿನ್ನ ಭಿನ್ನ ಆಚಾರ ವ್ಯವಹಾರಗಳ ಜನಾಂಗಗಳನ್ನೆಲ್ಲ 
ಸೌಹಾರ್ದವಾಗಿ ಭಾವೈಕ್ಯಗೊಳಿಸಿ ಭಾರತಿತ್ವವನ್ನು ಬೆಳಸಿ ಸಮಗ್ರ ರಾಷ್ಟ್ರೀಯ 
ಅಭಿವೃದ್ಧಿಯತ್ತ ಎಲ್ಲರ ಕೈಗಳೂ ಒಂದುಗೂಡಿಸಿ ಕೆಲಸ ಮಾಡುತ್ತಾ ಸಂಘಟಿಸು 
ವುದು ಅತ್ಯಂತ ಶ್ರಮಸಾಧ್ಯವಾದ ಕೆಲಸವಾಗಿ ರಾಷ್ಟ್ರ ೩೬ ವರ್ಷಗಳ ಪ್ರ ಭು ತ್ರ 
ದಲ್ಲಿ ಸಾಧಿಸಬೇಕಾದ ಗುರಿಯನ್ನು ಸಾಧಿಸುವುದು ಅಸಾಧ್ಯವಾಗಿ ಹೋಗಿದೆ. ಈ 
ಅಡಿ ಆತಂಕದ ಜೊ ತೆ ಗೆ ಪ್ರಾದೇಶಿಕ ಭಾಷಾಂಧತೆ, ವಿಚಾರಶೀಲರಲ್ಲದ ರಾಜ 
ಕೀಯ ಧುರೀಣರ ಸಾರಾಸಾರ ವಿಚಾರವಿಲ್ಲದ ಅಪಕ್ವ ರಾಜಕಾರಣ, ಹಣ ಮೊದ 
ಲಾದವುಗಳ ಪ್ರಲೋಭನಕ್ಕೊಳಗಾಗಿ ಶಾಸಕತ್ವವನ್ನೆ ಮಾರಾಟ ಮಾಡಿಕೊಳ್ಳುತ್ತಾ 
ವಿರೋಧ ಪಕ್ಷಗಳಿಂದ ಆಡಳಿತ ಪಕ್ಷಕ್ಕೆ , ಆಡಳಿತ ಪಕ್ಷ ದಿ ೦ ದ ವಿರೋಧ ಪಕಕ್ಕೆ 
ತಿರುಗಾಡುವ ಶಾಸಕರು . ಈ ಎಲ್ಲ ಹುಬ್ಬಾಗಳ ಕಾರಣವಾಗಿ ಕೇವಲ ೩೬ ವರ್ಷ 
ಗಳ ಪ್ರಜಾಪ್ರಭುತ್ವ ಶಿಶುವಾದ ಭಾರತೀಯರ ರಾಜಕೀಯ ಜೀವನ ವಿಚಾರಶೀಲ 
ರೆಲ್ಲರನ್ನು ತಬ್ಬಿಬ್ಬುಗೊಳಿಸಿ ಬಿಟ್ಟಿದೆ. ರಾಷ್ಟ್ರೀಯ ಸಂಪತ್ತು ಅ೦ಕೆ ಮೀರಿ ಬುದ್ದಿ 
ವಂತಿಕೆಯಿಂದ, ನಿಯಮೋಲ್ಲಂಘನಗಳಿಂದ ಕೆಲವೇ ಜನಗಳ ಕೈಸೇರಿ ಆದರ ಹಂ 
ಚಿಕೆ ಅಸ್ತವ್ಯಸ್ತಗೊಂಡಿದೆ . ಕಾರಣವಾಗಿ ಬಡವ , ಬಲ್ಲಿದ, ಉತ್ತಮ . ಕನಿಷ್ಠ ಆಳು 
ಆಳುವವ , ದುಡ್ಡಿದ್ದವ- ಇಲ್ಲದವ ಮುಂತಾದ ಭೇದಗಳ ಸಮಾಜದಲ್ಲಿ ಉ೦ಟಾ ಗಿ 
ವರ್ಗಕಲಹ ಅಧಿಕಗೊಂಡು ಸಾಮಾಜಿಕ ನೆಮ್ಮದಿಗೆ ಭಂಗ ಬರುತ್ತದೆ. ಸಂಪನೂ 
ಲಗಳು ಬತ್ತತೊಡಗಿವೆ. ಮಿತಿ ಮೀ ರಿ ದ ಕೈಗಾರೀಕರಣದಿಂದ ನಿರುದ್ಯೋಗಿಗಳ 
ಸಂಖ್ಯೆ ಹೆಚ್ಚಾಗಿ ಅವರೆಲ್ಲ ಏಕ್ರಮಾರ್ಗ ಅನುಸರಿಸಲು ಕಾರಣವಾಗಿದೆ. ವ್ಯವಸಾ 

( 3 ನೇ ರಕ್ಷಾ ಪುಟ ನೋಡಿ) 
ಅಕ್ಟೋಬರ್ , 1983 

7 . 


- ನವನೀತ 


ಇಕ್ಕೇರಗಾತ್ ಕ್ರನುಶಃ ಯಥಾ ಪರ್ವಣಿ ರಸವಿಶೇಷ?! 
ತದ್ವತ್ ಸಜ್ಜನ ಮೈ ವಿಪರೀತಾನಾಂ ತು ವಿಪರೀತಾ|| 

ಕಬ್ಬನ್ನು ತುದಿಯಿಂದ ಬುಡದ ಕಡೆಗೆ 
ಸವಿಯೇ , ಸವಿ ಹೆಚ್ಚುವುದು ಗೆಣ್ಣಿಂದ ಗೆಣ್ಣಿಗೆ. 
ಅಂತೆಯೇ ಸಜ್ಜನರ ಗೆಳೆತನವು ಕೂಡ, 
ತಿರುವು ಮುರುವಾದಂತೆ ದುಷ್ಟರೊಡನಾಟ. 


00 


00 


00 


ನಾರಿಕೇಲ ಸಮಾಕಾರಾ ದೃಶ್ಯಂತೇ ಬಲುಸಜ್ಜನಾಃ| 
ಅನೈ ಬದರಿಕಾಕಾರಾಃ ಬಹಿರೇವ ಮನೋಹರಾ…!! 

ಒರಟಾದ ಹೊರಚಿಪ್ಪಿನೆಳನೀರಿನಂತೆ 
ಹೊರನೋಟಕೊರಟೊರಟು ಒಳ್ಳೆಯವರು, 
ಒಳಗೆಲ್ಲ ಹುಳು ತುಂಬಿದೆಲಚಿ ಹಣ್ಣಂತೆ 
ಹೊರಗೆ ಬಲು ಚಂದವಿಹರಿತರೆ ಜನರು, 


ನಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ! 
ಲೋಕೋತ್ತರಾಣಾಂ ಚೇತಾಂಸಿ ಕೊನುವಿಜ್ಞಾತುಮರ್ಹತಿ|| 


ವಜ್ರಕಿಂತಲು ಗಡಸು ಸಜ್ಜನರ ಮನಸು 
ಹೂವಿಗಿಂತಲೂ ಮೆದುವು, ಅದುವೆ ಸೊಗಸು 
ದೇವರಂತಹ ಅವರ ಚಿತ್ರವನ್ನು 
ಯವನರಿಯಲು ಸಾಧ್ಯ ಹೇಳು ನೀನು? 


' ಕಾವ್ಯ ಸುಧಾಪ್ರಿಯ ” ( ಕೆ. ಜಿ. ರಂಗಯ್ಯ ) 


ಸಿದ್ದಗಂಗಾ 


.. 


- ಮೃದು ಹೃದಯಿ ಡಾ | ವಿ. ಸೀ . 


- ಚನ್ನಪ್ಪ ಎರೇಸೀಮೆ 


ಒಂದು ವರ್ಷದ ಹಿಂದಿನ ಮಾತು: ವಿ . ಸೀ ಯವರು ಹಾಸಿಗೆ ಹಿಡಿ 
ದಿದ್ದರು. ಅರೆ ಪ್ರಜ್ಞೆ ; ಸಾಮಾನ್ಯವಾಗಿ ಯಾರೊಡನೆಯೂ ಮಾತಿಲ್ಲ. ಮನೆಯ 
ಮಕ್ಕಳು ಉಪಚಾರಕ್ಕೆ ಬಂದರೆ ಕೈಸನ್ನೆ , ಕಣ್ಣನ್ನೆ, ಉಪಚಾರ ಮುಗಿದೊಡನೆ 
ಹಾಗೇ ಮಲಗಿಕೊಂಡೇ ಇರುವುದು. ಈ ಸ್ಥಿತಿಯಲ್ಲಿ ಸಿದ್ದಗಂಗಾ ಶ್ರೀ ಸಂಭಾ 
ವನಾ ಸಂಪುಟ ಕೊಡ ಹೋದಾಗ, ಮಲಗಿಕೊಂಡೇ ಕಣ್ಣು ಬಿಟ್ಟು ಪುಸ್ತಕ 
ನೋಡಿದರು. ಬೇರೆಯವರ ಆಸರೆಯಿಂದ ಕುಳಿತುಕೊಳ್ಳಬೇಕಾದ ಅವರು ಗ್ರಂಥ 
ನೋಡಿದೊಡನೆ ತಾವೇ ಹೊರಳಾಡಿ ಶಕ್ತಿ ಸಂಚಯನ ಮಾಡಿಕೊಂಡು ಕುಳಿತು 
ಆಶ್ಚರ ಸೂಚಿಸುತ್ತ ಅಬ್ಬಾ ! ಎಂಥ ಪುಸ್ತಕ ಹೊರತಂದಿರುವಿರಪ್ಪಾ ! ಆಹಾ ! 
ಹಾಹಾ !' ಎನ್ನುತ ಗ್ರಂಥವನ್ನು ಕೈಗೆ ತೆಗೆದುಕೊಂಡು ತಿರುವಿ ಹಾಕುತ್ತ ಶ್ಲಾಘನೆಗೆ 
ಪ್ರಾರಂಭ. ಎಂಟು ದಿನಗಳಿಂದ ಯಾರೊಡನೆಯೂ ಮಾತನಾಡದಿದ್ದ ತಂದೆ ಈಗ 
ಮಾತನಾಡುವುದನ್ನು ಕಂಡು ಮಕ್ಕಳೆಲ್ಲ ಅವಾಕ್ಕಾಗಿ ಸುತ್ತಮುತ್ತ ನೆರೆದು ನೋಡಿ 
ಹರ್ಷಿಸಿ ನಮಗೆ ಅಭಿನಂದನೆ ಸಲ್ಲಿಸಿದರು. ಈ ಪುಸ್ತಕದಿಂದಾದ ಪವಾಡ ಎಂದು 
ಹೇಳಿದರು. ನಮ್ಮನ್ನು ಕೊಂಡಾಡಿದರು. 


ತನ್ನಡ ನಾಡು ನುಡಿ, ಸಂಸ್ಕೃತಿ, ಇತಿಹಾಸ , ಶಿಕ್ಷಣ ಪ್ರಶ್ನೆ ಬಂದಾಗ ಶುದ್ಧಾಂ 
ತಃಕರಣದಿಂದ ಸಂತೋಷಾನುಭವೆ ಮಾಡುತ್ತಿದ್ದ ವೀ . ಸೀ . ? ಎಂಬ ಪ್ರಖ್ಯಾತ 
ಕಾವ್ಯನಾಮದಿಂದ ಪ್ರಸಿದ್ದರಾಗಿದ್ದ ವಿ . ಸೀತಾರಾಮಯ್ಯನವರು ಕನ್ನಡನಾಡಿನ 
ಪ್ರಸಿದ್ಧ ಸಾಹಿತಿಗಳು ; ಉತ್ತಮ ಮಟ್ಟದ ಉಪಾಧ್ಯಾಯರು, ವಿಮರ್ಶಕ, ನಾಟಕ 
ಕಾರ, ಕವಿ , ಪ್ರಬಂಧಕಾರ , ಅರ್ಥಶಾಸ್ತ್ರಜ್ಞ , ಸಮಾಜಶಾಸ್ತ್ರಜ್ಞ , ಧರ್ಮಭೀರು, 
ಕಲೆ, ಸಂಗೀತಾಭಿರುಚಿಗಳ ಸಹೃದಯಿ ಪತ್ರಕರ್ತ - ಇ ತ್ಯಾದಿ ಅನೇಕಮುಖ 
ಪಾಂಡಿತ್ಯ ಶ್ರೀ ಸಮನ್ವಿತ ಆಚಾರಪುರುಷರೆನಿಸಿದ್ದರು. .. 
- ಕ್ರಿ . ಶ. ೧೮೯೯ ನೇ ಅಕ್ಟೋಬರ್ ಎರಡರಂದು ಬೆಂಗಳೂರು ಜಿಲ್ಲಾ ಬೂದಿ 
ಗೆರೆ ಗ್ರಾಮದ ಹುಲ್ಲೂರು ವೆಂಕಟರಾಮಯ್ಯ ದೊಡ್ಡ ವೆಂಕಟಮ್ಮ ದಂಪತಿಗಳ ಸತ್ತು 
ತನೆನಿಸಿ ಜನ್ಮತಳೆದ ವಿ. ಸೀಯವರ ವಿದ್ಯಾ ಭ್ಯಾ ಸ ಬೆಂಗಳೂರು - ಮೈಸೂರು 
ಬೊಂಬಾಯಿಗಳಲ್ಲಿ ಆಯಿತು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ೧೯೧೭ 
ರಿಂದ ೧೯೨೨ ರವರೆಗೆ ನಡೆದು ಅರ್ಥಶಾಸ್ತ್ರ , ರಾಜ್ಯಶಾಸ್ತ್ರ , ದರ್ಶನ ಶಾಸ್ತ್ರಗಳಲ್ಲಿ 
ಅಕ್ಟೋಬರ್ , 1983 


00 


ಎಂ . ಎ . ಪದವಿಯನ್ನೂ [ ೧೯೨೨ ) ಪಡೆದು , ಕಾನೂನು ಕಲಿಯಲು ಬೊಂಬಾ 
ಯಿಗೆ ತೆರಳಿ ಅಲ್ಲಿ ಪ್ರಥಮಥಃ ( ಡೆಪ್ಯುಟಿ ಕಂಟ್ರೋಲರ್ ಆಫ್ ಕರೆನ್ಸಿ ಆಫೀಸ್ ) 
ನಲ್ಲಿ ಕೆಲಸಕ್ಕೆ ಸೇರಿದರು . ೧೯೨೫ ರಲ್ಲಿ ಶ್ರೀಮತಿ ಸರೋಜಮ್ಮ ಅವರೊಡನೆ 
ವಿವಾಹಿತರಾದ ಈ ಗೃ ಹ ಸ ರಿ ಗೆ ನಾಲ್ಕು ಗಂಡು , ಮೂರು ಹೆಣ ಮಕ್ಕಳು. 
ಬೋಧನಾ ಸಾಮರ್ಥವನ್ನು ಹುಟ್ಟುಗುಣವಾಗಿ ಪಡೆದಿದ್ದ ಈ ಚತುರ ಬೋಧ 
ಕರು ಬೊಂಬಾಯಿನ ತಮ್ಮ ಕೆಲಸಕ್ಕೆ ಕೈಮುಗಿದು ಬೆಂಗಳೂರು ಸೆಂಟ್ರಲ್ ಕಾಲೇ 
ಜಿನಲ್ಲಿ ಉಪನ್ಯಾಸಕರಾಗಿ - ೧೯೨೮ ರಲ್ಲಿ ನೇಮಕಗೊಂಡು ನಿವೃತ್ತರಾಗುವವರೆಗೆ 
ಮಾಡಿದ ಇವರ ಶ್ಲಾನ್ಯ ಉಪಾಧ್ಯಾಯ ವೃತ್ತಿ ಯ ನ್ನು ಕೊಂಡಾಡದವರಿಲ್ಲ. 
ಇವರು ಆದರ್ಶ ಉಪಾಧ್ಯಾಯರಾಗಿ ಶಿಷ್ಯರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದರು. 
ಬಾಳಿನುದ್ದಕ್ಕೂ ಉಪಾಧ್ಯಾಯರಾಗಿದ್ದರೂ ಜ್ಞಾನ ಸಿಪಾಸುವಾಗಿ ವಿದ್ಯಾರ್ಥಿಯ 
ಆಗಿರುತ್ತಿದ್ದರು. 'ಕಾವ್ಯ ಮೀಮಾಂಸೆ, ಛಂದಸ್ಸು , ಸಾಹಿತ್ಯ , ವಿಮರ್ಶೆ, ವ್ಯಾಕ 
ರಣ ಮೊದಲಾದ ಶಾ ಸ ಗ ಳ ನ್ನು ಕೂಲಂಕಷವಾಗಿ ಕೊನೆಯವರೆಗೂ ತಮ್ಮ 
ಅಭ್ಯಾಸ ವಿಷಯಗಳನ್ನಾಗಿ ಮಾಡಿಕೊಂಡಿದ್ದರು. ಸಂಸ್ಕೃತದ ಕಾವ್ಯ ನಾ ಟ ಕ 
ಉಪನಿಷತ್ತು , ರಾಮಾಯಣ, ಭಾರತಗಳ ಅಭ್ಯಾಸ ಇವರ ದಿನನಿತ್ಯದ ಉಸಿರಾಗಿತ್ತು . 


ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳೆರಡರಲ್ಲೂ ಅಗಾಧ ಪಾಂಡಿತ್ಯ ಅನ್ಯಾ 
ದೃಶ ಬಹುಶ್ರುತತ್ವಗಳಿಸಿದ್ದ ಇವರು ಕೇವಲ ಶುಷ್ಕ ಪಂಡಿತರಾಗಿರಲಿಲ್ಲ; ರ ಸಿ ಕ 
ಪಾಂಡಿತ್ಯ ಪಡೆದವರು. ರಸಗ್ರಾಹಿಗಳು , ಗೀತಗಳು, ದೀಪಗಳು, ನೆಳಲು ಬೆಳಕು 
ದ್ರಾಕ್ಷಿದಾಳಿಂಬೆ, ಹೆಜ್ಜೆ ಪಾಡು , ಕದಂಬ , ಅದಲು- ಬದಲು, ಹಗಲು- ಇರುಳು, ಶಬರಿ 
ಮೊದಲಾದ ಕವನ ಸಂಕಲಗಳಲ್ಲಿ ಇವರ ಕವಿ ಹೃದಯ , ರಸಿಕತೆ, ರಮಣೀಯಾರ್ಥ 
ಗಳನ್ನು ಕಾಣಬಹುದು. ಇವರು ಸುಮಾರು ೨೬ ಕನ್ನಡ ಗದ್ಯ ಕೃತಿಗಳನ್ನು , ೬ 
ಇಂಗ್ಲೀಷ್ ಕೃತಿಗಳನ್ನೂ ೫ ಆ ನು ನಾ ದ ಕೃತಿಗಳನ್ನೂ ರಚಿಸಿದ್ದಲ್ಲದೆ ಅನೇಕ 
ಲೇಖನಗಳನ್ನೂ ಬರೆದು ಕನ್ನಡ ಸಾಹಿತ್ಯ ಸಂಪತ್ತನ್ನು ಹುಲುಸಾಗಿಸಿದ್ದಾರೆ... 


ಉಪಾಧ್ಯಾಯ ವೃತ್ತಿಯಿಂದ ನಿವೃತ್ತರಾದ ಮೇಲೆ ಶ್ರೀಯುತರು ಬೆಂಗಳೂರು 
ಆಕಾಶವಾಣಿಯಲ್ಲಿ ಕಾರಕ್ರಮ ಯೋಜಕರಾಗಿ , ಭಾರತೀಯ ಜ್ಞಾನ ಪೀಠಪ್ರಶಸ್ತಿ 
ಸಲಹಾಮಂಡಲಿ ಸದಸ್ಯರಾಗಿ , ಐ. ಬಿ. ಹೆ ಚ್ ಪ್ರಕಾಶನ ಸಂಸ್ಥೆಯ ಕವಿಕಾವ್ಯ ಪರಂ 
ಪರೆಯ ಸಂಪಾದಕರಾಗಿ ಮೂಡಿದ ಸೇವೆ ಗಣನೀಯ . ಕನ್ನಡ ಸಾಹಿತ್ಯ ಪರಿಷ 
ತಿನ ನಿಕಟಸಂಪರ್ಕವನ್ನು ಕೊನೆಯವರೆಗೂ ಇಟ್ಟು ಕೊಂಡಿದ್ದ ವೀ ಸೀಯವರು 

( 3 ನೇ ರಕ್ಷಾ ಪುಟ ನೋಡಿ) 


1 ಸಿದ್ಧಗಂಗಾ 


ಜಗದ್ದರ್ಶನ ಮಾಲೆ - ೨ 

ಶಕ್ತಿವಿಶಿಷ್ಟಾದ್ವತ 


118112119 !!BB11011811೧11 


8118101181881011121188118110118151811311811011೩1101181118 j8110110110118116 !! 81131!! 


ವಿದ್ವಾನ್ ನೈ , ವಿಶ್ವನಾಥಶಾಸ್ತ್ರೀ 


( ಶ್ರೀಕರಭಾಷ್ಯ ಶ್ರೀಕಠ ಭಾಷ್ಯಗಳಲ್ಲಿ ಪ್ರತಿಪಾದಿತವಾಗಿರುವಂತೆ, 
ಧರ್ಮಾರ್ಥಕಾಮಮೋಕ್ಷಗಳೆಂದು ಪ್ರಸಿದ್ದವಾದ ನಾಲ್ಕು ವಿಧ ಪುರುಷಾರ್ಥಗಳಲ್ಲಿ, 
- ದುಃಖಸಂಪರ್ಕವಿಲ್ಲದ ನಿರಂತರ ನಿರತಿಶಯ ದಿವ್ಯ ಸುಖಾನುಭವರೂಪವೂ , ನಿತ್ಯವೂ 
ಆಗಿರುವುದರಿಂದ ಮೋಕ್ಷವೇ ಮುಖ್ಯವಾದ ಪುರುಷಾರ್ಥವೆಂದು ಪರಿಗಣಿಸಲ್ಪಟ್ಟಿದೆ . 
( ತಮೇವನಿದಿತ್ಯಾ ತಿನ್ನುತ್ಯಮೇತಿ! ನಾನ್ಯಃಪಂಥಾ ವಿದ್ಯತೇsಯನಾಯ ? 
ಇವೇ ಮುಂತಾದ ಅನೇಕ ಪ್ರಮಾಣಗಳಿಂದ ಈ ಮೋಕಕ್ಕೆ ಪರಬ್ರಹ್ಮಜ್ಞಾನವೇ 
ಕಾರಣವೆಂದು ತಿಳಿದುಬರುತ್ತದೆ. ಈ ಪರಬ್ರಹ್ಮಸ್ವರೂಪವನ್ನು ಉಪನಿಷತ್ತುಗ 
ಳೆಂಬ ವೇದಭಾಗಗಳು ಪ್ರತಿಪಾದನೆ ಮಾಡುತ್ತವೆ. ಈ ಉಪನಿಷತ್ತುಗಳ ಸಿದ್ದಾ೦ 
ತರೂಪವಾದ ಅರ್ಥವು ಅತಿಗಹನವಾಗಿರುವುದರಿಂದ ನ್ಯಾಯಬದ್ದವಾಗಿ ಇವುಗಳ 
ತಾತ್ಪರ್ಯಾರ್ಥವನ್ನು ನಿರ್ಣಯ ಮಾಡುವುದಕ್ಕಾಗಿ ಸರ್ವಜ್ಞರೂ ಸರಮಕಾರಣಿ 
ಕರೂ ಆದ ಪೂಜ್ಯ ಭಗವದ್ಬಾದರಾಯಣಾಚಾರ್ಯರೆಂಬ ಶ್ರೀಮತ್ ವ್ಯಾಸಮುನಿ 
ಗಳು : ಅಥಾತೋಬ್ರಹ್ಮಜಿಜ್ಞಾಸಾ' ಎಂಬ ಸೂತ್ರವೇ ಮೊದಲಿರುವ ನಾಲ್ಕು 
ಅಧ್ಯಾಯಗಳುಳ್ಳ ವೇದಾಂತಶಾಸ್ತ್ರವನ್ನು ಸೂತ್ರರೂಪವಾಗಿ ರಚಿಸಿ ಮೋಕ್ಷಾರ್ಥಿಗ 
ಳಿಗೆ ತತ್ತ್ವಜ್ಞಾನಾನುಗ್ರಹದಿಂದ ಮಹೋಪಕಾರವನ್ನು ಮಾಡಿರುತ್ತಾರೆ. 


ಅತಿ ಗಂಭೀರವಾದ ಈ ವೇದಾಂತ ಸೂತ್ರಗಳಿಗೆ ಅನೇಕ ಆಚಾರ್ಯರು ಭಾಷ್ಯ 
ಗಳನ್ನು ಬರೆದಿರುತ್ತಾರೆ. ಶಿವಭಕ್ತಾಗ್ರೇಸರರಾದ ಶ್ರೀ ಶ್ರೀಕಂಢಾಥಾರ್ಯರೂ ಮತ್ತು 
ಶ್ರೀಶ್ರೀಪತಿಪಂಡಿತಾಚಾರ್ಯರೂ ಸಹ ಈ ವ್ಯಾಸಸೂತ್ರಗಳಿಗೆ ಸಗುಣಶಿವ ಪರ 
ವಾಗಿ ಭಾಷ್ಯವನ್ನು ರ ಚಿ ಸಿ ರು ವ ರು . ಶ್ರೀಶ್ರೀಪತಿಪಂಡಿತಾಚಾರ್ಯರು ತಮ್ಮ 
ಭಾಷ್ಯಕ್ಕೆ ಕರ ' ಭಾಷ್ಯವೆಂದು ಹೆಸರಿಸಿರುವರು. ಈ ಎರಡು ಭಾಷ್ಯಗಳಲ್ಲಿಯೂ 
ಶಕ್ತಿವಿಶಿಷ್ಟಾದೈತಸಿದ್ಧಾಂತದ ಅನೇಕ ಅಂಶಗಳು ಪ್ರತಿಪಾದಿತವಾಗಿರುತ್ತವೆ. 

- ಶೈವಾಗವು ಪ್ರಾಮಾಣ್ಯ ವಿಚಾರ: ಈ ಎರಡು ಭಾಷ್ಯಗಳಲ್ಲಿಯೂ ಶೈವಾ 
- ಗಮಗಳಿಗೆ ವೇದ ಸಮನಾದ ಪ್ರಾಮಾಣ್ಯವನ್ನು ಪ್ರತಿಪಾದನೆ ಮಾಡಿರುತ್ತಾರೆ. 
- ಕಾಮಿಕ ಮೊದಲು ವಾತುಲ ಕೊನೆಯಾಗಿರುವ ಇಪ್ಪತ್ತೆಂಟು ಆಗಮಗಳಿಗೆ ಶೈವಾ 
ಅಕ್ಟೋಬರ್ , 1983 

11 


ಗಮವೆಂದು ಹೆಸರು. ( ಅ ಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತತ್ ಯದ 
ಗೈದೋ ಯಜುರ್ವೇದಃ ಸಾಮವೇದಃ” ಎಂಬ ಶೃತಿವಚನದಿಂದ ವೇದರಾ 
ಶಿಯು ಪರಶಿವನಿಂದ ನಿಟ್ಟುಸುರಿನಂತೆ ಪ್ರಯತ್ನವಿಲ್ಲದೆ ಉತ್ಪನ್ನವಾಯಿತೆಂದು ತಿಳ 
ಯುವುದರಿಂದ ಈಶ್ವರನಿಂದ ನಿರ್ಮಿತವಾದದ್ದೆಂದು ಸಿದ್ದವಾಗಿದೆ. 


00 


ಅಷ್ಟಾದಶಪುರಾಣಾನಾಂ ಕರ್ತಾಸತ್ಯವತೀಸುತಃ | 
ಕಾಮಿಕಾದಿಪ್ರಭೇದಾನಾಂ ಯಥಾ ದೇವೋ ಮಹೇಶ್ವರಃ ? 


ಎಂಬ ಸೂತಸಂಹಿತಾ ವಚನದಿಂದ ಕೈವಾಗಮಗಳು ಶಿವನಿರ್ಮಿತವೆಂದು ಸಿದ್ದವಾ 
ಗುತ್ತದೆ. 


ಹೀಗೆ ವೇದಗಳಿಗೂ ಶೈವಾಗಮಗಳಿಗೂ ಶಿವನೊಬ್ಬನೇ ಕರ್ತೃವಾಗಿರುವುದು 
ರಿಂದಲೂ , ಪಂಚಬ್ರಹ್ಮ - ಪ್ರಣವ ಪಂಚಾಕ್ಷರೀ ಮೊದಲಾದ ಮಂತ್ರಗಳೂ , ಲಿಂಗಾ 
ರ್ಚನ- ಭಸ್ಮಧಾರಣಾದಿ ಧರ್ಮಗಳೂ ವೇದದಲ್ಲಿಯ ಶೈವಾಗಮಗಳಲ್ಲಿಯೂ ಪ್ರತಿ 
ಪಾದಿತವಾಗಿರುವುದರಿಂದ ವೇ ದ ಗ ಇ ಶೈವಾಗಮಗಳೂ ಸಮ ಪ್ರಮಾಣವಾಗಿವೆ 
ಎಂದು ಶ್ರೀ ಶ್ರೀಕಂಠಾಚಾರ್ಯರು ಪ್ರತಿಪಾದಿಸಿದ್ದಾರೆ. ಶ್ರೀಶ್ರೀಪತಿಪಂಡಿತರೂ ಸಹ 
ತಮ್ಮ ಭಾಷ್ಯದಲ್ಲಿ ಈ ವಿಷಯವನ್ನು ಹೇಳಿರುವುದಲ್ಲದೆ ಇನ್ನೂ ಕೆಲವು ವಿಶೇಷಾಂ 
ಶಗಳನ್ನೂ ಪ್ರತಿಪಾದಿಸಿರುತ್ತಾರೆ. ಅದೇನೆಂದರೆ: ಸದ್ಯೋಜಾತೇನ ಖಗೈದ 
ನಾನುದೇನೇನ ಯಜುಷಂ' ಎಂದು ಸ್ಮೃತಿಯಲ್ಲಿ ಪರಮೇಶ್ವರನ ಒಂದೊಂದು 
ಮುಖದಿಂದ ಒಂದೊಂದು ವೇದಗಳ ನಿರ್ಮಾಣವನ್ನು ಹೇಳಿ 

ಈಶಾನೇನ ಮುಖೇನೈವ ಕಾಮಿಕಾದ್ಯಾಗಮಾಂಸ್ತಥಾ | 

ಜನಯಾಮಾಸ ನಿಶ್ವೇಶಃ ಸರ್ವಸಿದ್ಧಿ ಪ್ರದಾಯಕಃ||” 
ಎಂದು ಕಾಮಿಕ ಮೊದಲಾದ ಆಗಮಗಳು ಸಾಕ್ಷಾತ್ ಪರಮೇಶ್ವರನ ಈ ಶಾ ನ್ಯ 
ಮುಖದಿಂದ ನಿರ್ಮಿತವಾದವು ಎಂದು ಪ್ರತಿಪಾದಿಸಿರುತ್ತಾರೆ, ಮತ್ತು ಶೈವಾಗಮ 
ಗಳಲ್ಲಿ ಪ್ರಧಾನವಾಗಿ ಪ್ರತಿಪಾದಿತವಾಗಿರುವ ( ಪತಿ. ಪಶು - ಪಾಶ' ಗಳೆಂಬ ಮೂರು 
ಪದಾರ್ಥಗಳೂ ವೇದದಲ್ಲಿ : 


« ವಿತಾನಂತೋ ನೈಪಶವಃ ದ್ವಿಪಾದಪ್ಪ ತುಷ್ಪಾದಃ, 
ಏಷಾಮಾಶೇಪತಿಃಪಶೂನಾಂ, ಧ್ಯಾನ ನಿರ್ಮಥನಾಭ್ಯಾ ಸಾತ್ಪಾಶಂ 

ದಹತಿ ಪಂಡಿತಃ | 


ಇವೇ ಮುಂತಾದ ವಚನಗಳಿಂದ ಪ್ರತಿಪಾದಿತವಾಗಿರುವುದರಿಂದ ಶೈವಾಗಮಗಳು 
ವೇದ ಸಮಪ್ರಮಾಣಗಳೆಂದು ಸಮರ್ಥನೆ ಮಾಡಿರುತ್ತಾರೆ. 


12 


ಸಿದ್ದಗಂಗಾ 


ಶಿವನೇ ವೇದಾಂತ ಸೂತ್ರ ಪ್ರತಿಪಾದ್ಯನಾದ ಪರಬ್ರಹ್ಮ ವಸ್ತುವು 


ಅಥಾತೆ ಬ್ರಹ್ಮಜಿಜ್ಞಾಸಾ ' ಎಂಬ ಮೊದಲಿನ ವ್ಯಾಸಸೂತ್ರದಲ್ಲಿರುವ 
ಬ್ರಹ್ಮಪದಕ್ಕೆ ಶಿವನೇ ಅರ್ಥವೆಂದು ಶ್ರೀ ಶ್ರೀಕಂಠಾಚಾರ್ಯರು ಹೀಗೆ ಸಮರ್ಥನೆ 
ಮಾಡಿರುತ್ತಾರೆ: 


cಯತೋವಾಇಮಾನಿಭೂತಾನಿ ಜಾಯಂತೇ ಯೇನ ಜಾತಾನಿಜೀವಂತಿ 
ಯತ್ರಯತ್ಯಭಿಸಂವಿಶಂತಿ | ತದ್ದ ಹ್ಮ ||೨ 


ಇವೇ ಮುಂತಾದ ಉಪನಿಷದ್ವಾಕ್ಯಗಳು ಸಕಲವಸ್ತುಗಳ ಉತ್ಪತ್ತಿ -ಸ್ಥಿತಿ-ಲಯಗಳಿಗೆ 
ಕಾರಣವಾದ ವಸ್ತುವೇ ಬ್ರಹ್ಮನೆಂದು ಬ್ರಹ್ಮ ಲಕ್ಷಣವನ್ನು ಬೋಧಿಸುತ್ತವೆ. ಸಕಲ 
ಪ್ರಪಂಚಕ್ಕೂ ಕಾರಣವಾದ ಸೃಷ್ಟಿ ಪೂರ್ವದಲ್ಲಿರುವ ಈ ಬ್ರಹ್ಮವಸ್ತುವು ಯಾವು 
ದೆಂದು ವಿಚಾರಮಾಡಿದರೆ < ಯದಾತನುಸೇನ್ಮದಿನಾ ನರಾತ್ರಿರ್ನಸನ್ನ ಚಾಸನ್ 
ಶಿವ ಏವ ಕೇವಲಃ” ಶ್ವೇತಾಶ್ವತರೋಪನಿಷತ್ತಿನ ಮಂತ್ರವು, ಯಾವ ಕಾಲ 
ದಲ್ಲಿ ಸೂರ್ಯಚಂದ್ರಾದಿಗಳ ಪ್ರಕಾಶವಿಲ್ಲದ ಕಾರಣ ಹಗಲು ರಾತ್ರಿಗಳೆಂಬ ವಿಭಾ 
ಗವಿಲ್ಲದೆ ಅಂಧಕಾರ ಮಾತ್ರವೇ ಇರುವುದೊ ಅಂತಹ ಪ್ರಳಯಕಾಲದಲ್ಲಿ ಶಿವನೊ 
೭ನೇ ಸಾಕ್ಷಿಯಾಗಿರುತ್ತಾನೆ. ಎಂದು ಬೋಧಿಸುವುದರಿಂದ ಶಿವನೇ ಜಗತ್ಕಾರಣ 
ನಾದ ಬ್ರಹ್ಮವಸ್ತುವೆಂದು ಸಿದ್ದವಾಗುತ್ತದೆ. ಶ್ರೀ ಶ್ರೀಪತಿ ಪಂಡಿತಾಚಾರ್ಯರೂ ಸಹ 


Cಮಯ್ಯನ ಸಕಲಂ ಜಾತಂ ಮಯಿಸರ್ವ೦ ಪ್ರತಿಷ್ಠಿತಂ | | 
ವಯಿಸರ್ವಂ ಲಯಂಯಾತಿತಸ್ಮಾದ್ವಯನುಸ್ಮಹಂ119 


ಇವೇ ಮುಂತಾದ ಅನೇಕ ಪ್ರಮಾಣಗಳಿಂದ ಶಿವನೇ ಪ್ರಪಂಚದ ಉತ್ಪತ್ತಿ -ಸ್ಥಿತಿ 
ಲಯಗಳಿಗೆ ಕಾರಣನೆಂದು ತಿಳಿಯುವುದರಿಂದ ಶಿವನೇ ಪರಬ್ರಹ್ಮನೆಂದು ಸಮ 
ರ್ಥನೆ ಮಾಡಿರುತ್ತಾರೆ, 


ಸಗುಣಬ್ರಹ್ಮ : ಈ ಇಬ್ಬರು ಆಚಾರ್ಯರ ಸಿದ್ಧಾಂತದಲ್ಲಿಯೂ ಪರ 
ಬ್ರಹ್ಮರೂಪನಾದ ಪರಶಿವನು ನಿರ್ಗುಣ ಸ್ವರೂಪನಲ್ಲ. ಸಗುಣ ಸ್ವರೂಪನೇ ಆಗಿ 
ರುತ್ತಾನೆ, ಯಾಕೆಂದರೆ : ಪಕ್ಕಾಸಶಕ್ತಿರ್ವಿವಿಧೈವಶ್ರಯತೇ ಸ್ವಾಭಾವಿಕೀ 
ಜ್ಞಾನಬಲಕ್ರಿಯಾಚ” ಎಂಬ ಉಪನಿಷದ್ವಾಕ್ಯವು ಶಿವನಿಗೆ ಜ್ಞಾನಶಕ್ತಿ ಕ್ರಿಯಾ 
ಶಕ್ತಿ ಮುಂತಾದ ಅನೇಕ ವಿಧವಾದ ಶಕ್ತಿ ಸಂಪತ್ತನ್ನು ತಿಳಿಸಿ ಶಕ್ತಿಯು ( ಸ್ವಾಭಾ 
ವಿಕೀ ” ಎಂದೂ ಹೇಳಿರುವುದರಿಂದ ಶಿವನು ಸರ್ವಕಾಲದಲ್ಲಿಯೂ ಶಕ್ತಿ ಸಂಪನ್ನನೇ 
ಹೊರತು ಯಾವಾಗಲೂ ನಿರ್ಗುಣನಲ್ಲವೆಂದು ತಿಳಿಯುತ್ತದೆ. 


ಅಕ್ಟೋಬರ್ , 1983 


ಮತ್ತು (ಉಮಾಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ 
ನೀಲಕಂಠಂ ಪ್ರಶಾಂತಂ' ಇವೇ ಮುಂತಾದ ಉಪನಿಷದ್ವಾಕ್ಯಗಳಿಂದ ಉಮಾ 
ಸಹಿತವಾದ ಮತ್ತು ನೀಲವರ್ಣದ ಕಂಠವುಳ್ಳ , ಮೂರು ಕಣ್ಣುಗಳುಳ್ಳ ಪ್ರಶಾಂತ 
ವಾದ ದಿವ್ಯ ಮಂಗಳ ವಿಗ್ರಹವಿಶಿಷ್ಟ ನೆಂದು ತಿಳಿಯುವುದರಿಂದ ಶಿವನು ಸಗುಣನೇ 
ಆಗಿರುತ್ತಾನೆ. 


ಪರಶಕ್ತಿಯ ಮಹಿಮೆ : ಶ್ರೀಶ್ರೀಕಂಠಾಚಾರ್ಯರು ತಮ್ಮ ಭಾಷ್ಯದ 
ಅನೇಕಪ್ರಕರಣಗಳಲ್ಲಿ ಪ ರ ಶಕ್ತಿ ಯ ಮಹಿಮೆಯನ್ನು ಪ್ರತಿಪಾದಿಸಿರುತ್ತಾರೆ. 
( ಸರ್ವತ್ರ ಪ್ರಸಿದ್ರೋಪದೇಶಾತ ' ಎಂಬ ಅಧಿಕರಣದಲ್ಲಿ ( ೧ - ೨ - ೧) ಶಕ್ತಿಯ 
ವಿಚಾರವಾಗಿ ಹೀಗೆ ನಿರೂಪಣೆ ಮಾಡಿರುತ್ತಾರೆ. ಶ್ರುತಿ-ಸ್ಮೃತಿ- ಇತಿಹಾಸ 
ಪುರಾಣ ಮೊದಲಾದ ಪ್ರಮಾಣಗಳ ಆಧಾರದಿಂದ ಚೇತನಾತ್ಮಕವಾದ ಪ್ರಪಂಚ 
ವೆಲ್ಲವೂ ಪರಶಕ್ತಿಯ ಪರಿಣಾಮವಾಗಿರುತ್ತದೆ. ಈ ಪರಶಕ್ತಿಯು ಪರಮೇಶ್ವರನಲ್ಲಿ 
ರುವ ಮಹಾಜ್ಞಾನ- ಮಹಾನಂದ- ಮಹಾಸತ್ತಾರೂಪವಾಗಿದ್ದು ಪರಶಿವನಿಗೆ ಸ್ವರೂ 
ಪವೂ ಗುಣವೂ ಆಗಿರುತ್ತದೆ. ಈ ಪರಶಕ್ತಿಯ ವಿಷಯದಲ್ಲಿ ಹೆಚ್ಚು ಮಾತುಗ 
ಳನ್ನು ಹೇಳಿ ಪ್ರಯೋಜನವೇನು ? ಈ ಪರಶಕ್ತಿ ಇಲ್ಲದೆ ಪರಶಿವನು ಸರ್ವಜ್ಞನೂ 
ಸರ್ವಕಾರಣನೂ ಎಲ್ಲರಿಗೂ ಅನುಗ್ರಹ ಮಾಡುವವನೂ ಎಲ್ಲರಿಂದಲೂ ಪೂಜಿಸಲ್ಪ 
ಡುವವನೂ ಎಲ್ಲರಿಂದಲೂ ಪೂಜಿಸಲ್ಪಡುವವನೂ ಎಲ್ಲ ಪ್ರದೇಶಗಳಲ್ಲಿ ವ್ಯಾಪಿಸಿ 
ಕೊಂಡಿರುವವನೂ ಆಗಲಾರನು ಮ ತ್ತು ಮಹೇಶ್ವರ ಮಹಾದೇವ ಇವೇ ಮೊದ 
ಲಾದ ಶ್ರೇಷ್ಠ ಪದಗಳಿಂದ ಹೇಳಲು ಯೋಗ್ಯನಾದವನೂ ಸಹ ಆಗಲಾರನು. 


00 


( ಶಕ್ಕಯೋsಸ್ಯ ಜಗತ್ಸರ್ವಂ ಶಕ್ತಿಮಾಂಸ್ತು ಮಹೇಶ್ವರಃ | 

ತಾದಾತ್ಮನನಯೋರ್ನಿತ್ಯಂ ವದಾಹಕರಿನ' | 
ತಾತ್ಪರ್ಯ - ಈ ಪ್ರಪಂಚವೆಲ್ಲವೂ ಪರಮೇಶ್ವರನ ಶಕ್ತಿಯ ಪರಿಣಾಮವೇ ಆಗಿದೆ. ಬೆಂಕಿ 
ಯಿಂದ ದಾಹಶಕ್ತಿನ್ನು ಬೇರ್ಪಡಿಸಲು ಹೇಗೆ ಸಾಧ್ಯವಿಲ್ಲವೊ ಹಾಗೆ ಈ ಪರಶಕ್ತಿಯು ಸರನೆ 
ಶ್ವರನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲದಂತೆ ಅವನಲ್ಲಿ ಅಭಿನ್ನವಾಗಿರುವುದು. ( ಏಕಾ 
ನೇಕ ಸ್ವರೂಪೇಣ ಭಾತಿಭಾನೊರಿನ ಪ್ರಭಾ' ಸೂರ್ಯ ಬಿಂಬದಲ್ಲಿ ಪ್ರಭೆ 
ಯಂತೆ ಈ ಪರಶಕ್ತಿಯು ಪರಶಿವನಲ್ಲಿ ಒಂದೇ ರೂಪದಿಂದಲೂ , ಮತ್ತು ಪ್ರಪಂಚ 
ವನ್ನು ನಿರ್ಮಾಣ ಮಾಡುವುದು ಪಾಲನೆಮಾಡುವುದು ಮೊದಲಾದ ನಾಸಾ 
ರೂಪವಾಗಿಯೂ ಇರುತ್ತದೆ. ( ಯ ಇನಾನ್ ಲೋಕಾನೀಶನೇ ಈಶಿನೀಭಿಃ 
ಪರವಶಿವನು ನಾನಾರೂಪವಾದ ಈ ಶಕ್ತಿಯ ಬಲದಿಂದಲೇ ಪ್ರಪಂಚಕ್ಕೆ ಅಧಿಪತಿ 
ಯಾಗಿರುತ್ತಾನೆ. ಹೀಗೆ ಅನೇಕ ವಿಧವಾಗಿ ಪರಶಕ್ತಿಯ ಮಹಿಮೆಯನೂ ನಿರೂ 
ಪಣೆ ಮಾಡಿರುತ್ತಾರೆ. 
14 

ಸಿದ್ಧಗಂಗಾ 


OO. 


00 


00 


ಶ್ರೀಶ್ರೀಪತಿಪಂಡಿತರು ತಮ್ಮ ಭಾಷ್ಯದಲ್ಲಿ ಈ ಪರಶಕ್ತಿಯು ಆಯಾಯ ಕಾ 
ರ್ಯಗಳ ನಿರ್ವಹಣೆಗಾಗಿ ಅ ನ ಕ ಚೇತನ ರೂಪವನ್ನು ಹೊಂದುವುದೆಂದೂ 
ಪ್ರಮಾಣ ವಚನದಿಂದ ಹೀಗೆ ನಿರೂಪಣೆ ಮಾಡಿರುತ್ತಾರೆ, 

(ಭೂಗೇಭವಾನೀ ಪುರುಷೇಚವಿಷ್ಣು :ಕೊಥೇ ಚಕಾಲೀಸನರೇಚದುರ್ಗಾ 1 

ಏಕೈ ವಶಕ್ತಿಃ ಪರಮೇಶ್ವರ ಸ್ಯ ಭಿನ್ನಾ ಚತುರ್ಧಾನಿನಿಯೋಗಕಾಲೇ ? 
ತಾತ್ಪರ್ಯ- ಒಂದೇ ಶಕ್ತಿಯು ಪರಮೇಶ್ವರನಿಗೆ ಭೋಗಕಾಲದಲ್ಲಿ ಭವಾನೀ ರೂಪ 
ವಾಗಿಯೂ , ಪುರುಷರ ಕಾ ಯ ೯ ಕ್ಕೆ ಅನುಕೂಲವಾಗಿ ವಿಷ ರೂಪವಾಗಿಯೂ , 
ಯುದ್ಧ ಕಾಲದಲ್ಲಿ ದುರ್ಗಾಪವಾಗಿಯೂ ಆಯಾಯಕಾರ್ಯಗಳನ್ನು ನಿರ್ವಾಹ 
ಮಾಡುತ್ತದೆ. 


ಲಿಂಗಧಾರಣ ವಿಚಾರ :- ಶ್ರೀಕಂಠಭಾಷ್ಯದಲ್ಲಿ ಲಿಂಗಧಾರಣ ವಿಚಾರವು 
ಎಲ್ಲಿಯೂ ಕಂಡುಬರುವುದಿಲ್ಲ . ಶ್ರೇಷ್ಠವಾದ ಕೆಲವು ಧರ್ಮಗಳು ವೇದದಲ್ಲಿಯ 
ಮತ್ತು ಆಗಮದಲ್ಲಿಯೂ ಸಮವಾಗಿ ಹೇಳಲ್ಪಟ್ಟಿವೆ ಎಂದು ಪ್ರತಿಪಾದಿಸುವ ಸಂದ 
ರ್ಭದಲ್ಲಿ ಸತ್ಯು ರಸಾಮಂಜಸ್ಯಾತ್ ” ( ೨ - ೨ - ೮) ಎಂಬ ಅಧಿಕರಣದಲ್ಲಿ - ಭಸ್ಮ 
ದೂಳನ -ತ್ರಿಪುಂಡ್ರಧಾರಣ -. ಲಿಂಗಾರ್ಚನ - ರುದ್ಯಾಕೃಧಾರಣಾದಿ ಪರಧರ್ಮಾಣಾಂ ” 
ಎಂಬ ಭಾಗದಲ್ಲಿ ಲಿಂಗಾರ್ಚನವೆಂಬ ಪದವಿದೆ. ಸ್ಪಷ್ಟವಾಗಿ ಲಿಂಗಧಾರಣ ಪದ 
ವಿರುವುದಿಲ್ಲ. ಶ್ರೀಶ್ರೀಪತಿಪಂಡಿತರು ತಮ್ಮ ಭಾಷ್ಯದಲ್ಲಿ ಅನೇಕ ಸ್ಥಳಗಳಲ್ಲಿ ಲಿಂಗ 
ಧಾರಣೆಯನ್ನು ಪ್ರತಿಪಾದನೆಮಾಡಿರುತ್ತಾರೆ. ( ಅಥಾತೋಬ್ರಹ್ಮ ಜಿಜ್ಞಾಸಾ' ಎಂಬ 
ಮೊದಲ ಸೂತ್ರದಲ್ಲಿರುವ ಅಧ ' ಪದಕ್ಕೆ ಪರಶಿವನ ಇಷ್ಟಲಿಂಗಧಾರಣ ರೂಪವಾದ 
ಪಾಶುಪತದೀಕ್ಷಾನಂತರವೆಂದು ಅರ್ಥವನ್ನು ಬರೆದಿರುತ್ತಾರೆ. ಮ ತ್ತು ಕೆಲವು 
ಸೂತ್ರಗಳಿಗೂ ಶ್ರುತಿವಾಕ್ಯಗಳಿಗೂ ಲಿಂಗಧಾರಣ ಪರವಾಗಿ ಭಾಷ್ಯವನ್ನು ಬರೆದಿ 
ರುತ್ತಾರೆ. 


(ಉಪಾಸನಾ ವೈವಿಧ್ಯಾತ್ ' ( ೧ - ೧ - ಸೂತ್ರ ೩೨ ) ಎಂಬ ಸೂತ್ರ ಭಾಗಕ್ಕೆ 
ಇಷ್ಟಲಿಂಗ- ಪ್ರಾಣಲಿಂಗ- ಭಾವಲಿಂಗವೆಂಬ ಹೆಸರುಳ್ಳ ಪರಶಿವಬ್ರಹೋಪಾಸನೆಯು 
ಮೂರು ವಿಧವೆಂದು ಪ್ರತಿಪಾದಿಸಿರುತ್ತಾರೆ. “ ತಸ್ಯಾಭಿದ್ಯಾನಾದೊಜನಾತ್ತತ್ವ 
ಭಾವಾದ್ರೂಯಾಂವಿಶ್ವಮಾಯಾ ನಿವೃತ್ತಿಃ' ಎಂಬ ಶ್ವೇತಾಶ್ವತರೋಪನಿ 
ಸತ್ತಿನ ವಾಕ್ಯದಲ್ಲಿ ಯೋಜನಾತ್ ' ಎಂದರೆ ಶರೀರದಲ್ಲಿ ಧಾರಣೆ ಮಾಡುವುದರಿಂದ 
ಎಂದು ಬಾಹ್ಯ ಲಿಂಗಧಾರಣೆಯೂ ' ಅಭಿಧ್ಯಾನಾತ್ ' ಎಂದರೆ ಮನಸ್ಸಿನಲ್ಲಿ ಧ್ಯಾನ 
ಮಾಡುವುದರಿಂದ ಎಂದು ಅಂತರ್ಲಿಂಗಧಾರಣೆಯ ಪ್ರತಿಪಾದಿತವಾಗುತ್ತದೆ ಎಂದು 
ಹೇಳಿರುತ್ತಾರೆ. ಮತ್ತು ' ಸರ್ವತ್ರ ಪ್ರಸಿದ್ರೋಪದೇಶಾತ್ ' ( ೧- ೨- ೧-) ಎಂಬ 
ಸೂತ್ರದ ಭಾಷ್ಯದಲ್ಲಿ ಹೀಗೆ ಪ್ರತಿಪಾದನೆ ಮಾ ಡಿ ರು ತ್ತಾರೆ. ಹಿಂದೆ ಅಲ್ಲಲ್ಲಿ 
ಅಕ್ಟೋಬರ್ , 1983 


15 


ಪ್ರಾಸಂಗಿಕವಾಗಿ ಸೂತ್ರಗಳಲ್ಲಿ ಲಿಂಗಧಾರಣೆಯನ್ನು ಪ್ರತಿಪಾದಿಸಿದ್ದರೂ ಸ್ಪಷ್ಟವಾಗಿ 
ಬಾಹ್ಯ ಲಿಂಗಧಾರಣೆಯನ್ನು ಪ್ರತಿಪಾದಿಸುವುದಕ್ಕಾಗಿಯೇ ಈ ಸೂತ್ರವು ಪ್ರವೃತ್ತ 
ವಾಗಿದೆ. ' ಸರ್ವತ್ರ ' ಎಂದರೆ ವೇದ- ವೇದಾಂತ. ಆಗಮ ಸ್ಮತಿ. ಪುರಾಣ - ಇತಿಹಾ 
ಸಾದಿಗಳಲ್ಲಿ ಪ್ರಸಿದ್ದ ನಾ ದ ಪ ರ ಶಿವ ಲಿ೦ ಗ ಧಾ ರ ಣೆ ಯ ಉಪಾಸನೆಯು 
ವಿಹಿತವಾಗಿರುತ್ತದೆ. 


DO. 


- ತೈತ್ತಿರೀಯೋಪನಿಷತ್ತಿನಲ್ಲಿ ನಿಧನ ಪತಯೇ ನಮಃ' ಎಂದು ಶುರುಮಾಡಿ 
“ಊರ್ಧ್ವಲಿಂಗಾಯನನು …' ಮುಂತಾದ ವಾಕ್ಯಗಳಿಂದ ಲಿಂಗಕ್ಕೆ ಸರ್ವತ್ಮಕತ 
ವನ್ನು ಬೋಧಿಸಿ , “ ಏತತ್ತೊಮಸ್ಯಸೂರ್ಯಸ್ಯ ಸರ್ವಲಿಂಗ ಸ್ಥಾಪಯತಿ| 
ಪಾಣಿಮಂತ್ರಂ ಪವಿತ್ರಂ ' ಎಂಬ ವಾಕ್ಯದಿಂದ ಬಾಹ್ಯ ಲಿಂಗಧಾರಣೆಯು ವಿಹಿತವಾ 
ಗಿದೆ. ಈ ವಾಕ್ಯದಲ್ಲಿ 'ಸೋಮಸ್ಯ ' ಎಂಬ ಪದಕ್ಕೆ ಉನುಯಾಸಹಿತ:ಸೋಮಃ 
ಎಂದು ವ್ಯುತ್ಪತ್ತಿಯಿಂದ ಪಾರ್ವತೀಸಹಿತ ಪರಶಿವ' ಎಂಬರ್ಥವು. ಸೂರ್ಯಮಂಡಲ 
ಮಧ್ಯದಲ್ಲಿರುವ ಉಮಾಸಹಿತನಾದ ಪ ರ ಶಿ ವ ನ ಸ್ಪಟಿಕಲಿಂಗ ಮುಂತಾದ ನಾನಾ 
ಬಗೆಯ ಲಿಂಗವನ್ನು ಭೂಮಿಯಲ್ಲಿ ಸ್ಥಾಪಿಸುವುದು, ಮತ್ತು ಶರೀರದಲ್ಲಿ ಧರಿಸುವುದು 
ಎಂದು ಈ ವಾಕ್ಯವುಬೋಧಿಸುತ್ತದೆ. ' ಪಾಣಿಮಂತ್ರಂ' ಎಂಬಲ್ಲಿ ಮಂತ್ರಪದಕ್ಕೆ 
(ಮನನಾತ್ ತ್ರಾಯತೇ ' ಎಂಬ ವ್ಯುತ್ಪತ್ತಿಯಿಂದ ನಿರಂತರವಾಗಿ ಚಿ೦ ತ ನೆ 
ಮಾಡುವುದರಿಂದ ಕಾಪಾಡುವ ಲಿಂಗವು ಎಂದರ್ಥ, ಪಾಣಿಮಂತ್ರಂ ಎಂಬ ಪದ 
ದಿಂದ ಈ ಲಿಂಗವನ್ನು ಪೂಜೆಯ ಕಾಲದಲ್ಲಿ ನಾಮಹಸ್ತದಲ್ಲಿ ಧಾರಣೆ ಮಾಡಬೇ 
ಕೆಂದು ಪ್ರತಿ ಪಾದಿತವಾಗುತ್ತದೆ. ( ಸವಿ ಇಂ ” ಎಂಬ ಪದದಿಂದ ಅಶುಚಿಯಾದ 
ಶರೀರ ಸಂಬಂಧದಿಂದ ಲಿಂಗವು ಅಶುಚಿಯಾಗದೆ ಯಾವಾಗ ಶುಚಿಯಾಗಿರುವು 
ದೆಂದೂ ಈ ಪವಿತ್ರವಾದ ಲಿಂಗ ಸಂಬಂಧದಿಂದ ಶರೀರವು ಯಾವಾಗಲೂ ಪವಿತ್ರ 
ನೆಂದೂ ಪ್ರತಿಪಾದಿತವಾಗುತ್ತದೆ. ಈ ಅರ್ಥವು ವಾತೂಲಾಗಮದಲ್ಲಿ ಸ್ಪುಟವಾಗಿ 
ಹೀಗೆ ಹೇಳಲ್ಪಟ್ಟಿದೆ. 

: ಪವಿತ್ರ ಕರಣಾತ್ಪುಂಸಾಂ ಪವಿತ್ರನೀತಿ ಕಥ್ಯತೇ | 
ತಸ್ಮಾತ್ಸರ್ವೇಷು ಕಾಲೇಷು ಧಾರಯೇಲ್ಲಿಂಗಮುತ್ತಮಂ|| 

ಲಿಂಗಧಾರೀ ಸದಾಶುದ್ಧಃ || 


ತಾತ್ಪರ್ಯ: - ಮನುಷ್ಯರನ್ನು ಶುದ್ದಿ ಮಾಡುವುದರಿಂದ ಲಿಂಗವು ಪವಿತ್ರಂ ಎಂದು 
ಹೇಳಲ್ಪಡುತ್ತದೆ. ಆದ್ದರಿಂದ ಎಲ್ಲ ಕಾಲದಲ್ಲಿಯ ಲಿಂಗಧಾರಣೆ ಮಾಡಬೇಕು. 
ಲಿಂಗ ಧರಿಸಿದವನು ಯಾವಾಗಲೂ ಶುದ್ಧನಾಗಿರುತ್ತಾನೆ. 

ಬ್ರಾದಿದೇವತೆಗಳಿಗೂ ಲಿಂಗಧಾರಣೆ : ಶ್ರೀ ಶ್ರೀಪತಿ ಸಂಡಿತಾಚಾರ್ಯರು 
* ವಿಕ್ಷಿತಗುಣೋಪಸತ್ತೇ ' ( ೧- ೨- ೧) ಎಂಬ ಸೂತ್ರದ ಭಾಷ್ಯದಲ್ಲಿ ಬ್ರಹ್ಮಾದಿ 
- 16 

ಸಿದ್ದಗಂಗಾ 


ದೇವತೆಗಳಿಗೂ ಸಪ್ರಮಾಣವಾಗಿ ಲಿಂಗಧಾರಣೆಯನ್ನು ಹೀಗೆ ಪ್ರತಿಪಾದಿಸಿರುತ್ತಾರೆ. 
ಲಿಂಗಪುರಾಣದಲ್ಲಿ ಜ್ಯೋತಿರ್ಲಿಂಗದ ಆವಿರ್ಭಾವವಾದ ಮೇಲೆ ಶ್ರೀ ಮಹಾವಿಷ್ಣುವು 
ಶ್ರೀ ಮಹಾದೇವನನ್ನು ಕುರಿತು ' ಎಲೆ ಮಹಾದೇವನೆ, ನನಗೂ ಬ್ರಹ್ಮನಿಗೂ ಸಹ 
ಶಿವದೀಕ್ಷೆಯೊಂದಿಗೆ ನಿನ್ನ ಲಿಂಗವನ್ನು ಅನುಗ್ರಹ ಮಾಡು” ಎಂದು ಪ್ರಾರ್ಥಿಸಲು 

( ಇಂದ್ರನೀಲಮಯಂ ಲಿಂಗಂ ವಿಷ್ಣವೇ ಬ್ರಹ್ಮಣೋನನು | 

ಪದ್ಮರಾಗಮಯಂ ಲಿಂಗಂ ದತ್ವಾ ದೀಕ್ಷಾ೦ಚಕಾರಯತ 11² - 
ಪರಶಿವನು ಇಂದ್ರನೀಲಮಯವಾದ ಲಿಂಗವನ್ನು ವಿಷ್ಣು ವಿಗೂ , ಪದ್ಮರಾಗಮಯವಾದ 
ಲಿಂಗವನ್ನು ಬ್ರಹ್ಮನಿಗೂ ದೀಕ್ಷಾ ವಿಧಾನದಿಂದ ಕೊಟ್ಟನು. " ವಕ್ಷಸ್ಥ ಲೇಹರಿರ್ಲಿಂಗಂ 
ರ್ಮೂಚಾ ಹಂಪಿತಾಮಹಃ , ವಿಷ್ಣು ಪು ಎದೆಯ ಮೇಲೆಬ್ರಹ್ಮನು ತಲೆಯ ಮೇಲೆ 
ಲಿಂಗವನ್ನು ಧರಿಸಿ ಸಂತುಷ್ಟರಾದರು ಎಂದು ಬ್ರಹ್ಮಾದಿಗಳಿಗೂ ಲಿಂಗಧಾರಣೆಯು 
ಹೇಳಲ್ಪಟ್ಟಿದೆ. ಹೀಗೆ ಶ್ರೀ ಶ್ರೀಪತಿ ಪಂಡಿತಾಚಾರ್ಯರು ಅನೇಕ ವೇದಾಂತ ಸೂತ್ರ 
ಗಳಿಗೂ ಶ್ರುತಿವಾಕ್ಯಗಳಿಗೂ ಲಿಂಗಧಾರಣ ಪರವಾಗಿ ವ್ಯಾಖ್ಯಾನವನ್ನು ಮಾಡಿರು 
ತ್ತಾರೆ. 


ಸೂರ್ಯಮಂಡಲ ಮಧ್ಯದಲ್ಲಿ ಉಪಾಸ್ಯದೇವತಾ ವಿಚಾರ : 
ಛಾಂದೋಗ್ಯೂಪನಿಷತ್ತಿನಲ್ಲಿ - ಅಥಯಏಷಂತರಾದಿತ್ಯೇ ಹಿರಣ್ಮಯ ? 
ಪುರುಷೋ ದೃಶ್ಯತೇ ಇತ್ಯಾದಿ ವಚನದಿಂದ ಸೂರ್ಯಮಂಡಲ ಮಧ್ಯದಲ್ಲಿ ಹಿರ 

ಯ ಪುರುಷನ ಉಪಾಸನೆಯನ್ನು ಹೇಳಿ ( ತಸ್ಯ ಯಥಾಕಸ್ಮಾಸಂ ಪುಂಡರೀಕ 
ಮೇವನ್ನುಣಿ ಎಂದು ಆ ದೇವತೆಯ ಸ್ವರೂಪವನ್ನು ವರ್ಣಿಸಿದೆ. ಈ ವಾಕ್ಯ 
ದಲ್ಲಿರುವ ಅಕ್ಷಿಣೀ ಎಂಬ ದ್ವಿವಚನಾಂತ ಪದದದಿಂದ ಆ ದೇವತೆಗೆ ಎರಡು ಕಣ್ಣು 
ಗಳು ಎಂದು ಸ್ಪಷ್ಟವಾಗಿ ತೋರುತ್ತದೆ. ಮತ್ತು ಈ ವಾಕ್ಯದ ಕಪ್ಯಾಸ ಎಂಬ 
ಪದಕ್ಕೆ ಕೆಲವರು ವ್ಯಾಖ್ಯಾನಕಾರರು ಕಪಿಯ ಸೃಷ್ಣ ಭಾಗವೆಂದು ಅರ್ಥವನ್ನು ಸ್ವೀಕ 
ರಿಸಿ ಸೂರ್ಯಮಂಡಲದ ಮಧ್ಯದಲ್ಲಿರುವ ದೇವತೆಯ ಎರಡು ಕಣ್ಣುಗಳು ಕಪಿಯ 
ಸೃಷ್ಣ ಭಾಗದಂತೆ ಕೆಂಪಗಿರುವ ಪದ್ಯಕ್ಕೆ ಸಮಾನವಾಗಿವೆ ಎಂದು ವಿವರಿಸುತ್ತಾರೆ. 
ಪರಶಿವನಿಗಾದರೋ ವರು ಕಣ್ಣುಗಳಿರುವುದರಿಂದ ಈ ವಾಕ್ಯದಲ್ಲಿ ಎರಡು ಕಣ್ಣು 
ಗಳೆಂದು ಹೇಳಿರುವುದು ವಿರೋಧವಾಗುತ್ತದೆಂದು ಸಂದೇಹವು ತೋರುತ್ತದೆ. ಈ 
ಸಂದೇಹಕ್ಕೆ ಶ್ರೀ ಶ್ರೀಕಂಠಾ ಚಾರ್ಯರೂ ಶ್ರೀ ಶ್ರೀಪತಿ ಪಂಡಿತಾಚಾರ್ಯರೂ ಸಹ 
ತಮ್ಮ ಭಾಷ್ಯದಲ್ಲಿ ( ಅಂತಸ್ಸದ್ಧರ್ಮೋಪದೇಶಾತ್ ' ( ೧ - ೧ - ೨೧ ) ಎಂಬ ಅಧಿ 
ಕರಣದಲ್ಲಿ ಒಂದೇ ವಿಧವಾದ ಸಮಾಧಾನವನ್ನು ಹೀಗೆಹೇಳಿರುತ್ತಾರೆ. 
- ಈ ವಾಕ್ಯದಲ್ಲಿ 1 ಕಪಸಂ' ಎಂಬ ಪದಕ್ಕೆ ಸೂರ್ಯನಿಂದ ಅರಳಿಸಲ್ಪಟ್ಟ 
ಎಂದರ್ಥ. ಹೇಗೆಂದರೆ , ಕಮುದಕಂ ರಶ್ಮಿಭಿಃ ಪಿಬತೀತಿ ಕಪಿರಾದಿತ್ಯಃ । ತೇನಾ 
ಅಕ್ಟೋಬರ್ 1983 


17. 


ಸಿತಂ ವಿಕಸಿತಂ ? ( ಕ ಎಂಬ ಅಕ್ಷರಕ್ಕೆ ನೀರೂ ಎಂದೂ ಸೂರ್ಯನ ಕಿರಣಗಳಿಂದ 
ನೀರನ್ನು ಸ್ವೀಕರಿಸುವುದರಿಂದ ಕಪಿ ' ಪದಕ್ಕೆ ಸೂರ್ಯನೆಂದೂ ಅರ್ಥ, ಸೂರ್ಯ 
ನಿಂದ ವಿಕಾಸಹೊಂದಿದ ಪದ್ಯದಂತಿರುವ ಎರಡು ಕಣ್ಣುಗಳುಳ್ಳ ದೇವತೆಯು ಎಂದರ್ಥ 
ವಾಗುತ್ತದೆ. ಶಿವನಿಗೆ ಮೂರು ಕಣ್ಣುಗಳಿದ್ದರೂ ಬೆಂಕಿಯ ರೂಪವಾದ ಮೂರನೇ 
ಕಣ್ಣು ಯಾವಾಗಲೂ ಮುಚ್ಚಿಕೊಂಡಿದ್ದು ಎರಡೇ ಕಣ್ಣುಗಳು ಅರಳಿದ ಪದ್ಮದಂತೆ 
ವಿಕಸಿತವಾಗಿರುವುದರಿಂದ ಅಕ್ಷಿಣೀ ” ಎಂಬ ದ್ವಿವಚನಾಂತ ಪದವು ಶಿವನ ವಿಷಯ 
ದಲ್ಲಿ ವಿರುದ್ಧವಾಗುವುದಿಲ್ಲ . 


0 


ಪರಶಿವನಿಗೆ ಶರೀರವಿದ್ದರೂ ಶರೀರಪ್ರಯುಕ್ತವಾದ ದೋಷಗಳಿಲ್ಲ : 
* ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ? 
ಇವೇ ಮುಂತಾದ ಪ್ರಮಾಣಗಳಿಂದ , ಪಾರ್ವತೀಸಹಿತವಾಗಿಯೂ ಮೂರು ಕಣ್ಣು 
ಗಳಿಂದ ರಮಣೀಯವಾಗಿಯೂ ನೀಲಕಂಠ ವಿಶಿಷ್ಟವಾಗಿಯೂ ಇರುವ ಪ್ರಶಾಂತ ದಿವ್ಯ 
ಮಂಗಳ ವಿಗ್ರಹವು ಪರಮೇಶ್ವರನಿಗೆ ಅಸಾಧಾರಣವಾದದ್ದೆಂದು ತಿಳಿದುಬರುತ್ತದೆ. 
ಈ ಶರೀರ ಸಂಬಂಧದಿಂದ ಪರಮೇಶ್ವರನಿಗೆ ದುಃಖಗಳೂ ಬರಬಹುದು ಎಂಬ ಆಕ್ಷೇ 
ಸಕ್ಕೆ ಇಬ್ಬರೂ ಭಾಷ್ಯಕಾರರು - ಸಂಭೋಗ ಪ್ರಾಪ್ತಿರಿತಿ ಚೇನ್ನ ವೈಶೇಷ್ಯಾತ್ ' ಎಂಬ 
ಸೂತ್ರದ ಭಾಷ್ಯದಲ್ಲಿ ಹೀಗೆ ಸಮಾಧಾನವನ್ನು ಹೇಳಿದ್ದಾರೆ. ಪರಶಿವನ ಶರೀರವು 
ಜೀವಾತ್ಮರ ಶರೀರಕ್ಕಿಂತಲೂ ವಿಲಕ್ಷಣವಾದದ್ದು . ಜೀವಾತ್ಮರ ಶರೀರಗಳು ಅವರ 
ಹಿಂದಿನ ಕರ್ಮಗಳಿಂದ ಬಂದಿವೆ. ಪರಶಿವನ ಶರೀರನಾದರೋ ತನ್ನ ಇಚ್ಛೆಯಿಂದಲೇ 
ಸ್ವೀಕರಿಸಲ್ಪಟ್ಟಿರುವುದರಿಂದ ಕರ್ಮಗಳಿಂದ ಬಂದುದಲ್ಲ. ಕರ್ಮಮೂಲಕವಾದ ಶರೀರ 
ಸಂಬಂಧದಿಂದಲೇ ದುಃಖಗಳು ಪ್ರಾಪ್ತವಾಗುತ್ತವೆ. ಪರಶಿವನಾದರೋ ( ಅಪಹತ 
ಪಾಪ್ಪಾ ' ಎಂಬ ಶ್ರುತಿವಚನದಿಂದ ಪಾಪಸಂಬಂಧವಿಲ್ಲದವನೆಂದು ಸಿದ್ದವಾಗಿರುವುದ 
ರಿಂದ ಅವನಿಗೆ ಶರೀರ ಪ್ರಯುಕ್ತವಾದ ದುಃಖಗಳು ಸಂಭವಿಸುವುದಿಲ್ಲ. 


ಪ್ರಪಂಚವೆಲ್ಲವೂ ಪರಶಿವನ ಶರೀರವು: ಸ ರ ಮೇ ಶ್ವರನಿಗೆ ( ಉಮಾ 
ಸಹಾಯಂ” ಎಂದು ಹಿಂದೆ ಹೇಳಿದ ಶ್ರುತಿಸಿದ್ದವಾದ ದಿವ್ಯ ಮಂಗಳ ವಿಗ್ರಹವಲ್ಲದೆ 
ಪ್ರಪಂಚವೆಲ್ಲವೂ ಅವನ ಶರೀರವೆಂದು ಶ್ರೀ ಶ್ರೀಕಂಠಾಚಾರ್ಯರು ' ಸರ್ವತ್ರ ಪ್ರಸಿ 
ದ್ರೋಪದೇಶಾತ್ ' ( ೧ - ೨ - ೧) ಎಂಬ ಅಧಿಕರಣದ ಭಾಷ್ಯದಲ್ಲಿ ' ಸರ್ವ ಚಿದ ಚಿತ್ರ 
ಪಂಚ ಶರೀರ ವಿಶಿಷ್ಟ, ಬ್ರಹ್ಮ ' ಎಂದು ಹೇಳಿದ್ದಾರೆ. ಪ್ರಪಂಚವೆಲ್ಲವೂ ಪರಶಿವನ 
ಶರೀರವಾಗುವುದು ಹೇಗೆಂದರೆ : ೧) * ಅನೇನ ಜೀನೇನಾತ್ಮನಾನುಪ್ರವಿಶ್ಯ 
ನಾನುರೂಪೇನ್ಮಾಕರವಾಣಿ > ೨) ' ಯಃ ಪೃಥಿವ್ಯಾಂ ತಿಷ್ಕನ ಹೃಥಿವೀ 
ನಂತರೋಯನುಯತಿ > ೩ ) ' ಯಸ್ಯ ಸೃಥಿವೀ ಶರೀರಂ ' ಇವೇ ಮುಂತಾದ 
ಉಪನಿಷದ್ವಾಕ್ಯಗಳಿಂದ ಪರಶಿವನು ತನ್ನಿಂದ ನಿರ್ಮಿತವಾದ ವಸ್ತುಗಳಿಗೆ ನಾಮರೂಪ 
18 

ಸಿದ್ದಗಂಗಾ 


ಗಳ ವ್ಯವಸ್ಥೆ ಮಾಡುವುದಕ್ಕಾಗಿ ಆ ವಸ್ತುಗಳಲ್ಲಿ ಆತ್ಮರೂಪದಿಂದ ಅನುಪ್ರವೇಶಮಾಡಿ 
ಅವುಗಳನ್ನು ನಿಯಮನ ಮಾಡುವುದರಿಂದ ಸೃಥಿವೀ ಮುಂತಾದ ಎಲ್ಲ ವಸ್ತುಗಳೂ 
ಪರಶಿವನ ಶರೀರವೆಂದು ಸಿದ್ದವಾಗುತ್ತದೆ. 

« ವಿಗ್ರಹಂ ದೇವದೇವಸ್ಯ ಜಗತೇತಚ್ಚರಾಚರಂ | 
* ಏತನುರ್ಥ೦ ನಜಾನಂತಿ ಪಶನಃಪಾಶ ಗೌರವಾತ್ ೨ | | 


ತಾತ್ಪರ್ಯ- ಚರಾಚರಾತ್ಮಕವಾದ ಈ ಜಗತ್ತೆಲ್ಲವೂ ಪರಮೇಶ್ವರನ ಶರೀರವಾಗಿದೆ. 
ಆದರೆ ಸಾಮಾನ್ಯ ಜನರು ಮಾಯಾಪಾಶದಿಂದ ಈ ಅರ್ಥವನ್ನು ತಿಳಿದುಕೊಂಡಿಲ್ಲ. 
ಎಂಬ ಪುರಾಣ ವಚನಗಳೂ ಸಹ ಪ್ರಪಂಚವೇ ಪರಮೇಶ್ವರನ ಶರೀರವೆಂಬುದನ್ನು 
ಸ್ಪಷ್ಟಪಡಿಸುತ್ತವೆ. 


( ದೇಹಿನೋಯಸ್ಯಕಸ್ಯಾಪಿ ನಿಗ್ರಹಃಕ್ರಿಯತೇಯದಿ | 

ಅನಿಷ್ಟನಷ್ಟಮೂರ್ತೆಸನ್ನಾತ್ರ ಕಾರ್ಯಾವಿಚಾರಣಾ || 
ಪ್ರಪಂಚವೆಲ್ಲವೂ ಪರಮೇಶ್ವರನ ಶರೀರವಾದ್ದರಿಂದ ಯಾವುದಾದರೊಂದು ಜಂತುವಿಗೆ 
ಪೀಡೆ ಮಾಡಿದರೂ ಅದು ಪರಮೇಶ್ವರನಿಗೇ ಅನಿಷ್ಟ ಮಾಡಿದಂತಾಗುತ್ತದೆ. 


00 


( ಸರ್ವೊಹ ಕಾರಕರಣ ಸರ್ವಗ್ರಹಣಂ ತಥಾ | 

ಸರ್ವಾಭಯಪ್ರದಾನಂಚ ಶಿವಸ್ಕಾರಾಧನಂ ವಿದುಃ > || | 
ತಾತ್ಪರ್ಯ. ' ಯಸ್ಯಾತ್ಮಾಶರೀರಂ' ಎಂಬ ಶ್ರುತಿವಚನದಿಂದ ಎಲ್ಲ ಜೀವರೂ ಪರಶಿವನ 
ಶರೀರನಾದ್ದರಿಂದ ಪರರಿಗೆ ಉಪಕಾರ ಮಾಡುವುದೂ ಅಭಯಪ್ರದಾನಮಾಡುವುದೂ 
ಸಹ ಪರಮೇಶ್ವರನ ಪೂಜೆಯೇ ಆಗುತ್ತದೆ. ಹೀಗೆ ಪ್ರಪಂಚವೆಲ್ಲವೂ ಪರಮೇಶ್ವರನ 
ಶರೀರವಾದ್ದರಿಂದ ಯಾವ ವಸ್ತುವಿನಲ್ಲಿಯೂ ದ್ವೇಷಾಸೂಯೆಗಳನ್ನು ಮಾಡದೆ ಶಾಂತ 
ನಾಗಿರಬೇಕೆಂದು ವಿಸ್ತರವಾಗಿ ಪ್ರತಿಪಾದನೆ ಮಾಡಿರುತ್ತಾರೆ. 


- ಪ್ರಪಂಚವೆಲ್ಲವೂ ಪರಶಿವನ ಶರೀರವೆಂಬ ಶ್ರೀ ಶ್ರೀಕಂಠಾಚಾರ್ಯರ ಸಿದ್ದಾಂತ 
ವನ್ನು ಶ್ರೀ ಶ್ರೀಪತಿಪಂಡಿತರು ತಮ್ಮ ಭಾಷ್ಯದ ಕೆಲವು ಪ್ರಕರಣಗಳಲ್ಲಿ ಹೇಳಿದ್ದರೂ 
ಕೆಲವು ಪ್ರದೇಶಗಳಲ್ಲಿ ಇದನ್ನು ನಿರಾಕರಿಸುತ್ತಾರೆ. ಶ್ರೀ ಶ್ರೀಕಂಠಾಚಾರ್ಯರು ಉದಾ 
ಹರಿಸಿರುವ ' ಯಸ್ಯ ಪೃಥಿವೀ ಶರೀರಂ' ಮುಂತಾದ ವಾಕ್ಯಗಳಿಗೆ ಪೃಥಿವ್ಯಾದಿಗಳು 
ಪರಮೇಶ್ವರನ ಶರೀರವೆಂಬ ಯಥಾಶ್ರುತಾರ್ಥದಲ್ಲಿ ಮುಖ್ಯ ತಾತ್ಪರ್ಯವಿಲ್ಲ. ಈ 
ಪ್ರಕರಣದಲ್ಲಿರುವ ' ಏಷತ ಆತ್ಮಾ ಅಂತರ್ಯಾಮೃಮೃ ತಃ ' ಎಂಬ ಪ್ರಧಾನ ವಾಕ್ಕಾ 
ನುಸಾರವಾಗಿ ಪರಮೇಶ್ವರನು ಸರ್ವಾಂತರ್ಯಾಮಿ ಎಂಬ ಅರ್ಥದಲ್ಲಿ ಎಲ್ಲ ವಾಕ್ಯ 
ಗಳಿಗೂ ಮುಖ್ಯ ತಾತ್ಪರ್ಯವೆಂದು ಪ್ರತಿಪಾದಿಸಿರುತ್ತಾರೆ. 
ಅಕ್ಟೋಬರ್ 1983 

19 


ನೋಕಸ್ವರೂಪ: ಮೋಕಸ್ವರೂಪ ವಿಷಯದಲ್ಲಿ ಶ್ರೀ ಶ್ರೀಕಂಠಾಚಾರ್ಯ 
ರಿಗೂ , ಶ್ರೀಶ್ರೀಪತಿ ಸಂಡಿತಾಚಾರ್ಯರಿಗೂ ಮತಭೇದವಿರುತ್ತದೆ. ಶ್ರೀ ಶ್ರೀಕಂಠ 
ಚಾರ್ಯರು ಹೀಗೆ ಪ್ರತಿಪಾದಿಸಿರುತ್ತಾರೆ: “ಸುಷುಪ್ಪುತ್ತಾಂರ್ಭೆದೇನ 
• ಅಧಿಕಂತು ಭೇದನಿರ್ದೆಶಾತ್‌ ' ಇವೇ ಮುಂತಾದ ಅನೇಕ ಅಧಿಕರಣಗಳಲ್ಲಿ ಜೀವಾ 
ತ್ಮರಿಗೂ ಪರಬ್ರಹ್ಮ ಶಿವನಿಗೂ ಭೇದವನ್ನು ಸಿದ್ಧಾಂತ ಮಾಡಿರುವುದರಿಂದ ಮುಕ್ತಿಯ 
ಲ್ಲಿಯೂ ಸಹ ಜೀವಾತ್ಮರಿಗೂ ಶಿವನಿಗೂ ಭೇದವೇ ಇರುತ್ತದೆ. ಅಭೇದವಿಲ್ಲ 
( ನಿರಂಜನಃ ಪರಮಂ ಸಾಮ್ಯಮುಪೈತಿ' ಎಂಬ ಸ್ಮೃತಿಯಿಂದಲೂ ಮುಕ್ತಃಶಿವಸ 
ನೋಭವೇತ್ ' ಎಂಬ ಸ್ಮತಿಯಿಂದಲೂ ಪರಶಿವನ ಅತ್ಯಂತ ಸಾದೃಶ್ಯ ಪ್ರಾಪ್ತಿಯೇ 
ಮೋಕ್ಷವೆಂದೂ ' ಬ್ರಹ್ಮವೇದ ಬ್ರಹ್ಮ ವಭವತಿ' ಎಂಬ ಪದಕ್ಕೆ ಬ್ರಹ್ಮ ಸಾದೃಶ್ಯವೆಂದೇ 
ಅರ್ಥವೆಂದೂ ( ಅವಿಭಾಗೇನ ದೃಷ್ಟ ತಾತ್' ಎಂಬ ಅಧಿಕರಣದಲ್ಲಿ ಸಿದ್ದಾಂತ ಮಾಡಿ 
ರುತ್ತಾರೆ ( ನಿರವಧಿಕ ಪರಮನಂದ ನಿಷ್ಕಲಂಕ ಶಿವತ್ವ ಪ್ರಾಪ್ತಿರ್ಹಿಮುಕ್ತಿಃ ಎಂಬ 
ಭಾಷ್ಯಭಾಗದಲ್ಲಿ ಶಿವತ್ವ ಪ್ರಾಪ್ತಿಯನ್ನು ಮುಕ್ತಿ ಎಂದು ಹೇಳಿದ್ದರೂ ಶಿವತ್ವವೆಂಬ 
ಪದಕ್ಕೆ ಶಿವತ್ವಂನಾಮ ನಿಖಿಲಮಲ ಸಂಪರ್ಕರಹಿತ ನಿರತಿಶಯ ಮಂಗಲಾಸ್ಪ ದಪ್ಪ 
ರೂಪ ಶಿವಸದೃಶಸ್ವಭಾವತ್ವಂ ಅಂದರೆ ಯಾವ ಮಲಸಂಬಂಧವೂ ಇಲ್ಲದೆ ನಿರತಿಶಯ 
ಮಂಗಳಗಳಿಗೆ ಆಧಾರವಾದ ಪರಶಿವನ ಸಾದೃಶ್ಯವೇ ಶಿವನೆಂದು ತಾವೇ ವಿವರಣೆ 
ಮಾಡಿರುತ್ತಾರೆ. ಹಾಗೆಯೇ “ ಶಿವಸಾಯುಜ್ಯಂ' ಎಂಬ ಪದವನ್ನು ಭಾಷ್ಯದಲ್ಲಿ 
ಪ್ರಯೋಗ ಮಾಡಿದ್ದರೂ ಬೇರೆಯವರು ಹೇಳುವಂತೆ ಸಾಯುಜ್ಯ ಪದಕ್ಕೆ ಶಿವನಲ್ಲಿ 
ಅಭೇದ ಹೊಂದುವುದೆಂಬ ಅರ್ಥವನ್ನು ಹೇಳುವುದಿಲ್ಲ. (ಉಕ್ಕಂಬ್ರಹ್ಮಣಾಸಾ ದೃಶ್ಯಂ 
ಸಾಯುಜ್ಯಂ ಮುಕ್ತಾನಾಂ' ಎಂಬ ಗ್ರಂಥ ಭಾಗದಿಂದ ಮುಕ್ತರಿಗೆ ಬ್ರಹ್ಮಸಾಯುಜ್ಯ 
ವೆಂದರೆ ಬ್ರಹ್ಮಸಾದೃಶ್ಯವೆಂದೇ ಹೇಳಿರುತ್ತಾರೆ. ಆದ್ದರಿಂದ ಇವರ ಮತದಲ್ಲಿ ಶಿವನ 
ಅತ್ಯಂತ ಸಾದೃಶ್ಯವೇ ಮೋಕ್ಷವು. 


ಮುಕ್ತರಿಗೂ ಪರಶಿವನಿಗೂ ಯಾವ ಅಂಶದಲ್ಲಿ ಸಾದೃಶ್ಯವೆಂದರೆ ಸೋs 
ಶ್ಲು ತೇ ಸರ್ವಾನ್ ಕಾಮಾನ್ ಸಹ !! ಬ್ರಹ್ಮಣಾವಿಪಶ್ಚಿತಾ' ಎಂಬ ವಚನದಿಂದ 
ಮುಕ್ತನು ಪರಶಿವನಂತೆ ದಿವ್ಯ ಸುಖಾನುಭವವನ್ನು ಹೊಂದುವನೆಂದು ತಿಳಿಯುವುದರಿಂ 
ದಿವ್ಯ ಸರ್ವ ಸುಖಾನುಭವದಲ್ಲಿ ಸಾದೃಶ್ಯವು ಸಂಭವಿಸುತ್ತದೆ ಮತ್ತು ಮುಕ್ತನಿಗೆ 
ಪಶುತ್ವ ನಿವೃತ್ತಿಯಾಗುವುದರಿಂದ ' ಸರ್ವಜ್ಞತ್ವ ಅನಾದಿಬೋಧತ್ವ ನಿತ್ಯತೃಪ್ತಿತ್ವ. 
ಸರ್ವಶಕ್ತಿಮತ್ವ - ಅಲುಪ್ತ ಶಕ್ತಿಕತ್ವ ಅನಂತಶಕ್ತಿಮತ್ವ' ವೆಂಬ ಕಲ್ಯಾಣಗುಣಗಳೂ 
ಪ್ರಾಪ್ತವಾಗುತ್ತವೆ . ಈ ಗುಣಗಳು ಶಿವನಿಗೂ ಸ್ವಾಭಾವಿಕವಾಗಿಯೇ ಇರುವುದರಿಂದ 
ಮುಕ್ತರು ಶಿವಸದೃಶರಾಗುತ್ತಾರೆ. ಮುಕ್ತರು ಸ್ವತಂತ್ರರು ಎಂದರೆ ಇವರಿಗೆ ಪಶುತ್ವ 
ನಿವೃತ್ತಿಯಾಗಿ ಶಿವನ ಆಜ್ಞಾ ರೂಪವಾದ ವೇದಗಳ ವಿಧಿನಿಷೇಧ ಮಾರ್ಗಗಳಿಂದ 
ಬಿಡುಗಡೆ ಹೊಂದಿರುವುದರಿಂದ ಇವರಿಗೆ ಶಿವನು ನಿಯಾಮಕನಲ್ಲವೆಂದೂ ( ಅತಏವ 


20 


ಸಿದ್ದಗಂಗಾ. 


ಚಾನನ್ಯಾಧಿಪತಿಃ' ಎಂಬ ಅಧಿಕರಣದಲ್ಲಿ ಪ್ರತಿಪಾದಿಸಿರುತ್ತಾರೆ. ಹೀಗೆ ಮೋಕ್ಷಾ 
ವಸ್ಥೆ ಯಲ್ಲಿ ಪರಶಿವನಿಗೂ ಮುಕ್ತರಿಗೂ ಸಾದೃಶ್ಯವು ಪ್ರಾಪ್ತವಾಗುತ್ತದೆ. ಅಭೇಧ 
ವಿಲ್ಲ ಎಂದು ಶ್ರೀ ಶ್ರೀ ಕಂಠಾಚಾರ್ಯರ ಸಿದ್ದಾಂತವು. 
- ಮೋಕ್ಷ ವಿಷಯದಲ್ಲಿ ಶ್ರೀ ಶ್ರೀಪತಿಪಂಡಿತರ ಮತ : ಶ್ರೀ ಶ್ರೀಪತಿ 
ಪಂಡಿತಾಚಾರ್ಯರು ( ಅಧಿಕಂತು ಭೇದನಿರ್ದೆಶಾತ್ ' ಎಂಬ ಸೂತ್ರದ ಭಾಷ್ಯದಲ್ಲಿ 
ಮೋಕ್ಷದ ವಿಷಯದಲ್ಲಿ ಶ್ರೀ ಶ್ರೀಪತಿಪಂಡಿತಾಚಾರ್ಯರ ಮತವನ್ನು ನಿರಾಕರಿಸಿ 
ತಮ್ಮ ಮತವನ್ನು ಹೀಗೆ ಸಮರ್ಥನೆ ಮಾಡಿರುತ್ತಾರೆ. ಮುಕ್ತಾತ್ಕರಿಗೆ ದಿವ್ಯಮಂ 
ಗಳವಿಗ್ರಹ- ಸರ್ವಜ್ಞತ್ವ - ಸರ್ವೆಶ್ವರ್ಯ ಮೊದಲಾದ ಪರಶಿವನ ಸಾದೃಶ್ಯ ಪ್ರಾಪ್ತಿ 
ಯೇ ಮೋಕ್ಷವು, ಕೈವಲ್ಯಂ ಎಂದರೆ ಶಿವ ನಲ್ಲಿ ಅಭೇದವನ್ನು ಹೊಂದುವುದು 
ಎಂಬ ಮೋಕ್ಷವು ಸಂಭವಿಸುವುದಿಲ್ಲ ಎಂದು ಶ್ರೀಶ್ರೀಕಂಠಾಚಾರ್ಯರು ಹೇಳಿರು 
ವುದು ಯುಕ್ತವಲ್ಲ. ಶಿವನ ಸಾದೃಶ್ಯವೆಂಬ ಮೋಕ್ಷವು ಶ್ರುತಿಯಲ್ಲಿ ಪ್ರತಿಪಾದಿತ 
ವಾಗಿರುವಂತೆ ಶಿವನ ಅಭೇದರೂಪವಾದ ಕೈವಲ್ಯವೆಂಬ ಮೋಕ್ಷವೂ ಶ್ರುತಿವಚನಗ 
ಳಲ್ಲಿ ಪ್ರತಿಪಾದಿತವಾಗಿರುತ್ತದೆ. 


- ಜೀವನೇ ಶಿವನಾಗುವನು : ಜೀವನು ಶಿವನಿಗಿಂತ ಭಿನ್ನವಾಗಿದ್ದು ಭೇದ 
ಮತ್ತು ಅಭೇದವು ಪರಸ್ಪರ ವಿರುದ್ಧವಾಗಿರುವುದರಿಂದ ಜೀವನಿಗೆ ಸ್ವಾಭಾವಿಕವಾದ 
ಜೀವತ್ವ ನಿವೃತ್ತಿಯಾಗಿ ಶಿವತ್ವವು ಪ್ರಾಪ್ತವಾಗುವುದು ಹೇಗೆಂದರೆ : ಸಂಸಾರದಿಶೆ 
ಯಲ್ಲಿ ಶಿವಜೀವರಿಗೆ ಭೇದವೂ ಮೋಕ್ಷದಿಶೆಯಲ್ಲಿ ಅಭೇದವೂ ಸಂಭವಿಸಬಹುದಾದ್ದ 
ರಿಂದ ಭೇದ ಮತ್ತು ಅಭೇದಕ್ಕೆ ಕಾಲಭೇದದಿಂದ ವಿರೋಧ ಪರಿಹಾರವಾಗುತ್ತದೆ. 
( ೧) ಶುಕ್ಕಿ ಜಲನ್ಯಾಯ ( ೨) ಲೋಹರಸನ್ಯಾಯ ( ೩) ಭ್ರಮರಕೀಟ 
ನ್ಯಾಯ ( ೪) ನದೀಸಮುದ್ರನ್ಯಾಯದಿಂದ ಕೆಲ ವು ವಸ್ತುಗಳು ಸ್ವಾಭಾವಿಕ 
ವಾದ ತಮ್ಮ ಸ್ವರೂಪವನ್ನು ಪಡೆಯುವ ಬಗೆಗೆ ಲೋಕ ಸಮ್ಮತವಾದ ಉದಾಹರ 
ಣೆಗಳೂ ಇವೆ. 


- ೧) ಶುಕ್ಕಿ ಜಲನ್ಯಾಯ : 

( ಶುಕ್ಕಿಲಬ್ದ ಜಲಂ ಲೋಕೇವಕಿ ಕಂಬವತಿ ಧ್ರುವಂ | 

ಭಕ್ತಿ ಸಂಯುಕ್ತ ಜೀವೋಪಿಶಿವೋ ಭವತಿನಾಥಾ!” 
ಸಮುದ್ರದಲ್ಲಿ ಕಪ್ಪೆಯ ಚಿಪ್ಪುಗಳ ಮೇಲೆ ಬೀಳುವ ಸ್ವಾತಿ ಮಳೆಯ ನೀರಿನ ಹನಿ 
ಗಳು ತಮ್ಮ ನೀರಿನ ಸ್ವರದಪವನ್ನು ತೊರೆದು ಮುತ್ತಿನ ಮಣಿಗಳ ಸ್ವರೂಪವನ್ನು 
ಹೊಂದುವಂತೆ ದೃಢತರವಾದ ಭಕ್ತಿಯೋಗ ಬಲದಿಂದ ಜೀವನು ತನ್ನ ಸ್ವಾಭಾವಿ 
ಕವಾದ ಜೀವಭಾವವನ್ನು ತೊರೆದು ಶಿವನ ಸ್ವರೂಪವನ್ನು ಹೊಂದುವನು . 
ಅಕ್ಟೋಬರ್, 1983 


೨) ಲೋಹರಸನ್ಯಾಯ : 


ರಸವೇಧಾದ್ಯ ಥಾವು ಕಾಂಚನಂ ಭವತಿ ಧ್ರುವಂ | 
ಗುರೋಃ ಕಟಾಕ್ಷವೇಧೇನ ಶಿವೋ ಭವತಿ ಶಂಕರಃ || 


ತಾತ್ಪರ್ಯ- ಕೆಲವು ವಿಶಿಷ್ಟವಾದ ಓಷಧಿಗಳ ರಸಲೇಪನದಿಂದ ತಾವುವು ಚಿನ್ನವಾ 
ಗುವಂತೆ ಶ್ರೇಷ್ಠ ಸದ್ದು ರುವಿನ ಕಟಾಕ್ಷಪಾತದಿಂದ ಜೀವನು ಶಿವನಾಗುತ್ತಾನೆ. 


- ೩ ) ಭ್ರಮರಕೀಟನ್ಯಾಯ : 
- ಶೃಂಗಧ್ಯಾನಾದ್ಯಥಾಕೀಟೋಬೃ೦ಗರೂಪೋಭವೇತ್ಪದಾ | 

ಶಿವಧ್ಯಾನಾಥಜೀವೊ ಶಿವೋಭವತಿನಾನ್ಯಥಾ H? 
ಭಂಗದ ಗೂಡಿನಲ್ಲಿ ಸಿಕ್ಕಿರುವ ಕೀಟವು ಭಯದಿಂದ ನಿರಂತರವಾಗಿ ಶೃಂಗವನ್ನೆ 
ಧ್ಯಾನಮಾಡುತ್ತಿದ್ದು ಕೊನೆಗೆ ಆ ಕೀಟವೇ ಭ್ರಂಗರೂಪವನ್ನು ಹೊಂದುವಂತೆ 
ಜೀವನು ನಿರಂತರ ಶಿವಧ್ಯಾನದಿಂದ ಶಿವನೇ ಆಗುತ್ತಾನೆ. 

೪) ನದೀಸಮುದ್ರನ್ಯಾಯ : 
ಈ ನ್ಯಾಯವು ಉಪನಿಷತ್ತಿನಲ್ಲಿಯೇ ಹೀಗೆ ಪ್ರತಿಪಾದಿತವಾಗಿದೆ. 
( ಯಥಾನದ್ಯ : ಸ್ವಂದನಾನಾಃ ಸಮುದ್ರ ಅಸ್ತಂಗಚ್ಛಂತಿನಾಮರೂಪೇ ನಿಹಾಯ 

ತಥಾವಿದ್ವಾನ್ನಾ ಮರೂಪಾದ್ವಿಮುಕ್ತಃ ಪರಾತ್ಪರಂ ಪುರುಷನ ತಿ ದಿವ್ಯಂ' 
ಬೇರೆ ಬೇರೆಯಾದ ಹೆ ಸ ರ ನ್ಯೂ ಆಕಾರವನ್ನೂ ಹೊಂದಿರುವ ಗಂಗಾದಿನದಿಗಳು 
ಸಮುದ್ರವನ್ನು ಹೊಂದಿದ ಮೇಲೆ ತಮ್ಮ ನಾಮರೂಪಗಳನ್ನು ಬಿಟ್ಟು ಸಮು ದ 
ರೂಪವನ್ನು ಹೊಂದುವಂತೆ ಬ್ರಹ್ಮಜ್ಞಾನಿಯು ಜ್ಞಾನಯೋಗಬಲದಿಂದ ತನ್ನ ನಾವು 
ರೂಪಗಳನ್ನು ಬಿಟ್ಟು ಪರಮಪುರುಷನಲ್ಲಿ ಐಕ್ಯವನ್ನು ಹೊಂದುತ್ತಾನೆ. ಈ ನ್ಯಾಯ 
ಗಳ ಉದಾಹರಣೆಗಳಿಂದ ಜೀವನಿಗೆ ಸ್ವಾಭಾವಿಕವಾದ ಜೀವ ಭಾವವು ನಿವಾರಣೆ 
' ಯಾಗಿ ಮೋಕ್ಷದಶೆಯಲ್ಲಿ ಶಿವಭಾವವು ಪ್ರಾಪ್ತವಾಗುವುದೆಂದು ಸಿದ್ದವಾಗುತ್ತದೆ. 

ಮತ್ತು ಬ್ರಹ್ಮವಿತ್ ಬ್ರಹ್ಮನ ಭವತಿ ” ಬ್ರಹ್ಮ ಸಾಕ್ಷಾತ್ಕಾರವನ್ನು 
ಹೊಂದಿದವನು ಬ್ರಹ್ಮವೇ ಆಗುತ್ತಾನೆ ಇತ್ಯಾದಿ ಅ ನ ಕ ಶ್ರುತಿವಚನಗಳಿಂದ 
ಮೋಕ್ಷದಿಶೆಯಲ್ಲಿ ಜೀವನಿಗೆ ಶಿವಭಾವವು ಬೋಧಿತವಾಗಿರುತ್ತದೆ. ಆದ್ದರಿಂದ ಅಧಿ 
ಕಾರಿಗಳ ತಾರತಮ್ಯಕ್ಕೆ ಅನುಗಣವಾಗಿ ಸಾಲೋಕ್ಯ- ಸಾಮೀಪ್ಯ - ಸಾರೂಪ್ಯ - ಸಾಯ . 
ಜ್ಯ ( ಕೈವಲ್ಯ ) ಎಂದು ಮೋಕ್ಷವು ನಾಲ್ಕು ವಿಧವಾಗಿ ಪ್ರಮಾ ಣ ಸಿದ್ದವಾಗಿರು 
ಇದೆ ಎಂದು ಶ್ರೀಶ್ರೀಪತಿಪಂಡಿತರಾಧ್ಯರ ಮತವು. (ಕೃಪೆ. ಸಿದ್ಧಗಂಗಾಶ್ರೀ 
22 

ಸಿದ್ಧಗಂಗಾ 


GC ಆಸರೆ ) 


ನ . ತಿ. ರಾಮಕೃಷ್ಣಯ್ಯ 
( ಮುಂದುವರಿದ ಲೇಖನ) 


ಮತ್ತೊಮ್ಮೆ ತಿರುಗಿ ನೋಡಿದಾಗಲೂ ದಾರಿಯಲ್ಲಿ ಅವಳಿಗೆ ತಿನ್ನಲು 
ಕೊಟ್ಟಿದ್ದ ಹಣ್ಣಿನ ಚೂರುಗಳು ಅನಿತಾಳ ಹಿಡಿಯಲ್ಲಿ ಪುಡಿಪುಡಿಯಾಗಿ ಚೆಲ್ಲಿ ಕಾಲ 
ಕೆಳಗೆ ಬಿದ್ದಿದ್ದವು ಅವಳ ಪರಿಸ್ಥಿತಿಯನ್ನು ನೋಡಿದ ಮಮತಾ ಮಾದವರ ಹೃದಯ 
ಬಾಯಿಗೆ ಬರುತ್ತಿತ್ತು . ಯಾರೂ ಅವಳನ್ನು ಮಾತನಾಡಿಸುವ ಗೋಜಿಗೆ ಹೋಗ 
ಲಿಲ್ಲ. ಹೋಗಿದ್ದರೂ “ ಹಾಂ .... ಹೂಂ ...” ಎಂಬ ಎರಡೇ ಶಬ್ದ ಅವಳ ಬಾಯಿಂದ 
ಬರುತ್ತದೆ ಎಂದು ಇವರಿಗೆ ಗೊತ್ತು . . 

ಬಸ್ಸು ನಂದೀಬೆಟ್ಟವನ್ನು ತಲುಪಿದಾಗ ರಾತ್ರಿ ಹತ್ತು ಘ೦ಟೆಯ ಸಮಯ . 
ಇಳಿದ ಪ್ರವಾಸಿಗರೆಲ್ಲಾ ಸರಸರನೆ ತಾವು ಮೊದಲೇ ಕಾಯ್ದಿರಿಸಿದ್ದ ಕೊಠಡಿಯ 
ಸಾಗಿದರು. ಆದರೆ ಇದಕ್ಕಿದ್ದಂತೆ ಹೊರಟುಬಂದ ಇವರಿಗೆ ರೂಮು ಸಿಗುವುದಾದರೂ 
ಎಂತು ? ಏನು ಮಾಡುವುದು ಈ ನಡುರಾತ್ರಿಯಲ್ಲಿ ಎಂಬ ಚಿಂತೆ ಆವರಿಸಿತು . ಹಲ 
ನಾರು ಕಡೆ ವಿಚಾರಿಸಿದರೂ ಯಾವ ರೂಮುಗಳೂ ಖಾಲಿ ಇಲ್ಲ ಎಲ್ಲವೂ ಮೊದಲೇ 
ಬುಕ್ ಆಗಿವೆ ಎಂಬ ಒಂದೇ ಉತ್ತರ ಬರುತ್ತಿತ್ತು . ಸೂಟ್ಕೇಸ್ ಏರ್‌ಬ್ಯಾಗನ್ನು 
ಹೆಗಲಿಗೇರಿಸಿಕೊಂಡ ಮಾಧವ. ಊಟ ತಿಂಡಿಯ ಬುಟ್ಟಿಯನ್ನು ಬಲಗೈಲಿ ಹಿಡಿದು 
ಎಡಭುಜಕ್ಕೆ ಕ್ಯಾಮರಾ ಏರಿಸಿ ಎಡಗೈಲಿ ಅನಿತಾಳ ಭುಜದ ಮೇಲೆ ಕೈಯಿಟ್ಟು ಗಂಡ 
ನನ್ನು ಅನುಸರಿಸಿದಳು ಮಮತ, ಕೆಲಸದ ಆಳೊಬ್ಬ ಒಂದು ರೂಮಿಗೆ ಬೀಗ ತಗುಲಿಸಿ 
ಬ್ಯಾಟರಿ ಹಿಡಿದು ಇವರತ್ತ ಬರುತ್ತಿದ್ದ . ಅವನನ್ನು ತಡೆದು ಕೇಳಿದ ಮಾಧವ . 
( ಇಲ್ಲಿ ರೂಮು ಯಾವುದಾದರೂ ಸರಿ ಖಾಲಿ ಇದೆಯೆ ??” ಎಂದು. ಆತ ತಟ್ಟನೆ 
“ ಇಲ್ಲಾ ಸಾರ್ ” ಎಂದು ಉತ್ತರಿಸಿ ಮುಂದೆ ಸಾಗುತ್ತಿದ್ದ . ಮತ್ತೆ ಅವನನ್ನು ತಡೆದು 
“ ಏನು ಮಾಡಬೇಕಪ್ಪಾ ಆಕಸ್ಮಿಕವಾಗಿ ಬಂದದ್ದಾಯಿತು ಅಂದಾಗೆ ಈಗ ನೀನು 
ಬೀಗ ಸಿಕ್ಕಿಸಿದ ರೂಮು ಯಾವುದು ಖಾಲಿ ಇರಬಹುದಲ್ಲ ? ” ಎಂದಾಗ ಹೌದು 
ಖಾಲಿ ಇದೆ. ಆದರೆ ಬೇರೆಯವರಿಗೆ ಬುಕ್ ಆಗಿದೆ. ಸಂಜೆ ಐದಕ್ಕೆ ಬರುತ್ತೇನೆಂದು 
ತಿಳಿಸಿದ್ದರು ಇನ್ನೂ ಬಂದಿಲ್ಲ . ಬರುತ್ತಾರೋ ಇಲ್ಲವೋ ತಿಳಿಯದು ಈಗ ಇರುವ 
ಬಸ್ಸುಗಳಂತೂ ಯಾವೂ ಇಲ್ಲ....ಅಂದಂಗೆ ತಾವು ಸಾಹೇಬರಿಗೆ ಬೆಟ್ಟ ಆದರೆ ಏನಾ 
ದರು ವ್ಯವಸ್ಥೆ ಮಾಡಬಹುದು, ಪ್ರಯತ್ನಿಸಿ ” ಎಂದು ಹೇಳಿ ಅವರ ಕಛೇರಿಯನ್ನು 
ತೋರಿಸಿ ಹೊರಟು ಹೋದ. 
- ಅಕ್ಟೋಬರ್ , 1983 


23 


ಇವರಿಬ್ಬರನ್ನೂ ಹೊರಗಡೆ ಕೂಡಿಸಿ ತಾನು ನಿಧಾನವಾಗಿ ಬಾಗಿಲ ಪರದೆಯನು 
ಸರಿಸಿ ' ಸರ್ ' ಎಂದ ಮೃದುವಾಗಿ, ತಿರುಗು ಕುರ್ಜಿಯಲ್ಲಿ ಇವನತ್ತ ಬೆನ್ನು ಮಾಡಿ 
ಕುಳಿತದ ವ್ಯಕ್ತಿ ಸರನೆ ತಿರಿಗಿ ಇತ್ತ ನೋಡಿದ. ಇಬ್ಬರ ಕಣ್ಣುಗಳನ್ನು ನಂಬ 
ದಾದರು . ಏನಾಶ್ಚರ್ಯ, “ ಹೇ ....ಮಾಧು ... ಹಾಯರ್ ಪ್ರಭಾ ” ಎಂದು ಒಮ್ಮೆಗೆ 
ಇಬ್ಬರೂ ತಬ್ಬಿಕೊಂಡುಬಿಟ್ಟರು. " ಏನೋ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಅಬ್ಬಾ ... 
ಏನು ಬದಲಾಯಿಸಿಬಿಟ್ಟಿದ್ದೀಯಾ ... ಕಾಲೇಜಿನಲ್ಲಿ ಓದುವಾಗಲೂ ಬಿಟ್ಟಿದ್ದ ನಿನ್ನ 
ಪುಡಿ ಜುಟ್ಟಿಲ್ಲಿ ಈಗಿನ ನೀನೆಲ್ಲಿ ?” ಎಂದು ಗೇಲಿ ಮಾಡಿದ ಮಾಧವನನ್ನು . “ ಅಲ್ಲೊ 
ಪ್ರಭಾಕರ್‌ ನೀನಿಲ್ಲಿ ಇರುವ ವಿಷಯವೇ ನನಗೆ ತಿಳಿದಿಲ್ಲ. ಎಲ್ಲಿ ಆರು ವರ್ಷಗಳ 
ಯಿತು. ಸಧ್ಯ ನೆನಪಾದರೂ ಇದೆಯಲ್ಲಾ . ಅಷ್ಟೇ ನನ್ನ ಪುಣ್ಯ ” ಎಂದ. 
( ಅದಿರಲಿ ನಿನಗ್ಯಾಕೆ ಬಂತೋ ಈ ಗ್ರಹಚಾರ ಒಬೊಂಟಿಗನಾಗಿ ಇಲ್ಲೆ ಗಾ ಬರೊದು 
ಎಂದು ಛೇಡಿಸಿದ ಪ್ರಭಾಕರ, “ಇಲ್ಲೋ ಮಹರಾಯ ಕಂಪೆನಿ ಸಮೇತ ಬಂದಿದ್ದೇವೆ 
ಇಲ್ಲೆ ಹೊರಗೆ ಇದ್ದಾರೆ ಎಂದಾಗ.... ಛೇ ಛೇ ಅಲ್ಲೇಕೆ ಕುಳ್ಳರಿಸಿದೆ ಒಳಗೆ ಕರೆ ' ಎಂದ 
ಹೊರಗೆ ಹೋಗಿ ಇಬ್ಬರನ್ನೂ ಕರೆದುಕೊಂಡುಬಂದು ಇವಳು ನನ್ನ ಶ್ರೀಮತಿ 
ಮಮತಾ ಎಂದಾಗ ಇಬ್ಬರೂ ಕೈಜೋಡಿಸಿದರು ಮಮತಾಳ ಬಿನ್ನಹಿಂದೆ ದೃಷ್ಟಿ 
ಯನ್ನು ನೆಲಕ್ಕೆ ಕಟ್ಟು ನಿಂತಿದ್ದ ಅನಿತಾಳನ್ನು ತೋರಿಸುತ್ತಾ ಇವರು ನನ್ನ ಮಿಸಸ್ 
ಗೆಳತಿ ಅನಿತಾ ಎಂದಾಗ ಅತ್ರ ನೋಡಿದ ಪ್ರಭಾಕರ ಗರಬಡಿದವನಂತೆ ನಿಂತುಬಿಟ್ಟ 
ಸಟ್ಟನೆ ಎರಡು ಹೆಜ್ಜೆ ಮುಂದೆ ಬಂದ ಅನಿತಾಳ ತಡೆಯದ ಬಾಯಿಂದ ಉರುಳಿತು 
( ಸ ಭಾ 'ಎಂಬ ಎರಡಕ್ಷರ. ಇವರಿಬ್ಬರೂ ವಿಸ್ಮಿತಾಗಿ ನಿಂತುಬಿಟ್ಟರು. ಉಕ್ಕಿಬಂರ 
ಸಂತೋಷದ ಕಣ್ಣಿರು ಕೋಡಿಯೂಗಿ ಹರಿದು ಇಬ್ಬರೂ ಸಾಂತ್ವನಕ್ಕೆ ಬಂದಾಗ 
ಕೇಳಿದ್ದ ಮೂಧವ “ ಹೌದು ನಿನಗೇಗೆ ಅನಿತಾಳ ” ಪರಿಚಯ ಎಂದು ಆಶ್ಚರ್ಯದಿಂದ 

- ಅನಿತಾ ಪರಿಚಯವೇ . ನನ್ನ ಮೈಯಲ್ಲಿ ಹರಿಯುವ ಪ್ರತಿ ರಕ್ತದ ಕಣಕಣ 
ಗಳೂ ಸಹಾ ಅನಿತಾಳನ್ನು ನೆನೆಸುತ್ತಿರುತ್ತವೆ. - ನಾನು ಮೈಸೂರಿನಲ್ಲಿ ಓದು 
ತಿದಾಗ ಐದು ವರ್ಷದ ಹಿಂದೆ ಒಮ್ಮೆ ಸ್ಕೂಟಿ ಆಕ್ಸಿಡೆ ವಾಗಿ ಪರದೇಶಿ ಹೆಣದಂತೆ 
ಪ್ರಜ್ಞೆ ತಪ್ಪಿ ಬಿದಿ ದ್ದ ನನ್ನನ್ನು ಒಡಹುಟ್ಟಿದವರಂತೆ ಕಂಡು ಆಸ್ಪತ್ರೆಗೆ ಸೇರಿಸಿ ಇಂದಿನ 
ಈ ನನ್ನ ಸ್ಥಿತಿಗೆ ಅನಿತಾಳ ತಂದೆ ಶ್ರೀಪಾದರಾಯರನ್ನು ಮರೆಯಲು ಸಾಧ್ಯವೇ ? 
ಅಪಘಾತದಲ್ಲಿ ವಿಪರೀತ ರಕ್ತ ಹೋಗಿಎಂದೋ ಈ ಪ್ರಪಂಚವನ್ನು ತ್ಯಜಿಸಬೇಕಿದ್ದ 
ನನಗೆ ಎರಡು ಸೀಸೆ ರಕ್ತವನ್ನು ದಾನನೀಡಿ ನನಗೆ ಪ್ರಾಣದಾನಕೊಟ್ಟ ತಾನು ಆಸ್ಪತ್ರೆ 
ಯಲ್ಲಿದ್ದು ಚೇತರಿಸಿಕೊಂಡ ಅನಿತಾಳನ್ನು ನಾನು ಮರೆಯಲಾದೀತೆ?, ಮರೆತರೂ 
ನನ್ನ ಮೈಯಲ್ಲಿ ಹರಿಯುತ್ತಿರುವ ರಕ್ತ ಕಣಗಳು ಅದರಿಂದ ಪ್ರಾಣದಾನ ಪಡೆದ ನನ 
ಪ್ರತಿ ಶಾಸವೂ ಮರೆಯಲಾರದು . ಕ್ಷಣ ಕ್ಷಣಕ್ಕೂ ಅನಿತಾ.... ಅನಿತಾ ...ಎಂದು 
ಸಾರುತ್ತವೆ. ವಿಶ್ರಾಂತಿ ಪಡೆಯಲೆಂದು ನಾನು ಮೂರು ತಿಂಗಳು ಊರಿಗೆ ಹೋದಾಗ 
24 

ಸಿದ್ದಗಂಗಾ 


ಈ ಎಲ್ಲ ಸಂಗತಿ ತಿಳಿದ ನನ್ನ ತಂದೆಯವರು ಶ್ರೀಪಾದರಾಯರ ದರ್ಶನ ಪಡೆದು 
- ಅನಿತಾಳನ್ನು ಸೊಸೆಯಾಗಿ ಸ್ವೀಕರಿಸಿ ಋಣಮುಕ್ತರಾಗಲು ಪಟ್ಟ ಶ್ರಮ ಶ್ರಮ 
ವಾಗಿಯೇ ಉಳಿಯಿತು. ಅಷ್ಟರಲ್ಲಿ ಯಾವುದೋ ಖಾಸಗಿ ಕಂಪನಿಯಲ್ಲಿ ಕೆಲಸ 
ಸಿಕ್ಕಿ ಮೈಸೂರಿನಿಂದ ಮದರಾಸಿಗೆ ಇವರೆಲ್ಲಾ ಹೊರಟುಹೋದ ಸಂಗತಿ ತಿಳಿದು 
ಬಹಳ ವ್ಯಥೆಯಾಯಿತು. ಹುಡುಕಲು ಎಷ್ಟು ಪ್ರಯತ್ನ ಪಟ್ಟರೂ ಸಾರ್ಥಕವಾಗ 
ಲಿಲ್ಲ. ಅಂದಿನಿಂದ ನನಗೆ ಪ್ರಾಣದಾನ ಮಾಡಿದ ಅನಿತಾಳಿಗಾಗಿ ಪರಿತಪಿಸುತ್ತಾ 
- ಇಂದಿಗೂ ಬ್ರಹ್ಮಚಾರಿಯಾಗಿ ಉಳಿಯಬೇಕಾಯಿತು ಎಂದೆಲ್ಲಾ ತನ್ನ ವ್ಯಥೆಯನ್ನು 
ತೋಡಿಕೊಂಡ ಪ್ರಭಾಕರ . 


( ಅ ೦ ದ ಹಾಗೆ ನಿನ್ನ ಕೆನ್ನೆಯ ಮೇಲೆ ಮೂಡಿರುವ ಹಸಿಗಾಯದ ಕಲೆ 
ಯಾವುದು ಅನಿತಾ ” ಎಂದ ನೊಂದ ಮನದಿಂದ. ಅನಿತಾಳಿಗೆ ಹಿಂದಿನ ಗತ 
ಜೀವನದ ವ್ಯಥೆಯ ಚಿತ್ರ ತನ್ನ ಕಣ್ಣೆದುರು ಕಟ್ಟಿದಂತಾಗಿ ತಡೆಯದೇ ರೋಧಿ 
ಸಿದ್ದಳು. ಆ ಗಾಯದ ಕಲೆಯ ಕಾರಣವನ್ನು ಮಮತಾಳೆ ಹೇಳಬೇಕಾಯಿತು. 


* ಹುಟ್ಟಿದಾಗಲೇ ತಾಯಿಯನ್ನು ಕಳೆದುಕೊಂಡ ಅವಳಿ ಮಕ್ಕಳು ವನಿತಾ 
ಅನಿತಾಳನ್ನು ತನ್ನೆರಡು ಕಣ್ಣುಗಳಂತೆ ಕಾಪಾಡಿದ್ದರು ಶ್ರೀಪಾದರಾಯರು, ತಾಯಿ 
ಯನ್ನು ತಿಂದುಕೊಂಡ ಅನಿಷ್ಠ ಪೀಳಿಗೆಯ ಮುಖ ನೋಡಬಾರದೆಂದು ಅವರ 
ಬಂಧುಬಾಂಧವರು ಸಂಬಂಧವನ್ನೇ ತೊರೆದು ದೂರ ಮಾಡಿದರು . ಹುಟ್ಟಿಸಿದ 
ದೇವರು ಹುನ್ನಾದರೂ ಹಾಕದಿರುತ್ತಾನೆಯೇ ? ಎಂಬಂತೆ ಹೇಗೋ ಈ ಹಾಗಲ್ಲದ 
ಹಸುಳೆಗಳು ಬೆಳೆದು ದೊಡ್ಡವರಾದರು . ಇವರು ಹುಟ್ಟಿದಮೆಲೆ ಶ್ರೀಪಾದರಾಯರ 
ಪರಿಸ್ಥಿತಿಯ ಕೆಡುತ್ತಾ ಬಂತು. ಕೊನೆಗೊಮ್ಮೆ ತಮ್ಮ ಸರಕಾರಿ ನೌಕರಿಯನ್ನು 
ಕಳೆದುಕೊಂಡು ಮನೆಯಲ್ಲಿ ಕೂಡುವ ಕಾಲಬಂತು. ಇದ್ದ ಎರಡಕೆರೆ ಹೊಲ ಈ 
ಮೂರು ಮಂದಿಯ ಹೊಟ್ಟೆಪಾಡಿಗೆ ತುತ್ತಾಯಿತು. ಶ್ರೀಪಾದರಾಯರಿಗೆ ಇರುವ 
ಮೂರಂಕಣದ ಮನೆಯೊಂದನ್ನು ಬಿಟ್ಟರೆ ಬೇರೆಅಸ್ತಿ ಎಂದರೆ ವನಿತಾ. ಅನಿತಾ ಇಬ್ಬರೆ. 
ಕಷ್ಟ ಬಂದರೆ ಕಾಲ ಉರುಳದಿರುತ್ತದೆಯೇ ? ಎಂಬಂತೆ ಮಕ್ಕಳಿಬ್ಬರೂ ಮದುವೆಗೆ 
ಬಂದರು. ಸಾಕಷ್ಟು ಕಡೆ ಸುತ್ತಿ ಸೊರಗಿದ್ದರು ವರಶೋಧನೆಗಾಗಿ ಹೋದೆಡೆ 
' ಯಲ್ಲೆಲ್ಲಾ ಕ.ಮಕ್ಕಳ ಬಗ್ಗೆ ತಾತ್ಸಾರದ ಮಾತುಗಳೇ . ತಾಯಿಯನ್ನು ತಿಂದುಕೊಂಡ 
ಅನಿಷ್ಠಗಳು ಎಂಬ ಸುದ್ದಿ ಗಾಳಿಯೊಡನೆ ಬೆರೆತು ಎಲ್ಲ ಕಡೆಗೂ ಹರಡಿಹೋಗಿದೆಯೇ 
- ನೋ ಎಂಬಂತೆ ಭಾಸವಾಗುತ್ತಿತ್ತು ರಾಯರಿಗೆ, ಸಂಬಂಧಕೂಡಿ ಬಂದ ಒಂದರೆಡುಕಡೆ 
ಸಾವಿರಗಟ್ಟಲೇ ವರದಕ್ಷಿಣೆಯ ಒತ್ತಡದ ಹೊರೆಯನ್ನು ಹಾಕಿದ್ದರು. ಇರುವ ಮನೆ 
ಯಾಂದನ್ನು ಮಾರಿ ವನಿತಾಳ ಮದುವೆ ಮೂಡಿದರೆ ಮುಂದೆ ಅನಿತಾಳ ಗತಿಯೇನು? 
ಎಂದು ಯಾಚಿಸಿ ಕೊರಗಿ - ಕರಗಿ ಕೃಶರಾದ ರಾಯರಿಗೆ ಮತ್ತೊಂದು ಬರಸಿಡಿಲು 
ಅಕ್ಟೋಬರ್ 1983 

25 


ಬಡಿಯಿತು. ಕೆರೆಗೆ ಬಟ್ಟೆ ಒಗೆಯಲು ಹೋಗಿದ್ದ ವನಿತಾ ಕಾಲುಜಾರಿ ಕೆರೆಯ 
ಪಾಲಾದಳು. 


ಇತ್ತ ಜನ ವನಿತಾಳ ಸಾವಿನ ಬಗ್ಗೆ ಇಲ್ಲಸಲ್ಲದ ಸುಳ್ಳು ಪುಕಾರವನ್ನೆ ಬಿಸಿ, 
ನೀತಿಗೆಟ್ಟ ಮಗಳ ತಂದೆ ಎಂದು ಇವರನ್ನು ಊರಿನಿಂದ ಬಹಿಷ್ಕರಿಸಿದ್ದರು. ಕಾದಸೀಸ 
ವನ್ನು ಕಿವಿಯಲ್ಲಿ ಬಿಟ್ಟಂತಹ ಕಠೋರ ಸಂಕಟವನ್ನು ತಡೆದುಕೊಂಡು ಬದಕಿದ್ದರು 
ಅನಿತಾಳಿಗಾಗಿ , ಆಕೆಯ ಬಾಳನ್ನು ಬೆಳಗಿಸುವ ಸಲುವಾಗಿ, ಇರುವ ಒಂದು 
ಮನೆಯನ್ನು ಮಾರಿ ಬರುವ ಹಣದಿಂದ ತಂಗಿಯ ಬಾಳು ಬೆಳಕಾದರೆ ಸಾಕು ನನ್ನೊಡ 
ಹುಟ್ಟು ಬಳ್ಳಿ ಹಬ್ಬಿ ಬೆಳೆಯಲಿ ಎಂಬಂತೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದ ವನಿ 
ತಾಳ ಅಪಾರ ಔದಾರ್ಯವನ್ನು ಅರಿಯದಾಯಿತು ಸಮಾಜ, 


* ಅನಿತಾಳ ವಂಶೋಧನೆಗಾಗಿ ಹೋದಕಡೆಯಲ್ಲೆಲ್ಲಾ ವನಿತಾಳ ಸಾವಿನ ಬಗ್ಗೆ 
ಕಾರಣ ಕೇಳುವವರೇ ವಿನಹ ಕನಿಕರಿಸುವ ಕೃಪಾಳು ಯಾರೂ ಕಾಣಲಿಲ್ಲ . ಕೊನೆ 
ಗೊಮ್ಮೆ ತನ್ನ ಬಾಲ್ಯ ಸ್ನೇಹಿತನ ಕಡೆಯಿಂದ ಒಂದು ಒಳ್ಳೆಯ ಸಂಬಂಧವೇ ಕೂಡಿ. 
ಬಂತು . ಅದೂ ಇಪ್ಪತ್ತು ಸಾವಿರ ವರದಕ್ಷಿಣೆಯ ಬೆನ್ನೇರಿ. ಹುಡುಗ ಸುಂದರ 
ವಾಗಿದ್ದು ಸರ್ಕಾರಿ ವೈದ್ಯನಾಗಿ ಸೇವೆಸಲ್ಲಿಸುತ್ತಿದ್ದ . ಇದೇ ತಿಂಗಳು ಮೊನ್ನೆ ಆರ 
ನೆಯ ತಾರೀಖು ಅನಿತಾಳ ಮದುವೆ ಎಂದು ನಿಶ್ಚಯವಾಯಿತು. ಹುಡುಗ ಸರ 
ಕಾರಿ ನೌಕರಿ ಬಿಟ್ಟು ಸ್ವಂತ ನರ್ಸಿಂಗ್ ಹೋಂ ಕೊಳ್ಳುವ ಸಿದ್ಧತೆ ನಡೆಸಿದ್ದು ಹಣ 
ಸಾಲದಾದಾಗ ವರದಕ್ಷಿಣೆ ಎಂದು ಗೊತ್ತು ಮಾಡಿದ್ದ ಇಪ್ಪತ್ತು ಸಾವಿರ ಹಣವನ್ನು 
ಮುಂಗಡವಾಗಿ ಪಡೆದ. ಗೆಳತಿಯ ಮದುವೆಗೆಂದು ಮೂರು ದಿನ ಮುಂಚಿತವಾ 
ಗಿಯೇ ನಾವೆಲ್ಲ ಅವಳ ಊರಿ ಗೆ ಹೋಗಿದ್ದೆವು. ಸಂಭ್ರಮದಿಂದ ದಿನಗಳುರುಳಿ 
ದವು. ನನ್ನ ಗೆಳತಿ ಅನಿತಾಳ ಬಾಳಿನ ನಂದಾದೀಪವನ್ನು ಬೆಳಗುವ ಸಂಭ್ರಮದ 
ಆ ಮದುವೆಯ ದಿನವೂ ಬಂತು . ಮದುಮಗಳಾಗಿ ಹಸೆಮಣೆ ಏರಿ ತನ್ನಿನಿಯನಿಗೆ 
ತಲೆಬಾಗಿ ಕೈ ಹಿಡಿದು ಜೊತೆಗೂಡಿ ಕಷ್ಟ ಸುಖಗಳಲ್ಲಿ ಸಹ ಭಾಗಿಯಾದ ಸೌಭಾಗ್ಯ 
ವತಿ ಸುಮಂಗಲಿಯಾಗಿ ಬಾಳುವ ಆ ಆನಂದದ ದಿನವನ್ನು ನೋಡಿಕ್ರೂರವಿಧಿಗೆ 
ಇಲ್ಲಿಯೂ ಅಸೂಯೆ ಉಕ್ಕಿ ಬಂದಿರಬೇಕು. ಎಂತಲೇ ಬರಸಿಡಿಲಿನಂತೆ ಎ ರ ಗಿ 
ಬಂದಿತ್ತು . ವರನ ಸಮೇತ ಬರುತ್ತಿದ್ದ ಮದುವೆಯ ದಿಬ್ಬಣದ ಬಸ್ಸು ಅಕಸ್ಮಿ 
ಕನಾಗಿ ಹೊಳೆಗೆ ಬಿದ್ದು ಎಲ್ಲರೂ ಉಕ್ಕಿ ಹರಿಯುವ ಹೊಳೆಯ ಪಾಲಾದರೆಂದು ” 
ಈ ಕಠೋರ ಸುದ್ದಿ ಯನ್ನು ಸಂಪೂರ್ಣವಾಗಿ ಕೇಳುವ ಮುಂಚಯೇ ಅನಿತಾ.... 
ಅಯ್ಯೋ ನನ್ನ ನನ್ನ ಕಂದಾ.... ಎಂಬ ಕೂಗಿನೊಡನೆ ಶ್ರೀಪಾದರಾಯರ ಪ್ರಾಣ 
ಪಕ್ಷಿ ಇಹಲೋಕವನ್ನು ತ್ಯಜಿಸಿ ಅಳಿಯನನ್ನು ಅರಸಿ ಹೊರಟಿತ್ತು ಆ ದಾರಿಯಲ್ಲಿ. 
ಬಾಳಿನುದ್ದಕ್ಕೂ ನೋವಿನ ನಂಜು ಎದುರಾದಾಗ ಅದರ ಆಕ್ರಂದನದಲ್ಲಿ ಸಿಲುಕಿ 

ಸಿದ್ದಗಂಗಾ 


26 


ನೊಂದು ಬೆಂದು ಕುಂದಿ ಹೋದ ಆ ದೇಹತಾನೆ ಹೇಗೆ ತಾನೆ ಸಹಿಸೀತು! ಮಗಳ 
ಇಂದಿನ ಈ ಸ್ಥಿತಿಯನ್ನು ನೋಡಿ ?........ 

ಕಣಾರ್ಧದಲ್ಲಿಯೇ ನಂಬಲಸಾಧ್ಯವಾದ ಎಂತಹ ವಿಧಿ ಯ ವಿಪರ್ಯಾಸದ 
ತಿರುವು, ಹಸೆಮಣೆಯಲ್ಲಿ ಕುಳಿತು ಬಾಳಪುಟದ ಸುಂದರ ಕನಸನ್ನು ಕಾಣುತ್ತಿದ್ದ 
ಅನಿತಾ ಕ್ಷಣದಲ್ಲಿ ಚಿತೆಯಕೊಳ್ಳಿ ಹಿಡಿದು ತಂದೆಯ ಮರಣ ಹೋಮವನ್ನು ಎದು 
ರಿಸಬೇಕಾಯಿತು. ಆ ರಣ ರುದ್ರಭೂಮಿಯಲ್ಲಿ ರಾಯರಿಗೆ ಅಗ್ನಿ ಏರಿಸಿದಾಗಲು 
ಊರಿನ ಒಂದು ನರಪಿಳ್ಳೆಯೂ ಇತ್ತ ಸುಳಿದು ನೋಡಿರಲಿಲ್ಲ. ಭುಗಿಲ್ ಎಂದು 
ಭೂಮ್ಯಾಕಾಶವನ್ನು ಒಂದು ಮಾಡಿ ಆ ಬಡಕಲು ದೇಹದ ರಾಯರಿಗೆ ನಾ ಲಿ ಗೆ 
ಚಾಚಿ ನಿಂತಿತ್ತು ಅಗ್ನಿ , ತನ್ನನ್ನು ತಬ್ಬಲಿಯಾಗಿ ಬಿಟ್ಟು ಹೋಗುತ್ತಿರುವ ತಂದೆಯ 
ಜೊತೆಯೇ ತಾನೂ ಹೋಗುವೆನೆಂದು ಅನಿತಾ ಚಿತೆಯ ಮೇಲೆ ಹಾರಿಬಿದ್ದಾಗ ಆದ 
ಸುಟ್ಟ ಗಾಯದ ಕಲೆ ಇದು. 


ಅವರ ಎಲ್ಲಾ ಕರ್ಮವಿಧಿಯನ್ನು ಮುಗಿಸಿಕೊಂಡು ಇಂದು ಇಂತಹ ವಾತಾ 
ವರಣದಿಂದ ಇವಳ ಮನಸ್ಸು ಪರಿವರ್ತನೆಯಾದೀತೆಂದು ಇಲ್ಲಿಗೆ ಬಂದೆವು. ಎಂದು 
ಅನಿತಾಳ ಕರುಳು ಕತ್ತರಿಸುವ ಕರುಣಾಜನಕ ದುರಂತ ಕಥೆಯನ್ನು ಸವಿಸ್ತಾರವಾಗಿ 
ಹೇಳುತ್ತಲೇ ನಾಲ್ವರೂ ಕಣ್ಣೀರಿನ ಕೋಡಿಯಿಂದ ತೋಯ್ದು ಹೋದರು. 
* ಆಗಲೇ ಮುಂಜಾವಿನ ಮಂದಹಾಸ. ಸುಮಾರು ಐದು ಗಂಟೆಯ ಸಮಯ 
ವಿರಬೇಕು. ಆಳು ತಂದಿತ್ತ ಚಹವನ್ನು ಎಲ್ಲರೂ ಕುಡಿದು ಮುಗಿಸಿ ಹೊರಗೆ 
ಬಂದು ಹಾಯಾಗಿ ಬೀಸಿ ಬಂದ ತಂಗಾಳಿಗೆ ಮೈ ಒಡ್ಡಿ ದರು . ಆ 
“ ಅಂದೇ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ನಂದೀಬೆಟ್ಟದಲ್ಲಿ ಪವಡಿ 
ಸಿರುವ .. ಯೋಗ ನಂದೀಶ್ವರನ ಸಾನಿಧ್ಯದಲ್ಲಿ ಅನಿತಾಳನ್ನು ಸತಿಯಾಗಿ ಸ್ವೀಕರಿಸಿ 
ಶಾಶ್ವತವಾದ ಅಪೂರ್ವ ಪ್ರೇಮ ಹಸ್ತದ CC ಆಸರೆ ” ನೀಡಿದ ಪ್ರಭಾಕರನ ಅಡಿ 
ದಾವರೆಗಳಿಗೆ ನಮಿಸಿ ಮೈಮರೆತಳು ಅನಿತಾ. . 


- ದಿವ್ಯಾಗಮಮೂರ್ತಿ 


- - ಚನ್ನವೀರ ಜಂಗನುದೇನ 


ಶ್ರೀ ಗುರುಮೂರ್ತಿ ಮಂತ್ರಮಯ ಮದ್ದು ರುಮೂರ್ತಿ ಪವಿತ್ರಮೂರ್ತಿ ದಿ | 
ವ್ಯಾಗಮಮೂರ್ತಿ ಸತ್ಯಮಯ, ಮದ್ದು ರುಮೂರ್ತಿ ವಿವೇಕಮೂರ್ತಿ ಭ | 
ಕ್ಯಾ೦ಗವಿಚಾರಮೂರ್ತಿ ಕರುಣಾಕರಮೂರ್ತಿ ವಿಲಾಸಮೂರ್ತಿ ಲಿಂ ! 

ಗಾಂಗ ಸುಸಿದ್ದಲಿಂಗ ಘನಮೂರ್ತಿಯದೀಗೆ ಮಹೋತ್ಸವಂಗಳಂ || . .. 
- ಸಿದ್ಧಗಂಗಾ 


.. 


27 


ಶರನ್ನವರಾತ್ರಿ 


UTILI 


DIDDINIDININDIDAT 


111011111101011111111111111111110110111111011111011111111111 


- ಚನ್ನಪ್ಪ ಎರೇಸೀಮೆ 


ಷಡ್ಡ ತುಗಳಲ್ಲಿ ಶರತ್ಕಾಲವೊಂದು ಸುಂದರ ಮುಖವಾಡ ಧರಿಸಿದ ಅನಂತ 
ರೂಪರಾಶಿಯ ಮನೋಹರ ಋತು. ಆಶ್ವಿಜ ಶುದ್ಧ ಪ್ರತಿಪದೆಯಿಂದ ಈ ಋತುವಿನ 
ಕಾಲ ಗಣನೆ, ಮಹಾ ಮಹಾ ಕವಿಗಳು ಈ ಋತುವಿನ ರೂಪರಾಶಿಗೆ ಮರುಳಾಗಿ 
ಅನೇಕ ಮುಖಗಳಲ್ಲಿ ಆ ಅನುಪಮ ಸೌಂದಯ್ಯವನ್ನು ಅನುಭವಿಸಿ ವರ್ಣಿಸಿದ್ದಾರೆ. 
ಪ್ರಕೃತಿ ವಿಷಯದ ಈ ವರ್ಣನೆ ಜಗತ್ತಿನ ಆದಿಗ್ರಂಥವೆಂಬ ಕೀರ್ತಿಗೆ ಪಕ್ಕಾಗಿರುವ 
ಋಗೈದ ಮೊದಲ್ಗೊಂಡು ಇಂದಿನವರೆಗೂ ಹರಿದುಬಂದಿದೆ. ಆದಿ ಕವಿ ಕೀರ್ತಿಗೆ 
ಭಾಜನವಾಗಿರುವ ವಾಲ್ಮೀಕಿ ಮಹರ್ಷಿ ತನ್ನ ರಾಮಾಯಣದ ಸುಂದರ ಕಾಂಡದಲ್ಲಿ 
ಲೋಕಂ ಸು ವೃಫ್ಲ್ಯಾಪರಿತೋಷಯಿತ್ವಾ | ನದೀತಟಾಕಾನಿ ಚ ಪೂರಯಿತ್ವಾ || 
ನಿಷ್ಪನ್ನ ಸಸ್ಯಾಂ ವಸುಥಾಂಚಕೃತ್ವಾ | ತ್ಯಾ ನಭಸ್ತೆಯಧೆರಾಃ ಪ್ರನಷ್ಟಾ || 
ವ್ಯಪೇತ ಪಂಕಾಸು ಸುವಾಲುಕಾಸು | ಪ್ರಸನ್ನತೋಯಾಸು ಸಗೋಕುಲಾಸು || 
ಸಸಾರ ಸಾಗಾವ ನಿನಾದಿತಾಸು 1 ನದೀಷು ಕೃಷ್ಣಾ ನಿಪತಂತಿ ಹಂಸಾಃ || 


ನದೀತೀರದ ಕೆಸರು ಕೊಚ್ಚಿಹೋಗಿ ಸುಂದರ ಮಳಲರಾಶಿ ಹರಡಿದೆ; ಅವುಗಳಲ್ಲಿ ತಿಳಿ 
ಯಾದ ನೀರು ಹರಿಯುತ್ತಿದೆ ; ಬಳಿಯಲ್ಲಿ ಹಸುಗಳು ಸುಳಿದಾಡುತ್ತಿವೆ; ಸಾರಸ 
ಪಕ್ಷಿಗಳ ಧ್ವನಿ ಮೊಳಗುತ್ತಿದೆ; ಹಂಸಗಳು ತಂತಮ್ಮ ನಿವಾಸ ಸ್ಥಾನ ಬಿಟ್ಟು ಬಂದು 
ಎರಗುತ್ತಿವೆ. 


ಈ ಲೋಕವನ್ನು ಸುವೃಷ್ಟಿಯಿಂದ ಸಂತೋಷಗೊಳಿಸಿ , ನದೀ ತಟಾಕಗಳನ್ನು 
ತುಂಬಿಸಿ , ನೆಲದಲ್ಲಿ ಹಸಿರನ್ನು ಹರಡಿ, ಮೋಡಗಳು ಆಕಾಶವನ್ನು ಬಿಟ್ಟು ಮೈಗರೆ 
ದವು. ನದೀ ತೀರದ ಕೆಸರು ಮಾಯವಾಗಿ ಮಳಲರಾಶಿ ಹರಡಿದೆ. ತಿಳಿನೀರು 
ಹರಿಯುತ್ತಿದೆ, ಬಳಿಯಲ್ಲಿ ಹಸುಗಳು ಸುಳಿದಾಡುತ್ತಿವೆ, ಸಾರಸ ಪಕ್ಷಿಗಳ ಧ್ವನಿ 
ಮೊಳಗುತ್ತಿದೆ. ಹಂಸಗಳು ತಂತಮ್ಮ ಗೂಡು ಬಿಟ್ಟು ಹಾರಿಬಂದು ಎರಗುತ್ತಿವೆ. 
ಹೀಗೆ ಅನೇಕ ಪ್ರಕಾರಗಳಲ್ಲಿ ವಾಲ್ಮೀಕಿಗಳ ಶರದ್ವರ್ಣನೆ ಚೇತೋಹಾರಿ. ಮುಂದೆ 
ಗುಪ್ತ ಸಾಮ್ರಾಜ್ಯದ ವೈಭವದ ಸುವರ್ಣ ಯುಗದ ಕಾಲದಲ್ಲಿದ್ದ ಲೋಕ ವಿಖ್ಯಾತ 
ಮಹಾಕವಿ ಕಾಳಿದಾಸ ಜಗತ್ತಿನ ಮೊದಲ ಭಾವಗೀತೆಯೆಂದು ವಿಶ್ವದ ವಿದ್ವಾಂಸ 
ಲೋಕದ ಹೊಗಳಿಕೆಗೆ ಪಾತ್ರವಾಗಿರುವ ತನ್ನ ಋತುಸಂಹಾರ ' ಕಾವ್ಯದಲ್ಲಿ ಶರ 


28 


ಅಕ್ಟೋಬರ್ 1983 


00 


00 


ದೃತುವಿನ ಸಮಗ್ರ ಸೌಂದಯ್ಯದ ವಿರಾಡ್ಡ ರ್ಶನಮಾಡಿ ಕಾವ್ಯ ರಸಾಸ್ವಾದನ ಪರಿಣತ 
ಮತಿಗಳ ಭಾವಭೂಮಿಯನ್ನೇ ಅನೇಕ ಸುಂದರ ಪ್ರಕೃತಿ ಚಿತ್ರಗಳಿಂದ ತುಂಬಿಸಿದ್ದಾನೆ. 
1) ಕಾಶಾಂಶುಕಾನಿಕಚ ಪದ್ಮಮನೋಜ್ಞವಕ್ಕಾ ! ಸೋನ್ಮಾದ ಹಂಸರನ ನೂಪುರನಾದ 

ರಮಾ 1 
ಅಪಕ್ಷ ಶಾಲಿರುಚಿರಾನತ ಗಾತ್ರಯಷ್ಟಿಃ| ಪ್ರಾಪ್ತ ಶರನ್ನವವಧೂರಿನ ರೂಪರಮ್ಯಾ || 
2) ಕಾಶೈರ್ವಹೀ , ಶಿಶಿರಧೀಧಿತಿನಾ ರಜನ್ನೊ | ಹಂಸೈರ್ಜಲಾನಿ ಸರಿತಾಂ ಕುಮುದ್ದೆ : 

ಸರಾಂಸಿ | 
ಸಪ್ತಚದೈಃ ಕುಸುನುಭಾರನ ರ್ವನ: ತಾಃ ಶಕೀಕೃತಾನು ಪವನಾನಿಯಮಾಲತೀಭಿಃ|| 
ಶರದಿ ಕುಸುನು ಸಂಗಾತ್ ವಾಯವೋವಾಂತಿ ಶೀತಾ | 
ನಿಗತ ಜಲದವೃಂದಾ ಧಿಗ್ವಿಭಾಗಾ ಮನೋಜ್ಞಾಃ| 
ನಿಗತ ಕಲುಷ ಮ೦ಭಃ ಶ್ಯಾನಪಂಕಾ ಧರಿತ್ರೀ | 
ವಿಮಲ ಕಿರಣಚಂದ್ರಂ ನತಾರಾ ವಿಚಿತ್ರ೦ ( ಋ . 3.22) 
ವಿಕಚಕಮಲ ಪಕ್ಕಾ ಫುಲ್ಲನೀಲೋತ್ಪಲಾಕ್ರೀ | 
ವಿಕಸಿತ ನವಕಾಶಶ್ವೇತವಾಸೋ ವಸ: ನಾ || 
ಕುಮುದ ರುಚಿರಕಾಂತಿಃ ಕಾಮಿನೀವೋನ್ಮದೇಯಂ | 
ಪ್ರತಿದಿಶತು ಶರದ್ವಕ್ಷೇತಸಃ ಪ್ರೀತಿನುಗ್ರಾಂ || ( ಋ .3 - 26 ). 


00 


ಹೀಗೆ ಮಹಾಕವಿ ಚೇತಸ್ಸಿಗೆ ಕಂಡ ಶರದೃತುವಿನ ಸೌಂದಯ್ಯ 26 ಸ ದ ಗ ಳಲ್ಲಿ 
ಅತ್ಯಂತ ಮನೋಹರವಾಗಿ ಮೂಡಿಬಂದಿದೆ, ( ಶರದ್ವನಿತೆ ಶ್ವೇತವರ್ಣದ ಶುಭ 
ವಾದ ಕಾಶಪುಷ್ಪಗಳ ಅಂಬರತೊಟ್ಟು, ಪ್ರಫುಲ್ಲ ಪದ್ಮಮುಖಿಯಾಗಿ , ಉ " ತ್ಯ 
ಹಂಸಧ್ವನಿ ವಿಶೇಷವೆಂಬ ನೂಪುರ ರಮೈಯೆನಿಸಿ, ಪಕ್ವವಾದ ಬತ್ತದ ಬೆಳೆರೂಪದ 
ಸುಂದರಿಯೂ ಆಗಿ , ಬಾಗಿದಮುಖ, ಪುಷ್ಟಿಗೊಂಡ ದೇಹದಿಂದ ರೂಪರಮೈಯೆನಿಸಿ 
ನವವಧುವಿನಂತೆ ಆಗಮಿಸಿದ್ದಾಳೆ. ಎತ್ತೆತ್ತಲೂ ಕಾಶಪುಷ್ಪದಿಂದ ಭೂದೇವಿಯ 
ಚಂದ್ರ ಪ್ರಕಾಶದಿಂದ ರಾತ್ರಿಯೂ , ಹಂಸಗಳಿಂದ ನದಿಗಳೂ , ಶೃತೋತ್ಸಲಗಳಿಂದ 
ಸರೋವರಗಳೂ , ಸಪ್ತಚ್ಛದ ವೃ ಕ ಗ ಳ ಶ್ವೇತಪುಷ್ಪಭಾರದಿಂದ ಬಳುಕುತ್ತಿರುವ 
ಅರಣ್ಯ ಪ್ರದೇಶವೂ , ಶುಭ್ರವರ್ಣವಿಶಿಷ್ಟ ಪುಷ್ಪ ಕುಲದಿಂದ ಉಪವನಗಳೂ ನಯ 
ನಮನೋಹರವಾಗಿ ಕಾಣತೊಡಗಿವೆ. 


ಈ ಋತುವಿನಲ್ಲಿ ಮಂದಮಾರುತಗಳು ಹೂ ವಿನ ಸುಗಂಧ ಹೊತ್ತು ಭಾರ 
ಗೊಂಡು ಮೆಲ್ಲಗೆ ಬೀಸುತ್ತವೆ. ಮಳೆಗಾಲದ ಮೋಡಗಳಿಲ್ಲದೆ ದಿಕ್ಕುಗಳೆಲ್ಲ ಪ್ರಸ 

ಮುಖಮಂಡಲಗೊಂಡಿವೆ. ನದೀ ಸರೋವರಗಳ ನೀರು ತಿಳಿಗೊಂಡಿದೆ. ನೆಲದ 
ಕೆಸರೆಲ್ಲ ಒಣಗಿದೆ. ಚಂದ್ರ ಶುಭ್ರಕಿರಣಗಳಿಂದ ಕೂಡಿದ್ದಾನೆ. ನಕ್ಷತ್ರವೈಚಿತ್ರ 
ಅಕ್ಟೋಬರ್, 1983 


29 


ದಿಂದ ಗಗನಾ೦ಗಣ ಸುಂದರವಾಗಿದೆ. ಅರಳಿದ ಕಮಲಮುಖಿಯ ಫುಲ್ಲನೀಲೋ 
ತೃಲನೇತ್ರೆಯೂ , ನವಕಾಶಪುಷ್ಪವಸನ ಧಾರಿಣಿಯೂ , ಕುಮುದಗಳ ಮನೋ 
ಹರ ಕಾಂತಿಯಿಂದ ಕೂಡಿದವಳೂ ಆದ ಶರದ್ವನಿತೆ ವರ್ಷಾಕಾಲದ ಜಿಗುಪ್ಪಾವಹ 
ದಿ ನ ಗ ಳ ನ್ನು ಹಿ೦ ದ ಸ ರಿ ಸಿ ತ ನ ಅ ನ ೦ ತ ರೂ ರಾ ಶಿ ಯಿ ೦ ದ 
ಮೈ ದೊ ರಿ ದಾ ಗ ಲೊ ಕ ದ ಜಿ ನ ರಾಶಿ ಗೆಲ್ಲ ನೂತನೋತ್ಸಾಹ; 
ಕೊನೆಯಲ್ಲಿ ಕವಿ ಶುಭಾಶಂಸನ ಮಾಡುತ್ತ ತನ್ನ ೨೬ ನೆಯ ಪ ದ ದ ಲ್ಲಿ : 
ಅರಳಿದ ಕಮಲಮುಖಿಯೂ , ಪ್ರಫುಲ್ಲಸೀಲೋತ್ಪಲನೇತ್ರೆಯೂ , ಪ್ರಫುಲ್ಲ ನವಕಾಶ 
ಪುಷ್ಪಗಳೆಂಬ ವಸನಧಾರಿಣಿಯ , ಕುಮುದದಂತೆ ಮನೋಹರವಾದ ಕಾಂತಿಯಿಂದ 
ಕೂಡಿದವಳೂ ಅದ ಶರದ್ವನಿತೆ ಉತ್ಕಟಮದವುಳ್ಳ ಕಾವಿನಿಯಂತೆ ನಿಮ್ಮ ಚಿತ್ರದಲ್ಲಿ 
ಶ್ರೇಷ್ಟವಾದ ಪ್ರೀತಿಯನ್ನಳವಡಿಸಿ ಆಹ್ಲಾದಗೊಳಿಸಲಿ, ಎಂದಿದ್ದಾನೆ. ಬಹುಶಃ ಈ 
ಋತವು ಪ್ರಕೃತಿಪ್ರೇಮಿಗಳೆಲ್ಲರ ಕಣ್ಮನಗಳನ್ನು ಸೂರೆಗೊಂಡಿದೆ. ಆರು ಋತುಗಳ 
ಲ್ಲಿಯೂ ಒಂದೊಂದು ವೈಶಿಷ್ಟ್ಯವಿದೆ. ಪ್ರಕೃತಿ ವರ್ಷವೊಂದರಲ್ಲಿ ಋತುಮಾನಕ್ಕೆ 
ನುಸರಿಸಿ ಆರು ರೀತಿಯ ಮುಖವಾಡ ಧರಿಸಿ ಕಾಣಿಸಿಕೊಳ್ಳುವುದನ್ನು ನಮ್ಮ ಕವಿ 
ಗಳು ಪ್ರಾಚೀನ ಕಾಲದಿಂದಲೂ ಕಂಡುಂಡು ಆನಂದಿಸಿ ತಮ್ಮ ಆನಂದಾನುಭೂತಿ 
ಯನ್ನು ಕಾವ್ಯಮುಖದಲ್ಲಿ ಹಿಡಿದಿಟ್ಟು , ಚಿರನೂತನಗೊಳಿಸಿದ್ದಾರೆ. ಈಗ ಅಶ್ವಜ 
ಶುದ್ಧ ಪ್ರತಿಪದೆಯಿಂದ ಶರದ್ವನಿತೆ ಪದಾರ್ಪಣೆ ಮಾಡಿದ್ದಾಳೆ. ಅವಳ ಪ್ರಸನ್ನ 
ಗಂಭೀರ ಸ್ವರೂಪ ನಮ್ಮ ಮೈ ಮನಗಳನ್ನಾವರಿಸಿದೆ. ಕಾರಣ: ಮೋಡಗಳು ಶಕ್ತಿ 
ಗುಂದಿ ಬೆಳ್ಳಗಾಗಿ ಆಕಾಶರಾಜನ ಚಾಮರಸೇವೆ ಮಾಡುತ್ತಿವೆ. ಸೂರ್ಯ ತನ್ನ 
ತೇಜಸ್ಸಿಗೆ ಅಡ್ಡವಾಗಿದ್ದ ಮೇಘಗಳ ತೊಡಕಿನಿಂದ ಪಾರಾಗಿ ತೇಜಶ್ಯಾಲಿಯಾಗಿ 
ದ್ದಾನೆ. ಗಿರಿನದಿಗಳ ಅಬ್ಬರ ಮತ್ತು ಆರ್ಭಟ ಕುಂದಿ ತಿಳಿಗೊಂಡು ಜುಳು ಜುಳು 
ಮಂಜುಳ ನಿನಾದದಿಂದ ಹರಿಯುತ್ತಿವೆ. ಝಳಪಿಸುವ ಮಿಂಚು, ಎದೆನಡುಗಿಸುವ 
ಗು ಡು ಗು ಗ ಳಿಲ್ಲ; ಆ ಲಿ ಕಲ್ಲು ಗಳ ಕ ರ್ಕ ಶ ತ್ವ ಬಿ ರು ಗಾಳಿ ಯ 
ಭೀಕರತ್ವ , ಸರಿಮಳೆಸುರಿಮಳೆಯ ಸೆಳೆತವಿಲ್ಲ ; ಸೋನೆಮಳೆ ತುಂತುರು ಮಳೆಯ 
ಕೀಸರಿಲ್ಲ. ದಶದಿಕ್ಕುಗಳು ಪ್ರಸನ್ನ ಗಂಭೀರಮುಖಮಂಡಲ ಧರಿಸಿವೆ. ಹಂಸಗಳು 
ತಮ್ಮ ಬಿಲದಿಂದ ಹೊರಬಂದು ನದಿಗಳ ಪುಳಿನ ಪ್ರ ದೆಶದಲ್ಲಿ ಮಂದಗಮನ 
ಮಾಡುತ್ತಲಿವೆ. ಹಕ್ಕಿ ಪಕ್ಷಿಗಳು ಮರಗಳ ರಂಬೆಕೊಂಬೆಗಳಲ್ಲಿ ಗರಿಬಿಚ್ಚಿ ಉತ್ಸಾಹ 
ದಿಂದ ಚಿಲಿಪಿಲಿಗುಟ್ಟುತ್ತಿವೆ. ಜಿಂಕೆ, ಸಾರಂಗಗಳು ಉಲ್ಲಾಸದಿಂದ ನಲಿಯುತ್ತ 
ಎಳೆಗರಿಕೆಯನ್ನಾರಿಸಿ ತಿಂದು ಮೆಲಕು ಹಾಕುತ್ತಿವೆ. ಕೆರೆಗಳು ಶುದ್ಧ ಜಲದಿಂದ 
ತುಂಬಿ ನಿಂತಿವೆ. ತಾವರೆ ಗೆಡ್ಡೆಗಳು ಮೊಳೆತು ಹೂಗಳು ಅರಳಿ ನಿಂತಿವೆ. ಹೊಲ 
ಗದ್ದೆಗಳ ಪೈರು ಪಚ್ಚೆ ಹುಲುಸಾಗಿ ಬೆಳೆದಿವೆ, ಹೀಗೆ ನೂರಾರು ಸಾವಿರಾರು ಸೌಂ 
ದರಗಳನ್ನು ಹೊತ್ತು ಶರದ್ವನಿತೆ ಕಾಣಿಸಿಕೊಂಡಿದ್ದಾಳೆ ಇಂಥ ಸುಂದರ ಪ್ರಕೃತಿ 


ಸಿದ್ದಗಂಗಾ 


30 


ತಿಯನ್ನು ಕಂಡೋ ಏನೋ ಮೈಮರೆತೆ ನಮ್ಮ ಋಷಿಗಳು ತಮ್ಮ ಬಾಳು ಇಂಥ 
ನೂರು ಶರದೃತುಗಳನ್ನು ನೋಡುವಂತಾಗಲೆಂದು ಶಾಂತಿ ಮಂತ್ರ ಹೇಳುತ್ತಿದ್ದಾರೆ. 

ಪಶೈವ ಶರದಶತಂ. 
ಜೀವ ಶರದಶತಂ | 
ನಂದಾವು ಶರದಶೃತಂ | 
ನೋದಾನು ಶರದಶತಂ | 
ಭವಾನು ಶರದಶತಂ | 
ಶೃಣ. ನಾನು ಶರದಶತಂ | 
ಪ್ರಭನಾನು ಶರದಶತಂ | 

ಅಜೀತಾಸ್ಯಾಮ ಶರದಶತಂ | 
ಇದರ ಅರ್ಥ : ನೂರು ವರ್ಷ ನಮ್ಮ ಕಣ್ಣು ನೋಡುವಂತಿರಲಿ , ನೂರುವರ್ಷ 
ಆಯುಷ್ಯವಿರಲಿ , ನೂರು ವರ್ಷಗಳವರೆಗೆ ಸಮೃದ್ಧಿಯಿರಲಿ , ನೂರು ವರ್ಷದವರೆಗೆ 
ಆನಂದವಿರಲಿ, ನೂರು ವರ್ಷ ಸಾಮರ್ಥ್ಯವಿರಲಿ, ನೂರು ವರ್ಷ ಕಿವಿಗಳು ಕೇಳುವ 
ನಂತಿರಲಿ, ನೂರು ವರ್ಷ ವಾಗೋರಣೆ ಚೆನ್ನಾಗಿರಲಿ , ನೂರು ವರ್ಷ ಸೋಲಾ 
ಗದಿರಲಿ . 


ಭಾರತೀಯ ಜನಜೀವನದಲ್ಲಿ ವರ್ಷಕ್ಕೊಮ್ಮೆ ಬರುವ ಶರದೃತುವೊಂದು 
ದೊಡ್ಡ ತಿರುವು ಇದೊಂದು ಋತುಬದಲಾವಣೆಯ ಘಟ್ಟ . ಸುಂದರ ಪ್ರಕೃತಿಯ 
ಅಟ್ಟಹಾಸ, ಸಾಮಾನ್ಯ ಮನುಷ್ಯನಿಂದ ಹಿಡಿದು ರಾಜಮಹಾರಾಜ ಚಕ್ರವರ್ತಿ 
ಗಳವರೆಗಿನ ವಿವಿಧ ಮಟ್ಟದ ಜನಗಳೂ ಎತ್ತೆತ್ತಲೂ ಬಿತ್ತರಂಬಡೆದು ಸೌಂದಯ್ಯದ 
ಸೊಬಗನ್ನು ಬೀರುವ ಪ್ರಕೃತಿದೇವಿಯ ವೈಭವಾಡಂಬರದ ಮಧ್ಯದಲ್ಲಿ ಮನವುಟ್ಟ , ಅತ್ಯು 
ತ್ಸಾಹದಿಂದ ಈ ಶರದೃತುವಿನ ಮೊದಲ ಒಂಬತ್ತು ದಿನಗಳನ್ನೇ “ ಶರನ್ನವರಾತ್ರಿ 
ಎಂದು ಕರೆದು ಹಬ್ಬ ದುಬೈನಲ್ಲಿ ಮೈಮರೆತು ಹತ್ತನೆಯ ದಿನ ವಿಜಯದಶಮಿಯ 
ನ್ನಾಚರಿಸಿ ತೃಪ್ತಿಯ ನಿಟ್ಟುಸಿರುತ್ತಾರೆ . ಪ್ರಾಚೀನಕಾಲದಿಂದಲೂ ಈ ಋತು 
ಬಂದಾಗ ಮಹಾನವಮಿ , ಭೂಮಿ ಹುಣ್ಣಿಮೆ , ದೀಪಾವಳಿಗಳೆಂಬ ಮೂರು ಮಹ 
ತ್ವದ ಹಬ್ಬಗಳನ್ನು ನಮ್ಮ ಜನ ಹಿಂದಿನಿಂದ ಉತ್ಸಾಹದಿಂದ ಆಚರಿಸುತ್ತ ಬಂದಿದ್ದಾರೆ. 
ಗ್ರಾಮಾಂತರ ಪ್ರದೇಶದ ಸ್ತ್ರೀಯರು ಮಹಾನವಮಿ ಹಬ್ಬದ ಸಡಗರದಲ್ಲಿ ಹೀಗೆ 
ಹಾಡುತ್ತ ಬಂದಿದ್ದಾರೆ. 

ಮಾನೌಮಿ ಬಂತೆಂದು ತುಂಬೆನೆರಡಾರತಿಯ | 
ಜಾಜತುಂಬೇನೆ ಜಗುಲಿಗೆ | ಅಣಯ್ಯನ 
ತೇಜಿಗಾರುತಿಯ ಬೆಳಗೇನೆ !! 
ಬಂಜಿ ಬಾಗಿಲಮುಂದ ಬಂಗಾರದೊಳಕಲ್ಲು ! 
ಬಂದು ಕುಟ್ಯೂಕಸೊಸೆಯಿಲ್ಲ ! ಮಾನೌ ವಿ 

ಬನ್ನಿ ಮುಡಿಯಾಕ ಮಗನಿಲ್ಲ || 
ಅಕ್ಟೋಬರ್ , 1983 

31 


ಸೀಗಿಹುಣ್ಣಿಮೆ ಹಬ್ಬ ಸಿರಿ ನನ್ನ ಮಗಳಿಗೆ || 
ಮಾನ್‌ಖ ಹಬ್ಬ ಮಗನಬ್ಬ | ಮುಂದಿರುವ 

ದೀವಳಿಗೆ ಹಬ್ಬ ಅಳಿಯನ || 
- ಹೀಗೆ ಶರತ್ಕಾಲದ ಈ ಮೂರು ಹಬ್ಬಗಳ ಬಗೆಗೆ ಹಾಡಿಕೊಂಡು ಸಂತೋಷ 
ಗೊಳ್ಳುತ್ತಿದ್ದರೆ , ಇಂದಿನ ರೀತಿಯ ವಿದ್ಯಾಭ್ಯಾಸ ಪದ್ದತಿಯಿರದಿದ್ದ ಹಿಂದಿನ ಕಾಲ 
ಗಳಲ್ಲಿ ಶಾಲಾ ಬಾಲಕರು ತಮ್ಮ ಗುರುಗಳನ್ನು ಮುಂದಿಟ್ಟುಕೊಂಡು ಮನೆಮನೆಗಳ 
ಮುಂಭಾಗಕ್ಕೆ ಬಂದು ನಿಂತು - - 


ಆಸ್ವೀಜ ಶುದ್ದ ಮಾನೌಮಿ ಬರಲೆಂದು 
ಲೇಸಾಗಿ ಹರಸಿದೆವು ಬಾಲಕ ಬಂದು ! 
ಸ್ವಸ್ತಿ ಶ್ರೀರಸ್ತು ಸಕಲೈಶ್ವಮಸ್ತು || 
ವಸ್ತು ವಾಹನಪೂಜ್ಯ ಸಾಮಾಜ್ಯಮಸ್ತು | 
ಅಸ್ತು ನವರತ್ನ ಕಂಠಾಭರಣಮಸ್ತು | 
ಅಸ್ತು ರಾಜೇಂದ್ರಂಗೆ ದೀಘ೯ಯುಮಸ್ತು | 


ಮುಖಕಮಲದಲ್ಲಿ ನೆಲಸಿದ ಭಾಗ್ಯಲಕ್ಷ್ಮಿ | 
ಸುಖವಾಗಿ ಭುಜದಮೇಲಿಪ್ಪ ವರಲಕ್ಷ್ಮಿ || 
ಅಕಳಂಕನು ರದಮೇಲಿಪ್ಪ ಜಯಲಕ್ಷ್ಮಿ 

ಸಕಲ ಭಾಗ್ಯವ ಕೊಡಲಿ ಮಹಾಲಕ್ಷ್ಮಿ 
- ಹೀಗೆ ಹರಕೆ ಹೊತ್ತು ನೂರಾರು ವರಾ ನೌ ಮಿ ಚೌಪದನಗಳನ್ನು ಹಾಡಿ 
ಎಂದೂ ನಗದವರ ಮುಖದಲ್ಲಿ ನಗೆ ಚಿ ಮೈ ಸು ತ್ತಾರೆ. ಇರುವ ಹನ್ನೆರಡು 
ಮಾಸಗಳಲ್ಲಿ ಆಶ್ವಿಜಮಾಸವೇ ಚೆಂದವೆಂದು ಇವರ ತೀರ್ಮಾನ. ಈ ಹಬ್ಬ ಅವರ 
ಉತ್ಸಾಹದ ಒಂದು ಘಟ್ಟ . ಒಂದು ದಿನದ ಹಬ್ಬವಲ್ಲ ಇದು ಹತ್ತು ದಿನಗಳ ಹಬ್ಬ ; 
ವಿಜಯೋತ್ಸಾಹದಿಂದ ಮೈಮರೆಯುವ ಹಬ್ಬ . 

- ಶರನ್ನವರಾತ್ರಿಯ ಹಬ್ಬ ಕೇವಲ ಕರ್ನಾಟಕದ ಹಬ್ಬವಲ್ಲ; ಸಮಗ್ರ ಭಾರ 
ತೀಯರ ಹಬ್ಬ ; ಭಾರತೀಯ ವಿವಿಧ ವರ್ಗಗಳಲ್ಲಿ ಭಾವೈಕ್ಯವನ್ನೂ ಸಮರಸವನ್ನು 
ಉಂಟುಮಾಡುವ ರಾಷ್ಟ್ರೀಯ ಹಬ್ಬ ; ಸಾಮಾಜಿಕ ಸಂಬಂಧಗಳನ್ನು ಬಿಗಿಗೊಳಿ 
ಸುವ ಹಬ್ಬ . ಭಕ್ತಿ , ಪ್ರೀತಿ, ಸ್ನೇಹ ವಿಶ್ವಾಸಗಳನ್ನು ಬೆಸೆಯುವ ಉತ್ಸಾಹದ ಹಬ್ಬ 
ಕ್ಷಾತ್ರತೇಜವನ್ನು ಉದ್ದೀಪನಗೊಳಿಸುವ ಹಬ್ಬ ಒಂದೊಂದು ರಾಜ್ಯದಲ್ಲಿ ಸ್ಥಳೀಯ 
ಸನ್ನಿವೇಶಕ್ಕನುಗುಣವಾಗಿ ವೈವಿಧ್ಯಮಯವಾಗಿ ಆಚರಿಸುವ ಶಕ್ತಿಯ ಉಪಾಸನೆಯ 
ಹಬ್ಬ , ಭಾರತ ತಾಯಿ ; ಅವಳು ಆದಿಶಕ್ತಿ , ವಿವಿಧ ಪ್ರಾಂತಗಳು ಆ ಆದಿಶಕ್ತಿಯ 
ವಿವಿಧರೂಪಗಳು . 
32 

ಸಿದ್ದಗಂಗಾ 


ಉತ್ತರ ಭಾರತ ವಾಯವ್ಯ ಭಾರತದ ಕೆಲವು ಭಾಗಗಳಲ್ಲಿ ಈ ಹಬ್ಬವನ್ನು 
' ರಾಮಲೀಲಾ' ಎಂದು ಆಚರಿಸುತ್ತ ಶ್ರೀರಾಮನು ರಾವಣನೊಡನೆ ನಡೆಸಿದ ಕದನ, 
ಅದರಿಂದ ಲೋಕಕ್ತಾದ ಕ್ಷೇಮ ಸಂಕೇತವಾಗಿ ಒಂಬತ್ತು ದಿನಗಳು ರಾಮ ಕಥಾ 
ಕಾಲಕ್ಷೇಪಮಾಡಿ ದ ಶ ವಿ ಯ ದಿನ ರಾವಣ ಕುಂಭಕರ್ಣಾದಿ ರಾಕ್ಷಸ ಸಂಹಾರ 
ಮಾಡಿದಂತೆ ಹಬ್ಬವನ್ನಾಚರಿಸಿದರೆ, ಮಹಾರಾಷ್ಟ್ರದಲ್ಲಿ ಶಕ್ತಿ ದೇವತೆಯ ಉಪಾಸನೆಯ 
ಜೊತೆಗೆ ಶಿವಾಜಿಮಹಾರಾಜನು ಭವಾನಿದೇವಿಯಲ್ಲಿಟ್ಟ ಭಕ್ತಿ ವಿಶ್ವಾಸಗಳ ಪರಂಪ 
ರೆಯೊಡನೆ ಹಬ್ಬದ ಆಚರಣೆ ಹತ್ತು ದಿನ ನಡೆದು ಹೋಗುತ್ತದೆ. ರಾಜಸ್ಥಾನ 
ಪ್ರದೇಶದಲ್ಲಿ ಹಿಂದಿನ ರಾಜಮಹಾರಾಜರ ಕಾಲದಲ್ಲಿದ್ದಂತೆ ಇಂದಿಗೂ ಈ ಹಬ್ಬ 
ವನ್ನು ಸೈನಿಕರ ಉತ್ಸವವನ್ನಾಗಿಯೇ ಆಚರಿಸುತ್ತಾರೆ. ಹಳೇಕಾಲದ ಆಯುಧಾದಿ 
ಗಳ ಪೂಜೆ, ಶಕ್ತಿದೇವತಾರ್ಚನೆ, ಮೊದಲಾದವುಗಳು ಉತ್ಸಾಹದಿಂದ ನಡೆಯುತ್ತವೆ. 
- ಬಂಗಾಳದಲ್ಲಿಯಂತೂ ಈ ಉತ್ಸವವನ್ನು ದುರ್ಗಾಪೂಜೆಯೆಂದೇ ಆಚರಿಸುತ್ತಾರೆ. 
ದುರ್ಗಾದೇವಿಯ ಪ್ರತಿಷ್ಠೆಯನ್ನು ಮಹಾಲಯ ಅಮಾವಾಸ್ಯೆಯ ದಿನವೇ ಮಾಡಿ 
ಪ್ರತಿದಿನ ಸಾಮೂಹಿಕವಾಗಿ ಪೂಜೋತ್ಸವ ಮಾಡಿದರೂ ನವಮಿಯ ದಿನದ 
ಪೂಜೆಗೆ ವಿಶೇಷ ಮಹತ್ವವಿದೆ. ವಿಜಯದಶಮಿಯ ದಿನ ಪ್ರತಿಮೆಯ ಉತ್ಸವ 
ಮಾಡಿ ವಿಸರ್ಜನೆ ಮಾಡುವುದುಂಟು. ಒರಿಸ್ಸಾ ದೇಶದಲ್ಲಿ ದುರ್ಗಾದೇವಿಯ 
ಪ್ರತಿಮೆಯ ಜೊತೆಗೆ ಮಹಾದೇವನ ಪ್ರತಿಮೆಯನ್ನು ಪೂಜಿಸಿ ಹತ್ತು ದಿನಗಳು 
ಉತ್ಸಾಹಪೂರ್ಣ ಹಬ್ಬವನ್ನಾಚರಿಸುವುದುಂಟು. ದಕ್ಷಿಣ ಭಾರತದ ಎಲ್ಲ ಕಡೆಗೂ 
ಈ ಹಬ್ಬ ಶಕ್ತಿಯ ಸಂಕೇತವಾಗಿ ಅಚರಿಸಲಾಗುತ್ತಿದೆ. ಕರ್ನಾಟಕದಲ್ಲಿಯಂತೂ 
ಈ ಹಬ್ಬದ ಆಚರಣೆ ವಿ ಜ ಯ ನ ಗ ರ ಚಕ್ರವರ್ತಿಗಳಿಂದ ಅನಂತರ ಮೈಸೂರು 
ರಾಜರುಗಳಿಂದ ವಿಶ್ವವಿಖ್ಯಾತವಾಗಿ ಆಚರಿಸಲ್ಪಡುತ್ತಿತ್ತು . 
- ಮಹಾನವಮಿ ಹಬ್ಬ ಪುರಾಣ ಕಾಲದಿಂದಲೂ ಭಾರತೀಯರಿಂದ ಆಚರಿಸ 
ಲ್ಪಡುವ ಶಕ್ತಿದೇವತೆಯ ಉಪಾಸನೆಯ ಹಬ್ಬ . ಮಹಾಭಾರತದ ವಿರಾಟಪರ್ವ 
ದಲ್ಲಿ ಬರುವ ಉತ್ತರ ಗೋ ಗ್ರಹಣದ ವಿಜಯ ನಡೆದುದು ವಿಜಯ ದಶಮಿಯ 
ದಿನವೇ ಎಂದು ಹೇಳಲಾಗುತ್ತಿದೆ. ಅಜ್ಞಾತವಾಸಕಾಲದಲ್ಲಿ ಶಮೀವೃಕ್ಷದಲ್ಲಿ ಬಚ್ಚಿ 
ಟ್ಟಿದ್ದ ಗಾಂಡೀವವನ್ನು ಬೃಹನ್ನಳೆಯ ವೇಷದ ಅರ್ಜುನ ಪಡೆದು ಕೌರವರನ್ನು 
ಸೋಲಿಸಿ ವಿರಾಟನಿಗೆ ವಿಜಯವನ್ನು ತಂದು ಕೊಟ್ಟ ಕಥೆ ಪ್ರಸಿದ್ದ . ಉತ್ತರನಿಂದ 
ಯುದ್ಧ ಅಸಾಧ್ಯವೆಂದು ಕಂಡ ಬೃಹನ್ನಳೆಯ ವೇಷದ ಅರ್ಜುನ ವಿರಾಟನ ಉಪ 
ಕಾರದ ಋಣ ತೀರಿಸಲು ರಣರಂಗದಿಂದ ನೇರವಾಗಿ ಶಮೀವೃಕ್ಷದ ಕಡೆಗೆ ರಥ 
“ ನನ್ನು ಓಡಿಸಿದನು. 


ಅಕ್ಟೋಬರ್ , 1983 


33 


ತಾಂ ಶಮೀಮ ಅಭಿಗಂತವ್ಯ ಪಾರ್ಥೋವೈರಾಟಿವಬ್ರವೀತ್ | 
ಸುಖ ಸಂವರ್ಧಿತಂ ಪಿತ್ರಾ ಸಮರಾಣಾಮಕೋವಿದಂ || ( ವಿ, ಪ, 40 - 33) 
ಏಹಿ ಭೂಮಿಂಜಯಾ ರುಹ್ಯ ವೈರಾಟೇ ಮಹತೀಂಶಮೀಂ | 

ಸಮಾದಿಷೋ ಮಯಾಕ್ಷಿಪ್ರಂ ಧನುರ್ಗಾಂಡೀವ ಮಾನಯ !! ( ವಿ . ಪ . 40-34) 
- ಹೀಗೆ ಶಮೀವೃ ಕ್ರದಲ್ಲಿರುವ ತನ್ನ ಶಸ್ತ್ರಾಸ್ತ್ರ ಪಡೆದಂತೆ , ವಿಜಯ ಸಾಧಿಸಿದಂತೆ 
ಭಾರತದಲ್ಲಿ ಹೇಳಲಾಗಿದೆ . ಶಮೀ ವೃಕ್ಷಕ್ಕೂ ವಿಜಯದಶಮಿಗೂ ನಿಕಟ ಸಂಬಂಧ. 
ಶಮಿಯ ಶಕ್ತಿ ದೇವತೆಯೇ . ಅ ನ ಳ ನ್ನು ಅಗ್ನಿಗರ್ಭೆಯೆಂದು ಹೇಳುವುದುಂಟು. 
ಅಗ್ನಿಯು ಶಮೀ ವೃಕ್ಷದಲ್ಲಿ ಇದೂ ಇಲ್ಲದ ಬೆಡಗಿನಿಂದ ಅಂತರ್ಗತವಾಗಿದೆಯಂತೆ 
ಇದರ ಪ್ರಾಯೋಗಿಕ ಸತ್ಯವನ್ನು ಇಂದಿನ ವಿಜ್ಞಾನಿಗಳು ಕಂಡು ಹೇಳಬೇಕು. ಹಿಂದೆ 
ಯಾಗಸಮಯದಲ್ಲಿ ಅರಣಿಯನ್ನು ಉಜ್ಜಿ ಅಗ್ನಿಯನ್ನು ಪಡೆಯುವಾಗಿನ ಮ ರ ದ 
ಕೊರಡುಗಳು ಶಮಿಕೊರಡುಗಳೇ ಆಗಿರಬಹುದೇ ? ಯೋಚಿಸುವ ಅಂಶವಾಗಿದೆ. 
ವಿಜಯ ದಶಮಿಯ ದಿನ ಶ ಮೀ ಪೂಜೆ, ಶಮೀ ದಳಗಳನ್ನು ಒಬ್ಬರಿಂದೊಬ್ಬರಿಗೆ 
ಬಂಗಾರವೆಂದು ಕೊಡುವುದುಂಟು. ಈ ಸಂಪ್ರದಾಯದಲ್ಲಿ ಸಾಮಾಜಿಕ ಘಟನೆ 
ಯಿದೆ. ವಿರೋಧಿಗಳೆನಿಸಿದರೂ ಅವರಲ್ಲಿಗೆ ಹೋಗಿ ಶಮೀದಳ ಕೊಟ್ಟು ನನು 
ಸ್ವಾರ ಪ್ರತಿನಮಸ್ಕಾರಗಳೊಡನೆ ವಿರೋಧ ಮರೆಯುವ ಈ ಸಂಪ್ರದಾಯ ಹಿಂದೂ 
ಸಂಸ್ಕೃತಿಯ ಒಂದು ಶ್ರೇಷ್ಠ ಸಂಪ್ರದಾಯವೆಂದು ಹೇಳದಿರಲಾಗದು. 


CONO 


ಶಮೀದಳಗಳಿಗೆ ಬಂಗಾರವೆಂದು ಹೇಳುವುದಕ್ಕೆ ಕಾಳಿದಾಸ ಮಹಾಕವಿಯ 
ರಘುವಂಶದ ೫ ನೇ ಸರ್ಗದಲ್ಲಿ ಬರುವ ಒಂದು ಕಥೆಯನ್ನು ನಮ್ಮವರು ಜೋಡಿಸು 
ವುದುಂಟು . ಆ ಕಥೆ ಹೀಗೆ : ರಘಮಹಾರಾಜ ವಿಶ್ವಜಿದ್ಯಾಗಮಾಡಿ ತನ್ನ 
ಐಶ್ವರ್ಯವನ್ನೆಲ್ಲ ದಾನಮಾಡಿ ಮಣ್ಣಿನ ಪಾತ್ರೆಗಳಲ್ಲಿ ಊಟ ಮಾಡುವ ಸ್ಥಿ ತಿ ಗೆ 
ಬಂದ ಸಮಯ . ಆಗ ಕೌತ್ಸನೆಂಬ ಓರ್ವ ವಟುವು ನರತಂತುವೆಂಬ ಮುನಿಗ 
ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ, ಅವರಿಗೆ ಕೊಡಬೇಕಾದ ಗುರುದಕ್ಷಿಣೆಯ ೧೪ ಕೋಟಿ 
ಧನಕ್ಕಾಗಿ ರಘಮಹಾರಾಜನಲಿ ಯಾಚನೆಗೆ ಬಂದ. ರಘುವಿನ ಬೊಕ್ಕಸ ಬರಿ 
ದಾಗಿತ್ತು . ರಘುಮಹಾರಾಜನು ಕುಬೇರನ ಬೊಕ್ಕಸಕ್ಕೆ ದಾಳಿಯಿಡಲು ಮನಸ್ಸು 
ಮಾಡಿದ. ಇದನ್ನರಿತ 'ಕುಬೇರ ಅಪಾರ ದ್ರವ್ಯವನ್ನು ರಘುವಿನ ಬೊಕ್ಕಸಕ್ಕೆ ಸುರಿ 
ಸಿದ. ಈ ಅಪಾರ ಧನ ಶಮೀವೃಕಗಳಿರುವ ವನದ ಮೇಲೆ ಸುರಿಸಿದನಂತೆ . ಅಂದಿ 
ನಿಂದ ಶವಿದಳಗಳು ಬಂಗಾರ' ಬ ಹೆಸರು ಪಡೆದುವೆಂದು ಹೇಳುವುದುಂಟು. 
ಚಾರಿತ್ರಿಕವಾಗಿ ಇಂಥ ಕಥೆಗಳಿಗೆ ಕೈಕಾಲಿಲ್ಲದಿದ್ದರೂ ಶಬೂದಲದಲ್ಲಿರುವ ಮಹತ್ವ 
ವನ್ನು ಈ ಮೂಲಕ ನಮ್ಮವರು ಪ್ರಚಾರ ಮಾಡಿರಬಹುದು. ಶಮೀವೃಕ್ಷ, ಅದರ 
ಎಲೆಗಳು ಉಪಯುಕ್ತ ವಸ್ತುಗಳಾಗಿರಬೇಕು. ಬಿಲ್ವ ಮತ್ತು ತುಲಸಿಗಳು ಅತ್ಯು 
ಪಯುಕ್ತ ವನಸ್ಪತಿಗಳೆಂದು ಪೂಜ್ಯತೆ ಪಡೆದಂತೆ ಶಮಿಯ ಪೂಜ್ಯ ವಸ್ತು . 
34 

ಸಿದ್ಧಗಂಗಾ 


ಗುಪ್ತ ಚಕ್ರವರ್ತಿಗಳ ಕುಲ ಭಾರತದ ಇತಿಹಾಸದಲ್ಲಿ ' ಸುವರ್ಣಯುಗ' 
ಎಂದು ಕರೆಯಿಸಿಕೊಂಡಿದೆ. ಭಾರತೀಯತೆಯ ಭಾವವನ್ನು ಸಮಸ್ತ ಭಾರತೀಯ 
_ ರಿಗೆ ಉಂಟುಮಾಡಿದವರು ಈ ಚಕ್ರರ್ವಗಳೇ , ಈ ಚಕ್ರವರ್ತಿಗಳ ಕಾಲದಲ್ಲಿದ್ದ 
ಕಾಳಿದಾಸ ಮಹಾಕವಿಯ ರಘುವಂಶ ಮಹಾಕಾವ್ಯದಿಂದ ಇಕ್ಷಾಕು ಕುಲದ ರಘು 
ಚಕ್ರವರ್ತಿ ದಿಗ್ವಿಜಯ ಮಾಡಿದುದು ಶರತ್ಕಾಲದಲ್ಲಿಯೇ ಎಂದು ತಿಳಿದುಬರುತ್ತದೆ. 
ಆ ಕಾಲದಲ್ಲಿ ಭಾರತಕ್ಕೆ ಉಂಟಾಗುತ್ತಿದ್ದ ಹೂಣರೇ ಮೊದಲಾದ ಪರಕೀಯರ 
ದಾಳಿಗಳನ್ನು ಸಮುದ್ರಗುಪ್ತ ಚಕ್ರವರ್ತಿ ಹಿಮ್ಮೆಟ್ಟಿಸಿದ ಅಂಶ. 


ತತ್ರ ಹೂಣಾವರೋಧಾನಾಂ ಭರ್ತೃಷು ವ್ಯಕ್ತವಿಕ್ರಮಮ್ || 
ಕಪೋಲ ಪಾಟಲಾದೇಶಿ ಬಭೂವ ರಘು ಚೇಷ್ಟಿತಂ | ( ರ , ವಂ . ೪, ೬೮) 

ಈ ರಘುವಿನ ದಿಗ್ವಿಜಯ ಕಾಲದ ಅಂಶಗಳೆಲ್ಲ ಸಮುದ್ರಗುಪ್ತನ ದಿಗ್ವಿಜಯದ 
ಅಂಶಗಳೇ . ತನ್ನ ಪ್ರಭುವಿನ ದಿಗ್ವಿಜಯ ಯಾತ್ರೆಯನ್ನೇ ಸರಾಯವಾಗಿ ರಘು 
ಮಹಾರಾಜನ ದಿಗ್ವಿಜಯವಾಗಿ ಕವಿ ವರ್ಣಿಸಿದ್ದಾನೆ. ಈ ಸಮುದ್ರಗುಪ್ತನ 
ಮಗನೇ ಚಂದ್ರಗುಪ್ತ ವಿಕ್ರಮಾದಿತ್ಯ , ಈತನ ಮಗನೇ ಕುಮಾರಗುಪ್ತ , ಕುಮಾರ 
ಗುಪ್ತನ ಜನನದ ಜ್ಞಾಪಕವಾಗಿಯೇ ಕಾಳಿದಾಸನ ಕುಮಾರಸಂಭವ' ಗ್ರಂಥರಚನೆ 
ಇವರೆಲ್ಲರಿಗೆ ಶರತ್ ಸಂಗ್ರಾಮಸಮಯವೆನಿಸಿತ್ತು . 
- ಈ ಕಾಲದಿಂದಲೂ ಮಹಾನವಮಿ ಹಬ್ಬದ ಆಚರಣೆ ಭಾರತೀಯರಲ್ಲಿತ್ತೆಂದು 
ಗುರುತಿಸಬಹುದು. ಶರತ್ಕಾಲ ಪ್ರಾರಂಭವಾದಂತೆ ಒಂಬತ್ತು ದಿನಗಳು ಶಕ್ತಿ ಮಾತೆ 
ಯರೆಂದು ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ಸೌಭಾಗ್ಯಲಕ್ಷ್ಮಿ , ಸರಸ್ವತಿ, ಬಹ್ಮಚ, 
ತ್ರಿಪುರಾತಾಪಿನಿ , ದೇವಿ, ತ್ರಿಪುರಭಾವನಾ, ತಾರಸಾರ - ಮೊದಲಾದವರ ಉಪಾಸನೆ 
ಮಾಡುತ್ತಿದ್ದರು. 

'ಮಹಾಲಕ್ಷಿಶ್ಚ ವಿದ್ಮಹೇ ' , ' ಸರ್ವಸಿದ್ದಿ ಶ್ಚ ಧೀಮಹಿ' 
ತನ್ನೊದೇವೀ ಪ್ರಚೋದಯಾತ್ | 


- ಎಂದು ಜಪಿಸುವುದು ಮಹಾಲಕ್ಷ್ಮಿಯ ಒಲುಮೆಗೇ ಆಗಿದೆ. ರಾಜರಿಗೆ ಐಶ್ವಯ್ಯ 
ವಿಲ್ಲದಿದ್ದರೆ ಏನು ಮಾಡಲು ಸಾಧ್ಯ . ಅನಂತರ ದುರ್ಗರಕ್ಷಕಿಯೆನಿಸಿದ ಭಯಂಕರ 
ಶಕ್ತಿಯನ್ನೀಯುವ ದುರ್ಗಾದೇವಿಯ ಉಪಾಸನೆ. ' ದುರ್ಗಾಸಂತ್ರಾಯತೇಯ 
ಸ್ಮಾತ್ ತಸ್ಮಾತೆ ದುರ್ಗೆತಿಕಥ್ಯತೇ ” ಎಂದು ಹೇಳುತ್ತ ಇವಳ ಶಕ್ತಿಯನ್ನು 
ಪಡೆಯುವುದು , ಕೊನೆಯದಾಗಿ ಸರಸ್ವತೀದೇವಿಯ ಕೃಪೆಯಿಲ್ಲದಿದ್ದರೆ ಹೇಗೆ ಸಾಧ್ಯ ? 

ಯಾ ಪ್ರತ್ಯಗ್ ದೃಷ್ಟಿಭಿಃ ದೇವೈಃ ಯಾಜ್ಯ ಮಾನಾನುಭೂಯತೇ | 

ವ್ಯಾಪಿನೀ ಜ್ಞಪ್ತಿರೂಪೈಕಾ ಸಾ ಮೂಂ ಪಾತು ಸರಸ್ವತೀ || 
ಅಕ್ಟೋಬರ್ , 1983 

35 


ಹೀಗೆ ಈ ದೇವಿಯನ್ನು ಉಪಾಸನೆಮಾಡಿ ತಮ್ಮೊಳಗೆ ಬೆಳಗುತ್ತಿರುವ ಅಖಂಡ 
ಜ್ಞಾನಪ್ರಕಾಶವನ್ನು ಉದ್ದೀಪನಗೊಳಿಸಿಕೊಳ್ಳುತ್ತಾರೆ. ಶರನ್ನವರಾತ್ರಿಯ ಏಳನೆಯ 
ದಿನ ಸರಸ್ವತಿಯ ಉಪಾಸನೆಯೂ , ಎಂಟನೆಯ ದಿನ ದುರ್ಗೆಯ ಉಪಾಸನೆಯೂ 
ಮುಖ್ಯವಾಗಿ ಈಗ ಉಳಿದಿವೆ. ಒಂಬತ್ತನೆಯ ದಿನ ಸಮಗ್ರ ಆಯುಧಗಳ ಪೂಜೆ 
ಪ್ರದರ್ಶನ. ಹತ್ತನೆಯ ದಿನ ವಿಜಯಯಾತ್ರೆಯ ಸಮರಭೇರಿ. ಈ ಕಾವ್ಯಗಳೆಲ್ಲ 
ಪ್ರಾಚೀನ ಭಾರತೀಯರ ಅತ್ಯುತ್ಸಾಹದ ದಿನಗಳೇ ಎನಿಸಿದ್ದವು. ಈ ಎಲ್ಲ ಕಾರ 
ಣಗಳಿಂದಾಗಿ ' ಮಹಾನವಮಿ ' ಯ ಆಚರಣೆ ಭಾರತೀಯರೆಲ್ಲರ ಆರ್ಷೇಯಕಾಲದ 
ಆಚರಣೆಯೆಂದು ಹೇಳಬಹುದು. 


ಈ ಹಬ್ಬದ ಆಚರಣೆ ಪರಾಕಾಷ್ಠ ಸ್ಥಿತಿಯನ್ನೇರಿದುದನ್ನು ವಿಜಯನಗರದ 
ಅರಸರು ಅವರ ನಂತರ ಮೈಸೂರರಸರಲ್ಲಿ ಕಾಣುತ್ತೇವೆ. ಕರ್ನಾ ಟ ಕ ದಲ್ಲಿ 
ಚಾಲುಕ್ಯ ಚಕ್ರವರ್ತಿಗಳ ಕಾಲದಲ್ಲಿಯೂ ಇದೊಂದು ಅತ್ಯಂತ ಉತ್ಸಾಹಜನಕ 
ಸಾಮಾಜಿಕ ಹಬ್ಬವಾಗಿತ್ತೆಂಬುದಕ್ಕೆ ಬಸವಣ್ಣನವರ ವಚನದಲ್ಲಿ ಬರುವ “........ 
........ ಮರಣವೇ ಮಹಾನವಮಿ ” ಎಂಬ ಮಾತಿನಿಂದ ಗುರುತಿಸಬಹುದಾಗಿದೆ. 
ಮನು ಮಾಂಧಾತಸಮಾನರಾದ ಕನ್ನಡನಾಡಿನ ದೊಡ್ಡ ದೊಡ್ಡ ಚಕ್ರವರ್ತಿಗಳು 
ಸಮರಪ್ರಸ್ತಾನಭೇರಿಯನ್ನು ಹೊಡೆಯಿಸುತ್ತಿದ್ದುದು 'ಶರನ್ನವರಾತ್ರಿ ' ಗಳಲ್ಲಿ ಶಕ್ತಿಯ 
ಆರಾಧನೆ ಮಾಡಿದ ಮರುದಿನದ ವಿಜಯದಶಮಿಯ ದಿನವೇ ಎಂಬುದು ತಿಳಿದು 
ಬರುತ್ತಿದೆ. 


* ವಿಜಯನಗರದ ಚಕ್ರವರ್ತಿಗಳು ಆಚರಿಸುತ್ತಿದ್ದ ಮಹಾನವಮಿಯ ಭವ್ಯ 
ಪರಂಪರೆ ಚರಿತ್ರೆಯ ಪುಟಗಳಲ್ಲಿ ಉಳಿದುಬಂದಿದೆ. ಈ ಚಕ್ರವರ್ತಿಗಳು ಈ ಹಬ್ಬ 
ಕೊಂದು ರಾಷ್ಟ್ರೀಯ ಸ್ವರೂಪ ಕೊಟ್ಟರೆನ್ನಬಹುದು . ಸಾಮಾಜ್ಯದ ಜನತೆಯ 
ನ್ನೆಲ್ಲ ಒಟ್ಟುಗೂಡಿಸಿ , ಅಜ್ಞಾನದ ನಿದ್ರೆಯಿಂದ ಅವರನ್ನು ಎಚ್ಚರಿಸಿ, ಸ್ವಾಭಿಮಾನ 
ಸ್ವದೇಶಾಭಿಮಾನಗಳನ್ನು ಅವರಲ್ಲಿ ತುಂಬಿ ತಾಯಾಡ ರಕ್ಷಣೆಗೆ ಅವರನ್ನು ಹುರಿ 
ದುಂಬಿಸಬೇಕಾಗಿತ್ತು . ಏಕೆಂದರೆ ವಿಜಯನಗರ ಸಾಮಾಜ್ಯ ಹುಟ್ಟಿದುದು ಹಿಂದೂ 
ಧರ್ಮ, ಸಂಸ್ಕೃತಿ, ಸಾಹಿತ್ಯ , ಸಂಸ್ಕೃತಿಯ ರಕ್ಷಣೆಗೆಂದೇ ಸಂಧಿಗ್ಧ ಪರಿಸ್ಥಿತಿಯಲ್ಲಿ 
ಹುಟ್ಟಿದ ದಕ್ಷಿಣಭಾರತದ ದೊಡ್ಡ ಚಕ್ರಾಧಿಪತ್ಯವೆನಿಸಿತ್ತು . ಅತ್ಯದ್ಭುತ ಪರಾಕ್ರಮ 
ಶಾಲಿಯೆನಿಸಿದ್ದ ಪ್ರೌಢದೇವರಾಯ , ನರಪತಿ ಕೃಷ್ಣದೇವರಾಯರ ಕಾಲಗಳಲ್ಲಿ ಆಚರಿ 
ಸುತ್ತಿದ್ದ ಮಹಾನವಮಿಯ ಹಬ್ಬದ ವೈಭವವನ್ನು ಅಂದು ಕಣ್ಣಾರಕಂಡು ಬರೆದಿಟ್ಟ 
ವಿದೇಶೀಯರ ಬರವಣಿಗೆಗಳಿಂದ ತಿಳಿಯಬಹುದಾಗಿದೆ. 


( ಮಹಾನವಮಿ ಹಬ್ಬಕ್ಕೆಂದೇ ಕೃಷ್ಣದೇವರಾಯನಿಂದ ಕ್ರಿ .ಶ. 1513 ರಲ್ಲಿ 
ಕಟ್ಟಲ್ಪಟ್ಟ ದಿವ್ಯ ಭವ್ಯವಾದ 'ಮಹಾನವಮಿ ದಿಬ್ಬ , ನೆಂದು ಈಗ ನೋಡ ಸಿಗುವ 


ಸಿದ್ದಗಂಗಾ 


36 


ವೇದಿಕೆಯೇ ಇದಕ್ಕೆಂದು ಜ್ವಲಂತ ನಿದರ್ಶನ. ಪೇಜ್ ಎಂಬ ವಿದೇಶೀ ಪ್ರವಾ 
ಸಿಯು ಈ ದಿಬ್ಬವನ್ನೇ ವಿಜಯಭವನವೆಂದು ಕರೆದಿದ್ದಾನೆ. ಚಕ್ರವರ್ತಿಯು ಈ 
ದಿಬ್ಬದ ಮೇಲೆ ಅಧೀನರಾಜರು, ಸಾಮಂತರು, ಉಪರಾಜರು, ಮಂಡಲೇಶ್ವರರು 
ಳೊಡನೆ ಚಿನ್ನದಿಂದ ಮಾಡಿದ ಛತ್ರಿಯ ಅಡಿಯಲ್ಲಿ ಕುಳಿತು ಕುಸ್ತಿ , ಆನೆಕಾಳಗ 
ಬಿಲ್ಲಾ ರತನ, ಕ್ರೀಡೆ, ನಾಟ್ಯ , ಗಾನ, ಇತರ ಶೌಯ್ಯವೀರ ಪ್ರತಾಪ ಪ್ರಚೋದಕ 
ಪ್ರದರ್ಶನಗಳನ್ನು ನೋಡುತ್ತಿದ್ದನು. 22 ಅಡಿ ಎತ್ತರ , 40 ಅಡಿ ಚ ದ ರ ದ 
ವಿಸ್ತಾರವಾದ ಈ ದಿವ್ಯ ಮಹಾನವಮಿ ದಿಬ್ಬ ರಮಣೀಯತೆಯಲ್ಲಿ ವೈಶಿಷ್ಟದಲ್ಲಿ 
ಅನಾದೃಶವಾದುದು. 


ಪ್ರೌಢದೇವರಾಯನ ಕಾಲದಲ್ಲಿ ಆಚರಿಸುತ್ತಿದ್ದ ಮಹಾನವಮಿ ಹಬ್ಬದ ಬಗೆಗೆ 
ಪರ್ಷಿಯ ದೇಶದ ರಾಯಭಾರಿಯಗಿ ವಿಜಯನಗರಕ್ಕೆ ಬಂದಿದ್ದ ಅಬ್ದುಲ್ ರಜಾ 
ಕನು “ವಿಜಯನಗರದ ರಾಜರು ತಮ್ಮ ಗೌರವ ಪ್ರತಿಷ್ಠೆ ಅಧಿಕಾರ ದರ್ಪ ಮತ್ತು 
ವೈಭವ ಪ್ರದರ್ಶನಕ್ಕಾಗಿ ಪ್ರತಿ ವರ್ಷವು ಮಹಾನವಮಿ ಹಬ್ಬವನ್ನು ಆಚರಿಸುತ್ತಾರೆ' 
ಈ ಹಬ್ಬ ನಿಜವಾಯ ಚಕ್ರವರ್ತಿಗೆ ಯೋಗ್ಯವಾದ ಹಬ್ಬವೇಸರಿ .” ಎಂದು 
ಉದ್ಘಾರ ತೆಗೆದು ಆಗಿನ ಆಚರಣೆಯ ರೀತಿಯನ್ನು ವಿವರಿಸಿದ್ದಾನೆ ಅದರ 
ಮುಖ್ಯಾಂಶ ಇಷ್ಟು ; 
. “ಮೂರು ತಿಂಗಳು ಪ್ರಯಾಣ ಮೂಡುವಷ್ಟು ವಿಸ್ತಾರವಾದ ಸಾಮ್ರಜ್ಯದ 
ಎಲ್ಲ ಕಡೆಗಳಿಂದಲೂ ಮಂಡಲಿಕರು , ಸರದಾರರು, ಮುಖ್ಯಸ್ಥರೂ ರಾಜಧಾನಿಗೆ 
ಸಾವಿರಾರು ಅಲಂಕೃತ ಆನೆ ಸಮೇತವಾಗಿ ಬರುತ್ತಾರೆ. ಅರಮನೆಯಲ್ಲಿ ಸೇನಾ 
ಪತಿಗಳೂ ಪ್ರಮುಖರೂ , ಪಂಡಿತರಾದ ಬ್ರಾಹ್ಮಣರೂ ಸೇರುತ್ತಾರೆ. ಅರಮನೆಯ 
ಮುಂಭಾಗದ ಅಲಂಕಾರಗೊಂಡ ಮೈದಾನದಲ್ಲಿ ಅಸಂಖ್ಯಾತ ಆನೆಗಳ ಸಮೂಹ 
ನಡೆಯುವುದು . ಆ ಮೈದಾನದಲ್ಲಿ ಮೂರುನಾಲ್ಕು ಅಂತಸ್ತಿನ ಅನೇಕ ರಂಗಮಂಟ 
ಪಗಳು ಸ್ಥಾಪಿತವಾಗಿರುತ್ತವೆ. ಆ ಪ್ರದೇಶದಲ್ಲಿ ಒಂಬತ್ತು ಭವ್ಯಾಲಂಕೃತ ಮಂಟ 
ಪಗಳು ಸಿದ್ಧವಾಗಿರುತ್ತವೆ. ಒಂಬತ್ತನೇ ಮಂಟಪದಲ್ಲಿ ಚಕ್ರವರ್ತಿಯ ಸಿಂಹಾಸನ 
ವಿರುತ್ತದೆ. ಅಲ್ಲಿ ಕುಳಿತು ಚಕ್ರವರ್ತಿ ಮತ್ತು ಇತರ ರಾಜಮಹಾರಾಜರು, ಪಂಡಿ 
ತರು ಅತಿಥಿಗಳು ಮುಂಭಾಗದಲ್ಲಿ ನಡೆಯುವ ಅನೇಕ ದೃಶ್ಯಗಳನ್ನು ನೋಡಬಹು 
ದಾಗಿತ್ತು . ಹೀಗೆ ಒಂಬತ್ತು ದಿನಗಳು ವೈಭವೋಪೇತವಾಗಿ ನವರಾತ್ರಿ ಮುಗಿಯು 
ತಿತ್ತು . ಕಲಾವಿದರೆಲ್ಲರಿಗೆ ಭೂರಿಬಹುಮಾನ ವಸ್ತ್ರಗಳ ಉಡುಗೊರೆ ಕೊಡಲ್ಪಡು 
ತಿದ್ದವು.” ಇತ್ಯಾದಿ . 
ವಿಜಯನಗರದ ಇನ್ನೊಬ್ಬ ಘನ ಚಕ್ರವರ್ತಿ ಕೃಷ್ಣದೇವರಾಯನ ಕಾಲದಲ್ಲಿ ಬಂದಿದ್ದ 
= ಪೇಜ್ 'ಎಂಬ ವಿದೇಶಿಯನು ತಾನೇ ಕಣ್ಮುಚ್ಚಿ ಕಂಡದ್ದನ್ನು ಬರೆದಿಟ್ಟಿರುವುದು ಹೀಗೆ: 
ಅಕ್ಟೋಬರ್ , 1983 


37 


( ಆಶ್ವಿಜ ಶುದ್ಧ ಪ್ರತಿಪದೆಯಿಂದ ಒಂಬತ್ತು ದಿನಗಳು ನಿತ್ಯವೂ ಪ್ರಾತಃಕಾಲ ಚಕ್ರ 
ವರ್ತಿಯು ಬಯಲಿನಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಮೊದಲು ದೇವರ ಪೂಜೆ 
ಮಾಡುತ್ತಾನೆ. ಅನಂತರ ತನ್ನ ಸಮಸ್ತ ಪರಿವಾರದ ಸಮಕ್ಷ ಹನ್ನೊಂದು ಆನೆ, 
ನಾಲ್ಕು ಬಿಳಿಯ ಕುದುರೆಗಳನ್ನು ಗುಲಾಬಿ ಹೂಗಳಿಂದ ಪೂಜಿಸುತ್ತಾನೆ. ಆಮೇಲೆ 
ಬಲಿಕೊಡುವುದೇ ಮೊದಲಾದ ಕಾವ್ಯಗಳನ್ನು ಮುಗಿಸಿ, ಅರಮನೆಯೊಳಕ್ಕೆ ಹೋಗು. 
ವನು . ಮಧ್ಯಾಹ್ನ ಮೂರು ಘಂಟೆಯ ನಂತರ ಕಲಾಪ್ರದರ್ಶನವನ್ನು ನೋಡಲು 
ಬರುತ್ತಾನೆ. ಆಗ ವಿವಿಧ ಕಲಾಪ್ರದರ್ಶನಗಳು, ಶಕ್ತಿಸಾಹಸಗಳು ಶೌರ ವೀರಾ 
ದಿಗಳ ಪಂದ್ಯಾಟಗಳು, ನೃತ್ಯ , ಸಂಗೀತ, ಜಿಲ್ಲಾ ರತನಗಳೇ ಮೊದಲಾದವು ನಡೆಯು 
ಇವೆ. ಸಂಜೆಯವರೆಗೆ ಈ ದೃಶ್ಯಗಳನ್ನು ನೋಡಿದ ಮೇಲೆ ರಾತ್ರಿಯನ್ನೇ ಹಗ . 
ಲಾಗಿಸುವಂತಹ ಅನೇಕ ಪಂಜಿನ ಬೆಳಕಿನಲ್ಲಿ ವಿವಿಧ ರೀತಿಯ ಆಟಪಾಟಗಳೂ , 
ಮಂತ್ರ ತಂತ್ರಗಳೂ , ಕುದುರೆ ಗೊಂಬೆ ಕುಣಿತ, ಮನುಷ್ಯರನ್ನು ಮೀನಿನಂತೆ ಬಲೆ 
ಯಲ್ಲಿ ಹಿಡಿಯುವ ಆಟ, ಕೊನೆಯಲ್ಲಿ ಬಾಣ ಬಿರುಸುಗಳನ್ನು ಸುಡುವಿಕೆ , ಇವೆಲ್ಲ 
ನಭೂತೋ ನ ಭವಿಷ್ಯತಿ, ಎನ್ನುವಂತೆ ನಡೆದು ಹೋಗುವುದನ್ನು ನೋಡುತ್ತಾನೆ. 
( ಹತ್ತನೆಯ ದಿನ - ವಿಜಯ ದಶಮಿ ” ಎಂದು ಕರೆಯುವ ಹಬ್ಬದ ಆಚರಣೆ . 
ಆ ದಿನ ಚಕ್ರವರ್ತಿ ತನ್ನ ಸಮಗ್ರ ಸೈನ್ಯದ ಪರಿಶೀಲನೆ ಮಾಡಿ ಊರ ಹೊರ ಭಾಗ 
ದಲ್ಲಿ ಹಾಕಿದ ಭವ್ಯ ಮಂಟಪದಲ್ಲಿ ದೇವತಾ ಪ್ರತಿಷ್ಠೆ ಮಾಡಿ ಚತುರಂಗ ಬಲಸಮೇ 
ತವಾಗಿ ಸೀಮೋಲ್ಲಂಘನ ” ಕ್ರಿಯೆಯನ್ನು ಆಚರಿಸಿ, ಹಿಂದಿರುಗುತ್ತಾನೆ. ಇಂಥ 
ನೋಟ ಪ್ರಪಂಚದಲ್ಲಿ ಎಲ್ಲಿಯೂ ನೋಡಸಿಗುವುದಿಲ್ಲವೆಂದು ಪೇಜನ ಅಭಿಪ್ರಾಯ 
ಆ ಕಾಲದಲ್ಲಿ ರಾಜನಲ್ಲಿ ದಶಲಕ್ಷ ಕಾದಾಟಕೆ ಸಿದ್ದವಾಗಿದ್ದ ಸೈನ್ಯವಿತ್ತೆಂದು ಅವನ 
ಹೇಳಿಕೆ. ವಿಜಯ ದಶಮಿಯ ಈ ವೈಭವವನ್ನೆಲ್ಲ ಕುದುರೆಯ ಮೇಲೆ ಕುಳಿತು 
ನೋಡುತ್ತಿದ್ದ ಪೇಜನಿಗೆ ತಲೆತಿರುಗಿ ಕುದುರೆಯ ಮೇಲಿಂದ ಬೀಳುವಂತಾಗಿತ್ತಂತೆ. 
ಸಮಸ್ತ ಪ್ರಪಂಚವೇ ಇಲ್ಲಿ ನೆರೆದಿರುವುದೋ ಎಂಬ ಭ್ರಮೆಯುಂಟಾಯಿತಂತೆ. 


- ವಿಜಯನಗರವು 1565ರಲ್ಲಿ ರಕ್ಕಸತಂಗಡಿ ಯುದ್ಧದಲ್ಲಿ ಸೋಲನ್ನನುಭವಿಸಿದ 
ನಂತರ ಅದರ ವೈಭವವು ಕಡಿಮೆಯಗಿ ಪೆನುಗುಂಡೆ ಚಂದ್ರಗಿರಿ ಶ್ರೀರಂಗ ಪಟ್ಟಣ 
ಗಳಲ್ಲಿ ಅದರ ರಾಜಸತ್ತೆ ಪ್ರಾರಂಭವಾಯಿತು. ಅಲ್ಲಲ್ಲಿ ಆಗ ನವರಾತ್ರಿ ಉತ್ಸವಗಳು 
ನಡೆಯ ತೊಡಗಿದವು. ಆ ರತ್ನ ಸಿಂಹಾಸನವು ಮೂತ್ರ ಶ್ರೀರಂಗ ಪಟ್ಟಣದಲ್ಲಿ ಪ್ರತಿ 
ಸ್ಥಿತವಾಗಿತ್ತು . ಶ್ರೀರಂಗಪಟ್ಟಣವನ್ನು ಮೈಸೂರಿನ ರಾಜವಡೆಯರು ೧೯೧೦ ನೆಯ 
ಇಸ್ವಿಯಲ್ಲಿ ವಶಪಡಿಸಿಕೊಂಡ ಮೇಲೆ ಮೈಸೂರರಸ ವಿಜಯನಗರದ ರತ್ನ ಸಿಂಹಾ 
ಸನದ ಮೇಲೆ ಕುಳಿತು ಮಹಾನವಮಿ ಉತ್ಸವಗಳನ್ನು ಶ್ರೀರಂಗಪಟ್ಟಣದಲ್ಲಿ ನಡೆಸ 
ತೊಡಗಿದರು. ಆನಂತರ ರಾಜಧಾನಿಯನ್ನು ಪುನಃ ಮೈಸೂರಿಗೆ 1799 ರಲ್ಲಿ ಬದ 
ಲಾಯಿಸಿದ ನಂತರ ಮೈಸೂರಲ್ಲಿ ಈ ಉತ್ಸವಗಳು ನಡೆಯತೊಡಗಿದವು ಮೈಸೂ 

ಸಿದ್ದಗಂಗಾ 


38 


ರಿನಲ್ಲಿ ಆಚರಿಸಲ್ಪಡುತ್ತಿದ್ದ ನವರಾತ್ರಿಯ ಉತ್ಸವ ಜಗತ್ ಸಿದ್ದವಾಗಿ ಹೋಯಿತು. 
ಆಧುನಿಕ ಯುಗದಲ್ಲಿ ವಿದ್ಯುದ್ದೀಪಾಲಂಕಾರವೇ ಮೊದಲಾದ ವೈಜ್ಞಾನಿಕ ಸಾಧನೆ 
ಸಲಕರಣೆಗಳಿಂದ ಮೈಸೂರರಸರು 19 ಮತ್ತು 20 ನೆಯ ಶತಮಾನದ ಪೂರ್ವಾ 
ರ್ಧದಲ್ಲಿ ನಡೆಸುತ್ತಿದ್ದ ಈ ಹಬ್ಬವನ್ನು ನೋಡಿ ವಿದೇಶೀಯರೂ ಮೂಕವಿಸ್ಮಿತ 
ರಾದರೆಂಬುದು ಬೇರೆ ವಿಷಯ , ರಾಜಸತ್ತೆಯ ಮಯವಾಗಿರುವ ಈಗ ವಿಶ್ವವಿಖ್ಯಾತ 
ಮೈಸೂರು ದಸರಾ ಮಹೋತ್ಸವವನ್ನು ಕೈ ಬಿಡದೆ ಮೈಸೂರುಮಹಾರಾಜರ ಆರಾಧ್ಯ 
ದೇವತೆಯೂದ ಚಾಮುಂಡಿಯ ವಿಗ್ರಹವನ್ನು ಮೆರವಣಿಗೆ ಮೂಡುವುದರ ಮೂಲಕ 
ಉಳಿಸಿಕೊಂಡು ಬಂದರೂ ರಾಜರ ಕಾಲದ ವೈಭವವನ್ನು ಕಾಣಲಾಗುವುದಿಲ್ಲ. 
- ಶ್ರೀರಂಗಪಟ್ಟಣದಲ್ಲಿ ರಣ ಧುರೀಣ್ , ಪ್ರತಾಪಶಾಲಿ, ಕಂಠೀರವ ನರಸರಾಜ 
ಒಡೆಯರ ಕಾಲದಲ್ಲಿ ಮಹಾನವಮಿ ಒಡೋಲಗ ನಡೆಯುತ್ತಿದ್ದುದನ್ನು ಸಮ 
ಕಾಲೀನ ಸಾಂಗತ್ಯ ಕವಿ ಗೋವಿಂದ ವೈದ್ಯನೆಂಬುವನು ತನ್ನ “ ಕಂಠೀರವ ನರಸ 
ರಾಜೇಂದ್ರ ವಿಜಯ ” ವೆಂಬ ಗ್ರಂಥದಲ್ಲಿ ಮನಂಬುಗುವಂತೆ ಚಿತ್ರಿಸಿದ್ದಾನೆ. 
ಆ ಬಗೆಗೆ ಸಂಗ್ರಹವಾಗಿ ಹೀಗೆ ಹೇಳಬಹುದು: 


- ಆಶ್ವಿಜ ಶುದ್ಧ ಪ್ರತಿಪದೆಯ ದಿನ ಓಲಗ ಶಾಲೆಯಲ್ಲಿ ಪುಣ್ಯಾರ್ಚನೆ, ಹೋಮ 
ದಿಗಳನ್ನು ಮೂಡಿಸಿ, ಗಜಶಾಲೆ, ಆಯುಧಾಗಾರ ಮೊದಲಾದವುಗಳಲ್ಲಿ ಹೋಮಾ 
ರ್ಚನೆ , ಬೆಟ್ಟದಲ್ಲಿರುವ ಜಾಮುಂಡಾಂಬಿಕೆಯ ಪೂಜೆಗಳು ಯಥಾ ಸಾಂಗವಾಗಿ 
ನಡೆಯುತ್ತಿದ್ದವು. ಪ್ರತಿದಿನ ಒಡೋಲಗ ನಡೆಯುತ್ತಿತು. ರಾಜವರ್ಗ , ರಾಜ 
ಬಂಧುಗಳು, ಪಾಳೆಪಟ್ಟುಗಳ ನಾಯಕರು , ಮನ್ನೆಯರು, ಪಂಡಿತರು ಸಭೆಗೆ 
ಬರುತ್ತಿದ್ದರು. 


( ಸಾಂಗತ್ಯ ): 


ಬಿರುದಿನ ರಾಯ ರಾವುತ ಮಾಂಡಳಿಕರು ! 
ಕರಣಿಕ ರಾಪ್ತ ಮಂತ್ರಿಗಳು ! 
ಪರಿಷರಿಗೂಭರಣದ ಬಲು ಸುಭಟರ! 
ನೆರವಿಖ್ಯೆ ತಂದು ದೇವೇಲ್ವೆ | 
ಪುರಜನ ಪರಿಜನ ನಾನಾದೇಶದಜನ! 
ನೆರವಿಯ ಜನ ಸಿಂಗರಿಸಿ ! 
ನರಸೇಂದ್ರನ ಮಹಾನವಮಿ ಯೋಲಗದ ಸೌ .! 
ದರಿಯವ ನೋಡಿದಿದರು 


ಹೀಗೆ ದರಬಾರಿನಲ್ಲಿ ಸೇರಿದ ಜನರೆಲ್ಲ ಅನೇಕ ಬಗೆಯ ಕಲಾಪ್ರದರ್ಶನಗಳನ್ನು 
ನೋಡುತ್ತಿದ್ದರು. ಕವಿ ತನ್ನ ಗ್ರಂಥದ ಒಂದು ಅಧ್ಯಾಯದ 133 ಪದ್ಯಗಳಲ್ಲಿ 
ವರ್ಣಿಸಿರುವ ರೀತಿಯನ್ನು ನೋಡಿದರೆ , ವಿಜಯನಗರದ ರಾಜವೈಭವವನ್ನು ಶ್ರೀರಂಗ 
ಅಕ್ಟೋಬರ್ , 1983 

- 39 


ಪಟ್ಟಣದ ಈ ರಾಜದಲ್ಲಿ ಕಾಣಲಾಗದಿದ್ದರೂ , ಸಣ್ಣ ಪ್ರಮಾಣದಲ್ಲಿ ಎಲ್ಲ ಕಾಠ್ಯಕ್ರಮ 
ಗಳೂ ಜರಗುತ್ತಿದ್ದವು. ಈ ಕಾರಣದಿಂದಲೇ ವಿಜಯನಗರದ ಮಹಾನವಮಿಯ 
ಉತ್ಸವದ ಉತ್ತರಾಧಿಕಾರಿಗಳು ಮೈಸೂರರಸರೆಂದು ಹೇಳುವುದು ವಾಡಿಕೆ, ಒಡೊ 
ಲಗದಲ್ಲಿ ಆಗ ಮೃದಂಗವಾದನ , ಗಾಯನತಾಳಮದ್ದಲೆ, ನಾಟ್ಯ , ನೃತ್ಯ , ಗಿಳಿಯ 
ಕಟ್ಟಳೆ, ಸೋಗೆನವಿಲಾಟ, ಹಂಸೆಯರಳೆಗಳಗತಿ , ಇಂದ್ರಜಾಲ , ಬೈರೂ ಸದಾಟ, ಹಾಸ 
ದಶಾವತಾರ ನಾಟಕ, ಗಾನ, ಕವಿಗಮಕಿ ನಾದಿವಾಗ್ರಿಗಳ ಪಾಂಡಿತ್ಯ ಪ್ರದರ್ಶನ 
' ಭಾರತ ರಾಮಾಯಣಾದಿ ಗ್ರಂಥ ಪಠಣ - ಮೊದಲಾದ ಕಾಠ್ಯಕ್ರಮಗಳು ನೆರವೇರ. 
ತಿದ್ದು ವಂತೆ. ಕೊನೆಯದಿನ ಬಾಣಬಿರುಸುಗಳ ಸಂಭ್ರಮ ಅತ್ಯಂತ ಅದ್ಭುತವಾಗಿ 
ರುತ್ತಿತ್ತಂತೆ. 


ಇ೦ತಪ್ರೊಲಗನಂಟು ದಿವಸ ಪರಿ .1 
ಯಂತರ ಸಕಲ ಸಂಭ್ರಮದ 
ಸಂತೋಷನ ಸರ್ವ ಜನಕೆ ಬೀರುತಲ.1 

ತ್ಯಂತ ಸೌಖ್ಯದೊಳೊಪ್ಪಿದುದು ! 
- ಹೀಗೆ ಎಂಟು ದಿನಗಳು ರಾಜ್ಯದ ಹೆಸರಾಂತ ವಿವಿಧಕಲಾ ಪರಿಣತರ ಕಲಾಪ್ರದ 
ರ್ಶನಗಳು ನಡೆದು ಒಂಬತ್ತನೆಯ ದಿನ ಆಯುಧ ಪೂಜೆ, ಹತ್ತನೆಯ ದಿನ ವಿಜಯ 
ಯಾತ್ರೆಯ ಸಂಕೇತವಾಗಿ - ವಿಜಯ ದಶಮಿ ' ಯ ಸೀಮೋಲ್ಲಂಘನದ ಉತ್ಸವ 
ನಡೆದು ಶಮೀಪೂಜೆ ಮಾಡಿ ಶಮೀದಲಗಳನ್ನು ( ಬಂಗಾರ ” ವೆನ್ನುತ ಪರಸ್ಪರ 
ಹಂಚುತ್ತಾ ಭಾವೈಕ್ಯ ಸಾಧಿಸುತ್ತಿದ್ದರು. ಶಕ್ತಿ ಸಂಚಯನಗೊಳಿಸಿಕೊಳ್ಳುತ್ತ 
ಪ್ರಜಾವರ್ಗರಕ್ಷಣೆಯಲ್ಲಿ ರಾಜರುಗಳು ಸದಾ ಜಾಗೃತರಾಗುತ್ತಿದ್ದರು. ಪ್ರಜೆಗಳೂ 
ರಾಜರಲ್ಲಿ ನಿಷ್ಠೆ ತೋರಿಸುತ್ತಿದ್ದರು. 


ಕರ್ನಾಟಕದ ವೈಶಿಷ್ಟ್ಯಪೂರ್ಣವಾದ ಈ ಮಹಾನವಮಿ ಹಬ್ಬದ ಪರಂಪರೆ 
ಎಲ್ಲ ಕಡೆಗಳಲ್ಲೂ ವಿಜೃಂಭಣೆಯಿಂದ ನಡೆದು ಎಲ್ಲ ದೈವದವರು ವೃತ್ತಿಬಾಂಧವರು 
ಜಾತಿಮತಕೋಮುಗಳ ತಾರತಮ್ಯವಿಲ್ಲದೆ ಹತ್ತು ದಿನ ಸಂತೋಷವಾಗಿ ಆಚರಿಸಿ 
ಭಾವೈಕ್ಯ ಸಾಧಿಸಿಕೊಂಡು ಪರಸ್ಪರ ಪೂರಕವಾಗಿ ಬಾಳಬೇಕೆಂಬ ಸದಿಚ್ಛೆಯಿಂದ 
ಇದನ್ನು ' ನಾಡಹಬ್ಬ ' ವೆಂದು ಕರೆದು ಈ ಶತಮಾನದ ಪೂರ್ವಾರ್ಧದಲ್ಲಿ 1925 - 26 
ರಿಂದ ದಿವಂಗತ ಬೇಂದ್ರೆ , ಬೆಟಗೇರಿ ಕೃಷ್ಣಶರ್ಮಾ, ಬುರ್ಲಿ ಬಿಂದು ಮಾಧವ ಮೊದ 
ಲಾದವರು ಪ್ರಯತ್ನಿಸಿದರು . ಅವರ ಪ್ರಯತ್ನ ಯಶಸ್ವಿಯಾಗಿ ಎಲ್ಲ ಕಡೆಗೂ 
ನಾಡ ಹಬ್ಬದ ಕಾಠ್ಯಕ್ರಮಗಳು ನಡೆಯತೊಡಗಿದವು. ನಾಡ ಹಬ್ಬ ದ ಮುಖ್ಯ 
ಉದ್ದೇಶ ಕರ್ನಾಟಕತ್ವದ ಪೋಷಣೆ, ಅ ಖ೦ಡ ಕರ್ನಾಟಕ ಸಾಧನೆಯ ದೃಷ್ಟಿ , 
ಕರ್ನಾಟಕದ ಉಜ್ವಲ ಪರಂಪರೆಯ ಅರಿವನ್ನು ಜನ ಕ್ಕೆ ಮಾಡಿಕೊಡುವುದೇ 


40 


ಸಿದ್ದಗಂಗಾ 


ಆಗಿತ್ತು . ಸರ್ವಾಂಗ ಸುಂದರ ಕರ್ನಾಟಕವನ್ನು ಕಟ್ಟಿ ಭಾರತದ ಸಮಗ್ರ ಅಭ್ಯು 
ದಯಕ್ಕೆ ತಮ್ಮ ಪಾಲಿನ ಕಾಣಿಕೆ ಸಮರ್ಪಿಸುವುದೇ ಆಗಿತ್ತು . ಇತ್ತ ಮೈಸೂರು 
ಅರಮನೆಯವರೂ ತಮ್ಮ ಸಂಪ್ರದಾಯಕವಾದ ಮಹಾನವಮಿ ಮಹೋತ್ಸವವನ್ನು 
- ದಸರಾ " ಎಂಬ ಹೆಸರಿನಿಂದ ನಡೆಸುತ್ತಾ ಬ೦ದು ವಿಶ್ವ ವಿಖ್ಯಾತಗೊಳಿಸಿದರು. 
« ಶ್ರೀ ಜಯಚಾಮ ರಾಜ ಒಡೆಯರು ' ಮೈಸೂರಿನ ಮಹಾರಾಜರಾಗಿರುವವರೆಗೆ 
ಈ ಹಬ್ಬ ಬಹು ಪ್ರಾಚೀನ ಪರಂಪರೆಯಂತೆ ನಡೆದು ಬಂತು. 


ದೇಶಿ ಸಂಸ್ಥಾನಗಳೆಲ್ಲ ಸ್ವತಂತ್ರ ಭಾರತದಲ್ಲಿ ಅಸ್ತಿತ್ವ ಕಳೆದುಕೊಂಡ ಮೇಲೆ 
ರಾಜಸತ್ತೆಯೇ ಇಲ್ಲದಂತಾಗಿ ಈಗ ಈ ಹಬ್ಬವನ್ನು ಕರ್ನಾಟಕ ಸರಕಾರ ಮೈಸೂರಿ 
ನಲ್ಲಿಯೇ ಚಾಮುಂಡೇಶ್ವರಿ ವಿಗ್ರಹವನ್ನು ಮುಂದಿಟ್ಟುಕೊಂಡು ಆದಷ್ಟು ಶ್ರದ್ದೆ 
ಯಿಂದ ಸಾಹಿತ್ಯ , ಕಲೆ , ಪರಂಪರೆಗಳ ಉಳಿವಿಗಾಗಿ ಯತ್ನಿಸುತ್ತಿದೆ. ಈ ಯತ್ನ 
ಎಷ್ಟು ದಿನ ನಡೆಯುವುದೋ ನೋಡಬೇಕು. ಒಂದು ಕಾಲದ ಸಂಪ್ರದಾಯಗಳು 
ಬದಲಾದ ಇನ್ನೊಂದು ಕಾಲದಲ್ಲಿ ಅರ್ಥಕಳೆದುಕೊಳ್ಳುವುದು ಸ್ವಾಭಾವಿಕವಾದರೂ , 
ಭಾವೈಕ್ಯ ದೃಷ್ಟಿಯಿಂದ ನಡೆಯಬೇಕಾದ ಅನೇಕ ಸತ್ಸಂಪ್ರದಾಯಗಳನ್ನು ನಡೆಸಿ 
ಕೊಂಡು ಬರಬೇಕಾದುದು ಅವಶ್ಯಕ. ಹಿಂದೂ ಸಮಾಜ ವೈವಿಧ್ಯಮಯವಾದುದು. 
ಇತ್ತೀಚೆಗೆ ಕೆಲವಾರು ಕಾರ್ ಗಳಿಂದ ಸಮಾಜದ ಭಾವೈಕ್ಯಕ್ಕೆ ಭಂಗಬರತೊಡಗಿದೆ. 
ಹೀಗಾಗುವುದು ಕ್ಷೇಮಕರವಲ್ಲ. ಹಿಂದೂ ಸಮಾಜ ಎಲ್ಲ ಸಮಾಜಗಳೊಡನೆಯೂ 
ಭಾರತೀಯತ್ವವನ್ನು ಸಾಧಿಸಬೇಕಾದುದು ಈಗ ಅತ್ಯಾವಶ್ಯಕವಾಗಿದೆ. ಪ್ರತ್ಯೇಕ 
ತಾಮನೋಭಾವ, ದ್ವೇ ಷಾ ಸೂ ಯೆ ಗಳ ಯೋಚನೆ ಇವು ವಿನಾಶಕಾರಣಗಳು . 
ಸಾಮೂಹಿಕವಾಗಿ ದೈವೀಭಾವನೆಯಿಂದ ಆಚರಿಸುವ ಮಹಾನವಮಿಯಂಥ ಹಬ್ಬ 
ಹರಿದಿನಗಳು ಅರ್ಥವತ್ತಾಗಿ ನಡೆದಾಗ ಜನತೆಯ ಭಾವೈಕ್ಯ ಕುದುರಿ ಕೋಮುವಾದೀತು 
ಈ ವರ್ಷದ 'ಶರನ್ನವರಾತ್ರಿ ಹಬ್ಬ ಕರ್ನಾಟಕಕ್ಕೆ ಭಾರತಕ್ಕೆ ಅಂಥ ಭಾವೈಕ್ಯದ 
ಅನುಗ್ರಹವನ್ನುಂಟುಮಾಡಲೆಂದು ಹಾರೈಸುತ್ತೇನೆ 


ಮುಕ್ತಕ 

--- ಆಸ್ಥಾನನಿರ್ದಾ ಶ್ರೀ ಚನ್ನಬಸಪ್ಪ ವೀರಪ್ಪಕೋಟಿ 
ಪಾಯಾಚ್ಚಿಮದನಾದಿ ಭಕ್ತಬಸವ ಸ್ವಾಂತಾಂಬುಜಾಂತೇ ಸ್ಪುರ 
ಧ್ವಂಸೋ ಯೋಗಿಮನೋನಿಶಾಂತ ವಿಮಲಜ್ಞಾನ ಪ್ರದೀಪೋ ವಿಭುಃ 11 
ಭಕ್ತಾದಿಸ್ಥಲಷಟ್ಟ ನಿರ್ಣಯಪಥ ಸಂಸ್ಥಾ ಸಯನ್ ಭೂತಲೇ 1 

ಸಿದ್ದೇಶಃ ಕರುಣಾಮಯಃ ಪರತರ ಶ್ರೀ ತೋಂಟದಾರ್ಯಾಹ್ನಯ : !! 
- ಅಕ್ಟೋಬರ್ 1983 


ಗಾಂಧೀಜಿ, ಹಾಗೂ ತಾಂತ್ರಿಕತೆ 


01aDDITIUDDINDIVIDUDDUL1UDIUMIDIDITIBILIDIDDISIDAIRITIVIIVIDU 


HIBUSI BIBIT 


- ಡಿ . ವೆಂಕಟರಾವ್ , ಎಂ . ಎ., 


ನವೀನತೆಯನ್ನು ಬಯಸುವ ಜನ ಹೆಚ್ಚಾಗುತ್ತಿರುವ ಇಂದಿನ ಯುಗದಲ್ಲಿ 
ಆಧುನೀಕರಣ ಬಲವಾಗಿ ಬೇರೂರುತ್ತಿದೆ. ಆಧುನಿಕ ಸುಳ್ಯತೆ ಹಾಗೂ ರಾಷ್ಟ್ರದ 
ಪ್ರಗತಿಗೆ ತಾಂತ್ರಿಕತೆ ಅನಿವಾರ್ಯ ಎಂಬ ಭಾವನೆಯನ್ನು ಇಂದು ಸಾ ಮಾ ನ್ಯ 
ಮನುಷ್ಯನೂ ತಳೆದಿದ್ದಾನೆ. ರಾಷ್ಟ್ರದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ 
ಯಲ್ಲಿ ತಾಂತ್ರಿಕತೆಯಿಂದಾಗುವ ಪರಿಣಾಮಗಳನ್ನು ಕಂಡುಹಿಡಿಯಲು ಇತ್ತೀಚೆಗೆ 
ಹಲವಾರು ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತಿದೆ. 

ದ್ವಿತೀಯ ಮಹಾಯುದ್ದದವರೆಗೂ ಯ ೦ – ಗ ಳ ಬಳಕೆ ಅಷ್ಟಾಗಿರಲಿಲ್ಲ. 
ಅದರೆ ಯುದ್ಧಾನಂತರ ಕೈಗಾರಿಕಾ ಉತ್ಪಾದನೆಯಲ್ಲಿ ತಾಂತ್ರಿಕತೆ ಮಹತ್ವದ ಸ್ಥಾನ 
ಪಡೆದುಕೊಂಡಿತು. ಇದಕ್ಕೆ ಮುಖ್ಯ ಕಾರಣ ಯು ದ ದ ಸಮಯದಲ್ಲಿ ಉತ್ಪಾ 
ದನಾ ವಸ್ತುಗಳಿಗೆ ಅಧಿಕ ಬೇಡಿಕೆ ಉಂಟಾದುದು. ಅಲ್ಲಿಂದ ಮಾನವ ಕೈಗೊ 
ಳ್ಳುತ್ತಿದ್ದ ಕಾರ್ಯಗಳನ್ನೂ ಯಂತ್ರಗಳೇ ನಿರ್ವಹಿಸುವಂತಾಯಿತು. ಮು೦ದೆ 
ಅನೇಕ ರಾಷ್ಟ್ರಗಳು ತಾಂತ್ರಿಕತೆಯ ಅಡಿಗಲ್ಲ ಮೇಲೆ ಭವ್ಯ ಪ್ರಗತಿಪರ, ಶ್ರೀಮಂತ 
ರಾಷ್ಟಗಳಾಗಿ ರೂಪುಗೊಂಡವು. ಉತ್ಪಾದನಾ ರ೦ ಗ ದಲ್ಲಿ ತಾಂತ್ರಿಕತೆಯನ್ನು 
ಹೆಚ್ಚಾಗಿ ಅಳವಡಿಸಿಕೊಂಡಿರುವುದರಿಂದ ಇಂದು ಅಮೇರಿಕಾ ಜಗ ತಿನ ಅತಿ 
ಮುಂದುವರಿದ ರಾಷ್ಟ್ರವೆನಿಸಿದೆ. ಈ ಕಾರಣದಿಂದಾಗಿಯೇ ತಾಂತ್ರಿಕತೆಯನ್ನು 
ಇಂದಿನ ಜನತೆ ಹೆಚ್ಚಾಗಿ ಅನುಮೋದಿಸುತ್ತಿದ್ದಾರೆ. 

ಆ ಧು ನಿಕ ಯುಗದಲ್ಲಿ ತಾಂತ್ರಿಕ ಅಭಿವೃದ್ಧಿ ಅವಶ್ಯ ಎನ್ನುವವರ ಪ್ರಕಾರ 
“ಸ್ವಯಂ ಚಾಲಿತ ಯಂತ್ರವು ನೈಸರ್ಗಿಕ ಸಹವರ್ತಿ. ಇದು ಬದಲಾದ ಕೈಗಾರಿಕಾ 
ಕ್ರಾಂತಿಯ ಪರಿಣಾಮ . ಇದರಿಂದ ಆರ್ಥಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ 
ಗಳುಂಟಾಗುವುದು ಅಸಾಧ್ಯ . ಪ್ರಾರಂಭದಲ್ಲಿ ಈ ಯಂತ್ರಗಳಿಂದ ಸಲ್ಪ ಮಟ್ಟಿಗೆ 
ಅನಾನುಕೂಲ ಇರಬಹುದಾದರೂ ರಾಷ್ಟ್ರವನ್ನು ಪ್ರಗತಿಪಥದಲ್ಲಿ ಕೊಂಡೊಯ್ಯಲು 
ಇವುಗಳಿಗಿಂತಲೂ ಮುಖ್ಯ ಸಾಧನ ಬೇರೊಂದಿಲ್ಲ. ಇಂದು ನಾವು ಸ್ಪರ್ಧಾತ್ಮಕ 
ಪ್ರಪಂಚದಲ್ಲಿ ಜೀವಿಸುತ್ತಿರುವುದರಿಂದ ಅಧಿಕ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾ 
ದಿಸಬೇಕಾಗಿದೆ. ಈ ಕಾರ್ಯ ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಂದ ಮಾತ್ರ 
ಸಾಧ್ಯ . ಆದ್ದರಿಂದ ತಾಂತ್ರಿಕತೆ ಅನಿವಾಯ್ಯ .” 

ಸಿದ್ದಗಂಗಾ 


ಇದಕ್ಕೆ ವಿರುದ್ದವಾಗಿ ಅ ನ ಕ ರು ತಮ್ಮ ಟೀಕೆಗಳನ್ನು ಮಂಡಿಸಿದ್ದಾರೆ. 
ಅವರ ಪ್ರಕಾರ ಅಮೇರಿಕಾದಂತಹ ಅಭಿವೃದ್ಧಿ ಯುತ ರಾಷ್ಟ್ರಗಳ ಅನುಭವವನ್ನು 
ಗಣನೆಗೆ ತೆಗೆದುಕೊಂಡಲ್ಲಿ ಮೇಲಿನ ವಾದ ಸರಿಎನಿಸಬಹುದು. ಆ ದ ರೆ ಭಾರ 
ತಕ್ಕೂ ಅಮೇರಿಕಾ ದೇಶಕ್ಕೂ ಆನೆ- ಆಡಿಗೆ ಇರುವಷ್ಟೇ ವ್ಯತ್ಯಾಸವಿದೆ . ಅಮೇ 
ಕಾದಷ್ಟು ಸುಲಭವಾಗಿ ಭಾರತ ತಾಂತ್ರಿಕತೆಯನ್ನು ಹಾಸು ಹೊಕ್ಕಾಗಿಸಿಕೊಳ್ಳಲಾ 
ರದು. ಭಾರತದಂತಹ ಹಿಂದುಳಿದ ರಾಷ್ಟ್ರಗಳಲ್ಲಿ ಆಧುನಿಕ ತಾಂತ್ರಿಕತೆಯಿಂದ 
ಅನುಕೂಲಗಳುಂಟಾಗಬಹುದಾದರೂ ಅದರಿಂದ ಆ ಥಿ ೯ ಕ ಹಾಗೂ ಸಾಮಾಜಿಕ 
ಅ೦ ಶ ಗಳ ಮೇಲೆ ದುಷ್ಪರಿಣಾಮಗಳು ಸಂಭವಿಸದಿರದು ಎಂದು ಹೇಳಲಾಗದು. 
ತಾಂತ್ರಿಕತೆಯಿಂದಾಗಿ ತಾಂತ್ರಿಕ ನಿರುದ್ಯೋಗ ಹೆಚ್ಚುವುದಲ್ಲದೆ, ಕೊಳಚೆ ಪ್ರದೇ 
ಶಗಳು ಅಧಿಕಗೊಳ್ಳುತ್ತವೆ, ಮುಷ್ಕರಗಳು ಉತ್ಪಾದನೆಯ ಕುಗ್ಗುವಿಕೆಗೆ ಕಾರಣ 
ವಾಗುತ್ತವೆ. ತಾಂತ್ರಿಕತೆಯನ್ನು ರಾಷ್ಟ್ರ ದ ಉತ್ಪಾದನಾ ಕ್ಷೇತ್ರದಲ್ಲಿ ಅಳವಡಿಸಿ 

ದಲ್ಲಿ ಅಧಿಕ ವಸ್ತುಗಳನ್ನು ಉತ್ಪಾದಿಸಬಹುದಾದರೂ , ಉತ್ಪಾದಿಸಲ್ಪಟ್ಟ ವಸ್ತುಗ 
- ಳಿಗೆ ಬೇಡಿಕೆ ಬರದಿದ್ದಲ್ಲಿ ಆರ್ಥಿಕ ಸ್ಥಿರತೆ ಏರುಪೇರುಗಳಿಗೆ ಒಳಗಾಗುತ್ತದೆ. ಆದ್ದ 
ರಿಂದ ಅಧಿಕ ಪ್ರಮಾಣದ ತಾಂತ್ರಿಕತೆಯ ಬಳಕೆ ಅರ್ಥವ್ಯವಸ್ಥೆಯ ಸ್ಥಿರತೆಗೆ ಧಕ್ಕೆ 
ತಂದೊಡ್ಡುತ್ತದೆ. ತಾಂತ್ರಿಕ ಪ್ರಗತಿಯು ವಿರಾಮದ ಜನರನ್ನುಂಟು ಮಾಡುತ್ತದೆ. 
ಹೇಗೆಂದರೆ, ತಾಂತ್ರಿಕತೆಯಿಂದಾಗಿ ಜನರಿಗೆ ಹೆಚ್ಚಿನ ಕೆಲಸವಿಲ್ಲದೆ ಅ ವ ರು ತಮ್ಮ 
ಬಹುಪಾಲು ವೇಳೆಯನ್ನು ಹಾಯಾಗಿ , ಅಮೋದಪ್ರಮೋದಗಳಲ್ಲಿ ಕಳೆ ಯ ಬ 
ಹುದು ಎಂದು ಡಾಕ್ಟರ್ ಗೋಯರ್ ಹೇಳಿದ್ದಾರೆ. ಕಾರ್ಮಿಕ ವರ್ಗದ ಮೇಲೆ 
ತಾಂತ್ರಿಕತೆ ಬೀರುವ ಪರಿಣಾಮ ಅತಿ ಮುಖ್ಯವಾದುದು. ತಾಂತ್ರಿಕತೆಯಿಂದಾಗಿ 
ಕಾರ್ಮಿಕರಿಗೆ ವೈಯಕ್ತಿಕ ಉತ್ತೇಜನ ಕೊಡುವುದು ಕಷ್ಟಸಾಧ್ಯವಾಗುತ್ತದೆ. ಇದು 
ಅವರ ದಕ್ಷತೆಯನ್ನು ಕುಗ್ಗಿಸುತ್ತದೆ ಅಲ್ಲದೆ ಸ್ವಯಂ ಚಾಲಿತ ಯಂತ್ರಗಳು ಇರುವ 
ಕಾರ್ಖಾನೆಗಳಲ್ಲಿ ದುಡಿಯಲು ಕಾರ್ಮಿಕರು ನಿರಾಸಕ್ತಿ ತಾಳುತ್ತಾರೆ. ಯಂತ್ರಗಳ 
ಬಳಕೆಯಿಂದಾಗಿ ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶಗಳು ದೊರೆಯುವುದಿಲ್ಲ . 
ಪರಿಣಾಮವಾಗಿ ಉದ್ಭವಿಸುವ ನಿರುದ್ಯೋಗದ ಸಮಸ್ಯೆ ಕಾರ್ಮಿಕರಲ್ಲಿ ಭೀತಿಯನ್ನು 
ತಂದೊಡ್ಡುತ್ತದೆ. ಈ ಸಮಸ್ಯೆ ಮುಂದುವರಿದ ರಾಷ್ಟ್ರವಾದ ಅಮೇರಿಕಾದಲ್ಲ 
ಕಾಲ ಕ್ರಮೇಣ ಕಾಣಿಸಿಕೊಳ್ಳದಿರದು. . 


ಇದು ತಾಂತ್ರಿಕತೆಯನ್ನು ವಿರೋಧಿಸುವವರ ವಿಚಾರಸರಣೆ , ಮಹಾತ್ಮ ಗಾಂಧಿ 
ಯವರನ್ನೂ ಹ: ಗುಂಪಿಗೆ ಸೇರಿಸಬಹುದಾದರೂ ಅವರು ಕಟ್ಟಾ ಯಂತ್ರವಿರೋಧಿಯಾ 
ಗಿರಲಿಲ್ಲ. ಯಂತ್ರವೇ ಬೇಡವೆಂದು ಗಾಂಧೀಜಿ ಎಂದೂ ಹೇಳಲಿಲ್ಲ. ಆದರೆ ಅದರ 
ದುರುಪಯೋಗ ಬೇಡವೆಂದು ಅವರು ಸದಾಹೇಳುತ್ತಿದ್ದರು. ಮಾನವನ ಬದುಕಿಗೆ 
ದಾರಿಯಾಗುವ ಉಪಕಾರಿ ಯಂತ್ರಗಳನ್ನು ಅವರು ಬಹುವಾಗಿಮೆಚ್ಚುತ್ತಿದ್ದರು. 
ಅಕ್ಟೋಬರ್ , 1983 


ಇಂತಹ ಯಂತ್ರಗಳಲ್ಲಿ ಒಂದಾದ ಹೊಲಿಗೆಯಂತ್ರದ ಬಗ್ಗೆ ಅವರು ಹೇಗೆ ಹೇಳುತ್ತಿದ್ದರು 
ಇದರಲ್ಲಿ ಮಾನವಕೋಟಿಯ ಕಲ್ಯಾಣವಿದೆ. ಇದು ಬರಿಯ ಯಂತ್ರವಲ್ಲ. ಮಾನ 
ವನಿಗೆ ಜೀವನ ವೃತ್ತಿಯ ಬೆಳಕನ್ನು ತೋರಿಸುವ ಕಾಮಧೇನು. ಇಂತಹ ಯಂತ್ರ 
ಸೃಷ್ಟಿಯಾದಷ್ಟೂ ದೇಶಕ್ಕೆ ನಷ್ಟವೇನೂ ಇಲ್ಲ . ಸರಕಾರದ ಅಧೀನದಲ್ಲಿ ಇವುಗಳನ್ನು 
ತಯಾರಿಸುವ ಕಾರ್ಖಾನೆಗಳು ಹೆಚ್ಚಾಗಿ ಬೆಳೆಯಲಿ. ಚರಕವೂ ಒಂದು ಸೂಕ್ಷ 
ವಾದ ಯಂತ್ರ ಎಂದು ಗಾಂಧೀಜಿ ಹೇಳುತ್ತಿದ್ದರು. ಗಾಂಧೀಜಿ ಸರ್ವದಾ ಯಂತ್ರ 
ವಿರೋಧಿಯಾಗಿರಲಿಲ್ಲ ಎನ್ನುವುದಕ್ಕೆ ಅವರು ರೈಲು ಬಂಡಿ, ಗಡಿಯಾರ, ಟೆಲಿಫೋನ್ 
ಟೈಪ್‌ರೈಟರ್‌ ಮುಂತಾದವುಗಳನ್ನು ಉಪಯೋಗಿಸುತ್ತಿದ್ದುದೇ ಸಾಕ್ಷಿ. ಅವರು ಒಂದು 
ಸಂದರ್ಭದಲ್ಲಿ ಹೀಗೆ ಹೇಳಿದ್ದಾರೆ. ಭಾರತದ ದಟ್ಟ ದಾರಿದ್ರ ಹಾಗೂ ನಿರುದ್ಯೋ 
ಗದ ಸಮಸ್ಯೆಗಳನ್ನು ಈ ಯಂತ್ರಗಳು ಹೊಡೆದೋಡಿಸುವ ಹಾಗಿದ್ದರೆ ಅತ್ಯಂತ 
ಹೆಚ್ಚಿನ ಮಟ್ಟ ದಲ್ಲಿ ನಾನು ಯಂತ್ರಗಳನ್ನು ಸಮರ್ಥಿಸಲು ಸಿದ್ಧನಿದ್ದೇನೆ. ಇದ 
ರಿಂದ ಗಾಂಧೀಜಿ ಯಂತ್ರಗಳಿಗೆ ಎಂದೂ ಪ್ರತಿಕೂಲವಾಗಿರಲಿಲ್ಲ ಎಂದು ಅರ್ಥವಾ 
ಗುತ್ತದೆ 


ಗಾಂಧೀಜಿ ಶಾಸ್ತ್ರಜ್ಞರಲ್ಲದಿದ್ದರೂ ದೊಡ್ಡ ವಿಚಾರವಂತರಾಗಿದ್ದರು. ಅವರು 
ತಮ್ಮ ಬದುಕನ್ನು ವಿಶ್ಲೇಷಿಸುವುದರೊಂದಿಗೆ ಸುತ್ತಲಿನ ಬದುಕಿನ ಮೂಲನೆಲೆಗಳನ್ನು 
ಅನುಭವ ಹಾಗೂ ಗಾಢಚಿಂತನೆಗಳಿಂದ ಅರಿತಿದ್ದರು. .. ಸತ್ಯ ಮತ್ತು ಅಹಿಂಸೆ ಅವರ 
ಬದುಕಿನ ಉಸಿರಾಗಿತ್ತು . ಗಾಂಧೀಜಿ ಅರ್ಥಶಾಸ್ತ್ರಜ್ಞರಲ್ಲ , ಅರ್ಥಶಾಸ್ತ್ರವನ್ನು ಆಳ 
ವಾಗಿ ಅಧ್ಯಯನಮಾಡಿದವರು ಅಲ್ಲ. ಆದರೂ ಅವರು ನೀಡಿರುವ ಹಲವಾರು ಆರ್ಥಿಕ 
ವಿಚಾರಗಳು ಯಾವ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞನಿಗೂ ಕಡಿಮೆಯಿಲ್ಲ ಉದ್ಯೋಗಪ್ರಧಾ 
ನವಾದ ಬದುಕು ಮಾತ್ರ ಮನುಷ್ಯನ ಸುಖಸಂತೋಷಗಳಿಗೆ ಮುಖ್ಯ ಆಧಾರವಾಗಿರ 
ಬಲ್ಲದು ಎಂದು ನಂಬಿದ ವ್ಯಕ್ತಿ ಗಾಂಧೀಜಿ. ಅವರ ಪ್ರಕಾರ ಇಂತಹ ದುಡಿಮೆಗೆ 
- ಪ್ರಾಶಸ್ತ್ರವಿರುವ ಬದುಕಿನಲ್ಲಿ ಶೋಷಣೆಗೆ ಎಡೆ ಇಲ್ಲ. ಆದ್ದರಿಂದಲೇ ಕೆಲಸವಿಲ್ಲದೆ, 
ಬದುಕನ್ನು ಎದುರಿಸಲಾರದೆ ಒದ್ದಾಡುತ್ತಿದ್ದ ಕೋಟಿಗಟ್ಟಲೆ ಜನರಿಗೆ ಉದ್ಯೋಗರ 
ಳನ್ನು ಒದಗಿಸುವಬಗ್ಗೆ ಗಾಂಧೀಜಿ ತಮ್ಮ ಚಿಂತನೆ ಹರಿಸಿದರು. ಅದಕ್ಕಾಗಿ ತಮ್ಮ 
ಜೀವಮಾನವೆಲ್ಲ ದುಡಿದರು . 


( ಯಾವುದೇ ರಾಷ್ಟ್ರದಲ್ಲಿ, ಯಾವುದೇ ಕಾಲದಲ್ಲಿ ಕೈಗಾರಿಕಾಕರಣ, ಅತ್ಯಾವ 
ಶ್ಯಕ ಎಂಬುದಾಗಿ ಗಾಂಧೀಜಿ ನಂಬಿರಲಿಲ್ಲ. ಬದುಕನ್ನು ಸುಧಾರಿಸಲು ಸಾಧನವಾಗು 
ವಂತಹ ವಿಕೇಂದ್ರಿತ ಉದ್ಯೋಗ ಯಂತ್ರಗಳನ್ನು ಅವರು ಸದಾಕಾಲವೂ ಸ್ವಾಗತಿ 
ಸುತ್ತಿದ್ದರು. ಆದರೆ ಲಕ್ಷಾಂತರ ಕಾರ್ಮಿಕರ ಉದ್ಯೋಗಗಳನ್ನು ಕಸಿದುಕೊಂಡು 
ಅವರ ಹಿತವನ್ನು ಬಲಿಕೊಟ್ಟು ಕೆಲವೇ ಶ್ರೀಮಂತರ ಕೈಯಲ್ಲಿ ಸಂಪತ್ತನ್ನೆಲ್ಲಾ 

ಸಿದ್ಧಗಂಗಾ 


ಕೇಂದ್ರೀಕರಿಸಿ ಅವರ ಹಿತವನ್ನು ಸಾಧಿಸುವ ಕೇಂದ್ರೀಕೃತ ದೊಡ್ಡ ಯಂತ್ರಗಳನ್ನು 
ಅವರು ವಿರೋಧಿಸುತ್ತಿದ್ದರು. ಕೈಗಾರಿಕಾಕರಣದಿಂದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ 
ಎಂಬ ಭಯ ಗಾಂಧೀಜಿಯವರಿಗಿತ್ತು . ಆದ್ದರಿಂದಲೇ ಅವರು 'ಸ್ವರಾಜ್ಯ ನಮ್ಮ 
ರಾಷ್ಟ್ರದ ಪ್ರತಿಭೆಯನ್ನು ನಿಜವಾಗಿ ಪ್ರತಿಬಿಂಬಿಸಬೇಕಾದರೆ ಭಾರಿ ಕೈಗಾರಿಕಾಕರಣಕ್ಕೆ 
ಮಿತಿ ಹಾಕಬೇಕು. ಸಮಾಜದ ವೆಚ್ಚದಲ್ಲಿ ಕೆಲವೇ ಜನರು ಶ್ರೀಮಂತರಾಗುವುದು 
ನನಗೆ ಇಷ್ಟವಿಲ್ಲ . ಹೆಚ್ಚಿನಮಟ್ಟದ ತಾಂತ್ರಿಕತೆಯಿಂದಾದ ಉತ್ಪಾದನೆಯು ಸಂಪತ್ತಿನ 
ಹಾಗೂ ಶಕ್ತಿಯ ಕೇಂದ್ರೀಕರಣಕ್ಕೆ ದಾರಿ ಮಾಡಿಕೊಡುತ್ತದೆ. ಮ ನು ಷ್ಯ ನ 
ವ್ಯಕ್ತಿತ್ವಕ್ಕೆ ಅಡ್ಡ ಬರುವ, ಅವನ ಜೊತೆ ಪೈಪೋಟಿಗೆ ನಿಲ್ಲುವ ಯಂತ್ರಗಳನ್ನು 
ನಾನು ದ್ವೇಷಿಸುತ್ತೇನೆ. ಸಾವಿರಾರು ಜನರ ಆಹಾರವನ್ನು ಕಸಿದು, ಅವರ ಬೆನ್ನ 
ಮೇಲೆ ಕೆಲವೇ ಶ್ರೀಮಂತರು ಸವಾರಿ ಮಾಡಲು ಯಂತ್ರಗಳು ನೆರವಾಗುವುದನ್ನು 
ನಾನು ವಿರೋಧಿಸುತ್ತೇನೆ, ಎಲ್ಲರ ಕೈಯಲ್ಲಿ ಹಣ ಸೇರಬೇಕೆಂಬುದು ನನ್ನ ಬಯಕೆ. 
ಸಕಲರ ಹಿತವನ್ನು ಸಾಧಿಸುವ ಪ್ರತಿಯೊಂದು ವೈಜ್ಞಾನಿಕ ಶೋಧನೆಗೂ ನನ್ನ 
ಯೋಜನೆಯಲ್ಲಿ ಸ್ಥಾನವಿದೆ. ನಮಗೆ ಮುಖ್ಯವಾಗಿ ಬೇಕಾದ್ದು ರಾಷ್ಟ್ರದ ಕಲ್ಯಾಣ. 
ಅದು ಸಾಧ್ಯವಾಗಬೇಕಾದರೆ ರಾಷ್ಟ್ರದ ಸಂಪತ್ತಿನಲ್ಲಿ ಸಮಾನತೆ ಬರ ಬೆ ಕು . 
ಇದಕ್ಕಾಗಿ ಆರ್ಥಿಕ ಪುನರುದ್ಧಾರವಾಗಬೇಕು. ಯಂತ್ರಗಳಿಗೆ ಜೋತುಬೀಳುವ 
ಪ್ರವೃತ್ತಿ ಮಾಯವಾಗಿ ವ್ಯಕ್ತಿಗೆ ಪೂರ್ಣ ಸ್ವಾತಂತ್ರ ದೊರೆಯಬೇಕು. ಯಂತ್ರ 
ಗಳ ಪುನರುಜ್ಜಿವನವಾಗಬೇಕು, ಅವು ಸ್ವಯಂ ಪರಿಪೂರ್ಣತೆಯನ್ನು ಹೊಂದು 
ವಂತಾಗಬೇಕು”, 
( ಗಾಂಧೀಜಿ ಸರಳವಾದ, ನೀತಿಯುತವಾದ ಬ ದು ಕಿ ಗೆ ಹೆಚ್ಚಿನ ಮಾನ್ಯತೆ 
ನೀಡಿದ್ದರು. ಅವರು ಯಾವತ್ತೂ ಗುಣಕ್ಕೆ ಗೌರವ ಕೊಡುತ್ತಿದ್ದರೇ ಹೊರತು 
ಹಣಕ್ಕಲ್ಲ, ಪ್ರಾಮಾಣಿಕ ಬದುಕಿಗೆ ಕೈ ಕಸುಬೇ ದಾರಿ ಎನ್ನುವುದು ಅವರ ಧೈಯ 
ವಾಗಿತ್ತು . ಸತ್ಯಾಗ್ರಹ ಅಂದೋಲನಗಳನ್ನು ಹೂಡಿದರೂ ಸರಳವಾದ, ರಚನಾತ್ಮಕ 
' ವಾದ ಕಾರ್ಯಗಳನ್ನು ಮರೆಯದೆ ಅನುಷ್ಠಾನಕ್ಕೆ ತರುತ್ತಿದ್ದುದು ಗಾಂಧೀಜಿಯವರ 
ವೈಶಿಷ್ಟವಾಗಿತ್ತು . ಭಾರತ ಬಂಡವಾಳ ಪ್ರಧಾನ ರಾಷ್ಟ್ರ ವಲ್ಲ . ಧಾರಾಳಶ್ರಮ 
ಶಕ್ತಿ ಯು ೬ ರಾಷ್ಟ್ರ ಎಂ ಬು ದು ಪ್ರತಿಯೊಬ್ಬರೂ ಒಪ್ಪತಕ್ಕ ಮಾತು. 
ಅದಕ್ಕೆಂದೇ ಗಾಂಧೀಜಿ ಬಂಡವಾಳ ಬಾಹುಳ್ಯದ ಉದ್ದಿಮೆಗಳನ್ನು ಸ್ಥಾಪಿಸುವ 
ಬದಲು ಕಾರ್ಮಿಕ ಬಾಹುಳ್ಯ ಉದ್ದಿಮೆಗಳನ್ನು ಅಂದರೆ ಗ್ರಾಮೀಣ ಕೈಗಾರಿಕೆ 
.ಗಳನ್ನು ಸ್ಥಾಪಿಸುವುದು ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟಿದ್ದರು. ಅತ್ಯಲ್ಪ 
ಬಂಡವಾಳದಿಂದ ಹೆಚ್ಚಿನ ಉದ್ಯೋಗ ಕಲ್ಪಿಸುವ ಮಾರ್ಗ ಇದೆಂದು ಅವರು ಹೇಳು 
ಹೇಳುತ್ತಿದ್ದರು. ಮನುಷ್ಯ ಯಂತ್ರಕ್ಕೆ ದಾಸನಾಗುವುದನ್ನು , ಯಂತ್ರಗಳ ಅಬ್ಬರ 
ದಲ್ಲಿ ಮಾನವೀಯತೆ ನಲುಗಿ ಹೋಗುವುದನ್ನು ಮಾತ್ರ ಅವರು ಸಹಿಸಲಿಲ್ಲ. ಜನ 
ಬಲವೇ ಮುಖ್ಯ ಆಧಾರವಾಗಿರುವ ಭಾರತದಲ್ಲಿ ಯಂತ್ರ ವ್ಯವಸ್ಥೆ ತಂದರೆ ಅಸಾ 
ಅಕ್ಟೋಬರ್ , 1983 


1 


Oo 


ಯಕ್ಕೆ ದಾರಿಮಾಡಿಕೊಟ್ಟಂತೆಯೇ ಸರಿ . ಏಕೆಂದರೆ ಯಂತ್ರಗಳೇ ಎಲ್ಲಾ ಕೆಲಸ 
ಗಳನ್ನೂ ನಿರ್ವಹಿಸಿದಾಗ , ದುಡಿಯುವ ಕೆಲಸಗಾರರಿಗೆ ಕೆ ೮ ಸ ವಿ ಲ್ಲದೆ ಅವರು 
ಸಮಾಜಕ್ಕೆ , ರಾಷ್ಟ್ರಕ್ಕೆ ಮಾರಕವಾಗವುದು ಅಸಹಜವಲ್ಲ ” ಎಂದು ಗಾಂಧೀಜಿ 
ಹೇಳುತ್ತಿದ್ದರು. ಈ ಉದ್ದೇಶದಿಂದಲೇ ಅವರು ಸಾಮಾನ್ಯ ಕಾರ್ಮಿಕನ ದಕ್ಷತೆ 
ಯನ್ನು ಹೆಚ್ಚಿಸಲು ನೆರವಾಗುವ ಸರಳ ಯಂತ್ರಗಳ ಕಡೆ ತಮ್ಮ ಗಮನ ಹರಿಸಿ 
ದರು, ಗ್ರಾಮ ಪ್ರಧಾನ , ಉದ್ಯೋಗಪ್ರಧಾನ ಹಾಗೂ ವಿಕೇಂದ್ರಿಕೃತ ಸಮಾಜ 
ವ್ಯವಸ್ಥೆಯನ್ನು ರೂಪಿಸಲು ಶ್ರಮಿಸಿದರು. ಅವರ ಪ್ರಕಾರ ಸ ರ ಳ ಯಂತ್ರಗಳು 
ಕಾ ಮಿ ೯ ಕ ರಿ ಗೆ ಉ ದ್ರೋ ಗ ಕ ಲ್ಪಿ ಸಿ ಕೊಟ್ಟು, ಅಧಿಕ ವಸ್ತುಗಳನ್ನು 
ಉ  ಾ ದಿ ಸ ಲು ನೆರವಾಗುವುದರೊಂದಿಗೆ ಅವರ ಕೆಲ ಸ ವ ನ್ಯೂ ಹಗುರ 
ಮಾ ಡು ವ ಅತ್ಯುತ್ತಮ ಸಾಧನಗಳು . ಹಳ್ಳಿ ಗಳ ದೇಶ ವಾ ದ ಭಾರತ 
ಪ್ರಗತಿಯ ಮೆಟ್ಟಿಲುಗಳನ್ನು ಹತ್ತಬೇಕಾದರೆ ಮೊದಲು ಹಳ್ಳಿಗಳ ಉದ್ದಾರವಾಗ 
ಬೇಕು. ಇದು ಸಾಧ್ಯವಾಗಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಆರ್ಥಿಕ ಸ್ವಾತಂತ್ರ್ಯದ 
ಬೆಳಕು ಮೂಡಬೇಕಾದರೆ ಗ್ರಾಮೀಣ ಕೈಗಾರಿಕೆ ಗಳು ಹೆಚ್ಚಾಗಿ ಅಭಿವೃದ್ದಿ 
ಹೊಂದಬೇಕು. ಈ ಕೈಗಾರಿಕೆಗಳು ರಾಷ್ಟ್ರದ ಅರ್ಥವ್ಯವಸ್ಥೆಯ ಮೂಲ ತಳಹದಿ 
ಯಾಗಬೇಕು ಎಂದು ಗಾಂಧೀಜಿಯವರು ಆಶಿಸಿದರು. ತಾವು ಹೇಳಿದ್ದನ್ನು ಸ್ವತಃ 
ಆಚರಣೆಗೆ ತರುತ್ತಿದ್ದುದು ಗಾಂಧೀಜಿಯವರ ಜೀವನದ ಮುಖ್ಯ ತತ್ವವಾಗಿತ್ತು . 
ಮೊದಲು ಮಾಡು, ನಂತರ ಹೇಳು ಎನ್ನುವುದನ್ನು ಅವರು ಚೆನ್ನಾಗಿ ಅಳವಡಿಸಿ 
ಕೊಂಡಿದ್ದರು. ಸ್ವತಃ ನೂಲನ್ನು ತೆಗೆದು ಮಗ್ಗ ದಿಂಡ ನೆಯ್ದ ಬಟ್ಟೆಯನ್ನು ಅವರು 
ತೊಡುತ್ತಿದ್ದರು. ಅಖಿಲಭಾರತ ನೂಲುವವರ ಸಂಸ್ಥೆ , ಅಖಿಲಭಾರತ... ಗ್ರಾಮ 
ಕೈಗಾರಿಕೆಗಳನ್ನು ಸ್ಥಾಪಿಸಿ ಅವುಗಳ ಮೂಲಕ ಗ್ರಾಮು ಕೈಗಾರಿಕೆಗಳ ಬೆಳವಣಿಗೆಗೆ 
ಅತ್ಯವಶ್ಯಕವಾದ ತಾಂತ್ರಿಕ ಹಾಗೂ ಸಂಘಟನಾ ನೈಪುಣ್ಯತೆಯನ್ನು ಒದಗಿಸಲು 
ಶ್ರಮಿಸಿದರು . ಹಳ್ಳಿ ಹಳ್ಳಿ ಗೂ ಹೋಗಿ ಗ್ರಾಮಕೈಗಾರಿಕೆಗಳ ಮಹತ್ವವನ್ನು , 
ಸ್ವಾವಲಂಬನೆಯ ಅಗತ್ಯತೆಯನ್ನು ಜನರಿಗೆ ಮನಮುಟ್ಟುವಂತೆ ತಿಳಿಯಪಡಿಸಿದರು. 
ಇದರಿಂದಾಗಿ , ಅನೇಕರು ಗಾಂಧೀಜಿಯವರನ್ನು ಎತ್ತಿನ ಗಾಡಿಯ ಯುಗದವರು ? 
ಎಂದು ಟೀಕಿಸಿದರು. ಆದರೆ ಗಾಂಧೀಜಿ ಈ ಅರ್ಥದಲ್ಲಿ ಎಂದೂ ಯಂತ್ರಗಳ ಕಡು 
ವಿರೋಧಿಯಾಗಿರಲಿಲ್ಲ . ಆದರೆ ಅವರು ಅತಿ ತಾಂತ್ರಿಕತೆಯ ಹುಚ್ಚನ್ನು ಮಾತ್ರ 
ವಿರೋಧಿಸುತ್ತಿದ್ದರು. ಈ ಹುಚ್ಚು ಮಾನವಶ್ರಮವನ್ನು ನಿರರ್ಥಕಗೊಳಿಸಿ ನಿರು 
ದ್ಯೋಗವನ್ನು ತಂದೊಡ್ಡುತ್ತದೆ ಎಂದು ಅವರು ಹೇಳುತ್ತಿದ್ದರು. ಜನರನ್ನು 
ನಿರುದ್ಯೋಗದತ್ತ ದೂಡದೇ , ಅವರ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ 
ಸೂಕ್ತ ತಾಂತ್ರಿಕತೆಯನ್ನು ಬಳಸಬೇಕೆಂಬುದು ಗಾಂಧೀಜಿಯವರ ಅಭಿಲಾಷೆಯಾಗಿತ್ತು 
ಬೃಹತ್ ಕೈಗಾರಿಕೆಗಳನ್ನು ಬೆ೦ಬ ಲಿ ಸ ದೆ ಕೇವಲ ಗ್ರಾಮೀಣಕೈಗಾರಿಕೆಗಳನ್ನೇ 
ಅವರು ಪ್ರೋತ್ಸಾಹಿಸುತ್ತಿದ್ದುದಕ್ಕೆ ಮುಖ್ಯ ಕಾರಣ ಬೃಹತ್ ಕೈಗಾರಿಕೆಗಳಿಂದ 

. ಸಿದ್ದಗಂಗಾ 


46 


ನಿರುದ್ಯೋಗಸಮಸ್ಯೆ ಬೆಳೆಯುತ್ತದೆ ಎಂದು ಅವರು ನಂಬಿದ್ದು ದು . ಅವರ ಪ್ರಕಾರ 
ಬೃಹತ್ ಕೈಗಾರಿಕೆಗಳಿಂದ ಪಟ್ಟಣಗಳಿಗೆ ಉಪಯೋಗವಾದರೂ ಹಳ್ಳಿಗಳಂತೂ 
ಅದರಿಂದ ಹಾನಿಯೇ . ಈ ಕೈಗಾರಿಕೆಗಳು ಹಳ್ಳಿಯ ಜನರನ್ನು ಪಟ್ಟಣದೆಡೆಗೆ 
ಓಡಿಸುತ್ತವೆ. ಈ ವಲಸೆ ನಿಲ್ಲಬೇಕಾದರೆ ಹಳ್ಳಿಯ ಜನರಿಗೆ ಹಳ್ಳಿಯಲ್ಲೇ ಉದ್ಯೋಗ 
ದೊರೆಯುವಂತಾಗಬೇಕು. ಬೃಹತ್ ಯಂತ್ರವು ಪ್ರತ್ಯೇಕ ಸ್ಥಾನವನ್ನು ಹೊಂದಿದೆ 
ಎನ್ನುವುದನ್ನು ಅಲ್ಲಗಳೆಯಲಾಗದು. ಆದರೆ ಅದು ಲಕ್ಷಾಂತರ ಜನರನ್ನು ಉದ್ಯೋಗ 
ರಹಿತರನ್ನಾಗಿ ಮಾಡುತ್ತದೆ ಎನ್ನುವುದೂ ಅಷ್ಟೇ ಸತ್ಯ . ಆದರೆ ಗ್ರಾಮಕೈಗಾರಿಕೆ 
ಗಳಿಗೆ ಈ ಮಾತು ಅನ್ವಯಿಸುವುದಿಲ್ಲ. ಭಾರತದ ಲಕ್ಷ ಲಕ್ಷ ಹಳ್ಳಿಗಳಲ್ಲಿ ಸುಖ 
ಶಾಂತಿ, ಸಮೃದ್ಧಿಗಳು ನೆಲೆಗೊಳ್ಳಬೇಕಾದರೆ ಹಳ್ಳಿಗಳಲ್ಲಿ ಗ್ರಾಮಕ್ಕೆ ಗಾರಿಕೆಗಳು 
ನೆಲೆಗೊಳ್ಳಬೇಕು. ಹಳ್ಳಿ ಗಳು ಕೈಗಾರಿಕಾ ಕೇಂದ್ರಗಳಾದಾಗಲೇ ಈ ಉದ್ದೇಶ 
ನೆರವೇರಲು ಸಾಧ್ಯ .” ಅಧಿಕ ಉತ್ಪಾದನೆಯು ಆಧುನಿಕ ತಂತ್ರಜ್ಞಾನದ ಕೊಡುಗೆ 
ಎಂಬುದನ್ನು ಗಾಂಧೀಜಿ ನಂಬಿರಲಿಲ್ಲ . ಅಧಿಕ ಉತ್ಪಾದನೆ ಜನರ ಜೀವನಮಟ್ಟ 
ವನ್ನು ಹೆಚ್ಚಿಸುವುದಕ್ಕಿಂತಲೂ ವಿಶ್ವದ ಬಿಕ್ಕಟ್ಟಿಗೆ ಕಾರಣವಾಗುತ್ತದೆ ಎಂದು ಅವರು 
ಹೇಳುತ್ತಿದ್ದರು, ಆದರೆ ತಾಂತ್ರಿಕ ಜ್ಞಾನವನ್ನು ಒಂದು ಮಿತಿಯಲ್ಲಿ ಗ್ರಾಮಾಂತರಪ್ರದೇ 
ಶಗಳಿಗೆ ಹರಿಸುವುದಕ್ಕೆ ಗಾಂಧೀಜಿಯವರ ವಿರೋಧವೇನೂ ಇರಲಿಲ್ಲ . ಗ್ರಾಮಾಂತರ 

ಆರ್ಥಿಕ ವ್ಯವಸ್ಥೆಯ ಮೇಲೆ ಇದರಿಂದ ಮಹತ್ತರ ಪರಿಣಾಮ ಉಂಟಾಗಬಹುದು 
- ಎಂದು ಅವರು ಒಪ್ಪಿದ್ದರು. ಕೈಯಿಂದ ತಯಾರಿಸಲಸಾಧ್ಯವಾದುದಕ್ಕೆ ಮಾತ್ರ 

ಯಂತ್ರಗಳನ್ನು ಬಳಸಬಹುದೇ ಹೊರತು ಸಾಧ್ಯವಾಗುವ ಯಾವ ವಸ್ತುವಿಗೂ 
ಯಂತ್ರದ ಬೆಂಬಲ ಇರಕೂಡದು ಎಂಬುದು ಅವರ ಮುಖ್ಯ ಅಭಿಪ್ರಾಯವಾಗಿತ್ತು . 

ಇಂದು ವಿಶ್ವದ ಹಲವಾರು ಮುಂದುವರಿದ ರಾಷ್ಟ್ರಗಳೂ ಗಾಂಧೀಜಿಯವರ 
- ಆರ್ಥಿಕ ವಿಚಾರಗಳಿಗೆ ಮನ್ನಣೆ ಕೊಡುತ್ತಿವೆ. ಆದರೆ ಭಾರತ ಅವರ ತಾಂತ್ರಿಕ 
ತೆಯ ವಾದವನ್ನು ಎಷ್ಟರಮಟ್ಟಿಗೆ ಪುರಸ್ಕರಿಸುತ್ತಿದೆ ಎನ್ನುವುದು ನಮಗೆ ಮುಖ್ಯ . 
ಇಪ್ಪತ್ತನೆಯ ಶತಮಾನದಲ್ಲಿ ಇತಿಹಾಸವನ್ನು ರೂಪಿಸಿದ ಸ್ವಾತಂತ್ರಶಿಲ್ಪಿಯಾಗಿ 
ನಾವು ಗಾಂಧೀಜಿಯವರನ್ನು ಗೌರವಿಸುತ್ತಿದ್ದೇವೆ, ನಿಜ. ಆದರೆ ಅವರ ಕನಸನ್ನು 
ನನಸಾಗಿಸುವ ಪ್ರಯತ್ನದಲ್ಲಿ ನಾವು ಸಫಲತೆ ಪಡೆದಿದ್ದೇವೆಯೇ , ಅವರು ಬಯಸಿದ 
- ದುಡಿಮೆಯ ಸ್ವಾವಲಂಬಿ ಜೀವನವನ್ನು ಇಂದು ನಾವು ನಡೆಸುತ್ತಿದ್ದೇವೆಯೇ ಎಂದು 
ಪ್ರಶ್ನಿಸಿಕೊಂಡಾಗ ಮಾತ್ರ ದೊರೆಯುವ ಉತ್ತರ ಶೂನ್ಯ . ಬದುಕನ್ನು ಎತ್ತರದ 
ಮಟ್ಟಕ್ಕೆ ಕೊಂಡೊಯ್ಯುವ ಭ್ರಮೆಯಲ್ಲಿ ನಾವು ಅವರ ಜೀವನದ ಮೂಲ ತತ್ವ 
ಗಳನ್ನು ಗಾಳಿಗೆ ತೂರಿದ್ದೇವೆ ಹಿಂದೊಮ್ಮೆ ಗಾಂಧೀಜಿ ಶಂಕಿಸಿದ್ದ ಭಯ ಇಂದು 
ನಿಜವಾಗಿ ನಮ್ಮನ್ನೇ ಕಬಳಿಸಲು ಯತ್ನಿಸುತ್ತಿರುವಂತೆ ತೋರುತ್ತಿದೆ, ನಾವೇ 
ಕೈಯಾರೆ ಸೃಷ್ಟಿ ಮಾಡಿದ ಯಂತ್ರ ವ್ಯವಸ್ಥೆಯು ಅದಕ್ಕೆ ಪ್ರ ತಿ ಯಾ ಗಿ ಹೆಚ್ಚು 
ಅಕ್ಟೋಬರ್ , 1983 

47. 


ದಾರಿದ್ರ , ಹೆಚ್ಚು ನಿರುದ್ಯೋಗ, ಹೆಚ್ಚು ಶೋಷಣೆ, ಮಲಿನತೆ, ಅಸಮತೆ ಇತ್ಯಾದಿ 
ಗಳನ್ನು ಸೃಷ್ಟಿ ಮಾಡಿದೆ. ಇದಕ್ಕೆ ಮುಖ್ಯ ಕಾರಣ ಸರಳತೆಯನ್ನು ಮರೆ ತು , 
ಆಡಂಬರ, ವೈಭವಗಳನ್ನು ನಾವು ಬೆನ್ನಟ್ಟಿ ಹೋದದ್ದು . ದೂರದ ಬೆಟ್ಟ ನುಣ್ಣಗೆ? 
ಎನ್ನುವ ನಗ್ನ ಸತ್ಯ ಇಂದು ನಮಗೆ ಅರಿವಾಗಿದೆ. ಗಾಂಧೀಜಿಯವರನ್ನು ಪೂಜಿಸಿ , 
ಭಾಷಣಗಳ ಮೂಲಕ ಅವರನ್ನು ಹಾಡಿಹೊಗಳುವ ನಾವು ಅವರ ಮಾರ್ಗವನ್ನು 
ಅ ನು ಸ ರಿ ಸ ದಲ್ಲಿ ಮಾತ್ರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲು ಸಾಧ್ಯ 
ಎನ್ನುವ ಪಾಠವನ್ನು ನಾವು ಇಂದು ಕಲಿಯಬೇಕಾಗಿದೆ. ಮಾನವಶಕ್ತಿಯ ಸದು 
ಪಯೋಗಕ್ಕೆ ಹೇರಳ ಅವಕಾಶ ಕೊಟ್ಟು, ಪ್ರತಿ ಹಳ್ಳಿಯೂ ಸ್ವಾವಲಂಬಿಯಾಗಿ , 
ಉದ್ಯೋಗಸರವಾದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಗಟ್ಟಿ ಯಾ ಗಿ ನೆಲೆಗೊಂಡು 
ಭಾರತ , ಭಾರತವಾಗಿಯೇ ಉಳಿದು ಗಾಂಧೀಜಿಯವರ ರಾಮರಾಜ್ಯದ ಕನಸು 
ನನಸಾಗಲು ಸಾಧ್ಯ , 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
* ಬೇಕರಿ + 

- * ಕಾಂಡಿಮೆಂಟ್ಸ್ * 
ಉತ್ತಮವಾದ ಬ್ರೆಡ್, ಬನ್ , ಕೇಕ್ , ಅಪ್ಪಟ ತುಪ್ಪದಿಂದ ತಯಾರಿ . 
ಪಪ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು 

ತಿಂಡಿಗಳ ತಯಾರಕರು. 
ಚಿಕ್ಕಪೇಟೆ, ತುಮಕೂರು * ಅಶೋಕ ರಸ್ತೆ , ತುಮಕೂರು | 

ಶ್ರೀ ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ | 

. ಒಮ್ಮೆ ಸಂದರ್ಶಿಸಿರಿ, 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


ಸಿದ್ದಗಂಗಾ 


48 


7 ನೇ ಪುಟದಿಂದ 
ಎವನ್ನೇ ನಂಬಿದ ಸಣ್ಣ ಹಿಡುವಳಿದಾರರು, ರೈತ ಕಾರ್ಮಿಕ ವರ್ಗ ಕಣ್ಣಿರಿನ 
ರಾಳು ತಿನ್ನುವಂತಾದುದು ಶೋಚನೀಯ . ಈ ಶೋಚನೀಯ ಪರಿಸ್ಥಿತಿಯನ್ನು 
- ಗಲಾಡಿಸಬಲ್ಲ ಸಾಮಾಜಿಕ ಕ್ರಾಂತಿ ಪುರುಷರನ್ನು ಜನ ಎದುರು ನೋಡುತ್ತಿ 
ಯೆಂದರೆ ತಪ್ಪಲ್ಲ. ಇದಕ್ಕೆಲ್ಲ ಮದ್ದು , ಗ್ರಾಮಾಂತರ ಪ್ರದೇಶದಲ್ಲಿ ಗುಡಿಕೈಗಾ 
ಹೆಗಳಿಗೆ ಪ್ರೋತ್ಸಾಹ ಕೊಡುವುದು, ಹಣದುಬ್ಬರ ತಡೆಗಟ್ಟ ಅ ಪಾ ರ ಐ ಶ್ರ ರೈ 
ಸಾರ್ವಜನಿಕರಲ್ಲಿ ಸಂಗ್ರಹಗೊಳದಂತೆ ನೋಡಿಕೊಳ್ಳುವುದು, ಕಟ್ಟು ನಿಟ್ಟಾಗಿ ಎಲ್ಲ 
= ತಿಯ ಕರಗಳನ್ನು ವಸೂಲು ಮಾಡಿ ಆ ಹಣದಿಂದ ವ್ಯವಸಾಯಕ್ಕೆ, ವ್ಯವಸಾಯ 
ಕಾರ್ಮಿಕ ವರ್ಗಕ್ಕೆ ಗಣನೀಯ ಪ್ರಮಾಣದಲ್ಲಿ ಸಹಾಯ ಸಲ್ಲಿಸುವುದು. ಇವೇ 

ದಲಾದ ರಚನಾತ್ಮಕ ಕಾರಗಳಿಗೆ ಸಮರ್ಥ, ಸರಕಾರ ಹುಟ್ಟಿಕೊಳ್ಳದಿದ್ದರೆ 
ಶದ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. 
ದರೆ ಇಂದಿನ ಆಳುವ ಪಕ್ಷಗಳು ಅನುಸರಿಸುತ್ತಿರುವ ರಾಜಕೀಯ ಚದುರಂಗದಾ 
ನದಲ್ಲಿ ಅಂಥ ಕ್ರಾಂತಿ ಸಾಧ್ಯವೇ ? ವಿಚಾರಶೀಲರು ಈ ಬಗ್ಗೆ ಯೋಚಿಸಿ ಸರಿ 
ವಾರವನ್ನೇ ಕಾಣದಂತ ಗೊಂದಲಕ್ಕೆ ಒಳಗಾಗಿದ್ದಾರೆ. ಇಂಥ ವಿಷ್ಣನ ಕಾಲವನ್ನು 
ಮೃದ್ದ ಕಾಲವನ್ನಾಗಿಸುವ ಅದ್ಭುತ ಶಕ್ತಿ ಸಂಪನ್ನ ನಾಯಕತ್ವದ ಕಷ್ಟ ನಿಷ್ಟುರ 
ಳಿಗೆ ಹೆದರದೆ ರಾಷ್ಟ್ರ ಭ್ಯುದಯ ದೃಷ್ಟಿಯ ಯಾವ ಪುರುಷರ ಅವಕಾಶ ಎಂದಾ 
ತು . ಇದೇ ಇಂದಿನ ಜನತೆ ಎದುರು ನೋಡುವ ನೋಟವಾಗಿದೆ. 


10 ನೇ ಪುಟದಿಂದ 
೯೪ ರಿಂದ ೪೨ರವರೆಗೆ ಅದರ ಕೋಶಾಧಿಕಾರಿಗಳಾಗಿ ೩೯ರಿಂದ೪೨ರವರೆಗೆ 
| ಸಾ. ಪ. ಪತ್ರಿಕೆಯ ಸಂಪಾದಕರಾಗಿದ್ದರು . ಅನಂತರ ೧೨೫೯ರಲ್ಲೂ 
ರಿಷತ್ ಪತ್ರಿಕೆ ಕನ್ನಡ ನುಡಿಗಳ ಸಂಪಾದಕರಾಗಿದ್ದರು. ೧೯೫೩ರಲ್ಲಿ ಕುಮಠಾದಲ್ಲಿ 
ಡೆದ ಸಾಹಿತ್ಯ ಸಮ್ಮೇಳನಾಧ್ಯರಾಗಿದ್ದರು. ೧೯೩೧ರಲ್ಲಿ ಕಾರವಾರದಲ್ಲಿ ನಡೆದ 
ಸಾಹಿತ್ಯ ಸಮ್ಮೇಲನದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದರು. ಮದರಾಸಿನ ಹಿಂದೂ 
ತ್ರಿಕೆಯ ಕಾವಾಲೋಕನ ವಿಭಾಗದಲ್ಲಿ ಇವರ ಅನೇಕವರ್ಷಗಳ ಸೇವೆ ಪ್ರಶಂಸ 

ಯ . ಇಂಥ ಬಹುಮುಖ ಸೇವೆಯ ಈ ಮಹಾನೀಯರಿಗೆ ಕನ್ನಡಿಗರು ೧೯೬೦ 
ಲ್ಲಿ ಬೆಂಗಳೂರು ಪುಟ್ಟಣ್ಣ ಚಟ್ಟ ಪುರಭವನದಲ್ಲಿ ಸನ್ಮಾನಿಸಿದರು. 


ಇಂಥ ಉತ್ತಮ ಬೋಧಕ , ಕವಿ , ವಿಮರ್ಶಕ , ಅರ್ಥಶಾಸ್ತ್ರ , ರಾಜ್ಯ 
ಸ್ತ್ರಜ್ಞ , ಇಂಗ್ಲೀಷ್ , ಕನ್ನಡಭಾಷೆ ಮತ್ತು ಸಾಹಿತ್ಯ ಬಲ್ಲಿದ ಡಾ . ವಿ.ಸೀಯವರು 
- ೯ - ೮೩ರ ಬೆಳಿಗ್ಗೆ ತಮ್ಮ ೮೪ನೆಯವಯಸ್ಸಿನಲ್ಲಿ ನಿಧನರಾದುದು ಕನ್ನಡನಾಡಿನ 

ಡ್ಡ ನಷ್ಟ , ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿದ್ದಗಂಗಾ ಮೂಸಪತ್ರಿಕೆ ಹಾರೈ 
ತ್ಯ ತನ್ನ ಶ್ರದ್ದಾಂಜಲಿಯನ್ನು ಅರ್ಪಿಸುತ್ತದೆ. 


LICENCED TO POSTWITHOUT PRE PAYMENT LICENCE NO . 3 
SIDDAGANGA MONTHLY 

Reg . No . KRN 0 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸೂತಿ ಸೇಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸೂರಿ ಸಾಬನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ , ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕ ಸ ರಿ ಸಾ ಬ ನು ಗ ಳ ನ್ನು ಇ೦ ದೆ ಉ ಪ ಯೋಗಿಸಿರಿ 


ಬಾರ್ ಸೋಪ್ 


ನೀಲಂ ಬಾರ್‌ ಸೋಪ್ 


ತಯಾ ರ ಕ ರು : 


ರಾಮಕೃಷ್ಣ ಆಯಲ್ ಮೀಲ್, ತುಮಕೂರು. 


ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ , 


ನವೆಂಬರ್ , ೧೯೮೩ 


ಸಿದ್ದಗಂಗಾ 


ಹೊಸ ದಿಗಂತಗಳತ್ತ ಮುನ್ನಡೆ 
- ಕರ್ನಾಟಕ ರಾಜ್ಯೋತ್ಸವಕೊಂದು ಹೊಸದಿಕ್ಕು 
ಕರ್ನಾಟಕ ಜನತೆಯ ಆದರ್ಶ , ಆದೇಶಗಳಿಗೆ ಅನುಸಾರವಾಗಿ, ರಾಜಕೀಯ, ಆರ್ಥಿಕ 
ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಮಗ್ರ ಸುಧಾರಣೆ ಮಾಡಿ, ಜನಜೀವನದಲ್ಲಿ 
ಉನ್ನತ ಮೌಲ್ಯಗಳ ಪ್ರತಿಷ್ಟಾಪನೆಗೆ, ರಾಜ್ಯ ಸರ್ಕಾರ ನಿಷ್ಠಾವಂತ, 

- ನಿರಂತರ ಯತ್ನ ನಡೆಸಿದೆ. 
ಜನಕೊಟಿ ಇರಿಸಿರುವ ವಿಶ್ವಾಸದ ಪ್ರತೀಕ - ಈ ಸಾಧನೆಗಳ ಸಾಲು : 
ಸ್ವಚ್ಚ ನಿರಾಡಂಬರ ಆಡಳಿತ ಪಕ್ಷಾಂತರ ಪಿಡುಗಿನ ನಿವಾರಣೆಗೆ ಮಸೂದೆ. 
ಭ್ರಷ್ಟಾಚಾರ ಮಲೋತ್ಪಾಟನೆಗೆ ಲೋಕ ಆಯುಕ್ತ ರಚನೆ , ಸಾರ್ವಜನಿಕ 
ಕುಂದುಕೊರತೆಗಳ ಶೀಘ್ರ ನಿವಾರಣೆಗೆ ಪ್ರತ್ಯೇಕ ಸಚಿವ ಶಾಖೆ, 
ಆಡಳಿತದ ಎಲ್ಲ ಹಂತಗಳಲ್ಲಿ ಕನ್ನಡದ ಬಳಕೆ...ಅದಕ್ಕಾಗಿ ಕಾವಲು ಸಮಿತಿ 
ರಚನೆ , ಶಾಲೆಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯ . 
ನಿಜವಾದ ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಜಿಲ್ಲಾ ಪರಿಷತ್ತು , ಮಂಡಲ ಪಂಚಾ 
ಯಿತಿ ಮತ್ತು ನ್ಯಾಯ ಪಂಚಾಯಿತಿಗಳ ಸ್ಮಪನೆಗೆ ನಿಧೇಯಕ, ಮಾತು 
ಕೊಟ್ಟಂತೆ ನಗರಸಭೆ, ಪುರಸಭೆಗಳಿಗೆ ಚುನಾವಣೆ ನಡೆಸಲಾಗಿದೆ. ಆರ್ದಗಿ 
ಮತದಾರರ ವಯೋಮಿತಿ 18ಕ್ಕೆ ಇಳಿಸಿರುವುದೇ ಅಲ್ಲದೆ ಈ ಸ್ಥಳೀಯ ಸಂಸ್ಥೆ 
ಗಳಲ್ಲಿ ಮಹಿಳೆಯರಿಗೆ ಶೇಕಡ 20 ರಷ್ಟು ಸ್ನಾನ ಮೀಸಲು, 
ಹಿಂದುಳಿದ ವರ್ಗದವರ ಏಳಿಗೆ ಹಾಗೂ ಇದೇ ಪ್ರಥಮವಾಗಿ ಅಲ್ಪ ಸಂಖ್ಯಾತರ | 
ಹಿತರಕ್ಷಣೆಗೆ ಪರಿಣಾಮಕಾರಿ ಸಲಹೆ ಮಾಡಲು ಎರಡು ಆಯೋಗ ರಚನೆ. 
ಕೋಮುವಾರು ಸೌಹಾರ್ದ ಸಾಧನೆಗೆ ತಾಲ್ಲೂಕು ಮಟ್ಟದ ಮಂಡಲಿಗಳ ಸ್ಥಾಪನೆ . 
ಪ್ರತಿಭಾವಂತ ಹರಿಜನ...ಗಿರಿಜನ ಯುವಕಯುವತಿಯರಿಗೆ ಸರ್ಕಾರದಲ್ಲಿ ಉನ್ನತ 
ಅಧಿಕಾರಿ ಮಟ್ಟದಲ್ಲಿ ನೇರ ನೇಮಕ ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಬಹು 
ಕಾಲದಿಂದ ಆಗದೇ ಇರುವ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ಸಮಗ್ರ ಮಸೂದೆ 
ಯೋಂದು ರಚಿತವಾಗಿದೆ. 
ಕೇಂದ್ರ ಹಾಗೂ ರಾಜ್ಯ ಸಂಬಂಧಗಳ ಬಗ್ಗೆ ಹೊಸ ಚಿಂತನೆ, ಆಡಳಿತದಲ್ಲಿ ಹೊಸ 
ವಿಚಾರ ಅಳವಡಿಸಿಕೊಳ್ಳಲು ಆರ್ಥಿಕ ಹಾಗೂ ಯೋಜನಾ ಮಂಡಳಿಗಳ ರಸನೆ . 
ಕೈಗಾರಿಕಾ ಬೆಳವಣಿಗೆಗೆ ಪ್ರೇರಕವಾದ ಹೊಸಧೋರಣೆ, ಉದ್ಯೋಗವಕಾಶ 
ಹೆಚ್ಚಿರುವ ಕೈಗಾರಿಕೆಗಳ ಸ್ಥಾಪನೆ. ಕೈಗಾರಿಕೆ ಸ್ಥಾಪನೆಗೆ ಎಲ್ಲ ಸೌಕಯ್ಯಗಳೂ 
ಒ೦ದೇ ಕಡೆ ದೊರೆಯುವ ಜಿಲ್ಲಾ ಮಟ್ಟದ ವ್ಯವಸ್ಥೆ . ತಿಂಗಳಿಗೆ 1000 ಹೊಸ 

ಸಣ್ಣ ಕೈಗಾರಿಕೆಗಳ ಸಾಪನೆಗೆ ಕಾರಕಮ . 
* ಪ್ರತಿ ಹಳ್ಳಿಯಲ್ಲಿ ಐದು ಬಡ ಕುಟುಂಬಗಳ ಏಳಿಗೆ ಸಾಧಿಸುವ ( ಅ೦ತೋದಯ ? 
ಯೋಜನೆ, 
ರೈತರಿಗೆ ಈವರೆಗೆ ಐವತ್ತು ಕೋಟಿರೂಪಾಯಿ ರಿಯಾಯಿತಿ ನೌಕರ , 
13 ,500 ಕೊಳವೆ ಬಾವಿಗಳನ್ನು ತೋಡಲಾಗಿದೆ. 10 , 000 ಗ್ರಾಮಗಳಿಗೆ ಕುಡಿ 
ಯುವ ನೀರಿನ ಸೌಲಭ್ಯ , 40 , 000 ಜನಸಂಖ್ಯೆ ಇರುವ ಊರುಗಳಲ್ಲೆಲ್ಲ ಅನೌಪ 
ಚಾರಿತ ಪಡಿತರ ವ್ಯವಸ್ಥೆ ಯ ವಿಸ್ತರಣೆ , 
ವರದಕ್ಷಿಣೆ ಸಾವುನೋವುಪ್ರಕರಣಗಳನ್ನು ಸಿ . ಒ . ಡಿ. ತನಿಖೆಗೆ ಒಪ್ಪಿಸಲಾಗುತ್ತಿದೆ. 
ವೃದ್ದರು ಹಾಗೂ ಅಂಗವಿಕಲರ ಪರಿಹಾರ ವೇತನ ಹೆಚ್ಚಿಸಲಾಗಿದೆ. 
ಜನಮನಕ್ಕೆ ಸ್ಪಂದಿಸುವ ಸರ್ಕಾರ...ಕರ್ನಾಟಕ ಸರ್ಕಾರ. 
ಕರ್ನಾಟಕ ವಾರ್ತೆ : ವಾರ್ತಾ ಮತ್ತು ಪ್ರಚಾರ ಇಲಾಖೆ 

ಕರ್ನಾಟಕ ಸರ್ಕಾರ 


BREASALAMAT 
SEWER 


ಸಿದ್ದಗಂಗಾ 


Gokakakಲಂಪಿಲaadಷಿಂkkakakakakಂಸಿ ಈ 
- ಸಂಪುಟ - ೨೧ 

ಸಂಚಿಕೆ - ೧೧ ನವೆಂಬರ್ ೧೯೮೩ 
శాలంగాంగాంగాంగణండాలంగాణ 


ಗುರು ಸಿದ್ದಲಿಂಗೇಶ 


Mamma 


ಸಿದ್ಧಲಿಂಗೇಶ್ವರಂ ಕಂಬಳಾದೇವರಾ |.. 
ಸಿದ್ದ ನಂಜೇಶ್ವರಂ ಚಿನ್ನದೇವರ್ ದೊಡ್ಡ | 
ಸಿದ್ಧಲಿಂಗೇಶ್ವರಂ ಕಂಕಣದ ದೇವರಾ ಲಂಬಕರ್ಣದ ದೇವರು !! 
ಸಿದ್ಧ ಮಲ್ಲೇಶ್ವರಂ ಗುಮ್ಮಳಾಪುರದ ವರ | 
ಸಿದ್ದಲಿಂಗೇಶ್ವರಂ ಯಡತೊರೆಯ ಪುರದ ಗುರು || 
ಸಿದ್ದವೀರಣ್ಡೆ ಯರೆಸೆವ ಘನಲಿಂಗದೇವರ ಚಿಕ್ಕಮಲ್ಲೇಶನು || 


MAMMANKNORMAS 


ಮರುಳಸಿದ್ದೇಶ್ವರಂ ಚಂದ್ರಶೇಖರನೆಸೆವ | 
ಸುರಗಿಯಾರ್ಯಂ ಶಾಂತಮಲ್ಲಿಕಾರ್ಜುನದೇವ| 
ರಿರದೆ ಬೆಡಗಿನ ಪರ್ವತೇಶ್ವರಂ ಪಟ್ಟಣದ ದೇವರೆಂದಾ ಜಗುನಿಯಾ|| 
ಮರುಳದೇವರ್ ಮಳೆಯದೇವರಾ ಬತ್ತಲೆಯ | 
ಲಿರುವ ದೇವ‌ ಸಂಪಗೆಯ ರಾಚವಟ್ಟ ದೇ | 
ವರು ಸಪ್ಪಿಯಾರ್ ನುಪ್ಪಿನಹಳ್ಳಿಯಾರನೊಪ್ಪುವಶೀಲವಂತಾರನು|| 

.... ವಿರೂಪಾಕ್ಷ ಪಂಡಿತ, 


ನವೆಂಬರ್ 1983 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


| * ಸಂಪಾದಕೀಯ 


* ನವನೀತ 


* ಜಗದ್ದ ರ್ಶನ ಮಾಲೆ - ೬ ಜೈನಸಿದ್ಧಾಂತದ ಸಾಮಾನ್ಯ ಸ್ವರೂಪ 

ಡಾ|| ಎಂ . ಡಿ. ವಸಂತರಾಜ್ 11 


* ಸರ್ ಜಗದೀಶ ಚಂದ್ರ ಬೋಸ್ 

ಕ್ಯಾಪ್ಟನ್ ಎಂ . ಜಿ. ಕೆ. ಮೂರ್ತಿ 26 
* ಭಾರತ ಸ್ವಾತಂತ್ರ ಸಂಗ್ರಾಮದ ಆದ್ಯ ಪ್ರವರ್ತಕ 

ಪ. ರಾಮಕೃಷ್ಣ ಶಾಸ್ತ್ರಿ 28 
* ಶಾಲೀನರೆನಿಸಿರಿ 

- ಬಿ . ಸುಬ್ರಾಯಅಡಿಗ 32 


* ನದಿಯ ಮೇಲಿನ ನಾವು (ದೋಣಿ) - ಎನ್ . ಎಸ್ . ಗದಗಕರ 35 


* ದಾಸೋಹಮೂರ್ತಿ ದೊಡ್ಡಪ್ಪ 

- ಕುಮಾರಿ ರಾಧಾಜೋಶಿಕೊಡ್ಡಿ, ಕಲುಬುರ್ಗಿ 38 
* ಪರಿಹಾರವೆಂದು ? . . ಎಂ . ಎ , ನೀಲಾಂಬಿಕಾ - 43 
* ದುರಾಸೆ | 

- ಎಚ್ . ಎಸ್ . ಸಿದ್ದಗಂಗಪ್ಪ 46 


ಸಿದ್ಧಗಂಗಾ 


ಶ್ರೀವಾಣಿ 


“ ಸ್ವಾರ್ಥ' ಎಂಬುದು ಯಾವಾಗಲೂ ದಾಳಿಯ ಪ್ರವೃತ್ತಿ 
ಯುಳ್ಳದ್ದು . ಒಬ್ಬರ ಸ್ವಾರ್ಥ ಇನ್ನೊಬ್ಬರ ಸ್ವಾರ್ಥದ ಮೇಲೆ ದಾಳಿ 
- ಮಾಡುತ್ತಿರುವುದು ಇವತ್ತಿನ ಸಮಾಜದಲ್ಲಿ ಸರ್ವತ್ರ ಕಂಡುಬರುವ 
ಸಾಮಾನ್ಯ ದೃಶ್ಯ . ಇದು ತಪ್ಪಬೇಕು, ಒಬ್ಬರು ಮತ್ತೊಬ್ಬರ ಸೇವೆ 
ಮಾಡುವುದರಲ್ಲಿಯೇ ತಮ್ಮ ಕರ್ತವ್ಯದ ಪರಿಪೂರ್ಣತೆಯನ್ನು ಕಂಡು 
ಕೊಳ್ಳಬೇಕು. ಎಲ್ಲರಲ್ಲೂ ಇಂಥ ಸದ್ಭಾವನೆ ಅರಳಿ ನಿಂತರೆ ಸಮಾಜ 
ದಲ್ಲಿ ಶಾಂತಿ ಸಮಾಧಾನಗಳು ನೆಲೆ ನಿಲ್ಲುವುವು, ಅದಕ್ಕಾಗಿಯೇ 
ಬಸವಣ್ಣನವರು ಕಾಯಕಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದು . 
ಅಷ್ಟೇಕೆ ಅದೇ ಕೈಲಾಸವೆಂದು ಸಾರಿದರು . ಆ ದೃಷ್ಟ ನಾ ದ 
ಕೈಲಾಸವನ್ನು ನಂಬಿಕೊಂಡು ಕುಳಿತುಕೊಳ್ಳುವುದಕ್ಕಿಂತ ದೃಷ್ಟವಾದ 
ಕಾಯಕದಲ್ಲಿಯೇ ಕೈಲಾಸಸುಖವನ್ನನುಭವಿಸಲು ಜನರನ್ನು ಅಣಿ 
ಮಾಡಿದರು. ವೈಯಕ್ತಿಕ ವಿಕಾಸಕ್ಕನುಕೂಲವಾದ ಕರ್ತವ್ಯವು 
ಧರ್ಮವೆಂತಲೂ ಸಾಮೂಹಿಕ ವಿಕಾಸಕ್ಕನುಕೂಲವಾದ ಕರ್ತವ್ಯವು 
ನೀತಿ ಬೋಧಿಸಿದರು. 


a 


) 


ವೆಂಬರ್ , 1983 


ಲ 


* 


* 


* 


“ ಸಿದ್ದಗಂಗಾ” ಮಾಸ ಪತ್ರಿಕೆ | 

ಲೇಖಕರಲ್ಲಿ ಮನವಿ 

ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ಶ್ರೀ ಸಿದ್ದಗಂಗಾ ಮಠ- 572104 ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ತುಮಕೂರು ಜಿಲ್ಲೆ , 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 

ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಪ್ರಧಾನ ಸಂಪಾದಕರು 

ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ಪಂ । ಚನ್ನಪ್ಪ ಎರೇಸೀಮೆ 

ನೀತಿ, ಧರ್ಮ, ದರ್ಶನ, ಇತಿಹಾಸ 

ವೈಚಾರಿಕ ಚಿಂತನ, ನಗೆಬರೆಹ, ಹರಟೆ 
* * * 
ಸಹ ಸಂಪಾದಕರು 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
* ಪಿ . ಎನ್ , ಚಂದ್ರಶೇಖರಯ್ಯ 

ತಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಬಸವರಾಜು 

ಸೈಜಿನ ಕಾಗದದ ಒಂದೇ ಮಗು ಲಲ್ಲಿ 

ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
* * * 
ಜಾಹೀರಾತು ವಿಭಾಗ 

ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಎಂ . ರೇಣುಕಾರಾಧ್ಯ 

ಅಂಚೆಚೀಟಿಯನ್ನು ಲಗತ್ತಿಸಿರಬೇಕು. 

ಲೇಖನಗಳು ಆ ಕ  ಾ ತ ಕಳೆದು 
ಪ್ರಸಾರ ವಿಭಾಗ 

ಹೋದರೆ ಸಂಪಾದಕರು ಹೊಣೆಗಾರರಲ್ಲ . 
ಆರ್ . ಎಸ್ . ಮಲ್ಲೇಶಪ್ಪ 

ಲೇಖನಗಳಲ್ಲಿಸೂಕ್ತ ಬದಲಾವಣೆ ಮಾಡಿ 

ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಪ್ರಕಾಶಕರು 

ಈ ಬಗ್ಗೆ ಪತ್ರವ್ಯವಹಾರಕ್ಕೆ ಅವಕಾಶ 
ಹೆಚ್ . ಬಿ, ಗಂಗಾಧರಯ್ಯ ವಿಲ್ಲ . ಅನುವಾದ, ರೂಪಾಂತರ ಲೇಖನ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ ಗಳಿಗೆ ಮೂಲ ಕೃತಿಕಾರರ ಅನುಮತಿ 

ಪಡೆದಿರಬೇಕು. ಸ್ವಿ ಕೃ ತ ಲೇಖನದ 
ಮುದ್ರಕರು 

ಪ್ರಕಟಣೆಗೆ < ಸಿದ್ದಗಂಗಾ' ಆಗಿಂದಾಗ್ಗೆ 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 

ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಮುದ್ರಣಾಲಯ 

ಕಳುಹಿಸಿಕೊಡಲಾಗುವುದು . ² ರ 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ಪ್ರಕಟಣೆಯ ಸ್ಥಳ 

ರಿಗೆ ಆದ್ಯತೆ ಕೊಡಲಾಗುವುದು , 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

“ ಸಂಪಾದಕರು 

ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಚಂದಾ ವಿವರ 

| ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 
ವಾರ್ಷಿಕ ಚಂದಾ 15- 00 ರೂ | ತುಮಕೂರು ಜಿಲ್ಲೆ . 
ಆಜೀವ ಸದಸ್ಯತ್ವ 151 - 00 ರೂ ಇವರಿಗೆ ಕಳಿಸಿಕೊಡಬೇ ಕಾಗಿ ಪ್ರಾರ್ಥನೆ. 


* 


* 


* 


* 


* 


* 


* 


* 


* 


ಸಿದ್ದಗಂಗಾ 


సంబందరిలయ 


ಇಂದು ಜಗತ್ತಿನ ರಾಜಕೀಯ ವಿದ್ಯಮಾನಗಳು ಜನಜೀವನವನ್ನೆಲ್ಲ ಮಾನ 
ಸಿಕ ವ್ಯಥೆಗೆ ಗುರಿಪಡಿಸಿವೆ , ಧನದಿಂದ 'ವಿಜ್ಞಾನತಂತ್ರಜ್ಞಾನದಿಂದ, ಶಕ್ತಿಯಿಂದ 
ಪ್ರಬಲರಾಷ್ಟ್ರಗಳಾಗಿ ದಾಖಲೆ ಸ್ಥಾಪಿಸಿರುವ ರಷ್ಯ . ಅಮೇರಿಕಾಗಳ ಪೈಪೋಟಿಯಿಂದ 
ತೃತೀಯ ಜಗತ್ತಿನ ಅಭಿವೃದ್ಧಿಶೀಲ ರಾಷ್ಟ್ರಗಳು ಆತಂಕಕ್ಕೊಳಗಾಗಿವೆ. ಅನೇ 
ರಿಕಾ ತನ್ನ ಕ್ಷಿಪಣಿಯ ನೆಲೆಗಳನ್ನು ಯೂರೋಪಿನಲ್ಲಿ ಸ್ಥಾಪಿಸುವ ಮು ನ್ನು | 
ಕಾರಮಾಡಲುದ್ಯುಕ್ಯವಾದರೆ ಅದಕ್ಕೆ ಉತ್ತರವಾಗಿ ರಷ್ಯಾ ಕೂಡ ತನ್ನ ಕ್ಷಿಪಣಿಯ 
ನೆಲೆಗಳನ್ನು ಅದಕ್ಕುತ್ತರ ಹೇಳಲು ಸ್ಥಾಪಿಸುವತ್ತ ಮೇಲೇರಿ ಬರುತ್ತಿದೆ. ಜಿನಿವಾ 
ಮಾತುಕತೆಗಳಿಂದ ಈ ಎರಡು ಪ್ರಬಲ ರಾಷ್ಟ್ರಗಳು ಒಂದು ಇತ್ಯರ್ಥಕ್ಕೆ ಬಂದು 
ಪ್ರಪಂಚದಲ್ಲಿ ಶಾಂತಿ ತಲೆದೋರುವ ಆಶಾಭಾವನೆ ಎಲ್ಲ ರಾಷ್ಟ್ರಗಳಿಗೂ ಇತ್ತು . 
ಆದರೆ ಹಾಗಾದರೆ ಇವು ಪರಸ್ಪರ ಶಪೈಪೋಟಿಗಿಳಿದುದು ದುರದೃಷ್ಟಕರ . ಇದೇ 
ಸಂದರ್ಭದಲ್ಲಿ ಕಾಮನ್ ವೆಲ್ಸ್ ರಾಷ್ಟ್ರಗಳು ಭಾರತದಲ್ಲಿ ಸಮಾವೇಶಗೊಂಡು ಈ 
ದಿಸೆಯಲ್ಲಿ ಅನೇಕ ಮಹತ್ವದ ನಿರ್ಣಯಗಳನ್ನು ಕೈಕೊಂಡಿರುವುದೊಂದು ಸಂತೋ 
ಷದ ವಿಚಾರವಾದರೂ ಇವರ ಕೂಗು ಅವರ ಕಿವಿಯನ್ನು ಪ್ರವೇಶಿಸುವಷ್ಟು ಸಮ 
ರ್ಥವಾಗಿದೆಯೇ ಕಾಯು ನೋಡಬೇಕಾದ ಅಂಶ. ಇಂದು ಪ್ರಪಂಚದಲ್ಲಿ ಅವಿ 
ವೇಕದಿಂದ ವಿಶ್ವ ಸಮರವೇನಾದರೂ ಪ್ರಾರಂಭವಾದರೆ ಅದರ ಪರಿಣಾಮ ಸರ್ವನಾಶ. 
ಈ ಹೆದರಿಕೆ ಶಕ್ಯರಾಷ್ಟ್ರಗಳಿಗೆ ಇಲ್ಲದಿಲ್ಲ. ಆದರೂ ರಜೋಗುಣದ ಆಧಿಕ್ಯವಾದಂ 
ತೆಲ್ಲ ವಿವೇಕ ಹಾರಿಹೋಗಿ ಅವಿವೇಕದಿಂದ ಒಬ್ಬರು ಶಕ್ತಿ ಪ್ರ ಯೋಗಿಸಿ ದ ರೆ 
ಮುಗಿದೇ ಹೋಯಿತು. ಇಂದಿನ ನಾಗರೀಕತೆಗೇ ಕುತ್ತು ಬಂದಂತೆ, ಆದ್ದರಿಂದ 
ತೃತೀಯ ಜಗತ್ತಿನ ಎಲ್ಲ ರಾಷ್ಟ್ರಗಳೂ ಒಕ್ಕೊರಲಿನಿಂದ ಯುದ್ಧ ನಿಷೇಧ-ಶಕ್ತಿ 
ಪ್ರಯೋಗ ನಿಷೇಧಕ್ಕೆ ಕರೆಕೊಟ್ಟು ಶಕ್ತ ರಾಷ್ಟ್ರಗಳನ್ನು ಮಣಿಸುವುದು ಎಂದಿಗಿಂತ 
ಇಂದು ತೀವ್ಯಾವಶ್ಯಕ. ಈ ದಿಸೆಯಲ್ಲಿ ಎಲ್ಲರೂ ಒಕ್ಕೊರಲಿನಿಂದ ಗರ್ಜನೆ ಮಾಡಲೇ 
ಬೇಕು ಇಲ್ಲವೆ ಅಳಿಯಬೇಕು. ಶಕ್ತ ರಾಷ್ಟ್ರಗಳ ಜನರೇ ತಮ್ಮ ತಮ್ಮ ರಾಷ್ಟ್ರ 
ಧುರೀಣರನ್ನು ಹತೋಟಿಗೆ ಒಳಪಡಿಸಬೇಕು. 


ಭಾರತದ ಮಟ್ಟಿಗೆ ಯೋಚಿಸುವುದಾದರೆ ಇಲ್ಲಿನ ರಾಜಕೀಯ ಜೀವನ ದಿನೇ 
ದಿನೇ ಕುಸಿಯುತ್ತ ನಡೆದಿದೆ. ಇಲ್ಲಿ ಇಂದು ಪ್ರಬಲ ನಾಯಕತ್ವದ ಅಭಾವವಾಗಿ 
ವರ್ಷ ವರ್ಷ ಬಡತನ ರೇಖೆಗಿಂತ ಕೆಳಗಿಳಿಯುವವರ ಸಂಖ್ಯೆ ಹೆಚ್ಚುತ್ತ ನಡೆದಿದೆ . 

( 50 ನೇ ಪುಟ ನೋಡಿ) 
ನವೆಂಬರ್ 


ನವನೀತ 


ದೈವೇ ಪುರುಷ ಕಾರೇ ಚ ಕರ್ಮಸಿದ್ದಿ ರ್ವ್ಯವಸ್ಥಿತಾ | 
ತತ್ರ ದೈವವುಭಿವ್ಯಕಂ ಪೌರುಷಂ ಪೌರ್ವದೇಹಿಕವು !! 


- ಯಜ್ಞವಲ್ಕ 
ಯಾವ ಕೆಲಸವೇ ಆಗಲಿ ಅದೃಷ್ಟದಿಂದಲೂ ಪುರುಷ ಪ್ರಯತ್ನದಿಂದಲೂ 
ಫಲಿಸುತ್ತದೆ. ಇದರಲ್ಲಿ ಪೂರ್ವಜನ್ಮದಿಂದ ಆರ್ಜಿತವಾದ ಪುರುಷ 
ಶಕ್ತಿಯೇ ದೈವವೆಂದೂ ಅದೃಷ್ಟವೆಂದೂ ಹೇಳಲ್ಪಡುತ್ತದೆ. 


00 


ಮುರ್ಖಾಣಾಂ ಪಂಡಿತಾ ದ್ವೇಷ್ಯಾ ದರಿದ್ರಾಣಾಂ ಮಹಾಧನಾಃ!! 
ಅಧಾರ್ಮಿಕಾಣಾಂ ಧರ್ಮೀಜ್ಞಾ ವಿರೂಪಾಣಾಂ ಸುರೂಪಿಣಃ!! 

- ಮಹಾಭಾರತ 


00 


ಮೂರ್ಖರಿಗೆ ಪಂಡಿತರು ಶತ್ರುಗಳು , ದರಿದ್ರರಿಗೆ ಧನಿಕರೂ , ಪಾಪಿಗಳಿಗೆ 
ಧಾರ್ಮಿಕರೂ , ಕುರೂಪಿಗಳಿಗೆ ಸುರೂಪಿಗಳು ಶತ್ರುಗಳು. 


ಶರೀರ ಪೋಷಣಾರ್ಥಿ ಸನ್ ಯ ಆತ್ಮಾನಂ ದಿದೃಕನೆ | 
ಗ್ರಾಹಂ ದಾರುಧಿಯಾ ಧೃತ್ವಾ ನದೀಂ ತರ್ತು೦ ಸಗಚ್ಛತಿ|| 


ವಿವೇಕ ಚೂಡಾಮಣಿ 


ಯಾವನು ಶರೀರಪೋಷಣೆಯಲ್ಲಿ ಆಸಕ್ತಿಯುಳ್ಳವನಾಗಿ ಆತ್ಮದರ್ಶನವನ್ನು 
ಬಯಸುತ್ತಾನೋ , ಅವನು ಮೊಸಳೆಯನ್ನು ಮರದ ತುಡೆಂದು ಹಿಡಿದು 
ಕೊಂಡು ನದಿಯನ್ನು ದಾಟಲು ಬಯಸುತ್ತಾನೆ. 


ಸಿದ್ದಗಂಗಾ 


ಚಿಂತನ 


ಹೊಟ್ಟೆಕಿಚ್ಚು 


2113110118118118111111811 81! 111811೩11೩1181181011811೧1181181111811೧11811 811818!10131217119118118110118111811 811811811811118118117 


ಟ , ಆರ್ , ಮಹಾದೇವಯ್ಯ 


- ತಿಂದ ಆಹಾರವನ್ನು ಪಚನಗೊಳಿಸುವ ಅಗ್ನಿಯೊಂದು ನಮ್ಮ ಹೊಟ್ಟೆಯಲ್ಲಿದೆ 
ಎನ್ನುತ್ತಾರೆ ಜೀವ ಶಾಸ್ತ್ರಜ್ಞರು. ಇದನ್ನೇ ಜಠರಾಗ್ನಿ ಎಂದು ಕರೆಯುತ್ತಾರೆ. ಇದು 
ಚುರುಕಾಗಿದ್ದರೆ ಹಸಿವು ಜಾಸ್ತಿ . ತಿಂದದ್ದು ಬೇಗ ಅರಗುತ್ತದೆ . ಇದು ಮುಂದ 
ವಾದಾಗ ಹಸಿವೆ ಕಡಿಮೆ . ಅನಾರೋಗ್ಯ, ವೃಕ ಅಂದರೆ ತೋಳಕ್ಕೆ ಹೊಟ್ಟೆಯ ಈ 
ಕಿಚ್ಚು ಬಲು ತೀಕ್ಷ , ತಿನ್ನುತ್ತಿದ್ದಂತೆಯೇ ಅದಕ್ಕೆ ಜೀರ್ಣವಾಗಿಬಿಡುವುದಂತೆ ! 
ಅದಕ್ಕೆ ತೋಳನ ಹೊಟ್ಟೆ ಯಾವಾಗಲೂ ತುಂಬಿ ದಪ್ಪವಾಗಿರುವುದೇ ಇಲ್ಲ. ಇಂಥದೇ , 
ಅಗ್ನಿ ಪಟುತ್ವ ಶಕ್ತಿ ಮಹಾಭಾರತದ ಕಲಿ ಭೀಮನಿಗಿತ್ತಂತೆ. ಅದಕ್ಕೆ ಅವನು ವೃಕೊ 
ದರನೆನಿಸಿಕೊಂಡಿದ್ದನು. ಈ ಕಿಚ್ಚು ಮನುಷ್ಯನ ದೇಹಾರೋಗ್ಯಕ್ಕೆ ಸಂಬಂಧ 
ಪಟ್ಟಿದ್ದು . ಇದು ಅವಶ್ಯಬೇಕು. 


* ಆದರೆ ನಾನು ಹೇಳ ಹೊರಟದ್ದು ಈ ಆರೋಗ್ಯಕರ ಕಿಚ್ಚನ್ನಲ್ಲ . ಅಹಿತ 
ಕಾರಿ ಹೊಟ್ಟೆಕಿಚ್ಚನ್ನು . ಇದನ್ನೇ ಕರುಬುವಿಕೆ , ಸೈರಣೆ ಇಲ್ಲದೇ ಇರುವುದು , ಹೊಟ್ಟೆ 
ಹುರುಕುತನ, ಅಸಹನೆ , ಮಾತ್ಸರ್ಯ ಎಂದೆಲ್ಲಾ ಕರೆದದ್ದು . ಇದು ಮನುಷ್ಯನಿಗೆ 
ಉಂಟುಮಾಡಿರುವಷ್ಟು ಕೇಡನ್ನು ಬೇರೆ ಇನ್ನಾವುದೂ ಮಾಡಿರಲಿಕ್ಕಿಲ್ಲ. ಇತಿಹಾಸದ 
ಪುಟಗಳು ಈ ಹೊಟ್ಟೆಕಿಚ್ಚು ಮಾಡಿದ ಅನ್ಯಾಯಗಳ ಪಟ್ಟಿಯನ್ನೇ ನೀಡುತ್ತದೆ. 
ಜಠರಾಗ್ನಿಯನ್ನು ತಣಿಸಲು ಮುಷ್ಠಿ ಅನ್ನ ಸಾಕು . ಈ ಹೊಟ್ಟೆಯುರಿಯನ್ನು ನಂದಿ 
ಸಲು ಸಸ್ತಸಾಗರಗಳ ನೀರೂ ಸಾಲದು ಅದಕ್ಕೆ ಕವಿ ಉರಿಯುತಿರೆ ಹೊಟ್ಟೆಕಿಚ್ಚು 

ಆರಿಸಲು ನೀರೆಲ್ಲಿ ? ನರಕವದೆಯಲಿ ನೆಲಸೆ ನಿದ್ದೆಗೆಡೆಯಲ್ಲಿ ?” ಎಂದು ಪ್ರಶ್ನಿಸಿರುವುದು. 
- ಇನ್ನೊಬ್ಬರಿಗೆ ಒಳ್ಳೆಯದೇನಾದರೂ ಆದರೆ ಸಂಕಟಪಡುವ ಈ ದುರ್ಗುಣ ಮನುಷ್ಯನ 
ಹಿತಶತ್ರು . ಇದ ಕಂಡೇ ಶರಣರು “ ಮದಮತ್ಸರವುಳ್ಳವಂಗೆ ಹೃದಯ ಶುದ್ದಿಯಲ್ಲಿ 
ಯದೋ ?” ಎಂದದ್ದು . ( ಬಸವ 118 ) . 


ಜೀವನದಲ್ಲಿ ಪ್ರಗತಿ ಸಾಧಿಸಲು ಆರೋಗ್ಯಕರವಾದ ಮೇಲಾಟವಿರಬೇಕು, 
ತಾನು ಇನ್ನೊಬ್ಬನಿಗಿಂತ ಚೆನ್ನಾಗಿ ಮುಂದುವರಿಯಬೇಕು ; ಹೆಚ್ಚು ಸುಖವಾಗಿರ 
ಬೇಕು ಎಂಬ ಸ್ಪರ್ಧಾ ಮನೋಭಾವ ಜೀವನದಲ್ಲಿ ಹುಮ್ಮಸ್ಸು ತರುತ್ತದೆ. ಇಂಥ 
ನವೆಂಬರ್, 1983 


ದ್ದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಆದರೆ ಎಲ್ಲಾ ಸೌಲಭ್ಯಗಳೂ ನನಗೇ 
ಬೇಕು ; ಉಳಿದವರಿಗೆ ಬೇಡ ಎಂಬ ಭಾವನೆ ಬಂದಲ್ಲಿ, ನನಗಿಲ್ಲವಲ್ಲ ಇನ್ನೊಬ್ಬನಿ 
ಗೇಕೆ ? ಇಬ್ಬರಿಗೂ ಬೇಡ ಎಂಬ ಅಸಹನೆ ಕಾಣಿಸಿಕೊಂಡಲ್ಲಿ ಅಪಾಯ ಕಟ್ಟಿಟ್ಟದ್ದು . 
ಒಂದೇ ವೃತ್ತಿಯವರಲ್ಲಿ ಈ ಬಗೆಯ ಹೊಟ್ಟೆಯುರಿ ಜಾಸ್ತಿ . ನೆರೆ - ಹೊರೆಯವ 
ರಲ್ಲಿಯೂ ಇಂಥ ಮೇಲಾಟ , ಮಾತ್ಸರ್ಯ ಇರುತ್ತದೆ. ಸುತ್ತಮುತ್ತ ನಮ್ಮ ಪ್ರಗತಿ 
ಕಂಡು ಹೊಟ್ಟೆಯುರಿ ಪಡುವವರಿದ್ದರೆ ಬಾಳು ಅಸಹನೀಯವಾಗುತ್ತದೆ. ಚಂದ್ರ 
ಹಾಸನ ಕರುಣಕಥೆಯನ್ನು ಹೇಳಿದ ಲಕ್ಷ್ಮೀಶ ಕವಿ ಆ ಅನಾಥ ಶಿಶುವನ್ನೂ ಬಾಳ 
ಗೊಡದ ಸಮಾಜವನ್ನು ಕಂಡು ಹೇಸಿ ' ಕರುಬರಿದೂರಿಗಿಂತ ಕಾಡೊಳ್ಳಿತು ” ಎಂಬ 
ಉದ್ದಾರ ತೆಗೆದಿರುವುದು ಸಹಜವೆನಿಸುತ್ತದೆ. ಪರಸ್ಪರ ಪ್ರೀತಿ ವಿಶ್ವಾಸವಿಲ್ಲದ, 
ಸೌಹಾರ್ದ ವಾತಾವರಣವಿಲ್ಲದ , ಬರೀ ಅಸಹನೆಯ , ಹೊಟ್ಟೆಯುರುಕುತನದ ಜನರ 
ನಡುವೆ ಬದುಕುವುದು ನರಕವೇ ಸರಿ . ಮತ್ಸರವೆಂಬುದು ಮಹಾಸರ್ಪ. ಇದಕ್ಕೆ 
ಶರಣಾಗಿ ತನ್ನನ್ನು ಒಪ್ಪಿಸಿಕೊಳ್ಳುವುದು ಬುದ್ದಿವಂತನಿಗೆ ಯೋಗ್ಯವಲ್ಲ. ( ಮತ್ಸರ 
ಮಹೋರಗಕ್ಕಮಾಗ್ರಹ ಮಹಾಗ್ರಹಕ್ಕೆ .... ತನ್ನ ನೊಪ್ಪಿಸುವುದು ಮತಿವಂತರಿಗೆ ಪುರು 
ಷಾರ್ಥಮಲ್ಲು ' ಎಂದು ಪೊನ್ನ ಕವಿ ( ಶಾಂತಿ ಪುರಾಣ 3 . 72ನ) ಹೇಳಿದ್ದಾರೆ. 

ಈ ಕಿಚ್ಚು ದ್ವಿಮುಖವಾಗಿ ಕೆಲಸ ಮಾಡುತ್ತದೆ. ಅದು ಇನ್ನೊಬ್ಬನನ್ನು 
ಸುಡುವುದಲ್ಲದೆ ಅಸೂಯೆಪಟ್ಟವನನ್ನು ಸುಡುತ್ತದೆ. ಅದಕ್ಕೆಂದೇ ( ತನ್ನ ಕೇಡು 
ತನ್ನನ್ನು ತಿಂತು, ಅರಗು ಬಂಗಾರ ತಿಂತು ' ಎಂಬ ನಾಣ್ಣುಡಿ ಹುಟ್ಟಿದೆ. 


- ಇದು ಎಲ್ಲರಿಗೂ ಗೊತ್ತು . ಆದರೆ ಯಾರು ಇದರಿಂದ ಹೊರತಾಗಲು ಸಾಧ್ಯ 
ವಾಗುತ್ತಿಲ್ಲ. ಮಾತೃ ಹೃದಯದ ಹೆಣ್ಣನ್ನು ಮಾತ್ಸರ್ಯ ಬಿಟ್ಟಿಲ್ಲ. ಹೆಂಗಸರಲ್ಲಿ 
ಈ ಕಿಚ್ಚು ತುಸು ಹೆಚ್ಚು . “ ಓರೆಗಿತ್ತಿ ಕುಂತಿಗೆ ಮಕ್ಕಳಾದವು.; ಗಾಂಧಾರಿಗೆ ಬೇಗ 
ಆಗಲಿಲ್ಲ. ಆಕೆಯದು ಗಜಗರ್ಭ ನವಮಾಸ ಕಳೆದರೂ ಹೆರಿಗೆಯಾಗಲಿಲ್ಲ. ತಾನು 
- ಬೇಗನೆ ತಾಯಿ ಎನಿಸಿಕೊಂಡು ಓರಗೆಯವರ ಮುಂದೆ ಮಕ್ಕಳನ್ನು ಎತ್ತಿ ಆಡಿಸ. 
ಬೇಕೆನಿಸಿತು . ಆಕೆಯ ತಾಳ್ಮೆಯ ಕಟ್ಟೆಯೊಡೆಯಿತು. ತನ್ನ ಗರ್ಭವನ್ನು ಹೊಸೆದು 
ಕೊಂಡಳು. ಗರ್ಭಪಾತವಾಯಿತು. ವಿಶೇಷ ಆರೈಕೆಯಿಂದ ಮಕ್ಕಳು ಉಳಿದವು. 
ನಿಜ ಆದರೆ ಬೆಳೆದದ್ದು ದುರೊಧನನೇ ಮೊದಲಾದ ಮಕ್ಕಳಲ್ಲ. ಹೊಟ್ಟೆಕಿಚ್ಚಿನ, 
ಮಾತ್ಸರ್ಯದ , ಅಸಹನೆಯ , ತಾಳ್ಮೆಗೇಡಿತನದ ಪ್ರತಿರೂಪಗಳು , ಪ್ರತೀಕಗಳು. 
ಹುಟ್ಟಿನಿಂದಲೇ ಬಂದ ಈ ದುರ್ಗುಣಗಳು ದಾಯಾದಿ ಮಾತ್ಸರ್ಯದ ರೂಪದಲ್ಲಿ 
ಹೊಮ್ಮಿ ಮಾರಣಹೋಮವೆನಿಸಿದ ಕುರುಕ್ಷೇತ್ರದಲ್ಲಿ ಪಠ್ಯವಸಾನಹೊಂದಿದವು. ಇದು 
ಹೊಟ್ಟೆಕಿಚ್ಚಿನ ರೂಕ್ಷ ಚಿತ್ರ ! 

( 48 ನೇ ಪುಟನೋಡಿ) 


ತಿ 


10 | 


ಸಿದ್ದಗಂಗಾ 


ಜಗದ್ದರ್ಶನ ಮಾಲೆ - ೬ 

ಜೈನಸಿದ್ದಾಂತದ ಸಾಮಾನ್ಯ ಸ್ವರೂಪ 


sugudu: 511011೩110118 !1811181111೩118118101181111211881101101181101101181111101101101511811110101101101101181181111010101011811 


ಡಾ || ಎಂ . ಡಿ , ವಸಂತ್ ರಾಜ್ 


ಮನುಷ್ಯನು ತನ್ನ ಸುಖದುಃಖಗಳ ಮೂಲಕಾರಣಗಳನ್ನು ವಿಶ್ಲೇಷಿಸಿ ತಿಳಿ 
ಯಲು ಬಹು ಪ್ರಾಚೀನ ಕಾಲದಿಂದಲೂ ಯತ್ನಿಸಿದ್ದಾನೆ. ಈ ಯ ತ ದ ಫಲ 
ರೂಪದಿಂದ ಉದಯಿಸಿ ಉಳಿದು ಬೆಳೆದುಬಂದ ವಿಚಾರಗಳಲ್ಲಿ ದರ್ಶನ ' ವು ಒಂದು . 
ಇಂತಹ ದಾರ್ಶನಿಕ ಚಿಂತನೆಯ ಬಹು ಪುರಾ ತ ನ ಸಾಹಿತ್ಯವು ಭಾರತ ದೇಶದ 
ಉಜ್ವಲ ಸಂಸ್ಕೃತಿಯ ಸಾಕ್ಷಿಗಳಲ್ಲೊಂದಾಗಿ ಉಳಿದು ಬಂದಿದೆ. ಭಾರ ತಿ ಯ 
ದಾರ್ಶನಿಕ ಚಿಂತನೆಯನ್ನು ಪ್ರಧಾನವಾಗಿ ವೈದಿಕ ಮತ್ತು ಅ ವೈ ದಿ ಕ ಎಂದು 
ಎರಡು ವಿಭಾಗ ಮಾಡಿದ್ದಾರೆ. ವೇದಗಳ ಪ್ರಾಮಾಣ್ಯ - ಪಾರಮ್ಯವನ್ನು ಅಂಗೀಕ 
ರಿಸುವ ದರ್ಶ ನ ಗ ಳು ವೈದಿಕದರ್ಶನಗಳು. ವೈದಿಕ ತು ಅವೈದಿಕ ಎಂಬ 
ಹೆಸರುಗಳ ಬದಲಾಗಿ ಆಸ್ತಿಕ ಮತ್ತು ನಾ ಸ್ತಿ ಕ ಎ೦ಬ ಹೆ ಸ ರು ಗ ಳ 
ಬಳಕೆಯಿರುವುದಾದರೂ , ಲಾ ಕ್ಷಣಿ ಕ ಅ ನ್ಯೂ ರ್ಥ ತೆ ಯ ಅಪೇಕ್ಷೆಯಿಂದ ಈ 
ಹೆಸರುಗಳು ಸಂಗತವಾಗುವುದಿಲ್ಲ. ಆದ್ದರಿಂದ ( ನಾಸ್ತಿಕ' ಎಂಬುದು ಕೇವಲ ಅಧಿ 
ಕ್ಷೇಪಾರ್ಥದಿಂದ ಪ್ರಯುಕ್ತವಾಗಿದೆ ಎಂದು ಹೇಳಬಹುದು. ಅವೈದಿಕ ದರ್ಶನ 
ದಲ್ಲಿ ಈಗ ಕಂಡುಬರುವಂತೆ ಪ್ರಧಾನವಾಗಿ ಜೈನ್ಯ , ಬೌದ್ದ ಮತ್ತು ಚಾರ್ವಾಕ 
ಎಂಬ ಮೂರು ವಿಭಾಗಗಳಿವೆ. ಇವುಗಳಲ್ಲಿ ಚಾರ್ವಾಕ ಪಂಥವು ಅವೈದಿಕವೆಂದ 
೩ಸಿಕೊಂಡಿರುವುದಾದರೂ ಅದರ ಪ್ರತಿರೋಧಿಯಾಗಿ ಆ ಮತಪಂಥದಿಂದಲೇ ಒಡ 
ಮೂಡಿ ಸಿಡಿದುನಿಂತ ದಾರ್ಶನಿಕ ಚಿಂತನೆಯಾಗಿದೆಯೆಂದು ವಿದ್ವಾಂಸರು ಅಭಿಪ್ರಾ 
ಯಪಟ್ಟಿದ್ದಾರೆ. ಹೀಗೆಯೇ ಜೈನ್ಯ ಮತ್ತು ಬೌದ್ದ ದಾ ಶ ೯ ನಿ ಕ ಚಿಂತನೆಗಳೂ 
ಮಾಲಿಕವಾಗಿ ವೈದಿಕ ಪಥದಿಂದಲೇ ಹೊರಹೊಮ್ಮಿ ಸ್ವತಂತ್ರರೂಪ ತಳೆದುವೆಂದು 
ವೈದಿಕಮತಾಭಿಮಾನಿಗಳಾದ ಕೆಲವರು ವಿದ್ವಾಂಸರ ಅಭಿಪ್ರಾಯವಿದೆ. ಆ ದ ರೆ 
ಇದರ ವಿರುದ್ಧವಾಗಿ , ವೈದಿಕಪಂಥವು ಭಾರತದೇಶದಲ್ಲಿ ಅವತರಣವಾಗಿ ಪ್ರಸರಣ 
- ಹೊಂದುವ ಮುನ್ನವೇ ಇಲ್ಲಿ ಸಂನ್ಯಾಸ ಆಶ್ರಮದ ಪಾರಮ್ಯವುಳ್ಳದಾಗಿದ್ದ ಧರ್ಮ 

ಪಂಥಗಳಿದ್ದು ಎಂದು ಮತ್ತು ಇವುಗಳನ್ನು ಶ್ರಮಣಪಂಥದ ಧರ್ಮಗಳೆಂದು ಕರೆಯ 
- ಲಾಗುತ್ತಿದ್ದಿತೆಂದೂ ಕೆಲವರು ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. 1 ಪರಂಪ 


1 . ಆ ನೇ , ಉಪಾಧ್ಯೆ ಸಂಪಾದಿತ ಪ್ರವಚನಸಾರ ಉಪೋದ್ಘಾತ ಪು, ಸ೦ , ೮೩ - ೯೨. 


ನವಂಬರ್ , 1983 


_ 11 


01 
) 


ರಾಗತ ಪ್ರಾಚೀನ ಹೇಳಿಕೆಯೊಂದರನುಗುಣವಾಗಿ ನಿಗ್ರ್ರಂಥ , ಶಾಕ್ಯ , ತಾಪಸ, 
ಗೇಯ ಮತ್ತು ಆಜೀವ ಎಂಬ ಐದು ಪಂಥಗಳು ಶ್ರಮಣ ಧರ್ಮಪ೦ಥದ ಗಣನೆ 
ಹೊಂದಿವೆ. ಭಾರತ ದೇಶದಲ್ಲಿ ವೈದಿಕಧರ್ಮ ಪಂಥದ ಅವತರಣ ಮತ್ತು ಪ್ರಸ 
ರಣವಾಗುವ ಮುನ್ನವೇ ಶೈವಧರ್ಮಪಂಥವು ಇಲ್ಲಿ ಅಸ್ತಿತ್ವದಲ್ಲಿದ್ದಿತೆಂಬ ಅಭಿಮ 
ತವು ಪ್ರಾಯಿಕವಾಗಿ ಎಲ್ಲ ವಿದ್ವಾಂಸರಿಂದ ಅಂಗೀಕೃತವಾದುದಾಗಿದೆ ಪ್ರಾಚೀನ 
ನಾದ ಈ ಶೈವಧ ರ್ವಪಂಥವು ಶ್ರಮಣ ಪಂಥಗಳಿಂದಾಗಿ ಪರಿಗಣನೆ ಹೊಂದಿ 
ರುವುದೆ ಹೇಗೆ ಎಂಬುದು ವಿರ್ಮಶೆ್ರಯ ಸಂಗತಿಯಾಗಿದೆ . ಆದರೆ ಶೈವಧರ್ಮ 
ಪಂಥದ ಪರಮಾರಾಧ್ಯ ದೇವನಾದ ಶಿವನನ್ನು ಕುರಿತ ಪೌರಾಣಿಕ ಕಥನಾಂಶಗಳು 
ಹಾಗೂ ಜೈನಧರ್ಮಪಂಥದ ಪ್ರ ಥ ಮ ತೀರ್ಥಂಕರನಾದ ಋಷಭನಾಥನನ್ನು 
ಕುರಿತ ಅನೇಕ ಪೌರಾಣಿಕ ಕಥನಾಂಶಗಳು ಸಮಾನ ತರವಾಗಿವೆ . 3 ಶಿವನಿಂ 
ದಾದ ತ್ರಿಪುರ ದಹನದ ಪೌರಾಣಿಕ ಸಂಗತಿಯು ಜನ್ಮ - ಜರಾ - ಮರಣರೂಪದ 
ನಗರತ್ರಯ ದಹನರೂಪದ ಆಧ್ಯಾತ್ಮಿಕ ಅರ್ಥದೂಡನೆ ಜೈನ ಸಂಪ್ರದಾಯದಲ್ಲಿ 
ಸಿದ್ದ ಪರಮಾತ್ಮನ ಸ್ತುತಿಯಾಗಿ ಬಹಳ ಪ್ರಾಚೀನ ಕಾಲದಿಂದಲೂ ಉಳಿದುಬಂದಿದೆ.4 
ಈ ಪ್ರಕಾರದಲ್ಲಿ ಎಲ್ಲ ಅಂಶಗಳನ್ನು ಗಮನದಲ್ಲಿರಿಸಿ ಪರ್ಯಾಲೋಚಿಸಿದಲ್ಲಿ ಶೈವ 
ಮತ್ತು ಜೈನ ಧರ್ಮಪಂಥಗಳು ಮೂಲತಃ ಏಕೈಕ ಸೋತಸ್ಸಿನಿಂದ ಮೂಡಿ 
ಕವಲೊಡೆದು ಭಿನ್ನ ಧಾರೆಗಳಾಗಿ ಹರಿದುಬಂದಿವೆಯೆಂದು ಹೇಳಬಹುದು. ಒಂದು 
ವಸ್ತುವಿನ ಸ್ವರೂಪವನ್ನು ತಿಳಿಯಲು ಅದರ ಪೂರ್ವಾಪರ ಸನ್ನಿವೇಶ ಮತ್ತು ಪರಿ 
ಸರಗಳ ಪರಿಚಯವು ವಿಶೇಷ ರೀತಿಯಿಂದ ಸಹಾಯಕವಾಗುವುದು. ಇದರಂತೆ 
ಜೈನದಾರ್ಶನಿಕ ಚಿಂತನೆಯು ವೈದಿಕಮತಾವತರಣದಿಂದ ಪೂರ್ವಕಾಲೀನವಾದುದು. 
ಶ್ರಮಣಪಂಥದ ಒಂದು ಶಾಖೆ ಯಾ ಗಿದೆ ಮತ್ತು ಶೈವಧರ್ಮಪಂಥದೊಡನೆ 
ಸಾಹೋದರ್ಯ ಸಂಬಂಧವುಳ್ಳದಾಗಿದೆ ಎಂಬಿವೇ ಮುಂತಾದ ಚಾರಿತ್ರಿಕ ಹಿನ್ನೆಲೆ 
ಯನ್ನು ಗಮನದಲ್ಲಿರಿಸಿ ಪರಿಶೀಲಿಸಿದಲ್ಲಿ ವಿಚಾರಮಂಥನದ ವಿಶಿಷ್ಟ ಸಾರ್ಥಕತೆಯು 
ಇದ್ದಾಗುವುದು. 

ಭಾರತೀಯ ದಾರ್ಶನಿಕ ಚಿಂತನೆಗಳನ್ನು ಸಿದ್ದಾಂತ' ಗಳೆಂದು ಹೆಸರಿಸುವ 
ರೂಢಿಯಿದೆ. ಭಾರತೀಯರ ದೃಷ್ಟಿಯಲ್ಲಿ ದಾರ್ಶನಿಕ ಚಿಂತನೆ ಅಥವಾ ಸಿದ್ದಾಂತವು 
ಕೇವಲ ಒಂದು ಚಿಂತನೆ ಅಥವಾ ವಿಚಾರಮಾತ್ರವಲ್ಲ ; ಅದು ಮಾನವಜೀವನದ 


2 . ಇದೇ ಗ್ರಂಥ ಪು. ಸಂ , ೮೪- ೨ , ಟಿ . 1 ನಿಗ್ಧ ೦ಠ- ಸಕ್ಕ - ತಾವಸ-ಗೇರುಯ ಆಜೀವ ಪಂಚಹಾ 

ಸಮಣಾ, 
3, “ ವಾಯ ಆಪ್ ಅಹಿಂಸಾ' ಋಷಭ ವಿಶೇಷಾಂಕ 
4 , ಜೈಹಿಂ ರಾಣಗ್ಗಿ ಬಾಣೇಹಿಂ ಅ ಇದಡ್ಡ ಯಂ ಜಮ್ಮಜರಮರಣಯರತ್ತ ಯಂ ದಡ್ಡ ಯಂ 


ಸಿದ್ಧಗಂಗಾ 


ನಡೆನುಡಿ ಆಚಾರ ವ್ಯವಹಾರಗಳ ತಳಹದಿಯಾಗಿದೆ , ಸಾರಾ೦ಶತಃ ಹೇಳುವುದಾ 
ದರೆ ವಸ್ತು ಸ್ವರೂಪದ ತಾತ್ವಿಕ ಚಿಂತನೆಯು ಸಿದ್ದಾಂತದ ಆತ್ಮನಾಗಿದೆಯಾದರೆ 
ಆಚಾರವು ಅದರ ಶರೀರವಾಗಿದೆ. ಈ ರೀತಿಯಿಂದ ಭಾರತೀಯ ದಾರ್ಶನಿಕ 
ಸಿದ್ಧಾಂತದಲ್ಲಿ ವಿಶ್ವ ಸ್ವರೂಪದ ತಾತ್ತಿಕ ವಿಚಾರಮಾತ್ರವಲ್ಲದೆ ಮಾನವನ ಬದುಕಿನ 
ಮಾರ್ಗದರ್ಶನವೂ ಅಂತರ್ಗತವಾಗಿದೆ. 

ಜೈನ ಸಿದ್ದಾಂತದಲ್ಲಿ ವಿಶ್ವದ ಸ್ವರೂಪವನ್ನು ನವಪದಾರ್ಥ ಅಥವಾ ಸಸ್ತ ತತ್ವಗಳ 
ರೂಪದಿಂದ ಪ್ರತಿಪಾದನೆ ಮಾ ಡಿ ದೆ. ನವ ಪದಾರ್ಥ ಮತ್ತು ಸಪ್ತ ತತ್ತ್ವಗಳ 
ನಡು ನೆ ಸಂಖ್ಯಾ ಪೇಕ್ಷೆಯಿಂದ ಭ ದ ನಿ ದೆ ಯ ಹೊರತಾಗಿ ಅರ್ಥಾಪೇಕ್ಷೆ 
ಯಿಂದ ಭೇ ದ ವಿಲ್ಲ; ಜೀವ, ಅಜೀವ, ಪುಣ್ಯ , ಪಾಪ , ಆಸ್ತವ, ಬಂಧ, ಸಂವರ, 
ನಿರ್ಜರಾ ಮತ್ತು ಮೋಕ್ಷ- ಇವು ನವಪದಾರ್ಥಗಳು. ಇವುಗಳಲ್ಲಿ ಪುಣ್ಯ ಮತ್ತು 
ಪಾ ಸ ಗ ಳು ಆ ಸ ವ ಮತ್ತು ಬಂಧಗಳ ಪ್ರಕಾರಮಾತ್ರಗಳಾಗಿವೆ. ಆದ್ದರಿಂದ 
ಪುಣ್ಯಾಸ್ರವ, ಪಾಪಾಸ್ತವ ಮತ್ತು ಪುಣ್ಯ ಬಂಧ, ಪಾಪಬಂಧ ಎಂಬುದಾಗಿ ಪುಣ್ಯ 
ಮತ್ತು ಪಾಪಗಳು ಆಶ್ರನ ಮತ್ತು ಬಂಧ ಪದಾರ್ಥಗಳಲ್ಲಿಯೇ ಅಂತರ್ಗತವಾಗು 
ವುವು . ಹೀಗೆ ಈ ಪುಣ್ಯ ಮತ್ತು ಪಾಪಗಳ ಹೊರತಾದ ಮಿಕ್ಕ ಜೀವ, ಅಜೀವ, 
ಆಶ್ರನ, ಬಂಧ, ಸಂವರ , ನಿರ್ಜರಾ ಮತ್ತು ಮೋಕಗಳು ಸಪ್ತ ತತ್ರ ಎಂಬ ಹೆಸರಿ 
ನಿಂದ ವ್ಯವಹೃತವಾಗಿವೆ. ಇವುಗಳಲ್ಲಿ ಕೊನೆಯ ಆಸ್ರವಾದಿ ಐದು ತತ್ವಗಳು 
- ಮೊದಲಿನೆರಡು ತತ್ತ್ವಗಳಾದ ಜೀವ ಮತ್ತು ಅಜೀವಗಳ ಸಂಬಂಧಜನ್ಯವಾದ 
ಕಾರ್ಯಭಾವ ಮಾತ್ರಗಳಾಗಿವೆಯಲ್ಲದೆ ದ್ರವ್ಯರೂಪದಿಂದ ಸ್ವತಂತ್ರವಾದ ಅಸ್ತಿತ್ವ 
ವುಳ್ಳವಾಗಿಲ್ಲ. ಜೀವ ಮತ್ತು ಅಜೀವಗಳು ಮಾತ್ರ ದ್ರವ್ಯಾತ್ಮಕವಾದ ಸ್ವತಂತ್ರ 
ಅಸ್ತಿತ್ವವುಳ್ಳವಾಗಿದ್ದು 'ದ್ರವ್ಯ ' ಎಂಬ ಹೆಸರಿನಿಂದಲೂ ವರ್ಗಿಕರಣ ಹೊಂದಿವೆ. 
- ಗುಣ ಮತ್ತು ಪರ್ಯಾಯಗಳುಳ್ಳದ್ದು ದ್ರವ್ಯ .7 ಪರ್ಯಾಯವೆಂದರೆ ವಸ್ತುವಿನ 
- ಅವಸ್ಥಾ೧ತರ , ವಸ್ತುವಿನ ಯಾವ ಅವಸ್ಥಾಂತರ ಅಥವಾ ಪರ್ಯಾಯಗಳಲ್ಲಿಯೂ 
ಅವಿರಹಿತವಾಗಿ ನಿರಂತರವಾಗಿ ವಸ್ತುವಿನಲ್ಲಿ ಸಂಗತವಾಗಿರುವ ಧರ್ಮವು ಗುಣ 
ಉದಾಹರಣೆಯಾಗಿ : ಒಬ್ಬನೇ ಜೀವನು ದೇವ, ಮಾನವ, ತಿರ್ಯಾ೦ಚ, ನಾರಕಿ 
ಎಂಬ ಅವಸ್ಥಾಂತರಗಳನ್ನು ಹೊಂದುವನು . ಈ ಅವಸ್ಥಾಂತರಗಳು ಆ ಜೀವನ 


- 5 ' ಇಹ ಪುಣ್ಯಪಾಪಗ್ರಹಣಂ ಚ ಕರ್ತವ್ಯಂ. ನವಪದಾರ್ಥಾ ಇತ್ಯ ನೈರುಕ್ತತ್ವಾತ್ ನ 
ಕರ್ತವ್ಯಂ , 

ತರಾಸವೇ ಬಂಧೇಚಾಂತರ್ಭಾವಾತ್ ಸರ್ವಾರ್ಥಸಿದ್ದಿ ಪ್ರಥಮೋಧ್ಯಾ 
ಯಃ - ಚತುರ್ಥಸೂತ್ರ ವ್ಯಾಖ್ಯಾನಂ 
- 6 , (' ಜೀವಮಜೀವಂ ದನ್ವಂ- ದ್ರವ್ಯ ಸಂಗ್ರಹ ಗಾಹೆ - ೧) 

- ದನ್ವಂ ಜೀವಮಜೀವೊ ಜೀವೂ ಪುಣ ಚೇದವಜೋಗಮ | | 

ಪೊಗ್ಗ ಲದವ್ವ ಪ್ಪಮುಹಂ ಅಚೇಧಣಂ ಹವದಿ ಲಜೀವಂ!! ೩೫ ಪ್ರವಚನಸಾರ , ಅ, ೨ , 
7 , ಗುಣಪರ್ಯಾಯವತ್ ದ್ರವ್ಯಂ ತತ್ವಾರ್ಥಸೂತ್ರ- ಅಧ್ಯಾಯ ೫ , ಸೂತ್ರ ೧೩೮ 
ನವಂಬರ್ , 1983 


- 


13 


ಪರ್ಯಾಯಗಳು. ಆದರೆ ಯಾವ ಜೀವನೇ ಆಗರಲಿ, ಅವನು ಯಾವ ಸರ್ಯಾ 
ಯದಲ್ಲಿಯೇ ಇರಲಿ , ಅವನಲ್ಲಿ ಚೇತನಧರ್ಮವು ಅವಿರಹಿತವಾಗಿ, ನಿರಂತರವಾಗಿ 
ಇದ್ದೇ ಇರುವುದು . ಈ ಚೇತನವು ಜೀವನಗುಣ . ಈ ರೀತಿಯಾಗಿ ದ್ರವ್ಯವರ್ಗಕ್ಕೆ 
ಸೇರಿದ ಎಲ್ಲ ವ ಸ್ತು ಗ ಳೂ ಗುಣ ಮತ್ತು ಪರ್ಯಾಯಗಳುಳ್ಳವಾಗಿರುತ್ತವೆ. 
ದ್ರವ್ಯದ ಲಕ್ಷಣವನ್ನು ಮತ್ತೊಂದು ರೀತಿಯಿಂದ ' ಸತ್ ' ಎಂಬುದಾಗಿ ಹೇಳಿದ್ದಾರೆ.? 
ಸತ್ ಎಂದರೆ ಉತ್ಪಾದ, ವ್ಯಯ ಮತ್ತು ಧ್ರುವತ್ವವುಳ್ಳದ್ದು .10 ಒಂದು ಅವಸ್ಥೆ 
ಹೋಗಿ ಮತ್ತೊಂದು ಅವಸ್ಥೆ ಬರುವುದು ಉತ್ಪಾದ, ಹಿಂದಿನ ಅವಸ್ಥೆ ಕಳೆದು 
ಹೋಗುವುದು ವ್ಯಯ , ಈ ಎರಡು ಅವಸ್ಥಾಂತರಗಳಿಗೂ ಆಧಾರವಾಗಿ ಅವಿನಾಶಿ 
ಯಾಗಿರುವ ವಸ್ತು ಭಾವ ಧ್ರುವತ್ವ , ಉದಾಹರಣೆಯಾಗಿ ಒಬ್ಬ ಜೀವನು ಮನುಷ್ಯ 
ಪರ್ಯಾಯದಲ್ಲಿರುತ್ತಾನೆ ; ಆಯುಷಾವಸಾನದಲ್ಲಿ ಮನು ಪ್ಯ ಪರ್ಯಾಯದ 
ವ್ಯ ಯ ವಾ ಗಿ ದೇವಪರ್ಯಾಯದ ಉತ್ಪಾದವಾಗಬಹುದು, ಆದರೆ ಈ ವ್ಯಯ 
ಮತ್ತು ಉತ್ಪಾದಗಳು ಜೀವನಲ್ಲಿ ಆಗಿನೆ ; ಈ ಅವಸ್ಥಾಂತರಗಳಲ್ಲಿ ಜೀ ವ ನು , 
ಎಂದರೆ ಜೀವಭಾವದಿಂದ ಅವನ ನಾಶವಾಗಲಿ ಉತ್ಪತ್ತಿಯಾಗಲಿ ಆಗಿರುವುದಿಲ್ಲ. 
ಎಲ್ಲ ಅವಸ್ಥಾಂತರಗಳಲ್ಲಿಯೂ ಜೀ ವ ನು ಧ್ರುವನಾಗಿರುತ್ತಾನೆ. ಹೀಗೆ ಯೇ 
ನಾನಾಪ್ರಕಾರದ ಆಭರಣಪ್ರಕಾರಗಳು ಮತ್ತು ಆ ಪ್ರಕಾರಗಳಲ್ಲಿ ಸಾತತ್ಯದಿಂದಿರುವ 
ಚಿನ್ನವನ್ನು ಉತ್ಪಾದ, ವ್ಯಯ ಮತ್ತು ಧ್ರುವತ್ವಗಳಿಗೆ ಉದಾಹರಣೆಯಾಗಿ ಕಾಣ 
ಬಹುದು. ಇದರಿಂದ ಜೈನತಾತ್ವಿಕಚಿಂತನೆಯನುಗುಣವಾಗಿ ' ಸತ್ ' ಎಂಬುದು 
ನಿತ್ಯಾನಿತ್ಯಾತ್ಮಕವಾಗಿದೆ; ಧ್ರುವತ್ವದ ಅ ಪೇ ಕೈ ಯಿ೦ದ ನಿತ್ಯವಾಗಿದೆ; ಮತ್ತು 
ಪರ್ಯಾಯಗಳ ಅಪೇಕ್ಷೆಯಿಂದ ಅನಿತ್ಯವಾಗಿದೆ. ಹೀಗೆ “ ಸತ್ ದ್ರವ್ಯಲಕ್ಷಣಂ' 
ಎಂಬ ಪ್ರಕಾರದ ಲಕ್ಷಣ ಕಥನದಲ್ಲಿಯೂ ಫಲಿತಾಂಶದಿಂದ 'ಗುಣ ಪರ್ಯಾಯವತ್ ' 
ದ್ರವ್ಯಂ' ಎಂಬ ಲಕ್ಷಣಾರ್ಥವೇ ಸಂಗತವಾಗಿದೆ, 

ಜೀವ: ಜೀವದ ನಿರ್ದೆಶಕವಾಗಿ ಆತ್ಮ ” ಎಂಬುದು ವಿಶೇಷವಾಗಿ ಬಳಕೆ 
ಯಲ್ಲಿರುವ ಪರ್ಯಾಯ ಪದ. ಜೀವದ ಲಕ್ಷಣವನ್ನು ಕುಂದಕುಂದಾಚಾಯ್ರ 
ಸಂಚಾಸ್ತಿ ಕಾಯ ಪಾಹುಡದಲ್ಲಿ ಮುಂದಿನಂತೆ ಹೇಳಿದೆ. 

ಜೀವೊತಿ ಹಳದಿ ಚೇದಾ ಉನಓಗವಿಸೇಸಿ ಪಹೂ ಕತಾ ! 
ಭೂತಾಯ ದೇಹನುತೋಣ ಹಿ ಮುತೋ ಕನ್ನಸಂಜು ||೨೭|| 
ಕನ್ನಮಲನಿಪ್ಪಮುಕ್ಕೊ ಉಡ್ಡಂಲೋಗಸ್ಸ ಅ೦ತನುಧಿಗಂತಾ | | 
ಸೋ ಸವಣಾಣದರಿಸೀ ಲಹದಿ ಸಹವಣಿಂದಿಯ ಮಣಂತಂ || ೨೮|| 


8 , ಣರಣಾರಯತಿರಿಯಸುರಾ ಸಂಠಾಣೆಇದೀಹಿಂ ಅಣ ಹಾ ಜಾದಾ | 

ಪಜಾ ಯಾ ಜೀವಾಣ೦ ಉದಯಾದೀಹಿಂ ಣಾಮಕಮ್ಮಸ್ಸ ||೬೧! ಇದೇ . ಪ್ರ . ಸಾ . ಅ. ೨ 
9 , ಸತ್ ದ್ರವ್ಯಲಕ್ಷಣ - ತತ್ವಾರ್ಥಸೂತ್ರ- ಅಧ್ಯಾಯ ೫ , ಸೂ . ೨೯ 
10 . ಉತ್ಪಾದವ್ಯಯದ್ರವ್ಯಯುಕ್ತಂ ಸತ್ ಇದೇ ತ . ಸೂ . ಅ8, ಸೂ , ೩೦ . 


ಸಿದ್ಧಗಂಗಾ 


14 


೧೧ . 


[ ಜೀವನೆಂಬುವನು ಚೇತನ ಸ್ವರೂಪನು, ಜ್ಞಾನ ಮತ್ತು ದರ್ಶನಗಳ ಉಪಯೋವುಳ್ಳ 
ವನು, ಪ್ರಭುವು, ಕರ್ತೃವೂ ಭೋಕ್ಷವೂ ಆಗಿದ್ದಾನೆ; ತಾನು ಹೊಂದಿದ ಶರೀರದ ಅಳತೆಯುಳ್ಳ 
ವನು, ಮೂರ್ತನಲ್ಲದಿದ್ದರೂ ಕರ್ಮ ಸಂಯುಕ್ತನಾಗಿದ್ದಾನೆ. ( ೨೭) | 
- fಕರ್ಮದ ಕಲಂಕದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿ ಮೇಗಣ ಲೋಕದ ತುದಿಯನ್ನು 
ಸೇರುವನು ಸರ್ವಜ್ಞನೂ , ಸರ್ಮದರ್ಶಿಯೂ ಆಗಿದ್ದು ಅತಿಂದ್ರಿಯನಾದ ಅನ೦ತಸುಖವನ್ನು 
ಹೊಂದಿರುವನು. ( ೨೮)] 

ಜೈನ್ಯ ಮಾನ್ಯತೆಯನುಸಾರ ಜೀವರಾಶಿಯು ಅನಂತವಾದುದು. ಈ ಜೀವ 
ರಾಶಿಯನ್ನು ಪ್ರಧಾನವಾಗಿ ಸಂಸಾರಿ ಮತ್ತು ಮುಕ್ತ ಎಂದು ಎರಡು ಪ್ರಕಾರವಾಗಿ 
ವಿಭಾಗಿಸಿದೆ. ಕರ್ಮದ ಬಂಧನಕ್ಕೆ ಒಳಗಾಗಿ ಜನನ ಮರಣಗಳಿಗೊಳಗಾಗಿ ದೇವ 
ಮನುಷ್ಯ , ತಿರ್ಯಾ೦ಚ ಮತ್ತು ನರಕ ಎಂಬ ನಾಲ್ಕು ಗತಿ ಗ ಳಲ್ಲಿ ಅಲೆಯುವ 
ಜೀವರುಗಳು ಸಂಸಾರಿ ಜೀವರು ಕರ್ಮಬಂಧನದಿಂದ ಪರಿಪೂರ್ಣವಾಗಿ ಬಿಡುಗಡೆ 
ಹೊಂದಿದವರು ಮುಕ್ತ ಜೀವರು. ಇವರನ್ನು ಸಾಧಾರಣವಾಗಿ ಸಿದ್ದರು ಎ೦ದು 
ಹೆಸರಿಸುವ ರೂಢಿಯಿದೆ. 


ಚೇತನವು ಜೀವನ ವಿಶಿಷ್ಟ ಲಕ್ಷಣಗಳಲ್ಲಿ ಪ್ರಧಾನವಾದುದು. ಜ್ಞಾನ ಮತ್ತು 
ದರ್ಶನಗಳು ಚೇತನದ ಎರಡು ಅವಸ್ಥೆಗಳು , ಜೀವನು ಯಾವ ಅವಸ್ತೆ ಯಲ್ಲಿಯೇ 
ಇರಲಿ , ತನ್ನ ಈ ಚೇತನಗುಣಧರ್ಮದಿಂದ ವಿರಹಿತನಾಗಿರುವುದಿಲ್ಲ. ಜೀವನು ಚೈತ 
* ನ್ಯದ ಈ ಅವಸ್ಥಾ ಭೇಧಗಳಾದ ಜ್ಞಾನ ಮತ್ತು ದರ್ಶನಗಳ ಉಪಯೋಗವುಳ್ಳವ 
ನಾಗಿರುತ್ತಾನೆ. ಚೈತನ್ಯರಂತೆ ಪ್ರಭುತ್ವ ಕ ತತ್ವ ಮತ್ತು ಭೋಕ್ತ್ವ ಗಳೂ 
ಇವನ ವಿಶಿಷ್ಟ ಗುಣಧರ್ಮಗಳೇ ಆಗಿವೆ . ದೇಹಪರಿಮಾಣವೆಂದರೆ , ಜೀವನು 
ಸಾಂಸಾರಿಕ ಸ್ಥಿತಿಯಲ್ಲಿ ಯಾವ ಒಂದು ಕಾಲದಲ್ಲಿ ಯಾವ ಒಂದು ಶರೀರವನ್ನು 
ಹೊಂದಿರುವನೋ ಆ ದೇಹದ ಅಳತೆಯುಳ್ಳವನಾಗಿರುತ್ತಾನೆ. ಮುಕ್ತನಾದಾಗ 
ತಾನು ಹಿಂದೆ ಯಾವ ಶರೀರದಿಂದ ಮುಕ್ತಿ ಪಡೆದನೋ ಆ ಶರೀರದಿಂದ ಕಿಂಚಿ 
ಸ್ಮಾತ್ರ ಕಡಿಮೆಯದಾದ ಪರಿಮಾಣವುಳ್ಳವನಾಗಿರುತ್ತಾನೆ. ಕರ್ಮಬಂಧದ ಅವಸ್ತೆ 
ಯಲ್ಲಿದ್ದರೂ ಜೀವನು ಮೂರ್ತನಾಗಿರುವುದಿಲ್ಲ; ಮೂರ್ತಗುಣಧರ್ಮವು ಪುದ ಲದ 
ಗುಣಧರ್ಮವಾಗಿದೆ. ಕರ್ಮಕಲಂಕದ ಭಾರದಿಂದ ಬಿಡುಗಡೆ ಹೊಂದಿದ ಜೀವನು 
ಊರ್ಧಗಾಮಿಯಾಗಿ ಲೋ ಕ ದ ತುದಿಯನ್ನು ಸೇರುವನು ; ಸರ್ವಜ್ಞನೂ , 
ಸರ್ವದರ್ಶಿಯೂ ಆದ ಅವನು ಅಶರೀರಿಯಾಗಿದ್ದು ಇ೦ ದ್ರಿ ಯ ಸಂಭೂತವಲ್ಲದ 
ಅತ್ಯಾಧಿಷ್ಠಿತವಾದ ಅನಂತಸುಖವನ್ನು ಹೊಂದುವನು. - 


ಅಜೀವ : ಪುದ್ದಲ, ಧರ್ಮ , ಅಧರ್ಮ , ಆಕಾಶ ಮತ್ತು ಕಾಲ - ಇವು ಐದು 
ಅಜೀವ ದ್ರವ್ಯ ಬೇಧಗಳು . ಜೀವದ ಚೇತನ ಗುಣವಿಲ್ಲವಾದ್ದರಿಂದ ಇವುಗಳನ್ನು 
ಅಜೀವ ದ್ರವ್ಯಗಳೆಂದು ಹೇಳಿದೆ. ಇವುಗಳಲ್ಲಿ ಸ್ಪರ್ಶ, ರಸ, ಗಂಧ ಮತ್ತು ವರ್ಣಗ 


ನವಂಬರ್ , 1983 


15 


ಳುಳ್ಳದ್ದು ಪುದ್ದಲವು. ಇಂದ್ರಿಯಗಾಹ್ಯವಾಗಿರುವುದರಿಂದ ಇದನ್ನು ಮೂರ್ತದ್ರವ್ಯ 
ವೆನ್ನುವರು . ಶಬ್ದವು ಇದರ ಪರ್ಯಾಯವಾತ್ರವಾಗಿದೆ. ಇತರ ಸಿದ್ದಾಂತಗಳಲ್ಲಿ 
ಹೇಳಲಾಗಿರುವ ಸೃಥಿವೀ , ಅಪ್ , ತೇಜಸ್ , ವಾಯು ಮತ್ತು ಮನಸ್ಸುಗಳು ಈ 
ಪುದ್ಧ ಲದ್ರವ್ಯದಲ್ಲಿಯೇ ಅಂತರ್ಗತವಾಗಿವೆ . ಪು ಲ ವು ಅಣು ಮತ್ತು ಸ್ಪಂಧ 
ಎಂದು ಪ್ರಧಾನವಾದ ಎರಡು ಭೇದವುಳ ದ್ದಾಗಿದೆ. ಅಣುಗಳ ಪೂರಣ ಮೂಲಕ 
ಸ್ಕಂಧಗಳಾಗುವುವು ಮತ್ತು ಸ್ನ ೦ ಧ ಗ ಳ ಗಲನದಿಂದ ಅಣುಗಳಾಗುವುವು. ಈ 
ರೀತಿಯದಾದ ಪೂರಣ ಮತ್ತು ಗಲನಕ್ರಿಯಾಲಕ್ಷಣದಿಂದ ಪುದ್ದಲ ಎಂಬ ಹೆಸರು 
ಅನ್ವರ್ಥವಾಗುವುದು. ಈ ಪುದ್ದಲವನ್ನು ಮತ್ತೊಂದು ಅಪೇಕ್ಷೆಯಿಂದ ಸೂಕ್ಷ್ಮ 
-ಸೂಕ್ಷ್ಮ , ಸೂಕ್ಷ್ಮ , ಸೂಕ್ಷ್ಮ ಸ್ಕೂಲ, ಸ್ಕೂಲ.ಸೂಕ್ಷ್ಮ , ಸ್ಕೂಲ ಮತ್ತು ಸ್ಕೂಲ 
-ಸೂಲ ಎಂದು ಆರು ಪ್ರಕಾರವಾಗಿ ವಿಂಗಡಿಸಿದ್ದಾರೆ. ಪರಮಾಣು , ಕರ್ಮವ 
ರ್ಗಣಾ, ಚುಕು ಹೊರತಾದ ಇತರ ಇಂದ್ರಿಯಗಳ ವರ್ಣ ಮುಂತಾದ ವಿಷಯಗಳು 
ಛಾಯಾ, ಜಲ ಮತ್ತು ಪೃಥ್ವಿ - ಇವು ಅನುಕ್ರಮವಾಗಿ ಸೂಕ್ಷ್ಮ ಸೂಕ್ಷಾದಿ ವಿಭಾ 
ಗಗಳಿಗೆ ದೃಷ್ಟಾಂತಗಳು. 11 ಧರ್ಮ ಮತ್ತು ಅಧರ್ಮಗಳು ಅಜೀವ ದ್ರವ್ಯದ 
ಎರಡನೇ ಮತ್ತು ಮೂರನೇ ಭೇದಗಳು , ಲೋಕಸಾಧಾರಣವಾಗಿ ಧರ್ಮ ಮತ್ತು 
ಅ ಧರ್ಮ ಪದಗಳು ಪುಣ್ಯ , ಪಾಪ , ಒಳ್ಳೆಯದು, ಕೆಟ್ಟದ್ದು , ನ್ಯಾಯ , ಅನ್ಯಾಯ , 
ಸದಾಚಾರ , ದುರಾಚಾರ ಎಂದು ಮುಂತಾದ ಅ ರ್ಥ ಗಳಲ್ಲಿ ಪ್ರಯುಕ್ತವಾಗಿವೆ. 
ಜೈನಮತದಲ್ಲಿ ಈ ಪದಗಳು ಲೋಕಸಾಧಾರಣವಾದ ಈ ಅರ್ಥಗಳಲ್ಲಿ ಪ್ರಯುಕ್ತ 
ವಾಗಿಲ್ಲವೆಂದೇನಿಲ್ಲ. ಉದಾಹರಣೆಯಾಗೆ 'ದೇಶಯಾಮಿ ಸಮಿ ಚೀನಂ ಧರ್ಮ೦ 
ಕರ್ಮಾನಿಬರ್ಹಣಂ' ಎನ್ನುವಲ್ಲಿ ಧರ್ಮಪದವುಲೋಕಸಾಧಾರಣವಾದ ಸದಾಚಾರ 
ಎಂಬರ್ಥದಲ್ಲಿ ಪ್ರಯುಕ್ತವಾಗಿದೆ. ಆದರೆ ದ್ರವ್ಯ ಭೇದಸೂಚಕವಾಗಿ ಪ್ರಯುಕ್ತವಾ 
ಗಿರುವಲ್ಲಿ ಈ ಪದಗಳು ಮು೦ದಿನ೦ತೆ ಜೈನಮತದಲ್ಲಿ ಮಾತ್ರ ಕಂಡುಬರುವ 
ಸೈದ್ದಾಂತಿಕ ಅರ್ಥವುಳ್ಳವಾಗಿವೆ. ಗಮನೋದೈತವಾದ ಮೀನಿಗೆ ನೀರು ಸಹಕಾರಿ 
ಯಾಗಿರುವಂತೆ ಗಮನೋದ್ಯತ ಜೀವ ಮತ್ತು ಪುದ್ದಲಗಳಿಗೆ ಧರ್ಮದ್ರವ್ಯವು ಸಹ 
ಕಾರಿಯಾಗಿದೆ; ಹೀಗೆಯೇ ಸ್ಥಿತಿ ಎಂದರೆ ನಿಲುಗಡೆಗೆ ಉದ್ಯ ತವಾದ ಜೀವಪುದ್ದಲ 
ಗಳಿಗೆ ಅ ಧ ರ್ಮ ವು ಸಹಕಾರಿಯಾಗಿದೆ, ಆಕಾಶವು ಅಜೀವದ್ರವ್ಯದ ನಾಲ್ಕನೇ 
ಪ್ರಕಾರವಾಗಿದೆ ; ಇದು ಇತರ ಎಲ್ಲ ದ್ರವ್ಯಗಳಿಗೆ ಅವಕಾಶಕೊಡುವ ಗುಣವುಳ್ಳದ್ದಾ 
ಗಿದೆ . ಅಜೀವದ್ರವ್ಯದ ಐದನೇ ಭೇದವಾದ ಕಾಲವು ವ್ಯವಹಾರ ಮತ್ತು ಪರಮಾ 
ರ್ಥಕಾಲ ಎಂಬ ಭೇದಗಳಿಂದ ಎರಡು ಪ್ರಕಾರವಾಗಿದೆ. ಲೋಕಸಾಧಾರಣವಾಗಿ 


D 


11 , ಪುಢವೀ ಜಲ೦ ಚ ಛಾಯಾ ಚ ಉರಿ೦ದಿಯ ವಿಸಯಕಮ್ಮಪರಮಾಣ ! 

ಛ ಹಬ್ಯಂ ಭಣೆಯಂ ಪೊಗ್ಗಲದನ್ವಂ ಜಿಣವರೇಹಂ ಪ್ರ . ಸಾ . ಅ೦ ೨ , 
ಗಾಹೆ ೪೦ಭ ಜಯಸೇನ ಕೃತ ತಾತ್ಪರ್ಯವೃತ್ತಿ . 


- 16 


ಸಿದ್ದಗಂಗಾ 


ಬಳಕೆಯಲ್ಲಿರುವ ಸಮಯ , ಆವಲಿ, ಘಳಿಗೆ , ಗಂಟೆ ಮುಂತಾದ ಕಾಲವಿಭಾಗಗಳು 
ವ್ಯವಹಾರ ಕಾಲ ಭೇದಗಳು. ದ್ರವ್ಯಗಳಲ್ಲಿ ಪರ್ಯಾ ಯ ಗ ಳ ಹೇತುವಾದ 
ವರ್ತನೆಯು ಪರಮಾರ್ಥಕಾಲಲಕ್ಷೆಣ ಹೀಗೆ ಜೀವದ್ರವ್ಯ ಮತ್ತು ಅಜೀವದ್ರವ್ಯದ 
ಪುದ್ಧ ಲ, ಧರ್ಮ , ಅಧರ್ಮ , ಆಕಾಶ ಹಾಗೂ ಕಾಲ ಎಂಬ ಐದು ಭೇದಗಳು ಒಟ್ಟು 
ಸೇರಿ ಅರು ದ್ರವ್ಯಗಳೆಂದು ಗಣನೆಹೊಂದಿವೆ. ಈ ಅರು ದ್ರವ್ಯಗಳಿಂದ ತುಂಬಿದುದೇ 
ಲೋಕವು. ' ಪಡ್ ದ್ರವ್ಯ ಭರಿತೊ ಲೋಕಃ' ಎಂದು ಲೋಕದ ಲಕ್ಷಣವನ್ನು 
ಹೇಳಿದೆ. 


ಆಸನ : ಜೀವನು ಸಾರಿ ಸಾರಿ ಕ ಸ್ಥಿತಿಯಲ್ಲಿ ಹೇಗೆ ಕರ್ಮವಶನಾಗಿ 
ಅವಸ್ಥಾಂತರಗಳನ್ನು ಹೊಂದಿ ಸುಖದುಃಖಭಾಗಿಯಾಗುವನು ಹಾಗೂ ಕರ್ಮದಿಂದ 
ಬಿಡುಗಡೆ ಪಡೆದು ಶುದ್ಧ ಸ್ವರೂಪನಾಗಿ ಆತ್ಮಾಯುತ್ತವಾದ ಅನಂತಸುಖವನ್ನು ಹೇಗೆ 
ಹೊಂದುವನು ಎಂಬುದು ಆಸ್ರವಾದಿ ಐದು ತತ್ವಗಳ ಪ್ರರೂಪಣೆಯ ವಿಷಯವಾ 
- ಗಿದೆ. ಪರಲೋಕವನ್ನು ಒಪ್ಪಿರುವ ಸಿದ್ದಾಂತಗಳೆಲ್ಲವೂ ಕರ್ಮ ಸಂಬಧಿಯಾದ 

ಅಂಶವೊಂದರ ಬಗ್ಗೆ ಸಹಮತವುಳ್ಳವಾಗಿವೆ. ಅದೆಂದರೆ : ಪ್ರತಿಯೊಂದು ವ್ಯಕ್ತಿಯ 
- ರಾಗ ದ್ವೇಷಯುಕ್ತವಾದ ಕರ್ಮವು ಅವನ ಮೇಲೆ ಸಂಸ್ಕಾರವುಂಟುಮಾಡುತ್ತದೆ. 
ಕರ್ಮ ಅಥವಾ ಅವರ ಪ್ರವೃತ್ತಿಯು ಕಣಕಾಲದ ವ್ಯಾಪ್ತಿಯದಾದರೂ ಸಂಸ್ಕಾರವು 
ಬಹುದೀರ್ಘಕಾಲ ಉಳಿದಿರುತ್ತದೆ. ಸಂಸ್ಕಾರದಿಂದ ಪ್ರವೃತ್ತಿಯುಂಟಾಗುವುದು , 
ಮತ್ತೆ ಪ್ರ ವೃ ಆ ಯಾ ದ ಸಂಸ್ಕಾರವುಂಟಾಗುವುದು . ಹೀಗೆ ಪ್ರವೃತ್ತಿ ಮತ್ತು 
ಸಂಸ್ಕಾರಗಳ ಪರಂಪರೆಯು ಅನಾದಿಕಾಲದಿಂದ ನಡೆದು ಬಂದಿದೆ. ಈ ಸಂಸ್ಕಾರವು 
ಶುಭಪ್ರಕಾರದ್ದಾಗಿರಬಹುದು ಅಥವಾ ಆಶುಭಪ್ರಕಾರದ್ದಾಗಿರಬಹುದು; ಸಂಸ್ಕಾರದ 
ಪ್ರಕಾರಗಳನ್ನು ಧರ್ಮ, ಅಧರ್ಮ, ಪುಣ್ಯಕರ್ಮ , ಪಾಪಕರ್ಮ ಎಂದು ಮುಂತಾಗಿ 
ಕರೆಯಲಾಗಿದೆ. ಈ ಸಂಸ್ಕಾರ ರೂಪದ ಕರ್ಮದ ಸ್ವರೂಪವು ಜೈನಸಿದ್ಧಾಂತದಲ್ಲಿ 
ಇತರ ಸಿದ್ದಾಂತಗಳ ಅಪೇಕ್ಷೆಯಿಂದ ಆ೦ಶಿಕ ವಾ ಗಿ ಭಿನ್ನತರವಾಗಿದೆ. ಜೈನ 
ಸಿದ್ದಾಂತಕನುಸಾರ ಈ ಸಂಸ್ಕಾರವುಕೇವಲ ಭಾವರೂಪಮಾತ್ರದ್ದಾಗಿರದೆ ದ್ರವ್ಯಾತ್ಮಕ 
ನಾದ ವಸ್ತು ಸ್ವರೂಪವುಳ್ಳದ್ದಾಗಿಯೂ ಇದೆ. ಇದರ ಸ್ವರೂಪವನ್ನು ಕುಂದಕುಂದ 
ಸ್ವಾಮಿಯವರು ಮುಂದಿನಂತೆ ಹೇಳಿದ್ದಾರೆ. 


ಪರಿಣಮದಿ ಜದಾ ಅಪ್ಪಾ ಸುಹಮ್ಮಿ ಅಸುಹಮ್ಮಿ ರಾಗದೋ ಸದುದೋ ! 

ತಂ ಪವಿಸದಿ ಕಮ್ಮದಯಾಣಾಣಾವರಣಾದಿ ಭಾವೇಹಿ೦ ೯ . ಪ್ರ . ಸಾ , ಅ , ೩ 
'ರಾಗದ್ವೇಷಯುಕ್ತನಾದ ಆತ್ಮನು ಶುಭ ಅ ಥ ನಾ ಅಶುಭಕ್ರಿಯೆಗಳಲ್ಲಿ ಪ್ರವೃತ್ತಿ 
ಹೊಂದಿದಾಗ ಕರ್ಮ ರಜವು ಕ್ಲಾ ನಾ ನ ರ ಣಾ ದಿ ರೂಪದಿಂದ ಅ ವ ನ ಲ್ಲಿ 
ಪ್ರವೇಶಿಸುವುದು ”. 


ನವಂಬರ್ , 1983 


ಅನಾದಿ ಕಾಲದಿಂದ ಕರ್ಮಬಂಧನಕ್ಕೊಳಗಾಗಿರುವ ಜೀವಿಗಳಲ್ಲಿ ಕಾಯ , 
ವಚನ ಮತ್ತು ಮನಸ್ಸು ಗಳ ಕ್ರಿಯೆ ನಡೆದಿರುತ್ತದೆ. ಈ ಕ್ರಿಯೆಗಳ ನಿಮಿತ್ತದಿಂದ 
ಆತ್ಮ ಪ್ರದೇಶದಲ್ಲಿ ಪರಿಸ್ಪಂದವಾಗುವುದು ಈ ಪರಿಸ್ಪಂದವನ್ನು ಯೋಗವೆನ್ನುವರು . 
ಯೋಗರೂಪವಾದ ಈ ಪ್ರಣಾಲಿಕೆಯ ಮೂಲಕ ಆತ್ಮಪ್ರದೇಶಕ್ಕೆ ಪೌಲಿಕವಾದ 
ಕರ್ಮದ ಆಸ್ತವವಾಗುವುದು . ಹೀಗೆ ಆಶ್ರನವಾಗುವ ಕರ್ಮವನ್ನು , ಆತ್ಮನಲ್ಲಿ 
ಅದು ಉಂಟುಮಾಡುವ ಫಲದ ಅಪೇಕ್ಷೆಯಿಂದ, ಘಾತಿ ಮತ್ತು ಅಘಾತಿ ಎಂದು 
ಪ್ರಧಾನವಾಗಿ ಎರಡು ಪ್ರಕಾರವಾಗಿ ವಿಂಗಡಿಸಬಹುದು ; ಆತ್ಮನ ಸ್ವಾಭಾವಿಕ 
ಗುಣಗಳನ್ನು ಘಾತ ಮಾಡುವ ಕರ್ಮ ಪ್ರಕಾರವು ಘಾತಿಕರ್ಮ ; ಆತ್ಮನ ಗುಣಕ್ಕೆ 
ಹಾನಿ ತಾರದೆ ಅವನನ್ನು ಸಾಂಸಾರಿಕ ಬಂಧನದಲ್ಲಿರಿಸುವ ಕಮ ಪ್ರಕಾಲವು ಅಘಾತಿ 
ಕರ್ಮ. ಪುನಃ ಘಾತಿಕರ್ಮಾವು ಜ್ಞಾನಾವರಣೀಯ , ದರ್ಶನಾವರಣೀಯ , 
ಮೋಹನೀಯ ಮತ್ತು ಅಂತರಾಯ ಎಂಬ ನಾಲ್ಕು ಪ್ರಧಾನ ಭೇದವುಳ್ಳದ್ದಾಗಿಯೂ 
ಅಘಾತಿಯು ವೇದನೀಯ , ಆಯುಷ್ಯ , ನಾನು ಮತ್ತು ಗೋತ್ರ ಎಂಬ ನಾಲ್ಕು 
ಮುಖ್ಯ ಭೇದಗಳುಳ್ಳದ್ದಾಗಿಯೂ ಇವೆ. ಈ ಕರ್ಮಗಳ ಹೆಸರುಗಳು ಅನ್ವರ್ಥಗ 
ಳಾಗಿದ್ದು ಅವು ಆತ್ಮನಲ್ಲಿ ಆಯಾಯ ಪ್ರಕಾರದ ಫಲವುಂಟುಮಾಡುತ್ತವೆ. ಈ 
ಎಂಟು ಕರ್ಮಪ್ರಕಾರಗಳಲ್ಲಿ ಸುಖಾನುಭವಕೊಡುವ ಸದ್ ವೇದ್ಯ , ದೇವ, ಮನುಷ್ಯ , 
ತಿರ್ಯಾಕ ಪ್ರಕಾರದ ಶುಭ ಆಯು ಮನುಷ್ಯ ಗತಿ ದೇವಗತಿ ಇವೇ ಮುಂತಾದ 
ಫಲದಾಯಕ ಪ್ರಕಾರವಾದ ನಾಮಕರ್ಮ ವಿಭಾಗ, ಉಚ್ಚ ಗೋತ್ರ.ಇವು ಪುಣ್ಯ 
ಕರ್ಮಗಳು; ಇತರ ಪ್ರಕಾರಗಳು ಪಾಪಕರ್ಮಗಳು, 


ಬಂಧ: ಆಸ್ತವವಾದ ಕರ್ಮಪುದ್ದಲವು ಜೀವದೊಡನೆ ಹೊಂದುವ ಸಂಬಂ 
ಧವನ್ನು ಬಂಧವೆನ್ನುವರು. ಇದು ಬಂಧದಪ್ರಥಮದಶೆ, ಅನಂತರದಲ್ಲಿ ಪ್ರಧಾನತಯಾ 
ಇದರ 4 ಪ್ರಕಾರಗಳನ್ನು ಹೇಳಿದೆ . ಜ್ಞಾನಾವರಣಾದಿ ಕರ್ಮಗಳು ಅವುಗಳ ಕಾರ್ಯ 
ನಡೆಸುವ ಸಾಮರ್ಥ್ಯ ಹೊಂದುವುವು; ಉದಾಹರಣೆಯಾಗಿ : ಜ್ಞಾನಾವರಣೀಯವು 
ವಸ್ತು ಸ್ವರೂಪಜ್ಞಾನವಾಗದಂತೆ ತಡೆಯುಂಟುಮಾಡುವ ಕಾರ್ಯಶಕ್ತಿಯುಳ್ಳದ್ದಾ 
ಗುವುದು . ಇದೇ ರೀತಿಯಾಗಿ ಇತರ ಕರ್ಮಗಳಲ್ಲಿಯೂ ಆಯಾಯ ಕಾರ್ಯ 
ಶಕ್ತಿಯುಂಟಾಗುವುದು . ಇದು ಪ್ರಕೃತಿ ಬಂಧ. ಈ ಕರ್ಮಗಳು ತಮ್ಮ ಈ 
ಸ್ವಭಾವದಿಂದ ಪರಿ ಚ್ಯುತಿ ಹೊಂದದೆ ಕಾಲದ ಒಂದು ಅವಧಿಯಪರ್ಯಂತ ಇರುವ 
ಸ್ಥಿತಿಯನ್ನು ಹೊಂದುವುವು; ಇದು ಸ್ಥಿತಿಬಂಧ, ಕರ್ಮಗಳು ಕಾಲದ ಅವಧಿಯ 
ಕೊನೆಯಲ್ಲಿ ಅಥವಾ ಕಾರಣ ನಿಮಿತ್ತದಿಂದ ವಿಪಾಕಗೊಂಡು ಫಲ ಕೊಡುವುವು. 
ಇದು ಅನುಭಾಗಬಂಧವು, ಆತ್ಮ ಪ್ರದೇಶದಲ್ಲಿ ಬಂದು ಸೇರಿದ ಕರ್ಮ ಪರಮಾಣು 
ಗಳ ಸಂಖ್ಯೆ ನಿಯತವಾಗುವುದು ಪ್ರದೇಶ ಬಂಧ, ಈ ರೀತಿಯಾಗಿ ಆಸ್ತವ ಮತ್ತು 


ಸಿದ್ದಗಂಗಾ 


18 


ಬಂಧ ತತ್ತ್ವಗಳು ಆತ್ಮನ ಭ್ರಮಣೆಯ ಕಾರಣ ಮತ್ತು ರೀತಿಯನ್ನು ವಿಶದಪಡಿ 
ಸುತ್ತವೆ. 

ಸಂವರ : ನೂತನವಾಗಿ ಕರ್ಮದ ಆಶ್ರನವಾಗುವುದರ ನಿರೋಧವಾಗು 
ವುದನ್ನು ಸಂವರವೆನ್ನುವರು . ಇದು ಭಾವ ಸಂವರ ಮತ್ತು ದ್ರವ್ಯ ಸಂವರವೆಂದು 
ಎರಡು ಪ್ರಕಾರವಾಗಿದೆ. ಸಂಸಾರಕ್ಕೆ ನಿಮಿತ್ತವಾದ ಕ್ರಿಯೆಗಳಿಂದ ನಿವೃತ್ತಿ 
ಹೊಂದುವುದು ಭಾವ ಸಂವರವು, ಇದರ ನಿಮಿತ್ತದಿಂದ ಕರ್ಮ ಸುದ್ದರವು, ಇದರ 
ನಿಮಿತ್ತದಿಂದ ಕರ್ಮಪುದ್ದಲಗಳ ಆಸ್ತವವಾಗದಿರುವುದು ದ್ರವ್ಯ ಸಂವರವು. 


ನಿರ್ಜರಾ : ನೂತನವಾಗಿ ಆಶ್ರನವಾಗುವ ಕರ್ಮನಿರೋಧವು ಸಂವರದ 
ಮೂಲಕ ಆಗುವುದಾದರೂ ಪೂರ್ವಾಜಿತ ಕರ್ಮಗಳ ಬಿಡುಗಡೆಯು ಮುಕ್ಕಿಸಿದ್ದಿಗೆ 
ಅತ್ಯವಶ್ಯಕ. ಏಕದೇಶ ರೂಪದಿಂದ ಆಗುವ ಕರ್ಮದ ಬಿಡುಗಡೆಯು ನಿರ್ಜ 
ರೆಯು ಇದು ಸವಿಪಾಕ ನಿರ್ಜನೆ ಮತ್ತು ಅವಿಪಾಕ ನಿರ್ಜರೆಯೆಂದು ಎರಡು ವಿಧ. 
ಕರ್ಮಗಳು ನಿಯತಕಾಲಾಂತ್ಯದಲ್ಲಿ ಫಲವಿತ್ತ ಬಳಿಕ ಆಗುವ ಬಿಡುಗಡೆ ಸವಿಪಾಕ 
ನಿರ್ಜರೆಯು, ಸವಿಪಾಕ ಕಾಲದ ಪೂರ್ವಭಾವಿಯಾಗಿಯೇ ಪಾಕಗೊಳಿಸುವ 
ಮೂಲಕ ಆಗುವ ಬಿಡುಗಡೆಯು ಅವಿಪಾಕ ನಿರ್ಜರೆಯು ಸಂವರ ಪೂರ್ವಕ ತಸ 
ಸ್ಸಿನ ಮೂಲಕ ಆಗುವರ್ಜರೆಯು ಮುಕ್ತಿ ಸಾಧಕವು. 


ಆ ನೋಕ ಪರಿಪೂರ್ಣವಾಗಿ ಕರ್ಮದಿಂದ ಬಿಡುಗಡೆ ಹೊಂದುವುದು 
ಮೋಕವು. ಮುಕ್ತಾತ್ಮನು ಊರ್ಧ್ವಲೋಕದ ತುದಿಯಲ್ಲಿ ಹೋಗಿ ನಿಲ್ಲುವನು. 
ಇವನು ಅ ನ೦ತ ಜ್ಞಾನ, ಅನಂತದರ್ಶನ, ಅನಂತವೀರ್ಯ, ಅನಂತಸುಖ , 
ಸೂಕ್ಷ್ಮ ತ್ವ , ಅವಗಹನ, ಅಗುರುಲಘುತ್ವ ಮತ್ತು ಅನ್ಯಾ ಬಾಧತ್ವ ಎಂಬ ಎಂಟು 
ಗುಣಯುಕ್ತನಾಗಿ ಪರಮಾತ್ಮಸ್ವರೂಪದಲ್ಲಿರುವನು. 


ಈ ತತ್ವಜ್ಞಾನವಾಗುವ ಬಗೆ : - ಪ್ರಮಾಣನಯ್ಯರಧಿಗಮಃ” ( ತ. ಸೂ ; 
ಅ. ೧. ಸೂ .೬ ) ಪ್ರಮಾಣ ಮತ್ತು ನಯಗಳ ಮೂಲಕ ಜೀವಾದಿ ತತ್ತ್ವಗಳ ಜ್ಞಾನ 
ವಾಗುವುದು . ವಸ್ತುವನ್ನು ಪೂರ್ಣವಾಗಿ ತಿಳಿಯುವ ಜ್ಞಾನ ವು ಪ್ರಮಾಣವು; 
ವಸ್ತುವಿನ ಏಕದೇಶವನ್ನು ತಿಳಿಯುವ ಜ್ಞಾನವು ನಯವು.12 ಪ್ರಮಾಣವು ಸ್ವಾರ್ಥ 
ಮತ್ತು ಪದಾರ್ಥ ಎಂದು ಎರಡು ಪ್ರಕಾರವಾಗಿದೆ . ಜ್ಞಾತೃ ವು ಯಾ ವು ದ ರ 
ಮೂಲಕ ತಾನೆ ತಿಳಿದುಕೊಳ್ಳುವನೋ ಅದು ಸ್ವಾರ್ಥಪ್ರಮಾಣವು, ಇದರಿ ೦ ದ 


* 12, ಸಕಲಾದೇಶಃ ಪ್ರಮಾಣಾಧೀನಃ ವಿಕಲಾದೇಶೋ ನಯಾಧೀನ ಇತಿ. 

ಸರ್ವಾರ್ಥಸಿದ್ದಿ . ಸೂ . ೬ರ ವ್ಯಾಖ್ಯಾನ. 


- ನವಂಬರ್ , 1983 


ಸ್ವಾರ್ಥ ಪ್ರಮಾಣವು ಜ್ಞಾನರೂಪವೇ ಆಗಿದೆ; ಯಾವುದರ ಮೂಲಕ ಅನ್ಯರಿಗೆ 
ತಿಳಿವಳಿಕೆಯುಂಟುಮಾಡಲಾಗುವುದೋ ಅದು ಸರಾರ್ಥಪ್ರಮಾಣವು, ಅನ್ಯರಿಗೆ 
ವಚನಮೂಲಕ ತಿಳಿಯಪಡಿಸಬೇಕಾಗುವುದರಿಂದ ಪರಾರ್ಥಪ್ರಮಾಣವು ವ ಚ ನ 
ರೂಪವಾಗಿರುವುದು , ಜ್ಞಾನವನ್ನು ಮತಿ, ಶ್ರುತ, ಅವಧಿ , ಮನಃಪರ್ಯಾಯ 
ಮತ್ತು ಕೇವಲ ಎಂದು ಐದು ಪ್ರಕಾರವಾಗಿ ವಿಭಾಗ ಮಾಡಿದೆ. ಇವು ಗ ಳಲ್ಲಿ 
ಜ್ಞಾನಾತ್ಮಕವಾದ ಶ್ರ ತ ವು ಸ್ವಾರ್ಥ ಪ್ರಮಾಣವಾಗಿಯೂ ವಚನಾತ್ಮಕವಾದ 
ಶ್ರುತವು ಪರಾರ್ಥ ಪ್ರಮಾಣವಾಗಿಯೂ ಇದೆ. ನಯವು ಶುಕಜ್ಞಾನದ ಭೇದ 
ವಾಗಿದೆ. 


00 


ಜ್ಞಾನಭೇದಗಳನ್ನು ಹೇಳುವಲ್ಲಿ ಜೈನದರ್ಶನವು ಸಾಧಾರಣವಾಗಿ ಅನ್ಯತ್ರ 
ಕಂಡುಬಾರದಿರುವ, ತನ್ನದೇ ಆದ ವೈಶಿಷ್ಟ ವುಳ್ಳದ್ದಾಗಿದೆ. ಕರ್ಮಬದ್ದ ಆತ್ಮ 
ನಲ್ಲಿ ಜ್ಞಾನವು, ಜ್ಞಾನಾವರಣೀಯ ಕರ್ಮದಿಂದ ಆವರಣ ಹೊಂದಿರುವುದಾದ 
ರಿಂದ, ಪೂರ್ಣಾಭಿವ್ಯಕ್ತಿಯುಳ್ಳದ್ದಾಗಿರುವುದಿಲ್ಲ. ಈ ರೀತಿಯಾಗಿ ಕರ್ಮಬದ್ದ 
ಅವಸ್ಥೆಯಲ್ಲಿರುವ ಜೀವನಲ್ಲಿ ಮತಿ, ಶ್ರುತ, ಅವಧಿ ಮತ್ತು ಮನಃ ಪರ್ಯಾಯ 
ಎಂಬ ನಾಲ್ಕು ಪ್ರಕಾರದ ಜ್ಞಾನಭೇದಗಳಾಗಬಹುದು. ಇವುಗಳಲ್ಲಿ ಮತಿಜ್ಞಾನವು 
ಇಂದ್ರಿಯ ಮತ್ತು ಮನಸ್ಸುಗಳ ಸಹಕಾರದಿಂದ ಅಭಿವ್ಯಕ್ತಿ ಹೊಂದುವುದು . ಶ್ರುತವು 
ಮತಿಜ್ಞಾನಪೂರ್ವಕವಾಗಿ ಆಗುವುದು . ಸ್ಕೃತಿ, ಸಂಜ್ಞಾ , ಚಿಂತಾ ಮತ್ತು ಅಭಿನಿ 
ಬೋಧಗಳು ಮತಿಜ್ಞಾನದ ನಾಮಾಂತರಗಳು. ಇವುಗಳಲ್ಲಿ ಚಿಂತಾ ಮತ್ತು ಅಭಿನಿ 
ಬೋಧಗಳು ಅನುಕ್ರಮವಾಗಿ ನೈಯಾಯಿಕ ದಾರ್ಶನಿಕರ ತರ್ಕ ಮತ್ತು ಅನುಮಾನ 
ಗಳೊಡನೆ ಸಮಾನತೆಯುಳ್ಳವಾಗಿವೆ. 12 ಶ್ರುತಜ್ಞಾನವು ಇತರ ದಾರ್ಶನಿಕರ ಆಗಮ 
ಪ್ರಾಮಾಣ್ಯದೊಡನೆ ಸಾದೃಶ್ಯತೆಯುಳ್ಳದ್ದಾಗಿದೆ. ಮತಿ ಮತ್ತು ಶೈು ತಜ್ಞಾನಗಳು 
ವಾಸ್ತವವಾಗಿ ಪರೋಕಜಾನಗಳಾಗಿವೆ . ಆ ದ ರೆ ವ್ಯಾವಹಾರಿಕ ದೃಷ್ಟಿಯಿಂದ 
ತರ್ಕಗ್ರಂಥಗಳಲ್ಲಿ ಇವುಗಳನ್ನು ಸಾಂವ್ಯವಹಾರಿಕ ಪ್ರತ್ಯಕ್ಷಗಳೆಂದು ಹೆಸರಿಸಲಾಗಿದೆ. 
ಅವಧಿ, ಮನಃಪರ್ಯಾಯ ಮತ್ತು ಕೇವಲ ಜ್ಞಾನಗಳು- ಈ ಜ್ಞಾನಗಳು.- ಇತರ 
ದಾರ್ಶನಿಕರಲ್ಲಿ ಮಾನ್ಯತೆ ಹೊಂದಿರುವ ಆರ್ಷ ಪ್ರತ್ಯಕ್ಷದೊಡನೆ ಸ್ಕೂಲ ರೀತಿಯ 
ಸಾದೃಶ್ಯತೆಯುಳ್ಳವಾಗಿವೆ. 
* ಇತರ ದಾರ್ಶನಿಕರಲ್ಲಿ ಕೆಲವರು ಇಂದ್ರಿಯಾರ್ಥ ಸನ್ನಿ ಕರ್ಷವನ್ನು , ಮತ್ತೆ 
ಕೆಲವರು ಇಂದ್ರಿಯವನ್ನು ಮತ್ತೂ ಕೆ ಲ ವ ರು ಜ್ಞಾನವನ್ನು ಪ್ರಮಾಣವನ್ನಾಗಿ 


12 . ತ. ಸೂ ; ಪ್ರ , ಅ ; ಸೂ , ೧೩ ;; ಶ್ರೀ ಪಂ , ಕೈಲಾಸಚಂದ್ರಶಾಸ್ತ್ರಿಯವರ ಹಿಂದೀ 

- ವ್ಯಾಖ್ಯಾನ. 


20 " 


ಸಿದ್ದಗಂಗಾ 


ಅಂಗೀಕರಿಸಿದ್ದಾರೆ. ಜೈನದರ್ಶನಾನುಸಾರ ಮತಿ ಮುಂತಾದ, ಮೇಲೆ ಹೇಳಿದ. 
ಐದು ಜ್ಞಾನಗಳು ಪ್ರಮಾಣಗಳಾಗಿವೆ. ಇವುಗಳಲ್ಲಿ ತತ್ವಾರ್ಥಸೂತ್ರದನುಸಾರ 
ನಾಗಿ , ಮತಿ ಮತ್ತು ಶ್ರುತಜ್ಞಾನಗಳು ಪರೋಕ್ಷ ಪ್ರಮಾಣಗಳಾಗಿಯೂ ಅವಧಿ, 
ಮನಃ ಪರ್ಯಾಯ ಮತ್ತು ಕೇವಲಜ್ಞಾನಗಳು ಪ್ರತ್ಯಕ್ಷ ಪ್ರಮಾಣಗಳಾಗಿಯೂ 


- ಅನೇಕಾಂತವಾದ: - ಜೈನಸಿದ್ಧಾಂತದನುಸಾರ ಗುಣ ಕ್ರಿಯೆ , ಸಂಬಂಧ 
ಮುಂತಾದುವು ದ್ರವ್ಯದ ಅವಸ್ಥಾಂತರಗಳಾಗಿವೆ; ಅವು ದ್ರವ್ಯದಿಂದ ಭಿನ್ನವಾದವು 
ಗಳಲ್ಲ, ದ್ರವ್ಯದ ಲಕ್ಷಣ ಸತ್ , ಸತ್ ಆಗಿರುವುದೇ ದೃಷ್ಟಿ ಭೇದದಿಂದ ಅ ಸ 
ಆಗಿಯೂ ಇದೆ. ಆದ್ದರಿಂದ ಅಸತ್ ಅಥವಾ ಅಭಾವವೆಂಬ ಸ್ವತಂತ್ರ ತತ್ರ್ಯ 
ವಿಲ್ಲ. ಒಂದು ವಸ್ತುವು ತನ್ನ ಸ್ವರೂಪದ ಅಪೇಕ್ಷೆಯಿಂದ ಸತ್ ಆಗಿದೆಯಾದರೆ 
ಪರವಸ್ತು ರೂಪದ ಅಪೇಕ್ಷೆಯಿಂದ ಅಸತ್ ಆಗಿದೆ. ಉದಾಹರಣೆಯಾಗಿ: ಜೀವ 
ಮತ್ತು ಪುದ್ಧ ಲಗಳೆರಡೂ ದ್ರವ್ಯಗಳೇ ಆಗಿರುವುವಾದರೂ ತಮ್ಮ ತಮ್ಮ ಸ್ವರೂಪ 
ಗಳ ಜೀವ ಮತ್ತು ಪುದ್ದಲಗಳೇ ಆಗಿರುವುದಲ್ಲದೆ, ಜೀವವು ಪು – ಲ ವ ಗ ದು 
ಹಾಗೆಯೇ ಪುದ್ದಲವು ಜೀವವಾಗದು. ಈ ಚಿಂತನೆಯಂತೆ ಜೀವನು ಸ್ವಸ್ವರೂಪ 
- ದಿಂದ ಜೀವನಾಗಿದ್ದಾನೆ ಎಂಬುದು ಎಷ್ಟು ಸತ್ಯವೋ ಅಷ್ಟೇ , ಅದು ಪರವಸ್ತು 
ನಾದ ಪುದ್ಧ ಲರೂಪದ ಅಪೇಕ್ಷೆಯಿಂದ ಪುದ್ದ ಲವಲ್ಲ ಎಂಬುದೂ ಸತ್ಯ . ಹಿ ಗೆ 
ವಸ್ತುವು ಏಕಸಮಯಯದಲ್ಲಿ ಸ್ವಸ್ವರೂಪದಿಂದ ಸದ್ಭಾವವುಳ್ಳದ್ದಾಗಿಯೂ ಪರ 
ವಸ್ತು ವಿನ ಅಪೇಕ್ಷೆಯಿಂದ ಅಸದ್ಯಾವವುಳ್ಳದ್ದಾಗಿಯೂ ಇದೆ. ಈ ಪ್ರಕಾರವಾಗಿ 
ವಸ್ತು ಸ್ವರೂಪವು ಎಕಾಂತಾತ್ಮಕವಾಗಿರದೆ ಅನೇಕಾಂತಾತ್ಮವಾಗಿದೆ. 


ಸ್ಯಾದ್ವಾದ: - ವಸ್ತುವಿನ ಅನೇಕ ಧರ್ಮಗಳನ್ನು ಏಕಸಮಯದಲ್ಲಿ ಹೇಳ 
ಬಹುದಾದ ಶಕ್ತಿಯು ಶಬ್ದ ದಲ್ಲಿಲ್ಲ : ವಸ್ತುವಿನಲ್ಲಿರುವ ಅನೇಕಧರ್ಮಗಳಲ್ಲಿ ಯಾವ 
ಒಂದು ಧರ್ಮವನ್ನು ಹೇಳುವ ಆಶಯವಿರುವುದೋ ಆ ಧರ್ಮವು ಮುಖ್ಯವೆನಿಸಿ 
ಕೊಳ್ಳುವುದು, ಮಿಕ್ಕ ಇತರ ಧರ್ಮಗಳು ಗೌಣವೆನಿಸಿಕೊಳ್ಳುವುವು. ಉದಾಹರ 
ಣೆಯಾಗಿ , ನರೇಶನು ಸುರೇಶನ ಪುತ್ರನಾಗಿದ್ದಾನೆ, ದಿನೇಶನ ಭಾತೃವಾಗಿದ್ದಾನೆ. 
ಮಹೇಶನ ಪಿತೃವಾಗಿದ್ದಾನೆ. ಹೀಗೆ ಇಲ್ಲಿ ನರೇಶನಲ್ಲಿ ಪುತ್ರತ್ವ , ಭ್ರಾತೃತ್ವ , ಪುತ್ರ 
ತ್ವವೇ ಮುಂತಾದ ಅನೇಕ ಧರ್ಮಗಳಿದ್ದರೂ , ಹೇಳುವ ಸಮಯದಲ್ಲಿ ಯಾವುದಾ 
ದರೊಂದು ಧರ್ಮವು ವಿವಕ್ಷಿತವಾಗಿದ್ದು ಅದು ಮುಖ್ಯ ಧರ್ಮವೆನಿಸಿಕೊಳ್ಳುವುದು 
ಮತ್ತು ಇತರ ಧರ್ಮಗಳು ಗೌಣವೆನ್ನಿಸಿಕೊಳ್ಳುವುವು. ಜೈನಸಿದ್ದಾಂತದನುಸಾರ 
ವಿವಕ್ಷಿತವಾದ ಮುಖ್ಯ ಧರ್ಮದಿಂದ ಇತರವಾದ ಗೌಣಧರ್ಮಗಳ ಸೂಚಕವಾಗಿ 
ವಾಕ್ಯಗಳಲ್ಲಿ ಸ್ಯಾತ್ ಶಬ್ದ ದ ಯೋಜನೆಯು ಅಂತರ್ವಾಹಿಯಾಗಿರುವುದು . ಸ್ವಾತ್ 
ಎಂದರೆ ಕಥಂಚಿತ್ , ಅಥವಾ ಒಂದು ದೃಷ್ಟಿಕೋಣದಿಂದ ಅಥವಾ ಒಂದು ಅದೇ 
ನವಂಬರ್ , 1983 


21 . 


ಕೈಯಿಂದ ಎಂದರ್ಥ . ವಸ್ತುವಿನ ಅನೇಕಾಂತ ಧರ್ಮಸ್ವರೂಪ ಕಥನಕ್ಕೆ ಈ 
ನ್ಯಾದ್ವಾದವು ಅತ್ಯಗತ್ಯವಾಗಿದೆ. 'ಸದಸ್ತಿ , ನ್ಯಾನ್ಯಾಸಿ , ಸ್ವಾದನಾಸ್ತಿ , 
ಸ್ವಾದವಕ್ತವ್ಯಂ, ಸ್ಯಾದ ಅವಕ್ತವ್ಯಂ, ಸ್ಯಾನ್ಮಾಸ್ತಿ ಅವಕ್ತವ್ಯ , ಸ್ಯಾ ದಸ್ತಿನಾಸ್ತಿ 
ಅವಕ್ತವ್ಯಂ ಎಂಬ ರೂಪದ ಈ ಸ್ಯಾ ದ್ವಾದವನ್ನು ಸಪ್ತಭಂಗೀನಯವೆಂದೂ ಹೆಸರಿಸಿದೆ. 

ಆಚಾರಧರ್ಮ: - ಕರ್ಮದಿಂದ ಜೀವನು ಬಿಡುಗಡೆ ಪಡೆದು ಶಾಶ್ವತ 
ವಾದ ಅನಂತಸುಖಸಿದ್ದಿ ಪಡೆಯುವ ಸಾಧನ ಮಾರ್ಗವು ಆಚಾರಧರ್ಮವು, (ಸಮ್ಮ 
ಗ್ಲರ್ಶನ ಜ್ಞಾನಚಾರಿತ್ರಾಣಿ ಮೋಕ್ಷಮಾರ್ಗಃ ಸಮ್ಯಗ್ನರ್ಶನ ಸಮ್ಮಗೆ ಜ್ಞಾನ 
ಮತ್ತು ಸಮ್ಯಕ್ಷಾರಿತ್ರಗಳು ಮೋಕ್ಷಸಾಧನಮಾರ್ಗವಾಗಿವೆ. ಇವುಗಳನ್ನು ರತ್ನತ್ರ 
ಯವೆಂದು ಹೆಸರಿಸುವ ವಾಡಿಕೆಯಿದೆ. ತತ್ತಾ ರ್ಥಶ್ರದ್ದೆಯು ಸಮೃದ್ಧರ್ಶನವು 
ಸಮ್ಯಗ್ದರ್ಶನವಿಲ್ಲದವನ ಧರ್ಮಾಚರಣೆಯು ಮುಖ್ಯ ಸಾಧಕವಾಗುವುದಿಲ್ಲ. ಸದ್ಯ 
ಗ್ಧರ್ಶನ ಸಂಪನ್ನನು ಮಾತ್ರ ಸತ್ಯಗ್ಜ್ಞಾನ ಚಾರಿತ್ರ ಸಂಪನ್ನನಾಗಬಲ್ಲವನಲ್ಲದೆ 
ಅನ್ಯಥಾ ಅಲ್ಲ, ಮುಕ್ತಿಸಾಧನೆಯಲ್ಲಿ ನೂತನ ಕರ್ಮಗಳ ಆಸ್ತವವಾಗದಂತೆ ಯತ್ನ 
ಶೀಲನಾಗಿರಬೇಕಾದ ಅಗತ್ಯವಿದೆ: ಈ ಆಸನ ನಿರೋಧಮಾಡಲು ಸಮ್ಯಕೃಶಾ 
ಲಿಯು ಮಾತ್ರ ಸಮರ್ಥನಾಗಿರುತ್ತಾನೆ, 


ಜೀವನು ಕರ್ಮವಶನಾಗಿರುವುದಕ್ಕೆ ಅವನ ರಾಗ, ದ್ವೇಷ, ಮೋಹಭಾವ 
ಗಳು ಮತ್ತು ಈ ಭಾವವಶವಾಗಿ ನಡೆಯುವ ಕೃತ್ಯಗಳು ಕಾರಣವಾಗಿವೆ. ಆದ್ದ 
ರಿಂದ ಮನವಚನಕಾಯ ತ್ರಿಕರಣಗಳನ್ನು ಈ ರಾಗದ್ವೇಷ ಮೋಹಭಾವಗಳಿಂದ 
ಶುದ್ಧವಾಗಿರಿಸಲು ಯತ್ನ ಮಾಡಬೇಕಾಗುವುದು . ಈ ಶುದ್ಧತೆಯ ಸಾ ಧ ನೆ ಯು 
ಒಮ್ಮೆಗೇ ಆಗಲಾರದು; ಆದ್ದರಿಂದ ತ್ರಿಕರಣವನ್ನು ಶುಭ ಪ್ರವೃತ್ತಿಯಲ್ಲಿ ತೊಡಗಿಸಿ 
ಅಂತಿಮವಾಗಿ ಶುದ್ಧತೆಯನ್ನು ಸಾಧಿಸಬಹುದು. ಚೇತನ ಆಚಾರಧರ್ಮವು ಈ 
ಪ್ರಕಾರದ ಯೋಜನೆಯುಳ್ಳದ್ದಾಗಿದೆ. 
- ರಾಗದ್ವೇಷಮೋಹಭಾವ ಪ್ರೇರಿತನಾಗಿ ವ್ಯಕ್ತಿಯು ದುಷ್ಯತ್ಯಗಳಲ್ಲಿ ತೊಡ 
ಗುವುದು ಸರ್ವಸಾಧಾರಣವಾಗಿ ಕಂಡ ವಿಷಯವಾಗಿದೆ. ಮೊದಲನೆಯದಾಗಿ ಈ 
ಭಾವಗಳ ಮೂಲದ ದುಷ್ಯತ್ಯಗಳಿಂದ ಸಾಧಕನು ತ್ರಿಕರಣಪೂರ್ವಕವಿರತನಾಗಬೇ 
ಕಾದ ಅಗತ್ಯವಿದೆ. ಇಂತಹ ದುಷ್ಯತ್ಯಗಳಲ್ಲಿ ಪ್ರಧಾನವಾದುದು ಹಿಂಸೆ. ಸಾಧಾ 
ರಣವಾಗಿ ಅನ್ಯಜೀವಿಯನ್ನು ಕೊಲೆಮಾಡುವುದನ್ನು ಹಿಂಸೆ ಎಂದು ತಿಳಿಯಲಾಗಿದೆ . 
ಆದರೆ ಜೈನಧಾರ್ಮಿಕ ಚಿಂತನೆಯನುಸಾರ ' ಹಿಂಸೆ' ಎಂಬುದು ವಿಶಿಷ್ಟ ಅರ್ಥವ್ಯಾಪ್ತಿ 
ಹೊಂದಿದೆ. ( ಜೀವಿಗಳಿಗೆ ಹಿಂಸೆಯಾಗದಂತೆ ತ್ರಿಕರಣಪೂರ್ವಕ ಜಾಗೃತಿ ವಹಿಸಿ 
ರುವ ವ್ಯಕ್ತಿಯಿಂದ ಅವನಿಗೆ ಗೋಚರವಾಗದಂತೆ, ಅವನ ಕಾಯದ ಚಲನವಲನ 
ನಿಮಿತ್ತದಿಂದ ಜೀವಿಯೊಂದರ ಪ್ರಾಣಹಾನಿಯಾದಲ್ಲಿ ಅದು ಹಿಂಸೆಯೆನಿಸುವುದಿಲ್ಲ; 
22 

ಸಿದ್ಧಗಂಗಾ 


ಆದರೆ ಇದರ ವಿರುದ್ಧವಾಗಿ ಕ್ರೋಧ, ಮಾನ, ಮಾಯಾ, ಲೋಭಕಷಾಯಗಳ 
ಸರಿಣಾಮದಿಂದ ಪ್ರಮತ್ತನಾಗಿ ಜೀವಿಯೊಂದಕ್ಕೆ ಹಾನಿಯುಂಟುಮಾಡಬೇಕೆಂಬ 
ಭಾವದ ಉದಯಮಾತ್ರದ ನಿಮಿತ್ತದಿಂದಲೇ ಅವನಿಂದ ವಾಸ್ತವವಾಗಿ ಪ್ರಾಣಹಾನಿ 
ಸಂಭವಿಸಿರದಿದ್ದರೂ , ಅವನಿಗೆ ಹಿಂಸೆಯ ಪಾಪವು ಸಂಘಟಿಸುವುದು ,14 ಹೀಗೆ 
ಕಾಯನಿಮಿತ್ಯದಿಂದಾಗುವ ಹಿಂಸೆಗಿಂತಲೂ ಅದರ ಮೂಲದಲ್ಲಿರುವ ಕೋಧಾದಿ 
ಭಾವಜನ್ಯವಾದ ಹಿಂಸೆ, ಪರಿಣಾಮವೇ ತೀವ್ರ ವಾ ದು ದು , ಘೋರವಾದುದು. 
ಆತನ ಅಧಃಪತನ ಹೇತುವು. ಆದ್ದರಿಂದ ಆತೋನ್ನತಿಯ ದಾರಿಯಲ್ಲಿ ನಡೆಯಲ 
ಪೇಕ್ಷಿಸುವವನು ಇಂತಹ ಹಿಂಸೆಯಿಂದ ವಿರತಿ ಹೊ ೦ ದ ಬೇ ಕಾ ದ ಅರ್ಥಾತ್ 
ಅಹಿಂಸಾವ್ರತಧಾರಕನಾಗಬೇಕಾದ ಅಗತ್ಯವಿದೆ. ಈ ಅಹಿಂಸೆಯು ಜೈನ ಆಚಾರಧ 
ರ್ಮದ ಉಸಿರಾಗಿದೆ. ಸಾ ಧಾ ರ ಣ ವಾ ಗಿ ಅಹಿಂಸೆ -ಕೊಲೆ ಮಾಡದಿರುವುದು , 
ಅಮೃಷಾವಾದ - ಸುಳ್ಳಾಡದಿರುವುದು, ಬ್ರಹ್ಮ ಚ ಯ ೯- ಲೈಂಗಿಕಪ್ರವೃತ್ತಿಯಲ್ಲಿ 
ತೊಡಗದಿರುವುದು ಮತ್ತು ಅಪರಿಗ್ರಹ- ಭೋಗೋಪಭೋಗ ಸಾಮಗ್ರಿಗಳನ್ನು ಲೋ 
ಭವಶನಾಗಿ ಸಂಚಯನ ಮಾಡದಿರುವುದು - ಈ ಐದು ವ್ರತಗಳು ಜೈನ ಆಚಾರ 
ಧರ್ಮದಲ್ಲಿ ಪ್ರಸಿದ್ದ ವಿವೆ. ಆದರೆ, ವಾಸ್ತವವಾಗಿ ಹೇಳುವುದಾದರೆ, ಈ ಐದು 
ವ್ರತಗಳಲ್ಲಿ ಕೊನೆಯ ನಾಲ್ಕು ವ್ರತಗಳು ಮೊದಲನೆಯದಾದ ಅಹಿಂಸಾ ವ್ರತದ 
ಪೋಷಕಗಳಾಗಿ ಯೋಜಿತವಾಗಿವೆ. ಜೈನ ಆಚಾರಧರ್ಮವನ್ನು ವ್ಯಕ್ತಿಯ ಪಾಲ 
ನಾಶಕ್ತಿಯ ಆಧಾರದಿಂದ ಪ್ರಧಾನವಾಗಿ ಎರಡು ಪ್ರಕಾರವಾಗಿ ಹೇಳಿದೆ . ಕೌಟು 
೦ಬಿಕ ಜೀವನದಲ್ಲಿದ್ದುಕೊಂಡು ಆಚಾರಧರ್ಮವನ್ನು ಅಣುಮಾತ್ರ ಸ್ವರೂಪದಿಂದ 
ಪಾಲನೆಮಾಡುವ ಗೃಹಸ್ಥನ ಆಚಾರಧರ್ಮವು ವಿಕಲಚಾರಿತ್ರಧರ್ಮವು ಇದೇ 
ಶ್ರಾವಕ ಧರ್ಮವು. ಶ್ರಾವಕನು ಅಹಿಂಸಾದಿ ಐದುವ್ರತಗಳನ್ನು ಅಣುಮಾತ್ರ ಸ್ವರೂ 
ಸದಿಂದ ಪಾಲನೆಮಾಡುವಾದ್ದರಿಂದ, ಪಂಚಾಣುವ್ರತಧಾರಿ ಎನ್ನಿಸಿಕೊಳ್ಳುವನು . 
ಎರಡನೆಯ ಆಚಾರಧರ್ಮವು ಮುನಿಧರ್ಮವು ; ಇದನ್ನು ಸಕಲ ಚಾರಿತ್ರಧರ್ಮವೆ 
ನ್ನುವರು. ಮುನಿಯ ಆಚಾರ ಧರ್ಮವು ಎಲ್ಲ ಪ್ರಕಾರದಿಂದ ಮಹತ್ತಾದುದಾಗಿ 
ರುವುದು . ಆದ್ದರಿಂದ ಮುನಿಗಳ ಪಾಲನೆಯ ಪಂಚವ್ರತಗಳನ್ನು ಪಂಚಮಹಾವ 
ತಗಳೆನ್ನುವರು . ಶ್ರಾವಕನಿಗಾಗಲಿ , ಮು ನಿ ಗೇ ಆಗಲಿ ಕೇವಲ ಐದು ವ್ರತಗಳ 
ಪಾಲನೆಯೇ ಆಚಾರಧರ್ಮವಾಗಿದೆಯೆಂದಲ್ಲ ; ಆತೋನ್ನತಿಸಾಧಕವಾದ ಇನ್ನೂ 


14 . ಪ್ರಮುತ್ತಯೋಗಾತ್ ಪ್ರಾಣವ್ಯ ಪರೋಪಣಂ ಹಿಂಸಾತ. ಸೂ , ಅ , ೭ , ಸೂ .೧೩ , ; 

'ಸ್ವಯಮೇವಾತ್ಮನಾತ್ಮಾನಂ ಹಿನಸ್ಸಾತ್ಮಾಪ್ರಮಾದವಾನ್ 1 ಪೂರ್ವ೦ ಪ್ರಾಂತ 
ರಾಣಾಂತು ಪಶ್ಚಾತದ್ದಾ ನ ನಾ ನಧಃ | ಇದೇ ಸೂತ್ರ - ಸ. ಸಿ, ವ್ಯಾಖ್ಯಾನ. 
ಮುರದುವ ಜಿಯದುವ ಜೀವೋ ಅಯದಾ ಚಾರಪ್ಪಣಿಚಿದಾ ಹಿ೦ಸಾ || 
ಪಯದಸ್ಯಣತ್ತಿ ಬಂಧೋ ಹಿಂಸಾಮಿಣ ಸಮಿದಸ್ಸ 11 ಪ್ರವಚನಸಾರ, ೩ - ೧೭ . . 


ನವಂಬರ್ , 1983 


23 


ಅನೇಕಾನೇಕ ಯಮನಿಯಮಗಳ ಅನುಶಾಸನವಿದೆ. ಪ್ರಾಧಾನ್ಯತೆಯ ಅಪೇಕ್ಷೆ 
ಯಿಂದ ಪಂಚವ್ರತಗಳಿಗೆ ಆದ್ಯತೆ ಕೊಡಲಾಗಿದೆ. 

ಗೃಹಸ್ಪಗೆ ಷ ತಾವಶ್ಯಕಕ್ರಿಯೆಗಳು ಆದಿಷ್ಟವಾಗಿವೆ . ಇವುಗಳಲ್ಲಿ ಮೊದಲನೆ 
ಯದು, ದೇವಪೂಜೆ ಹೀಗೆಯೇ ಮುನಿಗಳಿಗೆ ಸವನ ಮತ್ತು ವಂದನ ಕ್ರಿಯೆಗಳು 
ಆದಿಷ್ಟವಾಗಿವೆ , ಜೈನದರ್ಶನವು ಜಗನ್ನಿಯಾಮಕನಾದ ಈಶ್ವರನನ್ನು ಅಂಗೀಕರಿ 
ಸುವುದಿಲ್ಲೆಂಬುದು ಪ್ರಸಿದ್ದ ವಿಷಯ ; ಹೀಗಿರುವಲ್ಲಿ ದೇವಪೂಜಾ, ಸ್ತವನ, ನಂದನ 
ಮುಂತಾದ ಕ್ರಿಯೆಗಳ ಆ ದೆಶ ವು ಹೇಗೆ ಸಮಂಜಸವಾಗುವುದು ಎಂಬ ಪ್ರಶ್ನೆ 
ಉದೂತವಾಗುವುದು. ಈ ಪ್ರಶ್ನೆಗೆ ಉತ್ತರವನ್ನು ಸ್ವಾಮಿ ಸಮಂತಭದ್ರರ ಈ 
ಮುಂದಿನ ಸ್ತುತಿಪದ್ಯದಲ್ಲಿ ಕಾಣಬಹುದು: 


ನ ಪೂಜಯಾರ್ಥಯಿನೀತರಾಗೇ | ನ ನಿ೦ದಯಾ ನಾಥ ವಿವಾಂತವೈರೇ | 
ತಥಾಸಿ ತೇ ಪುಣ್ಯ ಗುಣಸ್ಕೃತಿರ್ನಃ ಪುನಾತು ಚಿತ್ತಂ ದುರಿತಾಂಜನೇಭ್ಯಃ|| ೨1115 


[ ನೀತರಾಗನಾದ ನಿನ್ನಲ್ಲಿ ಪೂಜೆಯಿಂದ ಅರ್ಥವಿಲ್ಲ, ವೈರಭಾವವನ್ನು ಪರಿಪೂರ್ಣ 
ವಾಗಿ ಕೊನೆಗಾಣಿಸಿರುವ ನಿನ್ನಲ್ಲಿ ನಿಂದೆಯಿ೦ದ ಅರ್ಥವಿಲ್ಲ; ಹಾಗಾದರೂ ನಿನ್ನ ಪಾವನ 
ಗುಣ ಸ್ಮರಣೆಯು ನಮ್ಮ ಚಿತ್ತವನ್ನು ದುಃಖದಾಯಕವಾದ ಕಲ್ಮಷದ ಭಾವಗಳಿ೦ದ 
ಕಾಪಾಡಿ ಪವಿತ್ರವಾಗಿರಿಸಲಿ.) 


- ' ಪರಮಾತ್ಮನ ಗುಣಗಳ ಚಿಂತನೆ, ವೀತರಾಗ ಸ್ವರೂಪದ ಚಿಂತನೆಯಲ್ಲಿ 
ಮನಸ್ಸನ್ನು ತೊಡಗಿಸುವ ಮೂಲಕ ಶುಭಪರಿಣಾಮವನ್ನು ಜಾಗೃತವಾಗಿರಿಸಿಕೊ 
ಳ್ಳುವುದು ದೇವಪೂಜೆ, ಸ್ವವನ , ವಂದನೆ ಮುಂತಾದ ಕ್ರಿಯೆಗಳ ಉದ್ದೇಶವಾಗಿರು 
ವುದೆಂಬುದು ಮೇಲಿನ ಸ್ತುತಿಪದ್ಯದಿಂದ ಸ್ಪಷ್ಟವಾಗುವುದು, ಇಷ್ಟಲ್ಲದೆ ಸಾಧಕನು 
ತನ್ನಲ್ಲಿ ಹುದುಗಿರುವ ಪರಮಾತ್ಮ ಸ್ವರೂಪದ ಆವಿಷ್ಕಾರ ಮಾಡಿಕೊಳ್ಳುವುದಕ್ಕಾ 
ಗಿಯೂ ಪರಮಾತ್ಮ ಸ್ತನನವು ಯೋ ಜಿ ತ ವಾ ಗಿದೆ. ಸದ್ಯ ಪ್ರವರ್ತಿತವಿರುವ 
ಯುಗದಲ್ಲಿ ವೃಷಭಾದಿ ಮಹಾವೀರ ಪರ್ಯಾ೦ತರಾದ ಚತುರ್ವಿಂಶತಿ ತೀರ್ಥಂಕ 
ರರು ಲೋಕಕ್ಕೆ ಮುಕ್ತಿ ಮಾರ್ಗವನ್ನು ತೋರಿದರಾದ್ದರಿಂದ ವಿಶೇಷತಃ ಈ ತೀರ್ಥ 
೦ಕರ ಆರಾಧನೆಯು ಆಚರಣೆಯಲ್ಲಿದೆ. ಪರಮಗುರು ಸ್ವರೂಪ, ಲೋಕೋತ್ತಮ 
ಸ್ವರೂಪದಿಂದ ಅರಿಹಂತ, ಸಿದ್ದ , ಆಚಾರ್ಯ, ಉಪಾಧ್ಯಾಯ ಮತ್ತು ಸರ್ವಸಾಧು 
ಎಂಬ ಪಂಚ ಪರಮೇಷ್ಠಿಗಳ ಆರಾಧನೆಯು ಆಚರಣೆಯಲ್ಲಿದೆ. 


ಆತ್ಮಸಾಧನೆಯ ಪಥದಲ್ಲಿ ಅದಿನ್ನೂ ಹೆಚ್ಚಿನ ಪ್ರಗತಿ ಸಾಧಿಸದಿರುವ ಗೃಹರು 


15 . ಸ್ವಯಂಭೂಸ್ತೋತ್ರ. ವಾಸುಪೂಜ್ಯ ತೀರ್ಥಂಕರ ಸ್ತುತಿ. 


24 


ಸಿದ ಗಂಗಾ 


ಜಿನಶಾಸನ ದೇವತೆಗಳನ್ನು ಯಕ್ಷಯಕೀ ದೇವತೆಗಳ ಪೂಜಿಸುವರು . ಈ ದೇವ 
ದೇವತೆಗಳು ಸಾಂಸಾರಿಕ ಬಂಧನವುಳ್ಳವರೇ ಆಗಿ ದ್ದಾ ರಾ ದ ರೂ ಜಿನೇಶ್ವರನ 
ಸಾ ಕಾ ತ ದ ರ್ಶ ನ ಪಡೆದ ಸತ್ಯಗೃಷ್ಟಿಗಳಾಗಿದ್ದಾರೆ. ಇವರು ಜಿನಧರ್ಮದ 
ಸಂರಕ್ಷಕರಾಗಿದ್ದಾರೆ. ಆದ್ದರಿಂದ ಧರ್ಮವಾತ್ಸಲ್ಯದಿಂದ ಇ ವ ರ ನ್ನು ಅರ್ಚನೆ 
ಮಾಡುವ ರೂಢಿಯಿದೆ. ಇಷ್ಟಲ್ಲದೆ ಲೋಕಸಾಧಾರಣವಾಗಿ ಕಂಡುಬರುವ ಅನಿಷ್ಟ 
ನಿವಾರಣೆ ಮತ್ತು ಇಷ್ಟಾರ್ಥ ಸಿದ್ದಿಯ ಅಪೇಕ್ಷೆಯಿದಲೂ ಜಿನಶಾಸನ ದೇವತೆಗಳ 
- ಯಕ್ಷಯಕ್ಷೀ ದೇವತೆಗಳನ್ನು ಪೂಜಿಸುವುದು ಆಚರಣೆಯಲ್ಲಿದೆ. ಈ ರೀತಿಯದಾದ 
ಜಿನ ಶಾಸನ ದೇವತೆಗಳನ್ನು ಪೂಜಿಸುವ ಆಚರಣೆಯು ಲೌಕಿಕ ಮಾತ್ರದ್ದಾಗಿದೆ, 
ಪಾರಮಾರ್ಥಿಕವಾದುದಲ್ಲ, ಸೋಮದೇವ ಸ ರಿ ಯ ವ ರು ಇಂತಹ ಲೌಕಿಕ 
ವಿಧಿಗಳನ್ನು ಕುರಿತು. ಸತ್ಯದಹಾನಿಯನ್ನಾಗಲಿ ವದ ಅಪಚಾರ ದೋಷವ 
ನ್ಯಾಗಲಿ ಉಂಟುಮಾಡದಿರುವ ಎಲ್ಲ ಲೌಕಿಕ ವಿಧಿಯ ಜೈನರಿಗೆ ಪ್ರಮಾಣವು 
( ಆಚರಣೀಯವು) 216ಎಂದು ಹೇಳಿದ್ದಾರೆ. 


ದೇವಪೂಜಾ, ವಂದನ, ಸ್ವವನಾದಿಕ್ರಿಯೆಗಳು ಪುಣ್ಯ ಸಂಚಯನಕ್ಕೆ ಕಾರಣ 
ಗಳು . ಸಮ್ಯಕ್ಸಂಪನ್ನನ ಪುಣ್ಯವುಭೋಗೋಪಭೋಗಸುಖಸಿದ್ದಿಗೆ ಮಾತ್ರವ 
ಲ್ಲದೆ, ಪರೋಕ್ಷವಾಗಿ ಮುಕ್ತಿ ಹೇತುಕವೂ ಆಗುವುದು. ಮುಕ್ಕಿಸಿದ್ದಿಯು ಪುಣ್ಯ 
ಮತ್ತು ಪಾಪವೆಂಬ ಎರಡೂ ಪ್ರಕಾರದ ಕರ್ಮದ ಬಿಡುಗಡೆಯಿಂದಾಗುವುದು . 
ಇಂತಹುದಾದ ಬಿಡುಗಡೆಗೆ ತಪಸ್ಸು ಸಾಧನವಾಗಿದೆ. ' ಕರ್ಮಕ್ಷಯಾರ್ಥಂ ತಪ್ತ 
ಇತಿ ತಪಃ' ತಪಸ್ಸು ಬಾಹ್ಯ ಮತ್ತು ಅಭ್ಯಂತರವೆಂದು ಪ್ರಧಾನವಾಗಿ ಎರಡು 
ಪ್ರಕಾರವಾಗಿದೆ. ಬಾಹ್ಯದ್ರವ್ಯಾಪೇಕ್ಷೆಯುಳ್ಳದ್ದು ಅಥವಾ ಇತರ ವ್ಯಕ್ತಿಗಳಿಗೆ 
ಗೋಚರಿಸುವಂತಹುದು ಬಾಹ್ಯ ತಪಸ್ಸು ; ಇದು ಅನಶನ ಎಂದರೆ ಉಪವಾಸಾದಿ 
ಯಾಗಿ ಆರು ಪ್ರಕಾರವಾಗಿದೆ ಮನಸ್ಸಿನ ನಿಯಮನಾರ್ಥವಾಗಿರುವ ಆಭ್ಯಂತರ 
ತಪಸ್ಸು ಆರು ಪ್ರಕಾರವಾಗಿದೆ. ಈ ಪ್ರಕಾರಗಳಲ್ಲಿ ಧ್ಯಾನವು ಒಂದು. ಆರ್ತ , 
ರೌದ್ರ, ಧರ್ಮ ಮತ್ತು ಶುಕ್ಲ ಎಂಬ ಧ್ಯಾನದ ನಾಲ್ಕು ಪ್ರಕಾರಗಳಲ್ಲಿ ಕೊನೆಯ 
ಎರಡು ಮೊಕಕಾರಣಗಳಾಗಿವೆ. ಶುಕ್ಲ ಧ್ಯಾನದ ಮೂಲಕ ಸಮಸ್ತ ಕರ್ಮಗಳಿ೦ದ 
ಬಿಡುಗಡೆ ದೊರೆಯುವುದು . ಪರಿಪೂರ್ಣವಾಗಿ ನಿಸ್ಸ೦ಗನಾದ ಮಹಾಮುನಿಗೆ 
ಮಾತ್ರ ಶುಕ್ರಧ್ಯಾನವು ಸಾಧ್ಯವಾಗುವುದು . ಶುಧ್ಯಾನದ ಮೂಲಕ ಕರ್ಮಗಳನ್ನು 
ಪರಿಪೂರ್ಣವಾಗಿ ಕಯಗೊಳಿಸಿ ಸಮಸ್ತ ಸಂಸಾರ ಕೇಶಗಳಿಂದ ಬಿಡುಗಡೆ ಹೊಂದಿ 
ಪರಿಶುದ್ಧ ಸ್ವರೂಪನಾಗಿ ಮೋಕಪದವಿ ಪಡೆದು ಸಿದ್ದ ಪರಮೇಷ್ಠಿ ಯಾಗುವನು. 


16 . ಸರ್ವ ಏವಂ ಜೈನಾನಾಂ ಪ್ರಮಾಣಂ ಲೌಕಿಕ ವಿಧಿ : || 

ಯತ್ರ ಸಮ್ಯಕ್ಕಹಾನಿರ್ನ ನ ಯಂತ್ರ ವ್ರತದೂಷಣಂ | ೨ | ಯಶಸ್ತಿಲಕ ಚಂಪೂ , 
ನವೆಂಬರ್ , 1983 


25 


ಸರ್ ಜಗದೀಶಚಂದ್ರ ಬೋಸ್ 


VISIBUDDISAHDDIB10DBB4 : 1D6161111111181181119 


D1181181118101101011011810111111171 


- -ಕ್ಯಾಪ್ಟನ್ ಎಂ . ಜಿ . ಕೆ . ಮೂರ್ತಿ 


ವಿಜ್ಞಾನದ ಸುವರ್ಣೆತಿಹಾಸದಲ್ಲಿ ( ಜಗದೀಶ ಚಂದ್ರ ಬೋಸ್ ” ಎಂಬ 
ಹೆಸರು ಮಹಾವೀರನ ಮಹಿಮೆಯನ್ನು ಹೊಂದಿದೆ . ಬೋಸರು ಎಂಥ ಮೇಧಾ 
ವಿಗಳಾಗಿದ್ದರೆಂದರೆ ಜೀವಶಾಸ್ತ್ರ ಮತ್ತು ಭೌತವಿಜ್ಞಾನಗಳಲ್ಲಿ ಈಗ ನಾವು ಕಾಣು 
ತಿರುವ ಹೊಸಶೋಧಗಳಿಗೆ ಅವರು ೧೯೩೦ ರಲ್ಲಿಯೇ - ಮೂಲಭೂತ ಸ್ವರೂಪ 
ವನ್ನು ಕೊಟ್ಟಿದ್ದರು. ಇಂದಿನ ರೇಡಿಯೋ ತಂತ್ರದ ಆಧಾರಭೂತ ತತ್ವವನ್ನು 
ಅವರು ಮಾರ್ಕೊನಿಗಿಂತ ಮೊದಲೇ ಅರಿತಿದ್ದರು. 


- ಬೋಸರು ೧೮೫೮ ನೇ ಇಸವಿ ನವೆಂಬರ್ ೫ ರಂದು ಬಂಗಾಲದ ರಾರಿಕಲ 
ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಭಗವಾನ್‌ ಚಂದ್ರರು ಪಂಡಿತರೂ , 
- ಸದ್ದು ಣಿಗಳೂ , ದೇಶಾಭಿಮಾನಿಗಳೂ ಆಗಿದ್ದರು. ಜಗದೀಶಚಂದ್ರರಿಗೆ ಚಿಕ್ಕಂದಿ 
ನಿಂದಲೂ ಮೇಲು, ಕೀಳು ಎಂಬ ಭಾವ ನೆ ಇರಲಿಲ್ಲ . ಒಂದು ಸಾ ಮಾ ನ್ಯ 
ಶಾಲೆಗೆ ಸೇರಿದರು. ಪ್ರೌಢ ಶಿಕ್ಷಣಕ್ಕೆ ಕಲಕತ್ತೆಯ ಸೆಂಟ್ ಕ್ಷೇವಿಯರ್ ಕಾಲೇ 
ಜನ್ನು ಸೇರಿ ವಿಜ್ಞಾನವನ್ನು ಮುಖ್ಯ ವಿಷಯವನ್ನಾಗಿ ತೆಗೆದುಕೊಂಡರು. ಆಗ 
ಅವರಿಗೆ ವಿಜ್ಞಾನದಲ್ಲಿ ಬಹಳ ಆಸಕ್ತಿ ಹುಟ್ಟಿತು. ಆ ಕಾಲೇಜಿನಲ್ಲಿ ಶಿಕ್ಷಕರಾಗಿದ್ದ 
ಫಾದರ್ ಲಾಪೋಟರು ಯಾವಾಗಲೂ ಹೊಸ ಹೊಸ ಪ್ರಯೋಗಗಳನ್ನು ಮಾಡು 
ತಿದ್ದುದನ್ನು ಕಂಡು ಬೋಸರು ಈ ಗುಣವನ್ನು ಕಲಿತುಕೊಂಡರು. ೧೮೮೦ರಲ್ಲಿ 
ಪದವೀಧರರಾದರು. ಅವರ ಮಿತ್ರರು ಅವರಿಗೆ ಐ. ಸಿ . ಎಸ್ . ಪರೀಕ್ಷೆಗೆ ಅಭ್ಯಾಸ 
ಮಾಡಬೇಕೆಂದು ಹೇಳಿದರು. ಆದರೆ ಅವರ ತಂದೆ ಅದಕ್ಕೆ ಒಪ್ಪಲಿಲ್ಲ. 


ಬೋಸರು ಕೇಂಬ್ರಿಜ್ ವಿಶ್ವವಿದ್ಯಾನಿಲಯದಲ್ಲಿ ಮೂರು ವರ್ಷ ಅಭ್ಯಸಿಸಿ 
ಬಿ. ಎ . ಮತ್ತು ಬಿ ಎಸ್ಸಿ ಪದವಿಗಳನ್ನು ಗಳಿಸಿದರು . ವಿಜ್ಞಾನದಲ್ಲಿ ಆಸಕ್ತಿಯು 
ಇವರಾಗಿ ಸ್ವದೇಶಕ್ಕೆ ಮರಳಿದರು. ಕಲಕತ್ತೆಯ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವಿಜ್ಞಾ 
ನದ ಪ್ರಾಧ್ಯಾಪಕರಾದರು . 


- ಬ್ರಿಟೀಷರು ಭಾ ರ ತ ನ ನ್ನು ಆಳುತ್ತಿದ್ದ ಕಾಲವಾದ್ದರಿಂದ ಬೋಸರಿಗೆ 
ಒಳ್ಳೆಯ ಅಧಿಕಾರ ದೊರೆಯಲಿಲ್ಲ; ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಿಗೆ ಕೊಡು 
26 

ಸಿದ್ಧಗಂಗಾ 


ತಿದ್ದ ಅರ್ಧದಷ್ಟು ಸಂಬಳ ಮಾತ್ರ ಇವರಿಗೆ ಸಿಗುತ್ತಿತ್ತು . ಆದ್ದರಿಂದ ಬೋಸರು 
ಮೂರು ವರ್ಷ ಗಳ ಕಾಲ ಸಂಬಳವನ್ನು ತೆಗೆದುಕೊಳ್ಳದೇ ಕೆಲಸ ಮಾಡಿದರು. 
ಭಾರತೀಯರಿಗೆ ಆದ ಅನ್ಯಾಯದ ಬಗ್ಗೆ ಹೋರಾಡಿದರು. ಸತತ ದುಡಿತದಿಂದ 
ವಿಜ್ಞಾನ ವಿಭಾಗವನ್ನು ಉಚ್ಚ ಮಟ್ಟಕ್ಕೆ ತಂದರು. ಆ ಕಾಲೇಜಿನಲ್ಲಿ ಸಾಕಷ್ಟು 
ವೈಜ್ಞಾನಿಕ ಉಪಕರಣಗಳು ಇರಲಿಲ್ಲ. ಬೋಸರು ಸ್ವಪ್ರಯತ್ನದಿಂದ ಪ್ರಯೋಗ 
ಶಾಲೆಯನ್ನು ಸಜ್ಜುಗೊಳಿಸಿದರು. ಇವುಗಳ ಫಲವಾಗಿ ಅವರಿಗೆ ಪೂರ್ಣ ಸಂಬಳ 
ಕೊಡಬೇಕೆಂದು ಸರಕಾರವು ನಿರ್ಧರಿಸಿತು. ಬೋಸರ ಉತ್ಸಾಹದ ಪರಿಶ್ರಮದಿಂದ 
ಆ ಪ್ರಯೋಗ ಶಾಲೆಯು ಬಹಳ ಪ್ರಗತಿ ಹೊಂದಿತು . 

* ಬೋಸರು ಪ್ರಯೋಗ ಶಾಲೆಯಲ್ಲಿ ಅನೇಕ ಅಸಮಾನ್ಯ ಸಂಶೋಧನೆಗಳನ್ನು 
ನಡೆಸಿದರು. ಅವರ ಸಂಶೋಧನೆಗಳನ್ನು ಮೆಚ್ಚಿ ಲ೦ ಡ ೩ ನ “ ರಾಯಲ್ 
ಸೊಸೈಟಿ ” ಯು ( ಡಾ || ಆಫ್ ಸಯನ್ಸ್ ” ಎಂಬ ಪದವಿಯನ್ನು ಸಲ್ಲಿಸಿ ತು . 
ಬೋಸರು ವಿದ್ಯುಚ್ಛಕ್ತಿಯಲ್ಲಿ ಸಂಶೋಧನೆ ನಡೆಸಿ , ತ೦ ತಿ ಗಳ ಸಹಾಯವಿಲ್ಲದೆ 
ಟೆಲಿಗ್ರಾಫ್ ಸಂದೇಶಗಳನ್ನು ಕಳಿಸಬಹುದೆಂದು ಪ್ರಕಟಿಸಿದರು. ಕಲಕತ್ತೆಯಲ್ಲಿ ಈ 
ಪ್ರಯೋಗವನ್ನು ನಿದರ್ಶಿಸಿದರು , “ ಸಸ್ಯಗಳಿಗೂ ಪ್ರಾಣಿಗಳಂತೆ ಜೀವವಿದೆ. ಅವು 
ಗಳಿಗೆ ಹೊಡೆದರೆ ನೋವಾಗುತ್ತದೆ. ವಿಷ ಕು ಡಿ ಸಿ ದ ರೆ ಅವು ಸಾಯುತ್ತವೆ. 
ಎಂದು ಪ್ರಕಟಿಸಿದರು. ಸಸ್ಯದ ಬಗ್ಗೆ ಇನ್ನೂ ಅನೇಕ ಸಂಗತಿಗಳನ್ನು ಪ್ರಯೋಗ 
ಗಳಿಂದ ತೋರಿಸಿಕೊಟ್ಟ. ಕ್ರಿಸ್ಗೋಗ್ರಾಫ್ ಎಂಬ ಸಲಕರಣೆಯನ್ನು ಅವಿಷ್ಯ 
ರಿಸಿ, ಅದರ ಮೂಲಕ ವೀಕ್ಷಿಸಿದರೆ ಸಸ್ಯಗಳಲ್ಲಿ ರಸವು ಹೇಗೆ ಸುತ್ತು ತಿರುಗುತ್ತದೆ 
ಬುದನ್ನು ತೋರಿಸಿಕೊಟ್ಟರು. ಅವರ ಅಗಾಧ ಮೇಧಾಶಕ್ತಿಯಿಂದ ಉನ್ನತ ಯಶ 
ಸ್ಪನ್ನು ಗಳಿಸಿದರು. 
" " ವಿದೇಶಗಳಲ್ಲಿ ಭಾಷಣ ಮಾಡುತ್ತಾ ಡಾಕ್ಟರ್‌ ಬೋಸರು ಪ್ರದರ್ಶಿಸಿದ ತಮ್ಮ 
ಆವಿಷ್ಕರಣಗಳಿಗೆ ನಾನಾ ದೇಶಗಳ ಜನರು ಬೆರಗಾದರು, ಭಾರತದ ಪ್ರತಿ ನಿ ಧಿ 
ಯಾಗಿ ಅವರು ಪ್ಯಾರಿಸ್‌ನ ವಿಜ್ಞಾನ ಸಭೆಗೂ ಹೋಗಿದ್ದರು . ೧೯೧೫ ರಲ್ಲಿ 
ಸೇವಾನಿವೃತ್ತರಾದರು. ಸರಕಾರವು ಅವರಿಗೆ ಊರ್ಣ ಸಂಬಳವನ್ನು ನಿ ಡಿ ತು . 
ಮತ್ತು “ ಸರ್ ” ಎಂಬ ಬಿರುದನ್ನು ೮ಯಪಾಲಿಸಿತು . 
- ಡಾಕ್ಟರ್ ಬೋಸರು ತಮ್ಮ ನಿವೃತ್ತಿಯ ದಿನಗಳನ್ನೂ ವ್ಯರ್ಥ ಮಾಡದೆ, 
ಭಾರತದ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದರು . 
ಅನೇಕ ಹೊಸ ಹೊಸ ಸಂಶೋಧನೆಗಳನ್ನು ನಡೆಸುತ್ತಿದರ ತಮ್ಮ ಎಪ್ಪತ್ತನೆ 
ಯ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಮಾನವಕೋಟಶ್ರೇಯಸ್ಸಿಗಾಗಿ ಅಮೋಘ 
ಸಬಹೆಯನ್ನು ಮಾಡಿದರು . ಅದೇನೆಂದರೆ ಮಾನವರೂ , ಸಸ್ಯಜೀವಿ ಪ್ರಾಣಿ 
ಜೀವಿಗಳಂತೆ ಪರಸ್ಪರ ಮೈತ್ರಿ , ಸಹಕಾರಗಳಿಂದ ಜತೆಗೂಡಿ ಮೇಲು ಕೀಳೆಂಬ ಭಾವ 
ನೆಯನ್ನು ತ್ಯಜಿಸಿ ಎಲ್ಲರೂ ಒಂದೇ ಎಂಬುದನ್ನು ಸಾಧಿಸಬೇಕು. ತಮ್ಮ ೨೩ ನೇ 
ವಯಸ್ಸಿನಲ್ಲಿ ನಿಧನರಾದರು . ವಿಜ್ಞಾನ ಪ್ರಗತಿಯಲ್ಲಿ ಈ ಮಹಾಪುರುಷರ ಪ್ರಭಾ 
ನವು ಚಿರಸ್ಥಾಯಿಯಾಗಿರುವುದು. 
ನವಂಬರ್ , 1983 


ಭಾರತ ಸ್ವಾತಂತ್ರ ಸಂಗ್ರಾಮದ 

ಆದ್ಯ ಪ್ರವರ್ತಕ 


L 


DISTS 113531 3911913111181011೩1111110118111811 
. 


- ಪ. ರಾಮಕೃಷ್ಣಶಾಸ್ತ್ರಿ 


ಭಾರತವನ್ನು ಬ್ರಿಟಿಷರ ಪಾರತಂತ್ರದಿಂದ ಬಿಡುಗಡೆ ಮಾಡುವುದಕ್ಕಾಗಿ 
ಅನೇಕ ಮಂದಿ ಬಲಿದಾನವಿತ್ತು ಅಮರರಾದರೂ ಈ ಸ್ವಾತಂತ್ರ್ಯ ಚಳವಳಿಯನ್ನು 
ಹುಟ್ಟು ಹಾಕಿ , ಅದಕ್ಕೆ ಪ್ರಪ್ರಥಮ ಬಲಿಯಾದ ' ಹುತಾತ' ಯಾರೋ ಅನೇಕರಿಗೆ 
ಗೊತ್ತಿಲ್ಲ. ನಮ್ಮ ದೇಶದ ಕೆಲವು ದ್ರೋ ಹಿ ಗ ಳ ಕುಟಿಲ ಪ್ರಯತ್ನವಲ್ಲದಿದ್ದರೆ 
ಭಾರತ ಮತ್ತೆ ನೂರು ವರ್ಷಗಳ ಕಾಲ ಪರಾಧೀನದಲ್ಲಿರುವ ಅಗತ್ಯವಿರಲಿಲ್ಲ. ಈ 
ಸ್ವಾತಂತ್ರ್ಯ ಚಳವಳಿಯ ಆದ್ಯ ಪ್ರವರ್ತಕನೇ ರಾಮ್ಜಿದಾಸ ಗುಡವಾಲ. 
* ಸಿಪಾಯಿದಂಗೆಗೆ ಮೊದಲು ಭಾರತದಲ್ಲಿ ಬ್ರಿಟಿಷರನ್ನು ಓಡಿಸುವ ಸಂಚು 
ಬಹು ರಹಸ್ಯವಾಗಿ ನಡೆದಿತ್ತು . ಅದರ ನೇತಾರ ಜಗತ್ ಶೇಠರ ವಂಶದಲ್ಲಿ ಜನಿಸಿದ 
ರಾಮಜಿದಾಸ ಗುಡವಾಲ , ಒಂದೂಕಾಲು ಶತಮಾನದ ಹಿಂದೆ ಅವನ ಮನೆತನ 
ವ್ಯಾಪಾರೋದ್ಯಮದಲ್ಲಿ ಶ್ರೀಮಂತಿಕೆಯಲ್ಲಿ ಅಗ್ರಸ್ಥಾನದಲ್ಲಿತ್ತು . ಲಾರ್ಡ್ಕ್ಷನ್ 
ಭಾರತಕ್ಕೆ ಕಾಲಿರಿಸಿ, ಆಂಗ್ಲ ಸಾಮ್ರಾಜ್ಯದ ಪತಾಕೆಯನ್ನು ಇಲ್ಲಿ ಊರಲು ಈ 
ವಂಶದವರ ಸಹಾಯವೇ ಕಾರಣವಾಗಿದ್ದರೂ ಅದೇ ವಂಶದವನಾದ ರಾಮ್‌ಜಿ 
ಅವರನ್ನು ಓಡಿಸಲು ಮುಂತಾದ ಅರಸೊತ್ತಿಗೆಗೆ ಸರಿತೂಕವಾದ ಮನೆತನದ 
ಹೊಣೆ ಹೊತ್ತಿದ್ದ ಆತ ವಂಶಪಾರಂಪರವಾಗಿ ಬಂದ ವ್ಯಾಪಾರವನ್ನು ಮುಂದುವ 
ರಿಸಿ ಭಾರತದ ಎಲ್ಲೆಡೆಯೂ ವ್ಯಾಪಾರ ಕ್ಷೇತ್ರಗಳನ್ನು ವಿಸ್ತರಿಸಿದ್ದ ಅವನ ವ್ಯವ 
ಹಾರದ ಮಜಲುಗಳು ಏಷ್ಯಾ ಯುರೋಪಿನಾದ್ಯಂತ ಹರಡಿದ್ದು ವು. ಯುರೋಪಿ 
ಯನ್ನರು ಬ್ಯಾಂಕಿಂಗ್ ಉದ್ಯಮವನ್ನು ಆರಂಭಿಸುವ ಮೊದಲೇ ಹಲವು ಕಾಲದಿಂದ 
ರಾವಜಿಯ ವಂಶದವರು. ಅಗಾಧ ಪ್ರಮಾಣದಲ್ಲಿ ಹಣಕಾಸಿನ ವಹಿವಾಟನ್ನು 
ಆರಂಭಿಸಿ , ರಾಜ ಮಹಾರಾಜರಿಗೆ ಕೂಡ ಕೋಟ್ಯಂತರ ರೂಪಾ ಸಾಲ 
ಕೊಟ್ಟಿದ್ದರು. ಹಲವು ರಾಜ್ಯಗಳ ಉಳವಿನ ಪ್ರಶ್ನೆ ಕೂಡ ಅವರ ಸಾಲವನ್ನೇ 
ಅವಲಂಬಿಸಿತ್ತು . 

ಆಗ ದೆಹಲಿಯ ಸಿಂಹಾಸನವನ್ನು ಮೊಗಲ ವಂಶದ ಕಟ್ಟ ಕಡೆಯ ಬಾದಶಹ 
ಬಹಾದ್ದೂರಶಹ ಆಳುತ್ತಿದ್ದ ದೆಹಲಿಯಲ್ಲಿ ರಾಮಜಿ ವಾಸಿಸುತ್ತಿದ್ದ ಮನೆಯ 

ಸಿದ್ದಗಂಗಾ 


28 


ವೈಭವ ಬಾದಶಷನ ಅರಮನೆಗಿಂತ ಮಿಗಿಲಾಗಿತ್ತು . ಸಿರಿವಂತಿಕೆಯಲ್ಲಿ ಬಾದಶಹ 
ನನ್ನು ಮೀರಿಸಿದ್ದ ಅವನೆದುರು ಅಧಿಕಾರಿಗಳು ಹಾಗಿರಲಿ, ಬಾದಶಹನು ಕೂಡ ತನ್ನ 
ಅಧಿಕಾರವನ್ನು ಪ್ರದರ್ಶಿಸದೆ , ಈದ್ , ದೀಪಾವಳಿ ಮು೦ ತಾ ದ ಹಬ್ಬಗಳೆಂದು 
ಅವನ ಮನೆಗೆ ಆಗಮಿಸಿ, ಅವನಿಂದ ಸತಾರ ಪಡೆಯುತ್ತಿದ್ದ . ಆಗ ರಾವಜಿ 
ಬಾದಷಹನಿಗೆ ಎರಡು ಲಕ್ಷ ಚಿನ್ನದ ನಾಣ್ಯಗಳನ್ನೇ ಉಡುಗೊರೆಯಾಗಿ ಕೊಡುತ್ತಿ 
ದ್ದನಂತೆ. ದಿಲ್ಲಿ ಸಾಮ್ರಾಜ್ಯವು ರಾಮ್‌ಜಿದಾಸನ ಹಿಡಿತದಲ್ಲಿ ಎಷ್ಟು ಅಡಗಿತ್ತೆಂ 
ವರೆ ೧೮೫೭ರಲ್ಲಿ ಚಲಾವಣೆಗೆ ತರಲಾದ ನಾಣ್ಯಗಳ ಒಂದು ಬದಿಯಲ್ಲಿ ಅವನ 
ಚಿತ್ರವೂ ಇನ್ನೊಂದು ಬದಿಯಲ್ಲಿ ಬಾ ದ ಸ ಹ ನ ಚಿತ್ರವೂ ಮುದ್ರಿತವಾಗಿತ್ತು . 
ರಾಜಿಗೆ ಸ್ವಂತ ಸೈನ್ಯವನ್ನಿರಿಸಿಕೊಳ್ಳಲು ಅವಕಾಶವಿತ್ತು . ಆರು ಕುದುರೆಗಳನ್ನು 
ಹೂಡಿದ ರಥದಲ್ಲಿಯೂ ಅನೆಯ ಮೇಲೂ ಸಂಚರಿಸುವ ಅವಕಾಶವಿದ್ದು ದು ಅವನೊ 
ಬ್ಬನಿಗೇ , ದಿಲ್ಲಿ ರ್ದಾರಿನಲ್ಲಿ ಅವನಿಗಾಗಿ ಒಂದು ಪ್ರತ್ಯೇಕವಾದ ಆಸನವನ್ನಿರಿಸಿ 
ದ್ದರು. ರಾಮ್ ಜಿ ದರ್ಬಾರಿಗೆ ಬಂದರೆ ಅಲ್ಲಿರುವ ಸಣ್ಣ ಪುಟ್ಟ ಆರಸರು ಗೌರವ 
ಸೂಚಕವಾಗಿ ಎದ್ದು ನಿಲ್ಲಬೇಕಾಗಿತ್ತು , 


ಆದರೆ ದಿನೇ ದಿನೇ ಮೊಗಲ ಆಡಳಿತದಲ್ಲಿ ಸೂಸುತ್ತಿರುವ ಅವ್ಯವಸ್ಥೆಯನ್ನು 
ನೋಡಿ ಅವರ ರಾಜ್ಯಭಾರದ ಕೊನೆಯ ದಿನಗಳು ಇದೆಂದು ರಾಮ್ಜಿಗೆ ಅರ್ಥ 
ವಾಯಿತು. ಅದರೊಂದಿಗೆ ಆಂಗ್ಲರ ಕರಿಯ ನೆರಳು ದೇಶದ ಮೇಲೆ ವ್ಯಾಪಿಸುತ್ತಿ 
ರುವುದನ್ನು ನೋಡಿ ಆತ ಆತಂಕಗೊಂಡ . ಇದರಿಂದ ಇಡೀ ಭಾರತ ಬ್ರಿಟಿಷರ 
ಭದ್ರಮುಷ್ಟಿಯಲ್ಲಿ ಸಿಲುಕುವ ಅಪಾಯವನ್ನು ಅವನು ಗುರುತಿಸಿ , ಈ ಸರಿಸಿ ತಿ 
ಯನ್ನು ನಿವಾರಿಸಬೇಕೆಂದು ಬಾದಶಹನೊಂದಿಗೆ ಸಮಾಲೋಚನೆ ಮಾಡಿದ. 
ಆದರೆ ಬಾದಶಹನಿಗೆ ಬ್ರಿಟಿಷರಿಗೆ ಎದುರಿಗೆ ಸೆಣಸಿದರೆ ಬದುಕಬಹುದೆಂಬ ಧೈರವಿ 
ರಲಿಲ್ಲ. ಅಧಿಕಾರಿಗಳು ಭ್ರಷ್ಟರಾಗಿ ಆಂಗ್ಲರ ಕೈಗೊಂಬೆಗಳಾಗಿದ್ದುದೇ ಅವನ 
ನಿರಾಸೆಗೆ ಕಾರಣವಾಗಿತ್ತು . ಅದನ್ನು ತಿಳಿದು ರಾಮ್‌ಜಿ ವ್ಯಗ್ರಗೊಂಡು, ಬ್ರಿಟಿಷ್ 
ಅಧಿಕಾರಿಗಳ ದಯೆಯಿಂದ ಮೊಗಲ ಬಾದಶಹನಿರುವುದಾದರೆ ಅವನಿಗೆ ಧಿಕ್ಕಾರ 
ವಿರಲಿ ” ಎಂದು ಗುಡುಗಿದ. 


ರಾಮಜಿಯ ಸಿಡಿಗುಡಿನಂತಹ ಮಾತ್ತು ಬಾದಶಹನ ದೇಶಪ್ರೇಮವನ್ನು 
ಜಾಗೃತಗೊಳಿತಾದರೂ ಖಾಲಿಯಾದ ಅವನ ಖಜಾನೆಯಲ್ಲಿ ಸೈನ್ಯವನ್ನು ಸುಸಂ 
ಘಟಿತಗೊಳಿಸಲು ಬೇಕಾದಷ್ಟು ಹಣವಿರಲಿಲ್ಲ. ರಾಮಜಿ ಅದನ್ನು ತಿಳಿದೊಡ 
ನೆಯೇ ಕೆಲಸಕ್ಕಾಗಿ ತಕ್ಷಣ ಎರಡುಕೋಟಿರೂಪಾಯಿಗಳನ್ನೇ ಕೊಟ್ಟ. ರಾಮಜಿ 
ಪ್ರಯತ್ನದಿಂದ ಒಂದು ಗೂಢಚಾರ ದಳವು ಸಂಘಟಿತವಾಯಿತು. ಈ ಕೆಲಸಕ್ಕೆ 
ಹಣದ ಅವಶ್ಯಕತೆಯಾದಾಗ ಕೋಟಿಗಳ ಸಂಖ್ಯೆಯಲ್ಲಿ ಅವನು ನೆರವು ನೀಡಿದ. 


ನವಂಬರ್ , 1983 


29 


ಜೊತೆಗೆ ೧೪ ಹಡಗುಗಳ ತುಂಬಾ ಆಹಾರ ಸಾಮಗ್ರಿಗಳನ್ನು ಕಳುಹಿಸಿ ಕೊಟ್ಟ. 
ಅವನು ನೇಮಕ ಮಾಡಿದ ಗುಪ್ತಚಾರರು ಆಗಿಂದಾಗ ಬ್ರಿಟಿಷರ ಚಲನವಲನಗ 
ಳನ್ನು ದೆಹಲಿಗೆ ರಹಸ್ಯವಾಗಿ ತಿಳಿಸುತ್ತಿದ್ದರು. 

ದೆಹಲಿ ಸಿಂಹಾಸನದ ಮೇಲೆ ರಾಮಜಿ ಎಷ್ಟು ಗಾಢವಾದ ಪ್ರಭಾವ ಬೀರು 
ತಿದ್ದನೆಂದರೆ ೧೮೫೭ ರ ಮೇ ೨೫ ರಂದು ಸರ್ ಜಾನ್ ಲಾರೆನ್ನರು ಕ್ರಿಪ್ಟ್ ಮತ್ತು 
ಹಾರ್ವೆಯವರಿಗೆ, ರಾಮಜಿಯು ದಿಲ್ಲಿ ಸಿಂಹಾಸನ ಒಬ್ಬ ಭಾಗ್ಯಸ್ಥನೆಂದು ತಿಳಿದು 
ಅವರೊಂದಿಗೆ ಮಾತುಕತೆ ನಡೆಸಲು ತಿಳಿಸಿದ್ದರು. ಈ ಮಾತುಕತೆಗೆ ರಾಮಜಿ 
ನಿರಾಕರಿಸಿದ. ಬ್ರಿಟೀಷರ ವಿಷದ ಬೇರನ್ನು ಕಿತ್ತೊಗೆಯವ ಪಣ ತೊ ಟ್ಟಿ ದ 
ಅವನು ಭಾರತದ ಎಲ್ಲೆಡೆ ಗೂಢಚಾರರನ್ನು ಕಳುಹಿಸಿದುದಲ್ಲದೆ ಗುಪ್ತವಾಗಿ ದೊಡ್ಡ 
ಸೇಷೆಯನ್ನೆ ಸಜ್ಜುಗೊಳಿಸುತ್ತಿದ್ದ . ಅದರೊಂದಿಗೆ ಬ್ರಿಟಿಷರ ವಿರುದ್ಧ ಏಕಕಾಲಕ್ಕೆ 
ಇಡೀ ದೇಶದಲ್ಲಿ ಬಂಡಾಯವೆದ್ದರೆ ಮಾತ್ರ ಅವರನ್ನು ಓಡಿಸಲು ಸಾಧ್ಯವೆಂದು 
ಮನಗಂಡು, ದೇಶದ ಪ್ರತಿಯೊಬ್ಬ ರಾಜರಿಗೂ ಸುಭೇದಾರರಿಗೂ ಮೊಗಲ ಬಾದ 
ಶಹನಿಗೆ ನೆರವು ನೀಡಬೇಕೆಂದು ವಿನಂತಿ ಮಾಡಿದ. ಆಂಗ್ಲ ಸೈನ್ಯದಲ್ಲಿದ್ದ ಭಾರ 
ತೀಯ ಸೈನಿಕರಿಂದ ಸಹಾಯ ಪಡೆಯುವ ಅಶ್ವಾಸನೆಯನ್ನು ಆತ ಪಡೆದಿದ್ದ . 

ಹೀಗೆ ದೇಶದಲ್ಲಿ ವಿದೇಶಿಯರ ವಿರುದ್ದ ಸಶಸ್ತ್ರ ಸಂಗ್ರಾಮಕ್ಕೆ ಯೋಗ್ಯವಾತಾ 
ವರಣ ನಿರಾಣವಾಯಿತು. ಭಾರತದಿಂದ ಬಿಳಿಯರನ್ನು ಹೊಡೆದೋಡಿಸಲು ತಕ್ಕ 
ಮುಹೂರ್ತವನ್ನು ಮಾತ್ರ ರಾಮಜಿ ಕಾಯುತ್ತಿದ್ದ. ಆದರೆ ಮೊಗಲ ದರ್ಬಾರಿ 
ನಲ್ಲಿದ್ದ ಕೆಲವು ಭ್ರಷ್ಟ ಅಧಿಕಾರಿಗಳು ಬಿಳಿಯರಿಗೆ ಇದರ ಸುಳಿವು ಕೊಟ್ಟರು. ಆಗ 
ಬಿಳಿಯರು ಜಾಗೃತರಾದರು. ರಾಮಜಿಯನ್ನು ಹೀಗೆಯೇ ಉಳಿಯಗೊಟ್ಟರೆ 
ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹತ್ತಿಕೊಳ್ಳಲು ದಿನ ದೂರವಲ್ಲವೆಂದೂ ಅನಂತಿರ 
ಆದನ್ನು ನಂದಿಸುವುದು ಸಾಧ್ಯವಾಗದೆ ತಾವೇ ಅದರಲ್ಲಿ ಉರಿದು ಭಸ್ಮಿಭೂತವಾ 
ಗಬೇಕಾದೀತೆಂದೂ ಅವರು ಭಾವಿಸಿದರು . ಹೀಗಾದರೆ ಬ್ರಿಟೀಷರಿಗೆ ಇಲ್ಲಿ ಅಧಿ 
ಕಾರ ನಡೆಸಲು ಸಾಧ್ಯವೇ ಇಲ್ಲವೆಂಬುದು ಹಿರಿಯ ಅಧಿಕಾರಿಗಳಿಗೆ ನ ನ ದ ಟ್ಟಾ 
ಯಿತು. ಅವರು ದಿಲ್ಲಿ ದರ್ಬಾರಿನ ಕೆಲವು ಪ್ರಮುಖರನ್ನು ತಮ್ಮ ಬಲೆಗೆ ಹಾಕಿ 
ಕೊಂಡು ಅವರ ಮೂಲಕ ರಾಮಜಿ ಮತ್ತು ಬಾದಶಹರ ರಹಸ್ಯ ಯೋಜನೆಯ 
ವಿವರಗಳನ್ನು ಪಡೆಯಲಾರಂಭಿಸಿದರು. 

ಈ ಅವಿಚಾರ ರಾಮಜಿಗೆ ತಿಳಿಯಲೇ ಇಲ್ಲ. ಆತ ಎಲ್ಲೆಡೆಯೂ ಕಾಂತಿ 
ಕಾರಿಗಳನ್ನು ಸಂಘಟಿಸತೊಡಗಿದ್ದ . ದಿಲ್ಲಿ ಮತ್ತು ಮೇರಕ್‌ಗಳಲ್ಲಿ ಭಾರತೀಯ 
ಸ್ವಾತಂತ್ರ್ಯ ಪತಾಕೆಯನ್ನು ಹಾರಿಸುವ ಸನ್ನಾಹದಲ್ಲಿ ಆತ ಹಿರಿಯ ಪಾತ್ರ ವಹಿ 


30 


ಸಿದ್ಧಗಂಗಾ 


ಆದರೆ ದೇಶದ್ರೋಹಿ ಮೊಗಲ್ ಅಧಿಕಾರಿಗಳು ರಾಮಜಿಯನ್ನು ಬ್ರಿಟಿಷರ 
ಕೈಗೆ ಹಿಡಿದುಕೊಟ್ಟರು. ಅವನ ಕೈಗೆ ಸಂಕೋಲೆತೊಡಸಿ , ಬೀದಿಯಲ್ಲಿ ಎಳೆದು 
ಕೊಂಡು ಹೋದ ದೃಶ್ಯ ಹೃದಯವಿದ್ರಾವಕವಾಗಿತ್ತು . ರಾಮಜಿಯ ವಿಚಾರಣೆ 
ಯ ಕರೆಸುವ ಕ್ರಮದಲ್ಲಿ ಕಿಪ್ರವಾಗಿ ನಡೆಯಿತು. ಅವನಿಗೆ ವಿಧಿಸಿದ ಶಿಕ್ಷೆ 
ಯೂ ಅತಿ ಘೋರವಾಗಿತ್ತು , ರಾಮಜಿಯ ಸಕಲ ಸಂಪತ್ತನ್ನೂ ಬ್ರಿಟಿಷ್ ಖಜಾ 
ನೆಗೆ ಸೇರಿಸಿ, ಅವನ ಮೈಮೇಲೆ ಬೇಟೆ ನಾಯಿಗಳನ್ನು ಬಿಟ್ಟು ದೇಹವನ್ನು ಛಿದ್ರ 
ಗೊಳಿಸಿದ ಬಳಿಕ ಕುಟುಕು ಜೀವ ಮಾತ್ರ ಉಳಿದಿದ್ದ ಅವನನ್ನು ಚಾಂದನಿ ಚೌಕ 
ದಲ್ಲಿ ಗಲ್ಲಿಗೇರಿಸಿದರು. ಇದು ೧೮೫೭ ರಲ್ಲಿ ನಡೆಯಿತು. 


ಅಲ್ಲಿಗೇ ಬ್ರಿಟೀಷರ ಸೇಡು ತೀರಲಿಲ್ಲ ಸ್ವಾತಂತ್ರ ಸಂಗ್ರಾಮದಲ್ಲಿ ಸಂಬಂಧ 
ವಿರಿಸಿದವರೆಂದು ಕಂಡು ಬಂದವರನ್ನು ದೇಶಭಕ್ತರನ್ನೂ ಬಂಧಿಸಿ, ಪ್ರತಿದಿನ ಸಹ 
ಪ್ರಾರು ಜನರನ್ನು ಗಲ್ಲಿಗೇರಿಸಿದರು . ಅವರ ಶವಗಳನ್ನು ಬೀದಿಗಳಲ್ಲಿ ಕೊಳೆಯು 
ವಂತೆ ಎಸೆದು ಪ್ರತೀಕಾರ ತೀರಿಸಿದರು . ರಾಮಜಿಯ ಈ ಹೋರಾಟ ಅಸಫಲ 
ಗೊಂಡು ಮುಂದೆ ೯೦ ವರ್ಷ ಭಾರತ ಸ್ವಾತಂತ್ರ್ಯ ಪಡೆಯದಿದ್ದರೂ ಅವನು 
ಅರ್ಪಿಸಿದ ಪ್ರಪ್ರಥಮ ಬಲಿದಾನ ಹಲವು ಮಂದಿಯ ಆತ್ಮಾ ರಣೆಗೆ ಮೇಲ್ಪಂಕ್ತಿ 
ಹಾಕಿತ್ತು . 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
ಈ ಬೇಕರಿ # 

* ಕಾಂಡಿಮೆಂಟ್ಸ್ * 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ , ಅಪ್ಪಟ ತುಪ್ಪದಿಂದ ತಯಾರಿ 
* ಪಪ್ಸ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
- ಬಿಸ್ಕತ್ತುಗಳ ತಯಾರಕರು 

ತಿಂಡಿಗಳ ತಯಾರಕರು . 
ಚಿಕ್ಕಪೇಟೆ, ತುಮಕೂರು ಅಶೋಕ ರಸ್ತೆ , ತುಮಕೂರು 

• ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ ನ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ 

ಒಮ್ಮೆ ಸಂದರ್ಶಿಸಿರಿ, 
| ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


ನವಂಬರ್ , 1983 


31 


ಶಾಲೀನರೆನಿಸಿರಿ 


ಬ . ಸುಬ್ರಾಯ ಅಡಿಗ 


ತನ್ನ ವ್ಯಕ್ತಿತ್ವ ಆಕರ್ಷಕವೂ ಪ್ರಭಾವಶಾಲಿಯೂ ಆಗಬೇಕೆಂದು ಪ್ರತಿಯೊ 
ಬ್ರನೂ ಬಯಸುತ್ತಾನೆ. ಇದಕ್ಕಾಗಿ ಆತ ಶಾರೀರಕ ಸೌಂದರ್ಯ ಅಗತ್ಯವೆಂದು 
ಬಗೆದು ಅದನ್ನೇ ಹೆಚ್ಚಿಸಲು ಪ್ರಯತ್ನಿಸುವ. ಸೌಂದರ್ಯ ಆಕರ್ಷಕ ವ್ಯಕ್ತಿತ್ವ 
ಕೈ ಅವಶ್ಯ ಗುಣವೆಂಬುದು ನಿಜವಾದರೂ ಆಕರ್ಷಕ ವ್ಯಕ್ತಿತ್ವಕ್ಕೆ ಇದಕ್ಕಿಂತಲೂ 
ಮುಖ್ಯವಾದ ಗುಣವೆಂದರೆ ಶಾಲೀನತೆ . 

ನೀವೆಂದಾದರೂ ನಿಮ್ಮ ಸ್ವಭಾವದತ್ತ ಗಮನ ಕೊ ಟ್ಟಿ ದ್ದಿ ರಾ ? ನಿಮ್ಮ 
ಸ್ವಭಾವದಲ್ಲಿ ಶಾಲೀನತೆ ಇರದೆ ಹೋದರೆ, ನಿಮ್ಮ ಶಾರೀರಿಕ ಸೌ ೦ ದ ಯ ೯ ವು 
ವ್ಯರ್ಥವೇ . ಜನ ಒರಟು ಸ್ವಭಾವಗಳನ್ನೆಂದೂ ಮೆಚ್ಚುವುದಿಲ್ಲ. 

ಯಾರೊಬ್ಬನೂ ಜನ್ಮತಃ ಸೌಮ್ಯ ಸ್ವಭಾವ ಇರುವುದಿಲ್ಲ. ಇದು ಅ ನ ನ 
ಅಕ್ಕ ಪಕ್ಕದ ವಾತಾವರಣ , ಅವನ ಪಾರಿವಾರಿಕ ಶಿಕ್ಷಣ ಮತ್ತು ಸಂಸ್ಕಾರಗಳನ್ನವ 
ಲಂಬಿಸಿದೆ. ಇಂದಿನ ವ್ಯಸ್ತ ಜೀವನದಲ್ಲಿ ಕಾರ್ಯಾಧಿಕೃತದಿಂದ ಬಳಲಿದ ಮನು 
ಷ್ಯನ ಸ್ವಭಾವ ಸಿಡುಕಾಗುವುದು. ಆಫೀಸ್ ಕೆಲಸ ಹಾಗೂ ಪಾರಿವಾರಿಕ ಜವಾ 
ಬ್ದಾರಿಗಳು ಅವನನ್ನು ಆವರಿಸುವುದರಿಂದ ಆತ ತನ್ನ ಸ್ವಭಾವದ ಮೇಲೆ ಒಂದಿಷ್ಟು 
ಗಮನ ಕೊಡುವುದಿಲ್ಲ. ಅವನ ಸಿಡುಕುತನದಿಂದಾಗಿ ಮಕ್ಕಳು ಹೆದರಿ ದೂರದಲ್ಲಿ 
ಉಳಿಯುತ್ತಾರೆ. ಹೆಂಡತಿ ಕೂಡ ಮಾನ ಕಳೆಯುತ್ತಾಳೆ. ಗೆಳೆಯರೂ ಭೇಟಿ 
ಯಾಗಲೂ ಅಳುಕುತ್ತಾರೆ. ಅವನಲ್ಲಿ ಬದುಕಿನ ಬಗ್ಗೆ ಉತ್ಸಾಹದ ಕೊರತೆಯಿದೆ 
ಯೆಂದೂ ಹೆಜ್ಜೆ ಹೆಜ್ಜೆಗೆ ತನ್ನ ಗೋಳುತೋಡಿಕೊಳ್ಳುವನೆಂದೂ ಅವರು ಚೆನ್ನಾಗಿ 
ಬಲ್ಲರು. 


ಇಂದಿನ ಈ ದರ್ಬಾರಿಯುಗದಲ್ಲಿ ಹೆಚ್ಚಿನ ಜನರಿಗೆ ಜೀವನ ನಿರ್ವಹಣೆ 
ಕಷ್ಟವಾಗಿದೆ. ಹಾಗೆಂದು ಕಂಡಕಂಡವರೆದುರು ನನ್ನ ಗೋಳುತೋಡಿಕೊಳ್ಳು 
ವುದು ತರವಲ್ಲ. ಏಕೆಂದರೆ ಇದರಿಂದ ಲಾಭಕ್ಕೆ ಬದಲು ಹಾನಿಯೇ ಹೆಚ್ಚು . 

ನಿಮ್ಮನ್ನು ಕಂಡಾಕ್ಷಣ ನಿಮಗಿಂತ ಸುಖಿಗಳು ಬೇರಾರೂ ಇಲ್ಲವೆಂಬ ಭಾವನೆ 
ಜನರಲ್ಲಿ ಮೂಡುವಂತಾಗಬೇಕು. ನೀವು ಪ್ರತಿಯೊಬ್ಬರನ್ನೂ ಮಂದಹಾಸದೊಂದಿಗೆ 


- 


ಸಿದ್ದಗಂಗಾ 


32 


ಸ್ವಾಗತಿಸಿದರೇನೇ ಇದು ಸಾಧ್ಯ . ನಿಮ್ಮಿಂದ ದೂರ ಇರಲು ಪ್ರಯತ್ನಿಸುವವರೇ 
ನಿಮ್ಮ ಬಳಿ ಬರತೊಡಗುವರೆಂದು ಆಗ ನಿಮಗೆ ವ್ಯಕ್ತವಾದೀತು. 

ಗೆಳೆಯರ ಬಗ್ಗೆ ನಿಮ್ಮ ವರ್ತನೆ ಹೇಗಿರಬೇಕೆಂಬುದನ್ನು ನೀವೀಗ ಅರಿತಿರಿ, 
ಇದಲ್ಲದೆ ಜೀವನದ ಪ್ರತಿಯೊಂದು ರಂಗದಲ್ಲೂ ಸೌಮ್ಯತೆಯ ವ್ಯವಹಾರ ಅಗತ್ಯ . 
ನೀವು ಅಂಗಡಿಗಾರರಾಗಿದ್ದರೆ ನಮ್ರತೆ ಅತ್ಯಗತ್ಯ . ಗಿರಾಕಿಗಳು ಎಲ್ಲಾದರೂ ಹಣ 
ಕೊಡುತ್ತಾರೆ. ಆದರೆ ಅವರು ನಗುಮುಖದ ಅಂಗಡಿಗಾರರಿಂದಲೇ ವಸ್ತುಗಳನ್ನು 
ಕೊಳ್ಳಲು ಹೆಚ್ಚಾಗಿ ಇಷ್ಟ ಪಡುತ್ತಾರೆ. 


ಸ್ವಭಾವದ ಮಹತ್ವ :- ಡಾಕ್ಟರರ ಔದಾರ್ಯ ಅ ವ ರ ಮುಖ್ಯ ಗುಣ. 
ಅದಿಲ್ಲದಿದ್ದರೆ ಅವರು ತಮ್ಮ ರೋಗಿಗಳ ಮೇಲೆ ಪ್ರಭಾವ ಬೀರಲಾರರು. ರೋಗಿ 
ಗಳೂ ತಮ್ಮ ಕಾಯಿಲೆಯ ವಿವರವನ್ನು ನಿಸ್ಸಂಕೋಚವಾಗಿ ಹೇಳಲಾರರು. ಆಗ 
ಸರಿಯಾದ ಚಿಕಿತ್ಸೆ ಹೇಗೆ ಸಾಧ್ಯ ! 


- ಅಧ್ಯಾಪಕರು ಸರಕಾರಿ ಅಧಿಕಾರಿಗಳೂ ತಮ್ಮ ಸ್ವಭಾವದತ್ತ ವಿಶೇಷ ಗಮನ 
ಕೊಡಬೇಕು. ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮುಖ್ಯವಾಗಿ ಶಿಕ್ಷಕರನ್ನೇ ಅವ 
ಲಂಬಸಿದೆ. ವಿದ್ಯಾರ್ಥಿಗಳಿಗೆ ಪುಸ್ತಕೀಯ ಶಿಕ್ಷಣವನ್ನಷ್ಟೆ ನೀಡಿ ತಮ್ಮ ಕರ್ತವ್ಯ 
ತೀರಿತ್ತೆಂದು ಅವರು ಭಾವಿಸಬಾರದು . ಅವರಿಗೆ ವ್ಯಾವಹಾರಿಕ ಜ್ಞಾನವೂ ಅಗತ್ಯ 
ವಾದುದು. ಶಿಕ್ಷಕ ತನ್ನ ಆದರ್ಶ ಚರಿತ್ರ ಹಾಗೂ ಸೌಮ್ಯ ಸ್ವಭಾದ ಪ್ರಭಾವ 
ದಿಂದ ವಿದ್ಯಾರ್ಥಿಳನ್ನು ಹತೋಟಿಯಲ್ಲಿರಿಸಿಕೊಂಡರೇನೇ ಇದು ಸಾಧ್ಯ , ಆಗ 
ಅವರೂ ವ್ಯವಹಾರದ ಮಹತ್ವ ಅರಿಯುವರು. , 


ಸರಕಾರೀ ಅಧಿಕಾರಿಗಳು ಜನರನ್ನು ಉಪೇಕ್ಷಾ ದೃಷ್ಟಿಯಿಂದ ನೋಡುತ್ತಾರೆಂ 
ಬುದು ಹೆಚ್ಚಿನವರ ಅಭಿಪ್ರಾಯ . ಜನತಾ ಸೇವಕರಾದ ಈ ಅಧಿಕಾರಿಗಳು ತಮ್ಮ 
ಒರಟು ವ್ಯವಹಾರಕ್ಕೆ ತುಂಬಾ ಪ್ರಸಿದ್ದರು. ಸದ್ಯ ವಹಾರ ಶಾಲೀನತೆಗಳಿಗೂ 
ಅವರಿಗೂ ಬಲು ದೂರ ! 


ಕೆಲ ರಂಗಗಳಲ್ಲಿ ಸೌಮ್ಯ ಸ್ವಭಾವವಿಲ್ಲದೆ ವ್ಯವಹಾರವೇ ನಡೆಯುವಂತಿಲ್ಲ. 
ನರ್ಸ್ನ ಹಾಗೂ ಸಮಾಜ ಸೇವಕಿಯರ ಜೀವನ ಅಂತಹದು , ನರ್ಸ್‌ಗಳು ತಮ್ಮ 
ವಿನಮ್ರ ಸ್ವಭಾವ ಹಾಗೂ ನಿಃಸ್ವಾರ್ಥಭಾವದಿಂದ ರೋಗಿಯ ಪರಿಚಯ ನಡೆಸಿ 
ದರೆ ರೋಗಿ ಬಲುಬೇಗನೆ ಗುಣ ಹೊಂದುತ್ತಾನೆ. ಕೆಲವೊಮ್ಮೆ ರೋಗಿಗೆ ಪರಿವಾ 
ರದ ಸಹಾನುಭೂತಿಯೇ ಲಭಿಸುವುದಿಲ್ಲ. ಇಂಥ ವೇಳೆ ಆಸ್ಪತ್ರೆಯಲ್ಲ ತಿರಸ್ಕಾ 
ರದ ವರ್ತನೆ ಉಂಟಾಯಿತ್ತೆಂದರೆ ಅವನು ಗುಣ ಹೊಂದುವುದು ತುಂಬ ತಡವಾ 


ನವೆಂಬರ್ 


33 


ಗುವುದು, ಅಂಟು ರೋಗಗಳಲ್ಲಿ ಹೆಚ್ಚಾಗಿ ಹೀಗೆ ನಡೆಯುದುಂಟು. ಮನೆ ಯ 
ವರು ಔಪಚಾರಿಕವಾಗಿ ರೋಗಿಯೇ ಭೇಟಿಯಾಗುತ್ತಾರೆ. ಅವನಿಂದ ಸಾಧ್ಯವಿ 
ದೃಷ್ಟೂ ದೂರವಿರಲು ಪ್ರಯತ್ನಿಸುತ್ತಾರೆ. ಸಮಾಜ ಸೇವಕಿಯರು ಶಾಲೀನತೆಯ 
ಕೊರತೆಯಿಂದಾಗಿ ಸಮಾಜಕ್ಕೆ ಸರಿಯಾದ ಸೇವೆ ಸಲ್ಲಿಸಲಾರರು. 

ಈ ರೀತಿ ಸೌಮ್ಯ ಸ್ವಭಾವ ಹಾಗೂ ಚಾರಿತ್ರಿಕ ಶಾಲೀನತೆ ಮಾನವ ಜೀವ 
ನದ ಅತ್ಯಾವಶ್ಯಕ ಅಂಗ, ಮಹಿಳೆಯರು ಆಗಂತುಕರನ್ನು ಅತಿಥಿಗಳನ್ನು ಮಧುರ 
ಮಂದಹಾಸದೊಂದಿಗೆ ಸ್ವಾಗತಿಸಲಿ. ಯಾರನ್ನೂ ಒಯ್ಯಲು ಪ್ರಯತ್ನಿಸದಿರಲಿ. 
ಪಾರ್ಟಿಗಳಲ್ಲಿ ಮಹಿಳೆಯರು ಮಾತುಕತೆ ಹಾಗೂ ವ್ಯವಹಾರದಲ್ಲಿ ಬಹಳಷ್ಟು ಎಚ್ಚ 
ರವಹಿಸಲಿ. ಏಕೆಂದರೆ ಜನರ ದೃಷ್ಟಿಯಲ್ಲಿ ಅಂತಹವರು ತುಂಬಾ ಗೌರವಾನ್ವಿತ 
ರೆನಿಸುತ್ತಾರೆ. ಎಲ್ಲರೂ ಅಂತಹವರನ್ನೂ ಪ್ರಶಂಸಾದೃಷ್ಟಿಯಿಂದ ನೋಡುತ್ತಾರೆ. 

ಈ ರೀತಿ ಚಾರಿತ್ರಿಕ ವಿನಮ್ರತೆ ಹಾಗೂ ಸೌಮ್ಯ ಸ್ವಭಾವ ಸಫಲತೆಯ 
ಮೊದಲ ಸೋಪಾನವೆಂಬುದನ್ನು ನೆನಪಿಡಬೇಕು.' 

( ಹಿಂದಿಯಿಂದ ) 


೧೫ : ಹಳೆಯ ಪರಿಚಯ 
ಕೆಲವು ವರ್ಷಗಳ ಹಿಂದೆ ಒಬ್ಬ ನಾವಿಕನು ಪ್ರಾಣಿ ಸಂರಕ್ಷಣಾ ಶಾಲೆಗೆ 
ಹೋಗಿದ್ದಾಗ ಅಲ್ಲಿದ್ದ ಹುಲಿಯೊಂದು ತನ್ನ ಬ ರು ವಿ ಕೆ ಯ ನ್ನು ಕಂಡು ಅತಿ 
ಗಾಭರಿಗೊಳ್ಳುತ್ತಿದ್ದು ದನ್ನು ನೋಡಿ ಚಿಕಿತನಾದನು. ಆತ ಹತ್ತಿರ ಸರಿದಂತೆಲ್ಲಾ 
ಅದು ಅತಿಯಾಗಿ ಆರ್ಭಟಿಸುವುದಕ್ಕೆ ಆ ರ೦ ಬಿ ಸಿ ತು . ನಾವಿಕ ಈ ವರ್ತನೆಗೆ 
ಕಾ ರ ಣ ನ ನ್ನು ಅಲ್ಲಿಯ ಅಧಿಕಾರಿಯನ್ನು ಕೇಳಲು , ಆತ “ ಹುಲಿಗೆ ನಿನ್ನನ್ನು 
ಕಂಡರೆ ಅತಿಯಾದ ಆನಂದವಾಗುತ್ತಿರಬಹುದು ಅಥವಾ ಉಗ್ರಕೋಪ ಬರುವುದಾ 
ಗಿರಬಹುದು” ಎಂದನು. ನಾವಿಕ ಹುಲಿಯ ಬೋನಿನ ಮತ್ತೂ ಸನ್ನಿಹಕ್ಕೆ 
ಬರಲಾಗಿ ಆ ಹುಲಿಯು ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ಒಮ್ಮೆ ಭಯಂಕರವಾಗಿ, 
ಘರ್ಜಿಸಿತು. ಚನ್ನಾಗಿ ನೋಡಿದಾಗ - ' ಈ ಹುಲಿಯು ಹಿಂದೆ ಈ ದೇಶಕ್ಕೆ 
ಆತನಿಂದಲೇ ತರಲ್ಪಟ್ಟಿದ್ದಿದು'- ನೆನಪಾಯ್ತು . ತಕ್ಷಣವೇ ಅದರ ಮೈದಡವಬೇಕೆಂಬ 
ಆಶೆಯಿಂದ ಅತ ಒಳಗೆ ಹೋಗಲು ಅನುಮತಿ ಪಡೆದನು . ಕಬ್ಬಿಣದ ಬಾಗಿಲು 
ಗಳು ತೆರೆದು ಆತ ಒಳಹೊಕ್ಕಾಗ ಅವರ ಪರಸ್ಪರ ಪ್ರೀತಿಯು ಜೆನ್ನಾಗಿ ವ್ಯಕ್ತವಾ 
ಯಿತು. ಇತರೆ ಪ್ರೇಕ್ಷಕರು ಚಕಿತಗೊಂಡು ಸ್ಥಬ್ಧರಾಗಿದ್ದರು. ಆ ಹುಲಿಯು 
ಬಂದ ಸ್ನೇಹಿತನು ಶರೀರವನ್ನೆಲ್ಲಾ ಮೂಸುತ್ತಾ ಕೈ ಕಾಲುಗಳನ್ನು ನೆಕ್ಕುತ್ತಾ, 
ಆತನನ್ನು ಸ್ವಾಗತಿಸಿ ಪಾರವೇ ಇಲ್ಲದ ಸಂತೋಷವನ್ನು ಅನುಭವಿಸುತ್ತಿತ್ತು . 
ಯಾವಾಗ ಆತ ಭೋನು ಬಿಟ್ಟು ಹೋಗಲುದ್ಯುಕ್ತನಾದನೋ , ಅದು ಸಹಿಸಲಾಗ 
ದಷ್ಟು ದುಃಖವನ್ನನುಭವಿಸುತ್ತಿತ್ತು . ( ಹೆಚ್ .ಎಲ್ , ರಾಮಸ್ವಾಮಿ , ಎಂ.ಎ . 

ಸಿದ್ದಗಂಗಾ 


34 


ನದಿಯ ಮೇಲಿನ ನಾವು (ದೋಣಿ 
). 


( ಶ್ರೀ ರಾಮಕೃಷ್ಣ ಉಪನಿಷತ್ತನ್ನು ಆಧರಿಸಿದುದು) 


- ಎನ್ . ಎಸ್ . ಗದಗಕರ 


(ಕಿರು ವಿವೇಚನೆ) 


ನಾವು ನೀರ ಮೇಲೆ ತೇಲುತ್ತದೆ. ಆದರೆ ನೀರು ನಾವಿನಲ್ಲಿ ಸೇರದಂತೆ 
ನೋಡಿಕೊಳ್ಳಬೇಕು. ಹಾಗೆ ಆಯಿತೊ ? ನಾವು ಮುಳುಗುವುದು ಜಗತ್ತಿನಲ್ಲಿದ್ದ 
ಭಕ್ತವೃಂದದ ಗತಿ ಅಂತಹದೆ. ಜಗತ್ತು ಮನಸ್ಸನ್ನು ಆವರಿಸಬಾರದು . ಹಾಗೆ 
ಆಯಿತೋ , ಮನಸ್ಸು ಜಗತ್ತಿನ ಕೆಸರಿನಲ್ಲಿ ಮುಳುಗಿ ಹೋಗುವುದು. 


ಕುಟುಂಬ ಜೀವನವನ್ನು ಬಾಳು, ಗೃಹಸ್ಥನಾಗಿ ನಿನ್ನ ಕರ್ತವ್ಯ ನಿರ್ವಹಿಸು. 
ಆದರೇನು ? ಸಂತತವೂ ವಿಶ್ವಾತ್ಮನ ನೆ ನ ಪಿ ರ ಲಿ. ನಿನಗೆ ಮನೆಗೆಲಸದಿಂದ 
ಬಿಡುವು ಸಿಕ್ಕಿ ರು ವಾಗ ಮನಃಪೂರ್ವಕವಾಗಿ ಈಶನ ಧ್ಯಾನದಲ್ಲಿ ತಲ್ಲೀನನಾಗು . 

ಆಸ್ಪತ್ರೆಯಲ್ಲಿ ದಾಯಿಯ ಮಮತೆಯಿಂದ ತನ್ನ ಒಡತಿಯ ಮಗುವಿಗೆ 
ಮೊಲೆಗುಡಿಸುವಳು. ಇದೇನು, ಅಕೆಯ ಹೊಟ್ಟೆಯ ಮಗುವಲ್ಲ ನಿಜ. ಆದರೆ 
ಕರ್ತವ್ಯವೆಂದು ಇದನ್ನು ನಿರ್ವಹಿಸುತ್ತಿರುವಳು . ಬೆಳೆದ ಮೇಲೆ ಈ ಮಗುವಿನಿಂದ 
ನನಗೇನು ಆಗಬೇಕಾಗಿಲ್ಲ ಎಂಬ ಅರಿತ್ವ ಆಕೆಗುಂಟು, ನೈಜಭಕ್ತನು ಈ ದಾಯಿ 
ಯಂತೆ , ರಕ್ಷಣೆಗಾಗಿ, ಪೋಷಣೆಗಾಗಿ ಒಪ್ಪಿಸಿದ ಮಗುವಿನೋಪಾದಿ ಇಹ ಬಾಳಿನ 
ಸಂಪರ್ಕ ! 


ಒಕ್ಕಲುಗಿತ್ತಿಯು ತಾನು ಕಸಗುಡಿಸುವ ಮನೆ ತನ್ನದೆಂದು ಉಸುರುವಾಗ 
ಯಾವ ಬಗೆಯ ಭಾವನೆ ಆಕೆಯ ಮನದಲ್ಲಿ ನೆಲಸಿರುವುದು ? ಹಾಗೆ ನೋಡಿದರೆ, 
` ಆಕೆಯ ಸ್ವಂತದ ಮನೆ ಎಲ್ಲಿಯೋ ಹಳ್ಳಿಯಲ್ಲಿರುವುದು. ಆಕೆ ನಗರದಲ್ಲಿ ಕೆಲಸ 
ಮಾಡುವಳು . ಒಡತಿಯ ಮನೆ ತನ್ನದೆಂದು ಆಗಾಗ ಹೇಳುವಳು. ಒಡತಿಯ 
ಮಗುವನ್ನು ಮಮತೆಯಿಂದ ಮುದ್ದಾಡುವಳು , ನನ್ನ ಬಂಗಾರ , ಎಂದು ವಾತ್ಸಲ್ಯ 
ಕರೆಯುವಳು , ನನ್ನ ಗೋಪಿ ಎಷ್ಟು ತುಂಟ ! ಪಾಪ ! ಹಸಿದು ಕಕ್ಕಾಂತವಾಗಿದೆ 
ಎನ್ನುವಳು. ಆದರೆ ಇಷ್ಟೆಲ್ಲ ಒಡನುಡಿಯುವಾಗ ಗೋ ಪಾ ಲ ತನ್ನ ಒಡತಿಯ 
ಮಗು ಎಂದು ಆಕೆಗೆ ಗೊತ್ತಿರುವುದಿಲ್ಲವೆ ? ತನ್ನ ಹೊಟ್ಟೆಯ ಮಗು ಮನೆಯಲ್ಲಿ 
ಅಜ್ಜಿಯ ತೊಡೆಯ ಮೇಲೆ ಆಡುತ್ತಿರುವುದು ಸುಳ್ಳೆ ? ಒಕ್ಕಲುಗಿತ್ತಿಯ ನಿರ್ವಿಕಾರ 
ಮನೋಭಾವ ಕುಟುಂಬ ಬಾಳಿನಲ್ಲಿ ವ್ಯಕ್ತಿಗೆ ಉಂಟಾಗಬೇಕು. 


ನವೆಂಬರ್ , 1983 


35 


- ನಿನ್ನ ಮನೆ ಈಶನ ನಿಲಯ . ಈ ಮನೆಯ ಒಡೆಯ ದೇವರೇ ಎಂಬ 
ಕಲ್ಪನೆಯನ್ನು ಮನದಟ್ಟಾಗಿಸಿಕೊಳ್ಳಿರಿ, ಅದರ ನೇತಾರನೂ ಅವನೇ . ಹೀಗೆ 
ತಿಳಿದಾಗ ನಿಮ್ಮ ಮನಸ್ಸಿನಲ್ಲಿ ಸ್ಥಿರತೆ ನೆಲ ಸಿ ತು , ಕುಟುಂಬ ಜೀವನವನ್ನು 
ನಡಿಸುವ ದೇವರನ್ನು ಅರಿಯಲು ಕ ವ ಕಿ ಸು ವ ವ ರು ಕೋಟೆಯನ್ನು ರಕ್ಷಿಸುವ 
ಯೋಧರಿದಂತೆ ವಿಶ್ವವನ್ನೇ ಮರೆತು ಈಶನನ್ನು ಹಿಂಬಾಲಿಸುವವರು ಸಮರಾಂ 
ಗಣಕ್ಕೆ ಇಳಿದಂತೆ , ಈ ಎರಡೂ ಬಗೆಯ ಜನರು ಯುಕ್ತಸೈನಿಕರೆ ಇನ್ನೇನು? 
ಕೋಟೆಯೊಳಗಿದ್ದು ಕೊಂಡು ಯುದ್ದಗಯ್ಯುವವರಿಗೆ ಒಂದು ಸೌಲಭ್ಯ ಉಂಟು. 
ಅದರಲ್ಲೇನು ತಪ್ಪಿಲ್ಲನಿಜ . 


ಯುದ್ಧರಂಗಕ್ಕೆ ಇಳಿವ ಮುನ್ನ ಹಲವು ಯೋಧರು ಗುಂಡು ಹೊಡೆಯಲು, 
ಗುರಿ ಸಾಧಿಸಲು ಯತ್ನಿಸುತ್ತಿರುವುದನ್ನು ನೀವು ಕಂಡಿಲ್ಲವೆ ? ಹಾಗೇ ವೈರಾಗ್ಯ 
ಸಾಧಿಸಲು ಗೃಹ ಜೀವನ ಒಂದು ಮೆ ಟ್ವಿ ಲು , ಕುಟುಂಬ ಜೀವನದ ಸೌಖ್ಯ 
ಭೋಗಿಸುತ್ತಲೆ ವೈರಾಗ್ಯದ ತಳಹದಿ ಹಾಕಿಕೊಳ್ಳುವುದು ಉಪಯುಕ್ತವೇ ಸೈ . 
ನಿಮ್ಮ ಮ ನ ಸಿ ನ ಆರೋಗ್ಯ ಕಾಯ್ದುಕೊಳ್ಳಲು, ದೃಢೀಕರಿಸಲು , ಪರಿಶುದ್ದವಾ 
ಗಿಸಲು ಗೃಹಜೀವನ ಗರಡಿ ಸಾಧನೆಯ ಕ್ಷೇತ್ರವಿದ್ದಂತೆ ! 

- ತಂದೆಯೊಡನಾಗಲಿ, ತಾಯಿಯೊಡನಾಗಲಿ ಜಗಳಾಡಿ ನೀವು ಮನೆಯನ್ನು 
ತೊ ರೆ ದ ರೆ , ಮುನಿ ಜೀವನಕ್ಕೆ ಎಳಸಿದರೆ, ಅದು ನೈಜ ಸ ನ್ಯಾ ಸ ವಲ್ಲ. 
' ದ್ರಾಕ್ಷಿ ಹುಳಿ' ಎಂದು ಆರೋಪಿಸಿ ಬಿಟ್ಟುಕೊಟ್ಟ ನರಿಯ ಗತಿ ಅದು ! ಅದೇನು 
ಚಿರಕಾಲ ಬಾಳುವಂತಹದಲ್ಲ . ಹಿಪ್ರದಲ್ಲಿಯೇ ಈ ಸನ್ಯಾಸಿಯ ಮನಃಪರಿವರ್ತನೆ 
ಯಾಗಿ ಮತ್ತೆ ಹಿಂದಿನಂತೆ ಸಂಸಾರದ ಜಂಜಾಟ ಗಂಟು ಬೀಳುವುದು. 


ಅಂತೇ ಜೀವನದ ಕಾರ್ಯಗಳನ್ನೆಲ್ಲ ನಿರ್ವಹಿಸಿ ಸದ್ಭಕ್ತಿ ಶ್ರದ್ದೆಯಿಂದ ಭಗವ 
೦ತನ ಬಳಿ ಸಾರಿದವರಿಗೆ ಸನ್ಯಾಸದ ಸರಿಯಾದ ಲಾಭ ಆದೀತೂ ಅವರ ಜೀವನ 
ಪರಿಶುದ್ಧವಾಗಿ ದೇವರಲ್ಲಿ ಲೀನವಾದೀತು. ಸಕಲ ಚರಾಚರ ಪ್ರಪಂಚ ದೇವರ 
ಪ್ರತಿರೂಪ ಎಂದು ಇಂತಹವರಿಗೆ ಹೊಳೆದೀತು. . 


ಹಳ್ಳಿಯೊಂದರಲ್ಲಿ ಒಂದು ಖಾನಾವಳಿ ಇದ್ದಿತು. ಅಲ್ಲಿಯೇ ಸನ್ಯಾಸಿಗಳೆಲ್ಲ 
ಊಟ ಮಾಡುತ್ತಿದ್ದರು. ವಿಶ್ರಮಿಸುತ್ತಿದ್ದರು. ಒಮ್ಮೆ ಒಬ್ಬ ಮುನಿ ಹಳ್ಳಿಯಲ್ಲಿ 
ಸ೦ ಚ ರಿಸಿ ಭಿಕ್ಷೆ ಬೇಡುತ್ತಿರುವಾಗ ಜಮೀನುದಾರನೊಬ್ಬ ತನ್ನ ಸ್ನೇಹಿತನನ್ನು 
ಥಳಿಸುವದನ್ನು ಕಂಡ, ಸನ್ಯಾಸಿಗೆ ದಯೆ ಉಕ್ಕಿತು. ಒಡೆಯನ ಬಳಿಗೆ ಹೋಗಿ 
ದೈನ್ಯದಿಂದ ಬೇಡಿಕೊಂಡ - “ ಅಯ್ಯಾ , ನನಗೋಸ್ಕರ ಈ ಬಡವನ ಮೇಲೆ ಕೃಪೆ 
ದೋರಿರಿ. ಹೊಡೆಯಬೇಡಿರಿ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಿಯಾನು ”. 


ಸಿದ್ಧಗಂಗಾ 


36 


ಆದರೇನು ? ಜಮೀನುದಾರನ ರೊಚ್ಚು ಹೆಚ್ಚಿತು. ಸೇವಕನನ್ನು ಬಿಟ್ಟು 
ಕೊಟ್ಟು ಮುನಿಗೇ ಮ ನ ಬ ೧ ದ ೧ ತೆ ಹೊಡೆದ. ಅವನು ಎಚ್ಚರದಪ್ಪಿ ಬಿದ್ದ. 
ಜಮೀನುದಾರನ ನೆಚ್ಚಿನ ಉದ್ವೇಗ ಕಡಿಮೆಯಾಗಲು ತನ್ನ ಮನೆಗೆ ಹೋದ. 


ನೆಲದ ಮೇಲೆ ಬಿದ್ದ ಸನ್ಯಾಸಿಯನ್ನು ನಿರೀಕ್ಷಿಸಿ ದ ಕೆಲ ದಾರಿಹೋಕರು 
ದಯಾರ್ದರಾಗಿ ಅವನನ್ನು ಪಚರಿಸಿ ಈ ಸುದ್ದಿ ಯ ನ್ನು ಛತ್ರಕ್ಕೆ ತಿಳಿಸಿದರು . 
ಇನ್ನುಳಿದ ಮುನಿಗಳು ಧಾವಿಸಿ ಬಂದರು. ಸನ್ಯಾಸಿಯನ್ನು ಎತ್ತಿ ಅನಾಥಾಲಯ 
ಕ್ರೌಯ ರು . ಮತ್ತೆ ಅವನಿಗೆ ಉಪಚಾರ ನಡೆಯಿತು. ತಣ್ಣೀರು ಚಿಮುಕಿಸಿದರು. 
ಕುಡಿಯಲು ಹಾಲು ಇತ್ತರು, ಕೆಲ ಕಾಲದ ನಂತರ ಸನ್ಯಾಸಿಗೆ ಸಂಪೂರ್ಣ ಸ್ಥಿತಿ 
ಬಂದಿತು. ಸನ್ಯಾಸಿಗಳಲ್ಲೊಬ್ಬ ಅವನಿಗೆ ಪ್ರಶ್ನೆ ಕೇಳಿದ - ' ತಮ್ಮ , ನಿನಗೆ ನನ್ನ 
ಗುರುತು ಹತ್ತುವುದೆ ? : 


“ ಓ ಗೊತ್ತು ! ನೀನು ಈ ಮೊದಲು ನನ್ನನ್ನು ಹೊಡೆದಿದ್ದಿ . ಈಗ ಬಾಯಿ 
ಯಲ್ಲಿ ಹಾಲು ಸುರಿದಿ.' 


ಮುನಿಗೆ ನೈಜ ಜ್ಞಾನ ಉದಿಸಿತು. ತನ್ನನ್ನು ಹೊಡೆದವನಿಗೂ ಈಗ ಉಪ 
ಚರಿಸುವವನಿಗೂ ಅ ವ ನಿ ಗೆ ಅಂತರ ಗೋಚರಿಸಲಿಲ್ಲ. ಒಳ್ಳೆದು ಕೆಡಕು , ಸುಖ 
ದುಃಖ -.- ಎಲ್ಲ ಈಶ್ವರಲೀಲೆ ಎಂದುಕೊಂಡ . 


ಆಗೊಂದು ಈಗೊಂದು 


ಆಗೊಂದು ಈಗೊಂದು ಹನಿಯುತ್ತದೆ ಸಾಕು , 
ಹನಿಸದಿರು ಮಧುರಸವ ನನ್ನ ಮೇಲೆ, 
ಆಗೊಮ್ಮೆ ಈಗೊಮ್ಮೆ ಮುತ್ತನಿತ್ತರೆ ಸಾಕು. 
ಸುರಿಯದಿರು ಪ್ರಣಯ ರಸ ಮೇಲೆಮೇಲೆ ಅಹುದು . 
ಅಭಾವವನ್ನು ಹೇಗಾದರೂ ಸಹಿಸಿಕೊಳ್ಳಬಹುದು. 
ಸಮೃದ್ಧಿಯನ್ನು ಸಹಿಸಿಕೊಳ್ಳುವುದೇ ಕಷ್ಟ ; 
ದುಃಖವನ್ನು ಹೇಗಾದರೂ ಸಹಿಸಿಕೊಳ್ಳಬಹುದು , 
ಸುಖವನ್ನು ಸಹಿಸಿಕೊಳ್ಳುವುದೇ ಕಷ್ಟ ; 
ಬಡತನವನ್ನು ಹೇಗಾದರೂ ಸಹಿಸಿಕೊಳ್ಳಬಹುದು. 
ಒಡೆತನವನ್ನು ಸಹಿಸಿಕೊಳ್ಳುವುದೇ ಕಷ್ಟ ! 


ನವಂಬರ್ , 1983 


ದಾಸೋಹಮೂರ್ತಿ ದೊಡ್ಡಪ್ಪ 


- ಕುಮಾರಿ ರಾಧಾಜೋಶಿಕೋಡ್ಲಿ, ಕುಲರ್ಬುಗಿ 


ವಿಶ್ವದ ಶರಣರಲ್ಲಿ, ಸಾಧು ಸತ್ಪುರುಷರಲ್ಲಿ , ಸಂತರಲ್ಲಿ ಒಬ್ಬರಾದ ತೇಜೋ 
ನಿಧಿಗಳಾದ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ವಿಯೋಗ, ಕಲ್ಬುರ್ಗಿಯ ಜನತೆಗಷ್ಟೇ 
ಏಕೆ , ಇಡಿ ಕನ್ನಡನಾಡಿನ ಮುಕ್ಕೋಟಿ ಹೃದಯಗಳಿಗೂ ಸಹಿಸಲಾಗದ ನೋವ 
ನ್ನುಂಟು ಮಾಡಿದೆ; ಭ ರಿ ಸ ಲಾ ಗ ದ ನಷ್ಟ ತಂದಿದೆ; ಒಂದು ಮಹಾಶಕ್ತಿಯನ್ನೇ 
ಕಳೆದುಕೊಂಡಂತಾಗಿದೆ. 


- ಕಲ್ಯಾಣದ ಕೀರ್ತಿ ಬಸವಣ್ಣನವರಾದರೆ , ಕಲಬುರ್ಗಿಯ ಕೀರ್ತಿ, ಶರಣರ 
ಹೆಜ್ಜೆಯಲ್ಲಿ ಹೆಜ್ಜೆಯಿಟ್ಟು ನಡೆದಿದ್ದ ತ್ರಿವಿಧ ದಾಸೋಹಮೂರಿಯ ಸರ್ತಿ 
ಯನ್ನು ಬೆಳಗಿದ, ಪೂಜ್ಯ ದೊಡ್ಡಪ್ಪ ಅಪ್ಪ ಅವರದು . ಅವರು ನಮ್ಮಿಂದ ಅಗಲಿ 
ಅನಾಥರನ್ನಾಗಿ ಮಾಡಿದ ೧೬ - ೯ - ೮೩ರ ದಿನವು ಕಲಬುರ್ಗಿಯ ಇತಿಹಾಸ ಪುಟದ 
ಲ್ಲಿಯೇ ಶೋಕ ಗೀತವಾಗಿ, ದುಃಖ ಸಾಮ್ರಾಜ್ಯದಲ್ಲಿ ಹೊಯ್ದಾಡಿದ ದಿನವೆಂದು 
ಹೇಳಬಹುದು. ಕಲ್ಯಾಣಕ್ರಾಂತಿಯ ಚಿತ್ರವನ್ನು ಕೇವಲ ಐತಿಹಾಸಿಕ ದರ್ಪಣದಿಂದ 
ಕಾಣುತ್ತಿದ್ದ ಜನತೆ, ಕ ಲ ಬು ಗಿ ೯ ಗೆ ಬಂದು , ಇಲ್ಲಿ ದೊಡ್ಡ ಪ್ಪ ಅಪ್ಪ ಅವರು 
ದಾಸೋಹ ಮಹಾಮನೆಯಲ್ಲಿ ನಡೆಸುತ್ತಿದ್ದ ಸತ್ಕಾರ್ಯಗಳು, ಬಸವಣ್ಣನವರು 
ಹೇಳಿದಂತೆ ( ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಇಲ್ಲಿ ಸಲ್ಲುವವರು ಅಲ್ಲಿಯೂ 
ಸಲ್ಲುವರು, ದೇಹವೆಂಬುದು ಕರ್ತಾರನ ಕಮ್ಮಟವಯ್ಯ ' ಎನ್ನುವ ಮಾಲೆಗೆ 
ಸರಿಯಾಗಿ ಅವರು ಕಾಯಕ ಜೀವಿಯಾಗಿ , ವ್ಯವಹರಿಸುತ್ತಿದ್ದು ದನ್ನು ನೋಡಿದರೆ, 
ಆ ಕ್ರಾಂತಿಯ ಪುನರುಜೀವನವನ್ನು ಇಲ್ಲಿ ಮತ್ತೆ ಕಂಡಂತೆ ಆಗುವುದರಲ್ಲಿ ಅನು 
ಮಾನವಿಲ್ಲ. ಅಂಥ ಪ್ರೇರಕ ಶಕ್ತಿ ಅಮರಜ್ಯೋತಿಯ ವಿಯೋಗದಿಂದ ನಮ್ಮೆಲ್ಲ 
ರಿಗೂ ಮಾಗದಂತಹ ಗಾಯವನ್ನುಂಟುಮಾಡಿದೆ. 

ಸಜ್ಜನರಾದ , ಮಹಾಶರಣರಾದ ಇವರು ಈ ಭಾಗದ ಧಾರ್ಮಿಕ, ಸಂಸ್ಕೃತಿಕ, 
ಶೈಕ್ಷಣಿಕ , ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಕೇಂದ್ರಬಿಂದುವೆನಿಸಿದ ಶರಣರ ಪರಂಪರೆ 
ಯಲ್ಲಿಯೇ ದೀರ್ಘಕಾಲ ಶರಣ ಪೀಠವನ್ನಲಂಕರಿಸಿದ ದ್ವಿತೀಯ ಶರಣ ಬಸವೇಶ್ವ 
ರರೆನಿಸಿದ , ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಲಿಂಗೈಕ್ಯರಾದ ಸುದ್ದಿ ಚೇತರಿಸಿಕೊಳ್ಳ 
ಲಾಗದಂತಹ ಅಘಾತ , ತುಂಬಿ ಬಾರದಹಾನಿ. 


0 


ಜನತೆಗೆ ಪೂಜ್ಯರಿಂದ ವಿಯೋಗ ಉಂಟೆಂದೋ ಏನೋ ಪ್ರಕೃತಿಯೂ ಕೂಡ 


38 


ಸಿದ್ದಗಂಗಾ 


ಸಂತಾಪ ಸೂಚಿ ಸು ವ ೦ ತೆ, ದೇವತೆಗಳ ಅಶು ಬಿಂದುಗಳೇ ಭುವಿಗಿಳಿದು ಬಂದು 
ಶ್ರದ್ದಾಂಜಲಿಯನರ್ಪಿಸಿದಂತೆ ಧಾರಾಕಾರವಾಗಿ ಮಳೆ ಅಂದು ಸುರಿಯುತ್ತಿತ್ತು . 
- ಪರಮಾತ್ಮನ ಪ್ರಕಾರ ಪಾರಮಾರ್ಥಿಕದಲ್ಲಿ ಲೀನವಾಗುವುದೆಂದೇನೋ ಮುನ್ಸೂಚನೆ 
ಎನ್ನುವಂತೆ ಕಲಬುರ್ಗಿ ಒಂದೇ ಏಕೆ , ಅರ್ಧದಷ್ಟು ಕ ನಾ ೯ ಟ ಕ ದಲ್ಲಿ ಮೋಡ 
ಮುಸುಕಿ ಅಂಧಕಾರ ಕವಿದಿತ್ತು . ಸೂರನಿಗೂ ಈ ಆಘಾತ ತಡೆವ ಶಕ್ತಿ ಇಲ್ಲ 
ದಂತಾಗಿ, ಮೋಡದ ಸೆರಗಿನಿಂದ ಮುಖ ಮುಚ್ಚಿ ದುಃಖಿಸುತ್ತಿರುವಂತೆ ಭಾಸವಾಯಿತು. 
ಎಂಭತ್ತೇಳು ವಸಂತಗಳನ್ನು ಭುವಿಯ ಮೇಲೆ ಕಂಡ ಆ ಪವಿತ್ರಾತ್ಮ ಎಂಭತ್ತೆಂಟ 
ನೆಯ ವಸಂತವನ್ನು ಪರಮಾತ್ಮನ ಸಾನ್ನಿಧ್ಯ ದಲ್ಲಿ ಯೇ ಕಾಣಬೇಕೆಂದೇ ಭಾವಿ 
ಸಿತೇನೋ . ಗುಡಿಯ ದರ್ಶನ, ಶರಣನ ದರ್ಶನವಾದಂತೆ , ಅಂದೂ ಶರಣರೊಂದಿಗೇ 
ದೊಡ್ಡ ಸ್ವಾಜಿಯ ದರ್ಶನ ಪಡೆಯಲು ಜನ ಸಾಲುಗಟ್ಟಲೇ ನಿಂತಿದ್ದನ್ನು ನೋಡಿದರೆ 
ಆ ದರ್ಶನ ದೇವಾಲಯಕ್ಕೆ ಹೋಗಿ, ದೇವರೊಂದಿಗೆ ಆಶೀರ್ವಾದ ಪಡೆ ಯು ವ 
ರೀತಿಯಂತಿತ್ತು . ಅಮರ ದೀಪ್ತಿಯ ಅಂತಿಮ ಕ್ರಿಯೆಗೆ ಆಗಮಿಸಿದ ಸಕಲ 
ಭಕ್ತರನ್ನು ಮೀಯಿಸಿ, ಶುಚಿಮಾಡಲು , ಕೈಲಾಸದ ಶಿವನ ಜಡೆಯಲ್ಲಿ ರಾರಾಜಿಸುವ 
- ಸಾಕ್ಷಾತ್ ಗಂಗೆಯೇ , ಭೂಮಿಗಿಳಿದು ಬಂದು ಭಕ್ತ ಸಮೂಹವನ್ನೇ ತನ್ನ ಪಾವನ 
ಜಲದಲ್ಲಿ ಮೀಯಿಸಿದಳೇನೋ ಎನ್ನುವ ಹಾಗೆ ಧೋ ಧೋ ಎನ್ನುವ ಮಳೆ ಸುರಿ 
ಯುತ್ತಿತ್ತು . ಪವಿತ್ರಾತ್ಯನ ಅಂತ್ಯಕ್ರಿಯೆಗೆ ಆಗಮಿಸಿದವರೆಲ್ಲ ಶುಚಿರ್ಭೂತರಾಗಿ 
ಒದ್ದೆ ಬಟ್ಟೆಯ ಮೇಲೆಯೇ ಪೂಜ್ಯರನ್ನು ಪರಮಾತ್ಮನ ಸಾನ್ನಿಧ್ಯಕ್ಕೆ ಅರ್ಪಿಸಿದರು. 


ಮಾತೋಶ್ರೀ ಗಂಗಮ್ಮ ಮತ್ತು ಪೂಜ್ಯ ಶರಣಬಸವಪ್ಪ ಅಪ್ಪ ಎಂಬ ದಂಪ 
ತಿಗಳೀರ್ವರ ಪುಣ್ಯ ಮಡಿಲಲ್ಲ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಶ್ರೀ ಶಾಲಿವಾಹನ 
ಶಕೆ 1818 ಶ್ರಾವಣ ಬಹುಳ ದಶಮಿಯ ಶುಭ ದಿನದಂದು ಜನ್ಮ ತಳೆದರು. 
ಮುಂದೆ ಎಂಟು ವರ್ಷಕ್ಕೆ ತಂದೆಯು ಶಿವೈಕ್ಯರಾದ ನಿಮಿಷದಿಂದ ದೊಡ್ಡ ಪ್ಪ ಅಪ್ಪ 
ಅವರು ತಮ್ಮ ಎಂಟನೆಯ ವಯಸ್ಸಿನಲ್ಲಿಯೇ ಸಂಸ್ಥಾನದ ಏಳಿಗೆಯ ಪೀಠಾಧಿಕಾ 
ರವನ್ನು ವಹಿಸಿಕೊಂಡರು. ಆ ಬಾಲ್ಯಾವಸ್ಥೆಯಲ್ಲಿಯೇ ತ್ರಿಕಾಲ ಸ್ನಾನ, ತ್ರಿಕಾಲ 
ತ್ರಿವಿಧ ದಾಸೋಹಪೂಜೆ, ನಿಯಮ ನಿಷ್ಠೆ ಯ ನ್ನು ಅನೂಚಾನವಾಗಿ ಪಾಲಿಸಿ 
ಕೊಂಡು ಬಂದಿದ್ದು ಒಂದು ಗ ಮ ನಾ ರ್ಹ ಸ೦ ಗ ತಿ. ಎಪ್ಪತ್ತರಲ್ಲೂ ಅವರು 
ಇಪ್ಪತ್ತರ ಹರೆಯದವರಂತೆ ಕಾಣಬೇಕಾದರೆ , ಮುಖ ಕಮಲದಲ್ಲಿ ತೇಜಸ್ಸು ವಿರಾಜ 
ಮಾನವಾಗಿ ಹೊಳೆಯಬೇಕಾದರೆ , ಮುಖ ಮಂಡಲದಲ್ಲಿ ಉಜ್ವಲ ಕಾಂತಿ ಮಿನುಗು 
ಬೇಕಾದರೆ ಮೂರು ವರ್ಷದ ಬುದ್ದಿ ನೂರು ವರ್ಷದವರೆಗೆ ' ಎನ್ನುವಂತೆ, ಅವರು 
ಕರಗತ ಮಾಡಿಕೊಂಡಿರುವ ಪಾರಮಾರ್ಥಿಕ ಸಾಧನೆ, ಸಾತ್ವಿಕ ಜ್ಞಾನ, ಅಲ್ಲದೆ 
ಅವರು ಸಾಧಿಸಿದ ಯೋಗ ಸಾಧನೆಗಳೇ ಕಾರಣವೆಂದು ಹೇಳಬಹುದು. 


ಮನೆಯೇ ಪಾಠ ಶಾಲೆಯಾಗಿ ರೂಪಿಸಿಕೊಂಡು ವಿವಿಧ ಭಾಷಾತಜ್ಞರಿಂದ 


* ನವೆಂಬರ್ 


39 


ಕನ್ನಡ, ಸಂಸ್ಕೃತ, ಮರಾಠಿ, ಇಂಗ್ಲೀಷ್ , ಉರ್ದು, ಪಾರ್ಸಿ ಮೊದಲಾದ ಭಾಷೆಗೆ 
ಳಲ್ಲಿ ಪರಿಣತಿಯನ್ನು ಪಡೆದರಲ್ಲದೆ, ವೇದಾಗಮ ಉಪನಿಷತ್ತು , ವಚನ ವಾಹ್ಮಯ 
ನಿಜಗುಣ ಶಿವಯೋಗಿಗಳ ವಿವೇಕಚಿ೦ ತಾ ಮಣಿ, ಜ್ಯೋತಿಶಾಸ್ತ್ರ ಮುಂತಾ 
ದವುಗಳನ್ನು ಅರಿತುಕೊಂಡು ಅಧ್ಯಾತ್ಮ ಜ್ಞಾನವನ್ನು ಸಂಪಾದಿಸಿಕೊಂಡವರು . 


- ಪೂಜ್ಯರು ತಮ್ಮ ಹದಿನೇಳನೆಯ ವಯಸ್ಸಿಗೆ ಸೌ , ಪಂಚಮ್ಮನವರೊಂದಿಗೆ 
ತಮ್ಮ ಗೃಹಸ್ಥ ಜೀವನ ಸಾಧಿಸಿದರು. ಅವರ ಏಕ ಮಾತ್ರ ಸತ್ತು ಶ್ರೀ ಮಹಾದೇವಿ 
ಮಗಳ ಸ್ಮರಣೀಯವಾಗಿ “ ಮಹಾದೇವಿ ಕನ್ಯಾ ಪ್ರೌಢಶಾಲೆ' ಕ್ರಿ . ಶ. 1934ರಲ್ಲಿ 
ಸ್ಥಾ ಪಿ ಸಿ ದ ರು . ಕುಂ . ಸೌ . ಪಂಚಮ್ಮನವರು ಲಿಂಗೈಕ್ಯರಾಗುವ ಮುನ್ನವೇ 
ಪೂಜ್ಯರು ವಚನ ಕೊಟ್ಟಂತೆ ಅವರ ಸೋದರಿಯೇ ಆದ ಸೌ . ಗೋದೂತಾಯಿ 
ಯವರನ್ನು ಮದುವೆಯಾದರು . ಈ ಪವಿತ್ರ ದಂಪತಿಗಳಿಗೆ ಪಂಚಫಲಗಳಂತೆ , 
ಮೂರು ಜನ ಹೆಣ್ಣು ಮಕ್ಕಳು, ಇಬ್ಬರು ಗಂಡು ಮಕ್ಕಳು ಶಿವನ ಕೊಡುಗೆಯಾಗಿ 
ಜನಿಸಿದರು . ಕುಂ . ಸೌ . ಯವರಾದ ಚನ್ನಬಸಮ್ಮ , ನೀಲಮ್ಮ , ಪಂಚಮ್ಮ ಎಂಬ 
ಪುತ್ರಿಯರು, ಪೂಜ್ಯ ಶರಣಬಸವಪ್ಪ ಅಪ್ಪ , ಪೂಜ್ಯ ಬಸವರಾಜಪ್ಪ ಅಪ್ಪ ಎಂಬ 
ಎರಡು ಕಂಗಳಂತೆ ಪುತ್ರರು. 


( ಕಾಯಕವೇ ಕೈಲಾಸವೆಂಬ ” ನುಡಿಯನ್ನು ನಡೆಯಲ್ಲಿ ತಂದ ಮಹಾನುಭಾ 
ವರು ; ಪಶು ಪಕ್ಷಿಗಳಲ್ಲಿ ತಮ್ಮ ಜೀವನವನ್ನು ಕಂಡುಕೊಂಡ ಶರಣರು , ತಮ್ಮ 
ಹೊಲಕ್ಕೆ ಬೇಲಿ ಕಟ್ಟಲಿಲ್ಲ, ಹಕ್ಕಿಗಳನ್ನು ಓಡಿಸಲಿಲ್ಲ, ಕಾಳುಂಡ ಪಕ್ಷಿಗೆ ಕುಡಿ 
ಯಲೋಸುಗ ನೀರು ತುಂಬಿದ ರಂಜಿಣಿಯನ್ನು ಆ ಶರಣರು ಇರಿಸಿದಂತೆ ದೊಡ್ಡ ಪ್ಪ 
ನವರೂ ಕೂಡ ಹಕ್ಕಿಯನ್ನು ಓಡಿಸದೇ ಬೇಲಿಯನ್ನು ಬಿಗಿಸದೆ ಶರಣ ಪರಂಪರೆ 
ಯನ್ನು ನಿಷ್ಠೆಯಿಂದ ಪಾಲಿಸುತ್ತ ಬಂದವರು. ಕಲ್ಬುರ್ಗಿ ನಗರದ ಜನತೆಗಾಗಲಿ ' 
ಶ್ರೀ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿದ ಯಾತ್ರಿಕರಿಗಾಗಲಿ ಚಿರ ಪರಿಚಿ 
ತರು ಪೂಜ್ಯರು. ಯಾಕೆಂದರೆ ದರುಶನ ಪಡೆಯಲು ಬಂದ ಜನರಿಗೆ ಬದಿಗೆ ಕುಳ್ಳಿ 
ರಿಸಿಕೊಂಡು : ಯಾವ ಊರವರು ? ಹೆಸರು ? ಅವರ ಕುಟುಂಬದ ಇತರ ವಿವ 
ರಗಳನ್ನು ವಿಚಾರಿಸಿಯೇ ಅವರಿಗೆ ಶುಭಾಶೀರ್ವಾದ ನೀಡಿ ಕಳುಸುವ ವಾ ಡಿ ಕೆ 
ಇದ್ದಿತು. 

( ಲಿಂಗಕ್ಕೆ ಆಚಾರವೇ ಚಲುವು ” ಎನ್ನುವಂತೆ ಸದಾಚಾರ ಪ್ರಿಯರಾದ ಶ್ರೀ 
ಶರಣ ಬಸವೇಶ್ವರರು ತೋರಿದ ಮಾರ್ಗದಲ್ಲಿ ಶ್ರದ್ದೆ , ಭಕ್ತಿಯಿಂದ ನಡೆದ ಪೂಜ್ಯ 
ಅಪ್ಪನವರು ಬಾಹ್ಯ ಕೃಷಿ ಮಾಡಿದಂತೆ , ಚಿತ್ರ ಕೃಷಿಯನ್ನು ಮಾಡಿದ್ದಾರೆ. ಭಕ್ತಿ 
ಜೈನ ಕ್ರಿಯೆಗಳಿಂದ ಅವರ ಜೀವನ ಮೇಳಗೊಂಡಿದೆ. ಹೆಸರಿಗೆ ತಕ್ಕಂತೆ ಕಾರ್ 
ಚಟುವಟಿಕೆಗಳಿಂದ, ನಡತೆ ಆಚರಣೆಗಳಿಂದ ಈ ಸಂಸ್ಥಾನದ ಬೆಳವಣಿಗೆಗೆ ಕಾರಣ 
40 

ಸಿದ್ಧಗಂಗಾ 


ಪುರುಷರಾಗಿದ್ದಾರೆ. ಕೃಷಿ ಕಾಯಕದಿಂದ ಪೂಜ್ಯರ ತಾತ್ವಿಕ ಜೀವನ ಸಫಲವೆನಿ 
ಸಿದರೆ , ಕಾಯಕದಿಂದ ಇವರ ಪಾರಮಾರ್ಥಿಕ ಜೀವನ ರೂಪುಗೊಂಡಿದೆ. ಆತ್ಮದ 
ಕವಚವೆಂದೆನಿಸಿದ ಈ ದೇಹವನ್ನು ಅವರು ಎಂದೂ ಅಲಕ್ಷಿಸಲಿಲ್ಲ. ಶರಣರ ರಾಜ 
ತೇಜಸ್ಸಿನಲ್ಲಿರುವ ಪೂಜ್ಯರಿಗೆ, ಅಧೈರ್ಯ , ಆತಂಕಗಳು ಕನಸಿನ ಮಾತೇ ಆಗಿದ್ದ ವು. 
ಈ ಮಾತಿಗೆ ಸುಮಾರು ಐವತ್ತು ವರ್ಷಗಳ ಹಿಂದಿನ ಒಂದು ಘಟನೆಯ ಸಾಕ್ಷಿ . 

ಕಲುಬುರ್ಗಿಯಲ್ಲಿ ನಡೆದ ದಂಗೆಯ ಕಾಲದಲ್ಲಿ ಕೆಲವು ಕುಚೋದ್ಯರು ಗದ್ದಿ 
ಗೆಯನ್ನು ಕಿತ್ತೆಸೆಯಲು ಪ್ರಯತ್ನಿಸಿದರಂತೆ . ಕಟ್ಟಿಗೆಯನ್ನು ಸುಡಬಹುದು ಕಿಚ್ಚನ್ನು 
ಸುಡಬಹುದೆ ? ಬೆಟ್ಟವ ತಟ್ಟಬಹುದು. ಆದರೆ ಗ್ರಹ ನಕ್ಷತ್ರದಾಚೆಯಿರುವ ಆಕಾಶ 
ತಟ್ಟಬಹುದೆ ? ಹಾಗೆಯೇ ಜಾಗೃತ ಚೇತನವನ್ನೊಳಗೊಂಡ ಗದ್ದಿಗೆಯು ಕಲ್ಲಿನ 
ಬಹುದೆ ? ಗದ್ದಿಗೆ ಕಿತ್ತೆಸೆಯಲು ಬಂದವರು ತತ್ತರಿಸಿ ಮೃತ್ಯುವಿಗೀಡಾದರು. 
ಹೀಗೆ ಮಹಾತ್ಮರಿಗೆ ಕಳವಳವನ್ನುಂಟು ಮಾಡುವುದೆಂದರೆ ಪ್ರಳಯವನ್ನೇ ಕೈಮಾಡಿ 
ಕರೆದಂತೆ. 

ಪೂಜ್ಯರ ಪರುಷ ಹಸ್ತದಿಂದ ಶ್ರೀ ಶರಣ ಬಸವೇಶ್ವರ ದೇವಾಲಯದ ರಂಗ 
ಮಂಟಪ, ಪ್ರಾಂಗಣ , ಮಹಾಮನೆಯ ಜೀರ್ಣೋದ್ದಾರ ಕಳಸಾರೋಹಣ ಕಾರ್ 
ಗಳು ಪೂರ್ಣಗೊಂಡವು. ಭಕ್ತಿ , ಜ್ಞಾನ, ಕ್ರಿಯೆ ಮು ಏು ರಿ ಮೇಳಗೊಂಡ 
ಮೂರ್ತಿಯೆನಿಸಿದ ಪೂಜ್ಯರು ಕರ್ಮಯೋಗಿಯಾಗಿ ಬಾಳಿದವರು. ಷಟ್‌ಸ್ಥಲವೇ 
ಅವರ ಜೀವನ , ಅಷ್ಟಾವರಣವೇ ಅವರ ಆರಾಧ್ಯ ವಸ್ತು , ಪಂಚಾಚಾರವೇ ಅವರ 
ಪಂಥ, ದಾಸೋಹ ಮಹಾಮನೆಯ ಪುಣ್ಯವೇ ಅ ವ ರು ಪಡೆ ದ ಪ್ರ ಸಾ ದ. 
“ ಜಂಗಮ ಮುಖದಲ್ಲಿ ಲಿಂಗವನರಸಿರೋ ” ಎಂಬಂತೆ “ ದಾಸೋಹ ಮುಖದಲ್ಲಿ 
ಲಿಂಗವನ್ನು ಕಂಡ ದೊಡ್ಡಸ್ಟಾಜಿಯು ಶರಣರ ಕಾಲದಿಂದಲೂ ದಾಸೋಹ ಮನೆ 
ಯಲ್ಲಿ, ನಿರಂತರವಾಗಿ ನಡೆಯುತ್ತ ಬಂದ ಅನ್ನದಾನ, ಅಧ್ಯಾತ್ಮ ದಾನ, ಗಳಂತಹ 
ಪರಂಪರೆಯನ್ನುಳಿಸಿಕೊಂಡು ಈ ಮಹಾಜನಾಂಗದ ಚೈತನ್ಯಕ್ಕೆ ವಿದ್ಯೆಯ ಓಗರವ 
ಆರೋಗಣೆ ಮಾಡಿ ಹೊಸ ಬಗೆಯ ಜ್ಞಾನ ದಾಸೋಹ ಪರಿಸರವನಿಕ್ಕಿದ್ದಾರೆ. 

ಪೂಜ್ಯರ ಅಧ್ಯಕ್ಷತೆಯಲ್ಲಿ ಕ್ರಿ . ಶ. 1918 ರಲ್ಲಿ ಶ್ರೀ ಶರಣ ಬಸವೇಶ್ವರ 
ವಿದ್ಯಾವರ್ಧಕ ಸಂಘ ಸ್ಥಾಪಿತವಾಯಿತು. ಶಿಕ್ಷಣ ವಿಷಯದಲ್ಲಿ ದ. ರ್ಲಕ್ಷ್ಯವಿದ್ದ 
ಕಾಲದಲ್ಲಿ ಪೂಜ್ಯರು ಮಹಾದೇವಿ ಕನ್ಯಾ ಪ್ರೌಢಶಾಲೆಯನ್ನು ಕ್ರಿ . ಶ. 1934 
ರಲ್ಲಿ) ಸ್ಥಾಪಿಸಿದರು. ಹೀಗೆ ಹೆಣ್ಣು ಮಕ್ಕಳು ಹೊರಗೆ ಬರುವುದೇ ದುಸ್ತರವಾ 
ಗಿದ್ದ ಕಾಲದಲ್ಲಿ ವಿದ್ಯಾರ್ಥಿನಿಯರಿಗೆ ಡಮಣಿ, ಟಾಂಗಾ ಮೊದಲಾದ ಉಚಿತ ವಾಹನ 
ವ್ಯವಸ್ಥೆ , ಹಾಗೂ ಉಚಿತ ಶಿಕ್ಷಣ ಪಡೆಯುವ ಅನುಕೂಲತೆಗಳನ್ನು ಪೂ * ರು 
ಏರ್ಪಡಿಸಿದರು. ಇದು ಅವರಲ್ಲಿಯ ಮುಂದಾಲೋಚನೆ ಹಾಗೂ ಕಾಲೋಚಿತ 
ದೂರ ದೃಷ್ಟಿಗೆ ಸಾಕ್ಷಿಯಾಗಿದೆ. ಇಂದಿನ ಜನಾಂಗದ ಪುನರುಜ್ಜಿವನದ ದೃಷ್ಟಿ 
ನವಂಬರ್, 1983 


ಇಟ್ಟುಕೊಂಡ ಪೂಜ್ಯ ಆ ಪ್ರ ನ ವ ರು ವಿದ್ಯಾ ದಾಸೋಹದ ಈ ಮಹಾಕಾಯಕ 
ಕೈಕೊಂಡರು . 1918 ರಿಂದ ಇಂದಿನವರೆಗೆ ಈ ಸಂಸ್ಥಾನ ಸುಮಾರು 14 ಶಿಕ್ಷಣ 
ಸಂಸ್ಥೆಗಳನ್ನು ಹಾಗೂ ಇತರ ಸಂಸ್ಥೆಗಳನ್ನು ಹೊಂದಿವೆ. 

- ಸಕಲ ಜೀವಾತ್ಮರ ಲೇಸ ಬಯಸುವ ಸಾಕಾರವೇ ಪೂ " ರ ವ್ಯಕ್ತಿತ್ವಗಳ 
ಮಾರ್ಗ ಶರಣರದು , ಹೆಜ್ಜೆ ಅಪ್ಪಗಳದು. ಶ್ರೀ ಶರಣ ಬಸವೇಶ್ವರರ ಮಹಾಬೆಳಕೇ 
ಪೂಜ್ಯರು. ಅವರ ದಿವ್ಯ ಸಂದೇಶದ ಜ್ಯೋತಿಯೇ ಶ್ರೀಯುತರು. 
- ಬಡವರಿಗೆ ಬಂಧುವಾದ, ದೀನರಿಗೆ ದೈವವಾದ, ದಲಿತರರಿಗೆ ದಾ ನಿ ಯಾ ದ 
ಪೂಜ್ಯರ ಅಭಯ ಹಸ್ತಗಳಿಂದು ಸ್ವರ್ಗದಿಂದಲೇ ಸುರಿಯುತ್ತಿವೆ ಅಖಂಡ ಆಶೀರ್ವಾ 
ದದ ಅರಳುಗಳು . 


ಅಖಿಲ ಭಾರತ ವೀರಶೈವ ಮಹಾ ಸಭೆಯ ಕಾರ್ಯಾಲಯದಕೋರಿಕೆ 

ಅಖಿಲ ಭಾರತ ವೀರಶೈವ ಮಹಾ ಸಭೆಯ ೨೦ ನೇ ಅಧಿವೇಶನ ಸವಿನೆನಪಿ 
ಗಾಗಿ ಮಾಜಿ ಅಧ್ಯಕ್ಷರುಗಳ ಅಧ್ಯಕ್ಷ ಭಾಷಣವನ್ನು ಸಂಗ್ರಹಿಸಿ ಒಂದು ಗ್ರಂಥವ 
ನ್ಯಾಗಿ ಮಾಡಿ ಅಧಿವೇಶನದ ಪ್ರತಿನಿಧಿಗಳಿಗೆ ಪುಕ್ಕಟೆಯಾಗಿ ಕೊಡಲು ಮಾಡಿದ 
ಯೋಜನೆ ಕಾರ್ಯಗತವಾಗಲಿಲ್ಲ . ಈ ಕೆಳಗೆ ಕಂಡ ಅ ಧ್ಯಕ್ಷರ ಭಾಷಣಗಳು 
ದೊರಕಿರುವುದಿಲ್ಲ. 

೧) ಲಿಂಗೈಕ್ಯ ಸಿರಸಂಗಿ ಲಿಂಗರಾಜರ ಬೆಂಗಳೂರು ಭಾಷಣ ೧೯೦೫ 
೨) ಲಿಂಗೈಕ್ಯ ಸಿದ್ದಪ್ಪ ಕಂಬಳಿಯವರ ಭಾಷಣ ೧೯೨೭ 
೩ ) ಲಿಂಗೈಕ್ಯ ಕೆ . ಸಿ. ಪುಟ್ಟಣ್ಣ ಶೆಟ್ಟರಸೊಲ್ಲಾಪುರ ” ೧೯೦೭ 
೪ ) . ಎಂ . ಎಸ್ . ಸರ್ದಾರ್‌ರವರ ಕುಂಭಕೋಣಂ ೧೯೩೯ 
೫ ) ಶಾಂತವೀರಪ್ಪ ಮೆಣಸಿನ ಕಾಯಿಯವರ ಬೀರೂರು ೧೯೩೯ 

ಈ ಭಾಷಣಗಳು ಆಯಾಕಾಲದ ಶರಣಸಾಹಿತ್ಯ , ಶಿವಾನುಭವ ಪತ್ರಿಕೆಗಳಲ್ಲಿ 
ಪ್ರಕಟವಾಗಿರುವುದುಂಟು . ಈ ಭಾಷಣ ಪತ್ರಿಕೆಗಳನ್ನು ಉಳ್ಳ ಸಮಾಜಾಭಿಮಾನಿ 
ಗಳು ಮೇಲ್ಕಂಡ ಕಾರ್ಯಾಲಯದ ವಿಳಾಸಕ್ಕೆ ಕಳುಸಿಕೊಡಲು ಕೋರಲಾಗಿದೆ. 


ಪ್ರಧಾನ ಕಾರ್ಯದರ್ಶಿ 
ಅಖಿಲ ಭಾರತ ವೀರಶೈವ ಮಹಾ ಸಭೆ 
788, 9 ನೇ ಕ್ರಾಸ್ , ರಾಮಾನುಜ ರಸ್ತೆ 

- ಮೈಸೂರು-4 


ಸಿದ್ದಗಂಗಾ 


42 


ಪರಿಹಾರವೆಂದು ? 


ಎಂ . ಎ . ನೀಲಾಂಬಿಕಾ ಎಂ . ಎ ., ಬಿ .ಎಡ್ . , 


ಪ್ರಾಚೀನ ಮಾನವ ಸಾಂಸಾರಿಕ ಅಗತ್ಯತೆಯನ್ನು ಕಂಡುಕೊಂಡಂದಿನಿಂದ 
ಇಂದಿನವರೆಗೂ ಹೆಣ್ಣು ಆತನ ಸತಿಯಾಗಿ ಸುತೆಯಾಗಿ , ಮಾತೆಯಾಗಿ , ಬೆಂಬಲ 
ವಾಗಿಯೇ ನಿಂತಿದ್ದಾಳೆ. ಒಂದು ಕಾಲಘಟ್ಟದಲ್ಲಿ ಪುರುಷಪ್ರಪಂಚ -" ನ ಸ್ತ್ರೀ 
ಸ್ವಾತಂತ್ರಮರ್ಹತಿ ”- ಎಂದು ಬರೆದು ಅವಳನ್ನು ತುಳಿಯುತ್ತ ಬಂದು ಇಂದು 
ಕಟ್ಟಿಗೆಯಂತೆ ಸುಡುತ್ತಿದ್ದಾನಷ್ಟೆ . ಹೆಚ್ಚು ಹೆಚ್ಚು ವಿದ್ಯಾವಂತರಾಗುತ್ತಿರುವ ನಮ್ಮ 
ಸಮಾಜದಲ್ಲಿ ಆಕೆಯ ಆಶೋತ್ತರಗಳಿಗೆ ಬೆಲೆ ದೊರಕುತ್ತಿಲ್ಲ. ಆಕೆಯಲ್ಲೂ ಒಂದು 
ಶಕ್ತಿಯಿದೆ. ಸುಪ್ತಚೈತನ್ಯವಿದೆ ಎಂಬ ಅರಿವು ಜನಕ್ಕಿಲ್ಲ. 


ಈ ಅರಿವು ೧೨ನೇ ಶತಮಾ ನ ದ ಶರಣರಲ್ಲಿತ್ತು . ಆ ಯುಗ ಹೆಣ್ಣಿನ 
ಪಾಲಿಗೆ ಒಂದು ಸುವರ್ಣಯುಗ, ಅಣ್ಣ ಬಸವಣ್ಣನವರು ಪುರುಷರ ಸರಿಸಮಾನ 
ಸ್ಥಾನವನ್ನು ಸ್ತ್ರೀಯರಿಗೂ ದೊರಕಿಸಿಕೊಟ್ಟರು. ಪರಿಣಾಮವಾಗಿ ಅದೆಷ್ಟೋ 
ಜನ ವಿಚಾರವಂತರು ತಮ್ಮ ಜಾತಿ ಕುಲ ಭೇದಗಳನ್ನು ಮರೆತು ಹೆಣ್ಣಿನ ಶಕ್ತಿ 
ಯನ್ನು ಕಂಡು ಅದನ್ನು ಪ್ರಕಾಶಪಡಿಸಲು ಯತ್ನಿಸಿದಾಗ ನಾಲ್ಕು ಗೋಡೆಯ 
ಒಳಗೆ ಕುಳಿತು ಹಸಿಸೌದೆಯ ಹೊಗೆಯಲ್ಲಿ ಉಸಿರಾಡುತ್ತ ಕಣ್ಣೀರು ಸುರಿಸುತ್ತ 
ಕುಳಿತ್ತಿದ್ದ ಹೆಣ್ಣು ಇದರಿಂದ ಉತ್ತೇಜನಗೊಂಡು ಹೊರಬಂದು ವಿದ್ಯೆ ಕಲಿತಳು. 
ಜೊತೆಗೆ ಪುರು ಷ ನ ನ್ನು ಮೀರಿಸಿದ ಅಧ್ಯಾತ್ಮದ ಅನುಭವವನ್ನು ಬಿತ್ತರಿಸಿದಳು. 
ಅವಳ ಅನುಭಾವದ ನುಡಿಮುತ್ತುಗಳನ್ನು ಕೇಳಿ ಪುರುಷನೇ ಬೆರಗಾಗಿ ಹೋದು 
ದನ್ನು ಅಂದು ಕಾಣುತ್ತೇವೆ. 


ಅಂದು ಅಕ್ಕನ ವಾದಸರಣಿಯನ್ನು ಕೇಳಿ ನಿರಂಜನ ಜಂಗಮ ಪ್ರಭುದೇವರೇ 
ಆ ಶ ಯ ೯ ದಿ೦ದ _ ಕಾಯವಿಲ್ಲದ ಸುಖವ ಜೀವವಿಲ್ಲದ ಭವವ ಆ ಠವ ಹೇಳಾ 
ಗುಹೇಶ್ವರ ಲಿಂಗಕ್ಕೆ ”- ಎಂದು ಉದ್ಗಾರವೆತ್ತಿದರು . ಶರಣ ಆಯ್ಕಕ್ಕಿ ಮಾರಯ್ಯ 
ಸತಿ ಲಕ್ಕಮ್ಮನ ನಿಲುವನ್ನು ಕಂಡು ಅಚ್ಚರಿಯಿಂದ ಅಮರೇಶ್ವರ ಲಿಂಗವತೋರಾ?” 
ಎಂದು ವಿನಮ್ರನಾಗಿ ಕೇಳುತ್ತಾನೆ. “ ಕಾಷ್ಠವ ಸುವರ್ಣವ ಮಾ ಡಿ ದ ನೆ೦ಬ 
ಘಾತಕತನವೇ ನಿಮ್ಮ ಭಕ್ತಿ ? ಎಂದು ರಾಣಿ ಮಹಾದೇವಿ ಪತಿಯನ್ನ ಎಚ್ಚರಿಸು 
ತ್ತಾಳೆ. ಅಂತೆಯೇ ಮುಕ್ತಾಯಿಯಂತಹ ದಿಟ್ಟ ಹೆಣ್ಣು ಮಗಳು ಸತ್ಯಕ್ಕನಂತಹ 


ನವಂಬರ್ , 1983 


43 


ಏಕನಿಷ್ಠ ವಾದಿ, ಲಿಂಗಮ್ಮನಂತಹ ಬೋಧಕಳು , ತನ್ನ ವಂಶದ ಒಂದೇ ಕುಡಿಯಾದ 
ಚೆನ್ನಬಸವಣ್ಣನನ್ನು ವೀರಶೈವೋದ್ದಾರಕ್ಕೆ ಧಾರೆ ಎರೆದ ಮಾತೆ ಅಕ್ಕನಾಗಮ್ಮ , 
ಬಸವಣ್ಣನವರ ಕಣ್ಣಳಂತಿದ್ದ ಗಂಗಾಂಬಿಕೆ, ನೀಲಾಲೋಚನೆ, ಅಸ್ಪೃಶ್ಯರ ಕೇರಿಯಲ್ಲಿ 
ಜನಿಸಿ ಕಳ್ಳತನವನ್ನು ಕಾಯಕವನ್ನಾಗಿ ಅನುಸರಿಸಿದ ಪತಿಯನ್ನು ವರಿಸಿ ಆತ 
ಸಕನಾದಾಗ ಪತಿಯ ಮಾರ್ಗವನ್ನನುಸರಿಸಿ ಬರಿಯ ಕನ್ನಡವೇಕೆ ಸಂಸ್ಕೃತವನ್ನು 
ಕಲಿತು ಸುಸಂಸ್ಕೃತಳಾದ ಕಾಳವ್ವ , ಒಬ್ಬರೇ ಇಬ್ಬರೇ ಅಸಂಖ್ಯಾತ ಜನ ಸ್ತ್ರೀಯರು 
ಪುರುಷರ ಸಮಾನವಾಗಿ ನಿಂತು ಅವರ ಚರ್ಚೆಯಲ್ಲಿ ತಾವೂ ಭಾಗವಹಿಸಿ ಜನ 
ಆಶ್ಚರ್ಯಗೊಳ್ಳುವಂತೆ ಮಾಡಿದ ವೀರಶೈವ ವೀರಮಹಿಳೆಯರನ್ನು ಕಾಣುತ್ತೇವೆ. 


ಕಲ್ಯಾಣದ ಕ್ರಾಂತಿಯಾದನಂತರ ಬಸವಣ್ಣನವರು ಕಲ್ಯಾಣವನ್ನು ತೊರೆದು 
ಹೋದ ನಂತರ ಏನಾಯಿತು ? ಇಂದಿಗೂ ವೇದಿಕೆಯ ಮೇಲೆ ನಿಂತು ಭಾಷಣಕಾ 
ರರು ಹೇಳುವುದೇನು? ಸ್ತ್ರೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇವೆಂದು 
ಬಾರಿ ಬಾರಿಗೂ ಹೇಳುತ್ತಾರೆ. ಅವರು ಹೇಳಿದ್ದನ್ನು ವೀರಶೈವರು ಹೇಳುತ್ತಾರೆ. 
ಅವರನ್ನು ನೀವು ಕೊಟ್ಟ ಸ್ವಾತಂತ್ರ ಯಾವುದು ? ಎಂದರೆ ಪೂಜಾ ಸ್ವಾತಂತ್ರ 
ಎಂದು ಹೇಳುತ್ತಾರಷ್ಟೆ . ಕರಡಿಗೆಯಿಂದ ಲಿಂಗವನ್ನು ತೆಗೆದು ಪೂಜಿಸಿದ ಮಾತ್ರಕ್ಕೆ 
ಅವಳು ಸಂಪೂರ್ಣ ಸ್ವತಂತ್ರಳಾಗಿ ಹೋದಳೆ ? 


ಇಂದು ನಾವು ಸಮಾಜದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಾವುವೂ ಅಂದು 
ಬೃಹದಾಕಾರವಾಗಿರಲಿಲ್ಲ. ಅಂದು ಹೆಣ್ಣಾಗಲಿ, ಗಂಡಾಗಲಿ ಕಾಯಕದಿಂದ ಜೀವಿಸ 
ಬೇಕಿತ್ತು . ಬೇರೊಬ್ಬರ ಅವಲಂಬನೆ ಕೂಡದು ಪತಿ ಪತ್ನಿಯರಿಬ್ಬರೂ ಗಳಿಸುವವರೆ 
ಯಾರಾದರೊಬ್ಬರು ಗತಿಸಿದರೆ ಯಾರೂ ಅನಾಥರಾಗುವ ಸಂಭವವಿರಲಿಲ್ಲ. ಆ 
ಕಾರಣ ವಿಧವೆಯರ ಸಮಸ್ಯೆ ಕಂಡುಬರುತ್ತಿರಲಿಲ್ಲ . ' ಪರವಧುವನ್ನ ಮಹಾದೇವಿ? 
ಯಂತೆ ಕಾಣುತ್ತಿದ್ದುದರಿಂದ ಹೆಣ್ಣು ನಿರ್ಭಯದಿಂದ ಎಲ್ಲೆಡೆ ಸಂಚರಿಸಬಹುದಿತ್ತು . 

ಆದರೆ ಬಸವಯುಗ ಮುಗಿದನಂತರ ಮತ್ತೆ ಹೆಣ್ಣನ್ನು ಅಡುಗೆಯ ಮನೆಗೆ 
ನೂಕಿದರು. ಎಲ್ಲಾ ಹಿಂಸೆಗು ಗುರಿಪಡಿಸುವುದರ ಜೊತೆಗೆ ಬೇರೆಯವರಂತೆ ಇವರು 
ಇಂದು ನಿನ್ನ ಮಗಳನ್ನು ವಿವಾಹವಾಗಬೇಕಾದರೆ , ನನ್ನ ಮನೆಗೆಲಸಕ್ಕೆ ನೇಮಿಸಿ 
ಕೊಳ್ಳಬೇಕಾದರೆ, ನೀನಿಷ್ಟು ಹಣ ಕೊಡಬೇಕೆಂದು ”- ಹೆಣ್ಣಿನ ತಂದೆಯನ್ನು 
ಕೇಳುವ ಪದ್ದತಿಯನ್ನು ರೂಢಿಸಿಕೊಂಡರು, ಅಂದಮೇಲೆ ವೀರಶೈವರು ಯಾವುದ 
ರಲ್ಲಿ ಶ್ರೇಷ್ಠ? ಲಿಂಗಯ್ಯನನ್ನು ಎದೆಯಮೇಲೆ ಧರಿಸಿ ಓಡಾಡುವ ಹೆಚ್ಚಳವೆ ? ಇಲ್ಲ. 
ಆದ್ಯರು ಏನು ಹೇಳಿದಾರೆಂಬತ್ತ ನೋಡಿ ಕೊರಳಲ್ಲಿರುವುದು ಜೀವಂತ ದೈವ. 
ಆದ್ಯರ ನುಡಿನಡೆಯನ್ನು ನಾವು ಮೈಗೂಡಿಸಿಕೊಳ್ಳದಿದ್ದರೆ ಆ ದೈವ ನೋಡುತ್ತದೆ. 
ಯೆಂಬ ಅರಿವಿನಲ್ಲಿದೆಯೆ ? 

ಸಿದ್ದಗಂಗಾ 


44 


ಇಂದಿನ ಸಮಾಜದಲ್ಲಿ ಅನೇಕರೀತಿಯ ದೌರ್ಜನ್ಯಕ್ಕೆ ಪಕ್ಕಾಗಿ ಒದ್ದಾಡುತ್ತಿ 
ರುವ ಹೆಣ್ಣನ್ನು ಅಣ್ಣನವರೇನಾದರು ನೋಡಿದ್ದರೆ ಏನು ಹೇಳುತ್ತಿದ್ದರು ಗೊತ್ತೆ ? 
ತಾಯಂದಿರೆ ನೀವೆಲ್ಲ ವಿದ್ಯಾವಂತರಾಗಿ ಕಾಯಕ ಮಾಡಿರಿ . “ ಶರಣಸತಿ ಲಿಂಗಪತಿ' 
ಎಂಬ ಭಾವವನ್ನು ಮೈಗೂಡಿಸಿಕೊಳ್ಳಿರಿ ಆದರೆ ತನ್ನನ್ನೇ ಮಾರಿಕೊಳ್ಳಲು ಸಿದ್ದರಾ 
ಗಿರುವವರನ್ನ ವಿವಾಹವಾಗದಿರಿ ” ಎಂದು ಹೇಳುತ್ತಿದ್ದರು. 

ಇಂದು ಹಣದ ಆಸೆಗೆ ಪಕ್ಕಾದ ಜನ ಹೆಣ್ಣನ್ನು ಕಟ್ಟಿಗೆಯಂತೆ ಸುಡುತ್ತಿದ್ದಾರೆ. 
ಕೇವಲ ಜೀವತೆಗೆಯಲು ಶಕ್ತರಾಗಿರುವ ಜನ ಪ್ರಾಣ ಕೊಡಲು ಶಕ್ತಿ ಇದೆಯೆ ? 
ಹೆಣ್ಣಿಗೆ ಅನೇಕ ರೀತಿಯ ಹಿಂಸೆ ಕೊಡುವ ಜನ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ 
ಹಣದ ಗಂಟಿನಿಂದ ಮುಚ್ಚಿ ತಾವು ಸಭ್ಯರಾಗಿ ಓ ಡಾ ಡು ತ್ತಾರೆ. ಅಲ್ಲೇನೋ 
ಕಾನೂನಿನ ಬಾಯನ್ನ ಹಣದಿಂದ ಮುಚ್ಚಬಹುದು. ಆದರೆ ಶಿವನ ನ್ಯಾಯಾಲಯ 
ದಲ್ಲಿ ಶಿವನಿಗೂ ಲಂಚಕೊಡುವರೇನು? ವಿವಾಹಿತ ಹೆಣ್ಣು ಮಕ್ಕಳ ಸ್ಥಿತಿ ಹೀಗಾದರೆ 
ಉದ್ಯೋಗಸ್ಥ ಹೆಣ್ಣು ಮಕ್ಕಳು ಇನ್ನೊಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸ 
ಬೇಕಾಗುತ್ತದೆ. 
- ಸ್ತ್ರೀಯರ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು? ಇದಕ್ಕೆ ಪರಿಹಾರವೇ 
ಇಲ್ಲವೆ ? ಎಂದು ಯೋಚಿಸುತ್ತಿದ್ದ ನನಗೆ ಮೈಸೂರಿನಲ್ಲಿ ವೀರಶೈವ ಅಧಿವೇಶನ 
ನಡೆಯುವುದೆಂದು; ಮಹಿಳೆಯರಿಗೂ ವಿಚಾರಗೋಷ್ಠಿ ನ ಡೆ ವು ದೆ೦ದು ಮಹಿಳಾ 
ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಬಹುದೆಂದು ಆಶಿಸಿದ್ದ ನನಗೆ ನಿರಾಶೆ ಕಾದಿತ್ತು . 
ವರದಕ್ಷಿಣಾಸಮಸ್ಯೆ , ವಿ ಧ ವಾ ಸ ಮ ಸೈ , ಹೆಣ್ಣಿನ ಕರುಳು , ಹೆಣ್ಣು ಮಕ್ಕಳನ್ನು 
ಕಾಲೇಜಿಗೆ ಕಳುಹಿಸಲು ಹಿಂಜರಿಯುತ್ತಿರುವ ತಂದೆತಾಯಿಗಳಿಗೆ ಕಿವಿಮಾತು, ಓದಿ 
ವಿದ್ಯಾವಂತರಾಗಿ ಮನೆಯಲ್ಲಿ ಕುಳಿತು ತಾಯಿತಂದೆಯವರಿಗೆ ಹೊರೆಯಾಗಿ ಪರಿಣ 
ಮಿಸಿದ ಹೆಣ್ಣು ಮಕ್ಕಳಿಗೆ ಹಿತೋಕ್ತಿ, ಉದ್ಯೋಗಕ್ಕೆ ಹೊರಟು ಅಲ್ಲಿ ಉಂಟಾದ 
ಸಮಸ್ಯೆಗಳನ್ನು ಎದುರಿಸಲು ಸೂಕ್ತ ತಿಳುವಳಿಕೆ ಮತ್ತು ಧೈರ್ಯದ ಮಾತು 
ತು೦ ಬಿ ರು , ದೆ ಎಂದು ಆಶಿಸಿದ್ದ ನನಗೆ ನಿರಾಶೆ ಕಾದಿತ್ತು . ಕೊನೆಗೆ ಸಭೆ 
ಮುಗಿದಾಗ ನನ್ನಲ್ಲಿ ಹೇಳಿಕೊಂಡೆ ಮಹಾಸಭೆಯ ಅಧ್ಯಕ್ಷರಿಗೆ ಅಂದು ಬಸವಣ್ಣ 
ಈ ಸಮಸ್ಯೆಯತ್ತ ಗಮನಹರಿಸಲು ಮನಸ್ಸನ್ನು ಕೊಡಲಿಲ್ಲವೇನೋ ? ಎಂದು 

. ಹೊಟ್ಟೆತುಂಬಿದವನಿಗೆ ಹಸಿದವನ ಯೋಚನೆ ಬರಲು ಸಾಧ್ಯವೆ? ಅಂತೆ 
ಸ್ತ್ರೀಯರ ಸಮಸ್ಯೆಗಳನ್ನು ಯಾರು ಪರಿಹರಿಸಬಲ್ಲರು ? ಎಂಬ ಸಮಸ್ಯೆ ಉಂಟಾ 
ಯಿತು. ಇತ್ತೀಚೆಗೆ ನಮ್ಮ ಹರಗುರು ಚರಮೂರ್ತಿಗಳು ಸ್ತ್ರೀಯರದ್ದಾರಕ್ಕೆ 
ಶ್ರವಿಸುತ್ತಿದ್ದಾರೆ. ನಗರಗಳಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಹೀಗಿರುವಾಗ ಇನ್ನ 
ಗ್ರಾಮೀಣ ಪ್ರದೇಶದಲ್ಲಿ ಅವರ ಸ್ಥಿತಿ ಏನು? ತುಳಿತಕ್ಕೆ ಒಳಗಾಗಿರುವ ರಕ್ಷಕರಿಲ್ಲದೆ 
ಪರಿತಪಿಸುತ್ತಿರುವ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿ ? ಸ್ತ್ರೀಯರಲ್ಲಿರುವ ಸು = ಶ ಕ್ಕಿ 
ಉದ್ದೀಪನಗೊಂಡು ಸಮಾಜ ಸೇವೆಗೆ ಮೀಸಲಾಗುವುದೆಂದು ? 

* ಈ ಎಲ್ಲ ಸಮಸ್ಯೆಗಳ ಪರಿಹಾರ ಜಗದಣ್ಣ ಜಗಜ್ಯೋತಿ ಬಸವಣ್ಣನವರೇ 
ಮತ್ತೊಮ್ಮೆ ಉದಿಸಿ ಬಂದು ಸ್ತ್ರೀಯರ ಬಾಳಿಗೆ ಬೆಳಕನ್ನು ನೀಡಿದಾಗ ಮಾತ್ರ 
ಸಾಧ್ಯವಾಗಬಹುದು. 
ನವಂಬರ್ , 1983 


45 


ದುರಾಸೆ 


BIBERON BIB BIBIBITBIRITSBIBIRSTEN T 


OIDUBBED BIBI 

B 


UKURITERISIBILITRURIER 


ಎಚ್ . ಎಸ್ . ಸಿದ್ದಗಂಗಪ್ಪ ಎಂ . ಎ., 


ಆಸೆಯೇ ದುಃಖಕ್ಕೆ ಮೂಲ, ಆಸೆಯನ್ನು ಬಿಡಬೇಕು ಎಂದು ವೇದ ಪುರಾ 
ಣಗಳು , ಕುರಾನ್ , ಬೈಬಲ್ ಮುಂತಾದ ಧಾರ್ಮಿಕ ಗ್ರಂಥಗಳು, ಸಾಧುಸಂತರು 
ದಾರ್ಶನಿಕ ವ್ಯಕ್ತಿಗಳು ಸಾರುತ್ತಾ ಬಂದಿದ್ದರೂ , ಆಸೆಯನ್ನು ಬಿಟ್ಟವರಿಲ್ಲ. ದೇಹ 
ಮನಸ್ಸಿಗೆ ಮುಪ್ಪು ಆವರಿಸಬಹುದು, ಕಾಲಕಾಲಕ್ಕೆ ವ್ಯಕ್ತಿಯಲ್ಲುಂಟಾಗುವ ಹಸಿವು, 
ಬಾಯಾರಿಕೆಯನ್ನು ಆ ಕ್ಷಣದಲ್ಲಿ ನಿವಾರಿಸಿ ತೃಪ್ತಿ ಪಡಿಸಬಹುದು. ಆದರೆ ವ್ಯಕ್ತಿ 
ಯಲ್ಲಿ ಮನೆಮಾಡಿಕೊಂಡಿರುವ ಆಸೆಯನ್ನು ತೃಪ್ತಿ ಪಡಿಸಲು ಕಷ್ಟ . ಆಸೆ ವ್ಯಕ್ತಿಗೆ 
ಛಲ್ಲಿ ಮಾತ್ರವಲ್ಲ , ಪಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳಲ್ಲಿ ಪ್ರತ್ಯಕ್ಷವಾಗಿ, ಪರೋಕ್ಷ 
ವಾಗಿ ವ್ಯಕ್ತವಾಗುತ್ತದೆ. ನಾಳಿನ ಬದುಕಿಗಾಗಿ ಜೀವನಕ್ಕೆ ಅವಶ್ಯಕವಾದವುಗಳನ್ನು 
ಸಂಗ್ರಹಿಸುವ ಗುಣ, ಆಸೆಯ ಒಂದು ಮುಖ . ಆದರೆ ಪ್ರಾಣಿ ಪಕ್ಷಿಗಳಲ್ಲಿ ಆಸೆಗೆ 
ಒಂದು ಮಿತಿ ಇದೆ. 

ಆಸೆ ಇರಬೇಕು ನಿಜ , ಆದರೆ ಅದು ವ್ಯಕ್ತಿಯ ಮಾನಸಿಕ ಹಾಗೂ ಬೌದ್ಧಿಕ 
ಬೆಳವಣಿಗೆಗೆ ಪ್ರೇರಕವಾಗಬೇಕೇ ಹೊರತು, ಮಾರಕವಾಗಬಾರದು. ವ್ಯಕ್ತಿ ಕಾಯ 
ಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಆಸೆ ಒಂದು ರಾಷ್ಟ್ರೀಯ ಹೆದ್ದಾರಿ 
ಯಿದ್ದಂತೆ. ಹೆದ್ದಾರಿಯಲ್ಲಿ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರ ತಪ್ಪಿದರೂ 
ಸಾಕು, ತೊಂದರೆ ಪಡಬೇಕಾಗುತ್ತದೆ. ಈ ನಿಯಮಕ್ಕೆ ಆಸೆಯ ಹೊರತಾದು 
ದಲ್ಲ. ದುರಾಸೆಗೆ ಒಳಗಾಗುವುದು ವ್ಯಕ್ತಿ ತನ್ನ ಸೆರಗಿನಲ್ಲಿ ತಾನೇ ಕೆಂಡವನ್ನು 
ಕಟ್ಟಿಟ್ಟುಕೊಂಡಂತೆ. 

ವ್ಯಕ್ತಿಯ ಬೆಳವಣಿಗೆಯೊಂದಿಗೆ ಆಸೆಯೂ ಬೆಳೆಯುತ್ತಲೇ ಹೋಗುತ್ತದೆ. 
ಅದಕ್ಕನುಗುಣವಾಗಿ ಆವಶ್ಯಕತೆಗಳು ಹೆಚ್ಚು ತ್ತಾ ಹೋಗುತ್ತದೆ. ತನ್ನ ಅವಲಂಬಿ 
ತರನ್ನು ಸುಖವಾಗಿರಬೇಕು, ಅದಕ್ಕಾಗಿ ಸಾಕಷ್ಟು ಆಸ್ತಿ , ಹಣ ಒಡವೆ ಮುಂತಾ 
ದವುಗಳನ್ನು ಸಂಪಾದಿಸಬೇಕು, ನಾಸಕೊಂದು ಭವ್ಯವಾದ ಮನೆ, ಓಡಾಡಲುಕಾರು, 
ಮನೆಯ ಶೋಭೆಯನ್ನು ಹೆಚ್ಚಿಸುವಂತಹ ಪೀಠೋಪಕರಣಗಳು, ಇತ್ಯಾದಿ ಹೀಗೆ 
ಆಸೆಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. 
ಆಸೆಗೆ ಒಂದು ಸೀಮಿತ ಗೆರೆಯನ್ನು ಹಾಕಿಕೊಂಡರೆ ಬದುಕು, ಸುಖಮಯ 

ಸಿದ್ಧಗಂಗಾ 
46 


ನಾದೀತು. ಇದು ದರಲ್ಲಿಯೇ ತೃಪ್ತಿ ಪಡುವುದನ್ನು ರೂಢಿಸಿಕೊಂಡರೆ, ಸಂತೋಷ 
- ನಾಗಿರಬಹುದು. ಹಣ, ಆಸ್ತಿ ಇದ್ದ ಮಾತ್ರಕ್ಕೆ ಸುಖವಾಗಿರಬಹುದೆಂಬ ಭ್ರಮೆ 
ಯನ್ನು ದೂರಮಾಡಬೇಕು. ಸುಖ ಸಂತೋಷದಿಂದ ಜೀವನ ನಡೆಸಲು , ಹಣ 
ವಷ್ಟೇ ಮುಖ್ಯವಲ್ಲ, ಅದರ ಜೊತೆಗೆ ಇದ್ದುದರಲ್ಲಿಯೇ ಹೊಂದಿಕೊಂಡು ಹೋಗು 
ವಂತಹ ಮನಸ್ಸು ಬೇಕು. ಎಷ್ಟೋ ಜನ ಬಡವರು, ಮಧ್ಯಮ ವರ್ಗದವರು ಸಮಾ 
ಜದ ದೃಷ್ಟಿಯಲ್ಲಿ ಶ್ರೀಮಂತ ಪಟ್ಟ ಕಟ್ಟಿಸಿಕೊಂಡವರಿಗಿಂತಲೂ ಸಂತೃಪ್ತ ಜೀವನ 
ನಡೆಸುತ್ತಿದ್ದಾರೆ. ಸಾಕಷ್ಟು ಆಸ್ತಿ , ಸಂಪತ್ತು ಇದ್ದರೂ ಇನ್ನು ಸಾಲದೆಂದು ಚಿಂತೆ 
ಯಿಂದ ಸಂತೋಷವನ್ನು ಹಾಳುಮಾಡಿಕೊಂಡು ಜೀವನ ನಡೆಸುತ್ತಿರುವವರಿಗೆ 
ಸಮಾಜದಲ್ಲಿ ಕೊರತೆಯಿಲ್ಲ. ಆಸೆಗೆ ಕಡಿವಾಣ ಹಾಕಿದರೆ ನಮ್ಮ ಇಚ್ಛೆಯಂತೆ 
ನಿಯಂತ್ರಿಸಬಹುದು , ಕಡಿವಾಣ ಬಿಚ್ಚಿದರೆ ಅದು ಮನಸ್ಸಿಗೆ ಬಂದಂತೆ ಓಡಿ ಪ್ರಪಾ 
ತಕ್ಕೆ ಎತ್ತಿ ಹಾಕುತ್ತದೆ. 

ಆಸೆ ಹೆಚ್ಚಾದಂತೆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏರು ಪೇರಾಗುತ್ತದೆ. ತಾನು 
ಹೆಚ್ಚು ಹೆಚ್ಚು ಗಳಿಸಬೇಕೆಂಬುದಷ್ಟೇ ಅವನ ಗುರಿಯಾದಾಗ, ತನಗರಿವಿಲ್ಲದಂ 
ತೆಯೇ ಅನೈತಿಕ, ಅವ್ಯವಹಾರ, ಅಪ್ರಮಾಣಿಕತೆ , ಭ್ರಷ್ಟಾಚಾರಗಳಿಗೆ ಈಡಾಗು 
ತಾನೆ. ದಿನಗಳೆದಂತೆ ಅವುಗಳಿಗೆ ಬಲಿಯಾಗುತ್ತಾನೆ. ಇದರಿಂದ ಅವನಿಗೆ ಮಾನ 
ಸಿಕವಾಗಿ ನೆಮ್ಮದಿ ಇಲ್ಲವಾಗುತ್ತದೆ. ಅಶಾಂತಿ, ಒಂದು ರೀತಿಯ ಮಾ ನ ಸಿ ಕ 
ಉದ್ವೇಗ, ಪ್ರತೀಕಾರ ಇವುಗಳ ಸೆಳೆಯಲ್ಲಿ ಸಿಕ್ಕಿ , ಬಿಡಿಸಿಕೊಳ್ಳಲಾಗದೆ ತೊಳಲಾ 
ಡುತ್ತಾನೆ. ಕೊನೆಗೆ ಅದು ತನಗೆ ಮಾರಕವಾಗಿ ಪರಿಣಮಿಸುತ್ತದೆ ಎಂಬ ಪರಿ 
ಜ್ಞಾನವೂ ಇರುವುದಿಲ್ಲ . 
- ದುರಾಸೆಯಿಂದ ವಿಪ್ಪತ್ತಿನ ಪರಂಪರೆಯನ್ನೇ ಸೃಷ್ಟಿಸಿಕೊಂಡ ರಾಜನ್ನು ದಾ 
* ಸನ ಕಥೆ ಜನಪ್ರಿಯವಾಗಿದೆ. . 

ಆಸೆಗೆ ಸತ್ತುದು ಕೋಟ, ಆಮಿಷಕ್ಕೆ ಸತ್ತುದು ಕೋಟಿ 
ಹೆಣ್ಣು ಮಣ್ಣಿಂಗೆ ಸತ್ತುದುಕೋಟಿ, 
ಗುಹೇಶ್ವರಾ ನಿಮಗಾಗಿ ಸತ್ತವನಾರನೂ ಕಾಣೆ.. ಎಂದಿದ್ದಾರೆ ಶರಣರು. 
ರಾಜ್ಯಕೋಶಗಳನ್ನು ಪಡೆಯಬೇಕೆಂಬ ಆಸೆಯಿಂದ ಸಾವಿರಾರು ನಿರಪರಾಧಿಗ 
ಳನ್ನು ಬಲಿಕೊಟ್ಟು ಅವರ ಗೋರಿಗಳ ಮೇಲೆ ಮೆರೆದಾಡಿದವರ ಕಥೆ ಇತಿಹಾಸದ 
ಪುಟ ಪುಟಗಳಲ್ಲಯೂ ದೊರೆಯುತ್ತದೆ. ಒಬ್ಬನ ಸ್ವಾರ್ಥ, ಅಧಿಕಾರ ದಾಹ, 
ಆಸ್ತಿಯ ಹಂಬಲ , ಸಹಸ್ರಾರು ಕುಟುಂಬಗಳಿಗೆ ಕೊಡಲಿಯಾಗಿ ಕೊನೆಗೆ ತಾನು 
ಬಲಿಯಾಗಿ ಹೇಳಲು ಹೆಸರಿಲ್ಲದಂತೆ ಆಗಿಹೋದವರ ಬಗ್ಗೆ ಇತಿಹಾಸ ಪುರಾಣಗ. 
ಇಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ. ವ್ಯಕ್ತಿ ಆಸೆಯನ್ನು ಗೆದ್ದರೆ ಜಗ 
ತಿನಲ್ಲಿ ಎಲ್ಲವನ್ನೂ ಗೆಲ್ಲಬಹುದು. 
ನವೆಂಬರ್ , 1983 


* ಮತ್ತೊಬ್ಬರ ಏಳಿಗೆಯನ್ನು ಕಂಡು ಮೆಚ್ಚಿ ಆನಂದಪಡುವುದು ದೈವೀಗುಣ . 
ಅಯ್ಯೋ , ನನಗೆ ಅ೦ಥ ಅನುಕೂಲ ಒದಗಲಿಲ್ಲವಲ್ಲ ಎಂದು ಪರಿತಪಿಸುವುದು 
ಮಾನವಗುಣ , ನನಗಲ್ಲದಮೇಲೆ ಅವನಿಗೇಕೆ ? ಅವನಿಗೂ ಇಲ್ಲದಂತೆ ಮಾಡಬೇಕು 
ಎಂದುಕೊಳ್ಳುವುದು ದಾನವಗುಣ. ಮಾನವಗುಣ ದಾನವಗುಣದತ್ತ ಹೊರಳದಂತೆ 
ಎಚ್ಚರವಹಿಸಬೇಕಾದರೆ ಸದ್ದು ಣಗಳಾದ ಸಹನೆ, ತಾಳ್ಮೆ , ಸಮಾಧಾನಗಳು ಮೇಲು 
ಗೈಯ್ಯಾಗಬೇಕು. 

ಮಾನವತೆಯನ್ನೇ ಸಮಾಧಿಮಾಡಿ ವಿಜೃಂಭಿಸುವ ಈ ದಾನವಗುಣವನ್ನು 
ಎಷ್ಟು ದೂರವಿಟ್ಟರೆ ಅಷ್ಟಷ್ಟು ಮನುಕುಲದ ಉದ್ದಾರಕ್ಕೆ ಸೂಕ್ತ ವಾತಾವರಣ 
ಏರ್ಪಡುತ್ತದೆ. ಹೊಟ್ಟೆಕಿಚ್ಚಿನಿಂದಾಗುವ ಇಂಥ ದುಷ್ಪರಿಣಾಗುಗಳನ್ನು ಗಮನಿ 
ಸಿಯೇ ಕವಿ ಡಿವಿಜಿ ಹೀಗೆ ಹೇಳಿರುವುದು : 


ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೊ ನಿಧಿ 
ಹೊಟ್ಟೆಕಿಚ್ಚಿನ ಕಿಡಿಯನಿಟ್ಟ ಹನು ಸರಳ 
ಹೊಟ್ಟೆತುಂಬಿದ ತೋಳ ನುಲಗೀತು ; ನೀಂ ಪೆರರ 
ದಿಟ್ಟಿಸುತ ಕರುಬುನೆಯೊ ಮಂಕುತಿಮ್ಮ 


ಆದ್ದರಿಂದ ನಾವು ಈ ಹೊಟ್ಟೆಕಿಚ್ಚನ್ನು ಹೊಟ್ಟೆಯ ಪಾಡಿಗೇ ಬಿಟ್ಟರೆ ದೇಹಾರೋಗ್ಯ 
ನೆಟ್ಟಗಿರುತ್ತದೆ. ಮತ್ಸರ, ದ್ವೇಷಾಸೂಯೆಯ ಕಿಚ್ಚಿನಿಂದ ನಾವು ದೂರವಿರುವುದರಿಂದ 
ನಮ್ಮ ಮಾನಸಿಕ ಆರೋಗ್ಯವೂ ನೆಟ್ಟಗಿರುತ್ತದೆ. 


“ಸಿದ್ದಗಂಗಾ ಶ್ರೀ ' ಸಂಭಾವನಾ ಗ್ರಂಥದ ಬಗೆಗೆ 

ಗಣ್ಯರ ಕೆಲವು ಅಭಿಪ್ರಾಯಗಳು 
- ಪ್ರಕಟನೆಯ ಇತಿಹಾಸದಲ್ಲೇ ಒಂದು ಮೈಲುಗಲ್ಲಾದ : ಸಿದ್ದಗಂಗಾ ಶ್ರೀ ? 
ಗ್ರಂಥವನ್ನು ತಿರುವಿ ತಿರುವಿ ತಿರುವಿ ಹಾಕುವುದೇ ಒಂದು ಸಂತೋಷದ ಕೆಲಸವಾ 
ಗಿದೆ ನನಗೆ. ಇಷ್ಟೊಂದು ವಿಷಯಗಳನ್ನೊಳಗೊಂಡ ಬೇರೊಂದು ಪುಸ್ತಕ ಕನ್ನ 
ಡದಲ್ಲಿ ಇದೆ ಎಂದು ನನಗನಿಸಿಲ್ಲ 


ಡಿ . ಎಸ್ . ಕರ್ಕಿ , 


ಹುಬ್ಬಳ್ಳಿ 


48 


ನವೆಂಬರ್ , 1983 


ಸಿದ್ದಗಂಗಾ ಶ್ರೀ ಸಂಭಾವನಾ ಗ್ರಂಥದ ಬಗೆಗೆ 

ಗಣ್ಯರ ಕೆಲವು ಅಭಿಪ್ರಾಯಗಳು 


ಸಂಪಾದಕರು 'ಸಿದ್ದಗಂಗಾಶ್ರೀ ' ಅವರಿಗೆ ವಿಜ್ಞಾಪನೆ. 
' ತಾವು ಕೃಪೆಯಿಟ್ಟು ಕಳಿಸಿದ ಸಿದ್ದಗಂಗಾಶ್ರೀ ' ಸಂಪುಟ ಕಂಡು ತುಂಬಾ 
ಆಶ್ಚರ್ಯವಾಯಿತು............ನೀವು ಅಸಾಧ್ಯ ಸಾಧಕರು, ಬ ಹ ಳ ಚೆ ಸ್ನಾ ಗಿ 
ಅದ್ದೂರಿಯಿಂದ ಗ್ರಂಥ ಸಂಪಾದಿಸಿ ಪ್ರಕಟಿಸಿದ್ದೀರಿ............. ತಮ್ಮ ಗುರುಭಕ್ತಿ 
ಅನುಪಮ . ಗುರುಕೃಪೆಯನ್ನು ಕುರಿತು ನನ್ನ ಪದ್ಯ ಇಲ್ಲಿ ಸೇರ್ಪಡೆಯಾಗಿರುವುದು 
ನನಗೆ ಸಂತೋಷ ತಂದಿದೆ. ' ಶೃಂಗೇರಿಯಲ್ಲಿ ಶ್ರೀ ಶ್ರೀ ಗಳರು ( ಸಿದ್ದಗಂಗಾ 
ಶ್ರೀ ಗಳವರು ) ಅಲ್ಲಿ ನಡೆದಒಂದು ಧರ್ಮ ಸಮ್ಮೇಳನದಲ್ಲಿ ಉದ್ಘಾಟಕ 
ರಾಗಿ ದಯಮಾಡಿಸಿದ್ದರು. ಅಲ್ಲಿ ಅವರು ಮಾಡಿದ ಅಪ್ಪಲಿತ ಭಾಷಣ 
ಎಲ್ಲರನ್ನೂ ದಂಗುಬಡಿಸಿತು ............ 


ಜಯನಗರ - ಬೆಂಗಳೂರು 
13 - 10 - 83 


- ಪು . ತಿ. ನರಸಿಂಹಾಚಾರ್ 

ಬೆಂಗಳೂರು. 


ಸಂಪಾದಕರಿಗೆ ವಿಜ್ಞಾಪನೆಗಳು, 


* ಸಿದ್ದಗಂಗಾಶ್ರೀ ತಲುಪಿದೆ. ಇದು ಕನ್ನಡದ ಉತ್ತಮೋತ್ತಮ ಗ್ರಂಥ 
ಗಳಲ್ಲಿ ಒಂದು, ಅದರ ಹಿಂದೆ ನಿಮ್ಮ ತಪಸ್ಸಿದೆ. ಅದರಲ್ಲಿ ನನ್ನ ಅಳಿಲು ಸೇವೆಯ 
ಭಾಗ್ಯ ದೊರೆಕಿಸಿದ್ದಕ್ಕಾಗಿ ನಿಮಗೆ ಧನ್ಯವಾ ದ ಗ ಳು , ಕನ್ನಡ ಪ್ರಕಾಶನದಲ್ಲೇ 
ಒಂದು ಮೈಲುಗಲ್ಲಾದ ಇಂಥ ಪುಸ್ತಕವನ್ನು ಸಂಪಾದಿಸಿದ ನಿಮಗೆ ಹಾ ದಿ ೯ ಕ 
ಅಭಿನಂದನೆಗಳು. 


ಮೈಸೂರು 
15 - 11 - 83 . 


-- ಮ . ಸು . ಕೃಷ್ಣಮೂರ್ತಿ 
ಹಿಂದಿ ರೀಡರ್ ಮಾನಸಗಂಗೋತ್ರಿ, ಮೈಸೂರು 


ಸಿದ್ದಗಂಗಾ 


49 


ಬೆಲೆ ಏರಿಕೆಯಿಂದ ಜನ ತನ್ನ ಕೊಳ್ಳುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. 
ಆರ್ಥಿಕ ಹಂಚಿಕೆ ತೀರಾ ಕೃತಕಗೊಂಡಿದೆ. ರಾಷ್ಟ್ರೀಯ ಐಶ್ವರ ಕೆಲವೇ ಜನಗಳಲ್ಲಿ 
ಘನೀಭೂತಗೊಳ್ಳುತ್ತಿದೆ. ಅಸಂಘಟಿತ ಬಡ ರೈತವರ್ಗ , ರೈತ ಕಾರಿಕವರ್ಗಮೂಲೆ 
ಗುಂಪಾಗುತ್ತಿದೆ. ಅವರ ಕಷ್ಟ ಕಾರ್ಪಣ್ಯಗಳು ದಿನೇದಿನೇ ಅಧಿಕಗೊಳ್ಳುತ್ತಿವೆ. ಅವರಿಗೆ 
ತಮ್ಮ ವೃತ್ತಿಯಲ್ಲಿ ನಂಬಿಕೆ ಹೋಗುತ್ತಿದೆ. ಹೀಗಾದರೆ ಕೆಲವೇ ದಿನಗಳಲ್ಲಿ ಪ್ರಾಮಾ 
ಣಿಕವಾಗಿ ಕಾಯಕಷ್ಟವಾಡುವ ನಿಷ್ಠಾವಂತ ಕೆಲಸಗಾರರನ್ನು ನಾವು ಕಳೆದುಕೊಂಡು 
ಅನೂಹ್ಯ ಸಂಕಷ್ಟಕೊಳಗಾಗಬಹುದು. ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಸರಿ 
ಹರಿಸುವತ್ತ ರಾಜಕೀಯ ಧುರೀಣರು ಸನ್ನದ್ದರಾಗಬೇಕಾಗಿದೆ. ಇಲ್ಲದಿದ್ದರೆ ಅವರೂ 
ಉಳಿಯುವರೆಂಬ ನಂಬಿಕೆಯುಂಟಾಗುತ್ತಿಲ್ಲ. ಕೇವಲ ಆರ್ಥಿಕ ದಾಹಕ್ಕಾಗಿ ಅಧಿಕಾರ 
ಪಡೆದು ತಾವು ಮಾತ್ರ ಸುಖವಾಗಿದ್ದ ರಾಯಿತೆಂಬ ನೀತಿ ಹೆಚ್ಚು ಕಾಲ ನಿಲ್ಲದು . 
ಅವರೂ ಬೈಲಿಗೆ ಬಂದು ಜನರ ಅವಹೇಳನಕ್ಕೆ ಗುರಿಯಾಗಿ ಬಡವರ ಕೋಪದ 
ಮೊದಲ ಪೆಟ್ಟಿಗೆ ಈಡಾಗುವ ದಿನಗಳು ದೂರ ಇವೆ ಎನ್ನಿಸುತ್ತಿಲ್ಲ. 


ಮೆಲ್ಲ ಮೆಲ್ಲನೆ 

- ಸಿದ್ಧಯ್ಯ ಪುರಾಣಿಕ್ 
ಮೆಲ್ಲ ಮೆಲ್ಲನೆ ತೀಡು ಗಾಳಿಯ 
ಮೊಗ್ಗು ತುಟಿಗಳ ತೆರೆಯಲಿ 
ಮೆಲ್ಲ ಮೆಲ್ಲನೆ ಕುಟ್ಟು, ಗೆಳತಿಯೆ 
ಅಕ್ಕಿ ತೌಡನು ತೊರೆಯಲಿ 
ಮೆಲ್ಲ ಮೆಲ್ಲನೆ ಬಾರೋ ಯೌವನ 
ಎದೆಯ ಕದನದು ತೆರೆಯಲಿ 
ಮೆಲ್ಲ ಮೆಲ್ಲನೆ ಒಳಗೆ ಬಾ ಸಖ 
ಪ್ರೀತಿ ಮೈಯನು ಮುರಿಯಲಿ 
ಮೆಲ್ಲ ಮೆಲ್ಲನೆ ಅರಳು ಜೀವನ 
ಶೀಲ ಸೌರಭ ಸುರಿಯಲಿ| 
ಮೆಲ್ಲ ಮೆಲ್ಲನೆ ಅಪ್ಪು ಮರಣವೆ 
ಜೀರ್ಣ ವಸನವು ಸರಿಯಲಿ, ಸಂಗ್ರಹ- ಆಯ್ದ ಕವನಗಳು 


50 


ಸಿದ್ದಗಂಗಾ 


ಈ ಶುಭ ಸಂದರ್ಭದಲ್ಲಿ 
ಎಲ್ಲ ಗ್ರಾಹಕರಿಗೂ ಮತ್ತು 
ಪ್ರೋತ್ಸಾಹಿಗಳಿಗೆ ಹೃತೂರ್ವಕವಾದ 
ಧನ್ಯವಾದಗಳು . .. 


ನೀವು ರಾಜಧಾನಿಗೆ ಭೇಟಿ ನೀಡಿದಾಗ : 


ಕೆಂಚಾಂಬ ಲಾಡ್ 


ನಂ . 197 , ಸುಬೇದಾರ್ ಛತ್ರಂ ರಸ್ತೆ 

( ಕ ಪಾಲಿ ಸಿನೆಮಾ ಸ ಕ ದಲ್ಲಿ) 
- ಗಾಂಧಿನಗರ : : ಬೆಂಗಳೂರು... 9 


ಫೋನ್: 27082 


ಗ್ರಾಂ : KENCHMLODG 


* ಸೌಜನ್ಯ ಪೂರ್ಣ ಸೇವೆ. 


ಈ ಶುಚಿರುಚಿಯಾದ ಸಸ್ಯಾಹಾರ , 


* ಬಸ್ ಮತ್ತು ರೈಲು ನಿಲ್ದಾಣಳಿಗೆ ಅತಿ ಸಮೀಪ. 

ನಗರ ಕೇಂದ್ರ ವಾಣಿಜ್ಯ ಹಾಗೂ ಮನರಂಜನೀಯ ಸ್ಥಳದಲ್ಲಿದೆ, 
ನಿಶಾಲವಾದ ಕೊಠಡಿಗಳು ( ಬಾತ್ ರೂಂ ಸಹಿತ), 
ಶಾಂತ ವಾತಾವರಣ ಉತ್ಸವ ಗಾಳಿ ಬೆಳಕು . 
ಕಾರ್ ಪಾರ್ಕಿಂಗ್ ಕಡಿಮೆ ದರಗಳು ಇತ್ಯಾದಿ. 


LICINCED TO POSTWITHOUT PRE PAYMENT LICENCE NO . 3 
SIDDAGANGA MONTHLY Reg . No . KRN 0 - 9 


ಇದು 


“ ವಿಕಾಸದ ಹಾದಿ 


ದೂರದೃಷ್ಟಿಯು ಯಾವುದೇ ಯೋಜನೆ 
ನಾಳೆಯ ಬದುಕನ್ನು ಭದ್ರಗೊಳಿಸಬಲ್ಲುದು 
ವಿಕಾಸ್ ಕ್ಯಾಶ್ ಸರ್ಟಿಫಿಕೇಟಿನಲ್ಲಿ 

* ವಿನಿಯೋಗಿಸುವುದೆಂದರೆ 


ಆರ್ಥಿಕ ಭದ್ರತೆಗೆ ನೇರ ದಾರಿ 


ಸಿಂಡಿಕೇಟ್ ಬ್ಯಾಂಕು 

ಆರ್ಥಿಕ ವಿಕಾಸಕ್ಕೆ ಇಲ್ಲಿ ನೇರ ಹಾದಿ 


ಪ್ರಧಾನ ಕಛೇರಿ: ಮಣಿಪಾಲ- 576119 


8 : ಸಿದ ಲಿ೦ಗೇಶ್ವರ ಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ , 


ಸೆಂಬರ್ , ೧೯೮೩ 


* 


ನ 


ಸಿದ್ದಗಂಗಾ 


* ಸಿದ್ದಗಂಗಾ ' ಚಿರಾಯುವಾಗಲೆಂದು ಹರಸಿ ಹಾರೈಸಿರುವ 

ಆಜೀವ ಸದಸ್ಯರ ಬಳಗಕ್ಕೆ ಕೃತಜ್ಞತೆಗಳು 


ದ 


ಸ 


ತೆ 


981 ಶ್ರೀ ಬಿ ಸಿದ್ದಲಿಂಗಯ್ಯ , ಶಿಕ್ಷಕರು , ರಾಜಾಜಿನಗರ, ಬೆಂಗಳೂರು- 10, 
982 ಶ್ರೀ ಎಸ್ . ಎಂ . ಕುಮಾರಸ್ವಾಮಿ , ಶಿವಕ್ಷಸ, ರಾಜಾಜಿನಗರ, 

ಬೆಂಗಳೂರು- 10. 
983 ಶ್ರೀ ಬಿ. ಸಿದ್ದಲಿಂಗಯ್ಯ , ಕಂಟ್ರಾಕ್ಟರ್ , ಗೋವಿಂದರಾಜನಗರ, 

ಬೆಂಗಳೂರು- 40 . 
984 ಶ್ರೀ ಬಿ . ಕೆ . ಶಿವಕುಮಾರ್ , ನರೆಂಟ್ , ರಾಜಾಜಿನಗರ , 

ಬೆಂಗಳೂರು- 10 . 
985 ಶ್ರೀ ಎನ್ . ಸಿದ್ದೇಗೌಡ, ಶಿರಸ್ತೇದಾರ್ , ಜಯಲಕ್ಷ್ಮಿಪುರಂ , 

ಮೈಸೂರು- 12, 
986 ಶ್ರೀ ಆರ್ . ಗುರುದೇವ್ & ಬ್ರದರ್ , ಪ್ಲಾಂಟಲ್ಸ್ , ದೂಪದಕೂಲ್ 

- ಎಸ್ಟೇಟ್ , ಮಾವಿನಹಳ್ಳಿ , ಚಿಕ್ಕಮಗಳೂರು ಜಿಲ್ಲೆ . 
987 ಶ್ರೀ ಹೆಚ್ . ಎಲ್ . ಶಿವರುದ್ರಪ್ಪ S/ o ಶ್ರೀ ಕ. ಲಿಂಗಪ್ಪ , ಹಾರೋನಹಳ್ಳಿ 

ತುಮಕೂರು ತಾ||. 
988 ಶ್ರೀ ಬಿ. ಮಹದೇವಪ್ಪ , ಮರೆಂಟ್ , ರಾಮಾನುಜ ರಸ್ತೆ , ಮೈಸೂರು-4 , 
- 989 ಶ್ರೀ ಐ . ಶಿವಣ್ಣ , ಪ್ರೊ ! ಬಸವೇಶ್ವರ ರೈಸ್ ಮಿಲ್ , ಬನ್ನಿ ಮಂಟಪ 

ಬಡಾವಣೆ , ಮೈಸೂರು- 15 . 
990 : ಶ್ರೀ ಎಸ್ . ಬಸವರಾಜ್ , ಪ್ರೊ | ಸಿದ್ಧಲಿಂಗೇಶ್ವರ ರೈಸ್ ಮಿಲ್ , 

ಬನ್ನಿಮಂಟಪ ಬಡಾವಣೆ, ಮೈಸೂರು- 15 . 
991 ಮೆ || ಭಾರತ್ ಇಂಡಸ್ಟ್ರೀಸ್, ಬೊಂಬು ಬಜಾರ್ , ಮೈಸೂರು- 1 . 
992 ಶ್ರೀ ಟಿ. ಸಿದ್ದಲಿಂಗಯ್ಯ , ಶಿಕ್ಷಕರು, ಎ . ಹೊಸಹಳ್ಳಿ ಪಾಳ್ಯ , 

ತುರುವೇಕೆರೆ ತಾ||, ತುಮಕೂರು ಜಿಲ್ಲೆ , 
993 ಶ್ರೀ ಪುಟ್ಟಬಸಪ್ಪ , ಅಸಿಸ್ಟೆಂಟ್ ಇಂಜಿನಿಯರ್ , ಕೆ. ಇ. ಬಿ., ಶಿವಸಮುದ್ರ , 

ಮಂಡ್ಯ ಜಿಲ್ಲೆ , 
994 ಷಾಪ್ ಶ್ರೀ ಸುಬ್ಬೇಗೌಡ & ಸನ್ಸ್ , ಪ್ಲಾಂಟರ್ , ಜಾನೆಕೆರೆ ಎಸ್ಟೇಟ್, 
ಸಕಲೇಶಪುರ ತಾ||, ಹಾಸನ ಜಿಲ್ಲೆ , 

( ಮುಂದುವರಿಯುತ್ತದೆ) 


ಇಪ್ಪತ್ತರ ಹೊಸ್ತಿಲಲ್ಲಿ 

ಸಿದ್ದಗಂಗಾ' ಮುನ್ನಡೆ. 


ಅನ್ನ , ವಿದ್ಯೆ ಮತ್ತು ಜ್ಞಾನ ಈ ತ್ರಿವಿಧ ಮಹಾದಾಸೋಹಗಳಿಗೆ ಶ್ರೀ 
ಸಿದ್ಧಗಂಗಾ ಮಠವು ಭಾರತದಲ್ಲಿ ಮಹಾಕ್ಷೇತ್ರವಾಗಿ ಕಂಗೊಳಿಸುತ್ತಿದೆ. 

ಕ್ಷೇತ್ರಾಧ್ಯಕ್ಷರಾದ ಪರಮಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರಮಹಾಸ್ವಾಮಿ 
ಗಳವರು ಸಕಲ ಜೀವಾತ್ಮರಿಗೆ ಲೆ ಸ ನೇ ಬಯಸಿದ ಮಹಾನುಭಾವ ಬಸವಣ್ಣನವರ 
ವಚನ ಸಂದೇಶ, (( ಕಾಯಕವೇ ಕೈಲಾಸ ' ಎಂಬುದನ್ನು ಕೃತಿಯಲ್ಲಿ ಆಚರಿಸಿ, 
ಮಾರ್ಗದರ್ಶನ ಮಾಡುತ್ತಿದ್ದಾರೆ. .. 


- ಶ್ರೀ ಶ್ರೀ ಗಳವರು ಮೈಗೂಡಿಸಿಕೊಂಡಿರುವುದು ಮಾಡಿತೋರಿಸುವುದೇ ವಿನಃ 
ಹೇಳಿ ಮಾಡಿಸುವುದಲ್ಲ . ಈ ಸಾಧನೆಯ ಮಹತ್ವವನ್ನು ಪ್ರತಿಯೊಬ್ಬ ವ್ಯಕ್ತಿ ಮತ್ತು 
ಸಮಾಜ ಅರಿತು ನಡೆದರೆ ಆಗ ದೇಶದ ಕಲ್ಯಾಣವಾದೀತು. 


ಶ್ರೀ ಠ ದ ಕಾರ್ಯಚಟುವಟಿಕೆಗಳು ಬಹುಮುಖವಾಗಿ ಬೆಳೆಯುತ್ತಿವೆ. 
ಅವುಗಳಲ್ಲಿ ಧರ್ಮಪ್ರಚಾರ ಕಾರ್ಯವೂ ಒಂದಾಗಿದೆ. ಶ್ರೀ ಶ್ರೀ ಗಳವರಿಗೆ ಬಿಡುವಿಲ್ಲದ 
ಕಾರ್ಯಭಾರಗಳಿದ್ದಾಗ್ಯೂ ನಾಡಿನಾದ್ಯಂತ ಸಂಚರಿಸಿ ಧಾರ್ಮಿಕ ಸಭೆ ಸಮಾರಂಭ 
ಗಳು, ಧರ್ಮಸಮ್ಮೇಳನಗಳು, ತತ್ವಗೋಷ್ಠಿಗಳು ಮತ್ತು ವಿಚಾರ ಸಂಕಿರಣಗಳಲ್ಲಿ 
ಭಾಗವಹಿಸಿ ಉಪದೇಶ ನೀಡಿ ಜನಜಾಗೃತಿಗೊಳಿಸುತ್ತಿದ್ದಾರೆ. 


- ಇದಕ್ಕೆ ಪೂರಕವಾಗಿ ಕಳೆದ ಐದು ವರ್ಷಗಳಿಂದ ಜಗಜ್ಯೋತಿ ಬಸವಣ್ಣನವರ 
ಜ ಯ ೦ ತಿ ಉತ್ಸವವನ್ನು ವ್ಯಾಪಕವಾಗಿ ರಾಜ್ಯದಾದ್ಯಂತ ಗ್ರಾಮಾಂತರ ಮತ್ತು 
ಪಟ್ಟಣ ಪ್ರದೇಶಗಳಲ್ಲಿ ಏರ್ಪಾಡು ಮಾಡುತ್ತಾ ವ್ಯವಸ್ಥೆಗೊಳಿಸಿ ನಡೆಸಲಾಗುತ್ತಿದೆ. 
ಈ ಜಯಂತಿ ದಿನವಿಡೀ ಕಾರ್ಯಕ್ರಮವಾಗಿದೆ. ಬೆಳಗಿನಿಂದ ಸಂಜೆಯವರೆಗೆ ಬಸವ 
ತತ್ವಗಳ ವಿಚಾರಗೋಷ್ಠಿ ರಾತ್ರಿ ಶ್ರೀ ಸಿದ್ಧಲಿಂಗೇಶ್ವರ ನಾಟಕ ಮಂಡಲಿಯನರಿಂದ 
ಜಗಜ್ಯೋತಿಬಸವೇಶ್ವರ ನಾಟಕ ಅಭಿನಯಿಸಲಾಗುತ್ತದೆ, 


ಇಂಥಹ ಅಪೂರ್ವವಾದ ಜಯಂತಿ ಉತ್ಸವದಲ್ಲಿ ಹತ್ತು ಹದಿನೈದು ಸ ಹ 
ಸಂಖ್ಯೆಯಲ್ಲಿ ಜನತೆ ಭಾಗಿಗಳಾಗುತ್ತಿರುವುದು ಸ್ತುತ್ಯಾರ್ಹವಾಗಿದೆ. ಇಂದು ಸಮಾ 
ಜದಲ್ಲಿ ಧರ್ಮಶ್ರದ್ದೆ ನಶಿಸಿ ನೈತಿಕ ಅಧಃಪತನವಾಗಿದೆ. ಈ ಉತ್ಸವದ ಫಲ ವಾಗಿ 


ಡಿಸೆಂಬರ್ , 1983 


ಸ ಮಾ ಜ ಎಚ್ಚತ್ತು ಸದ್ಭಾವನೆಗಳನ್ನು ಮೈಗೂಡಿಸಿಕೊಂಡು ಸನ್ಮಾರ್ಗದಲ್ಲಿ 
ಜೀವನ ಸಾಗಿಸಲು ಪರಿವರ್ತನೆಗೊಳ್ಳುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. 
ಈ ದಿಶೆಯಲ್ಲಿ ಶ್ರೀ ಶ್ರೀ ಗಳವರು ಇನ್ನೂ ಬಹು ವ್ಯಾಪಕವಾಗಿ ಬ ಸ ವ ಜ ಯ ೦ ತಿ 
ಉತ್ಸವವನ್ನು ಏರ್ಪಾಟು ಮಾಡಬೇಕೆಂಬ ಹಂಬಲ ಹೊಂದಿದ್ದಾರೆ. ಭಕ್ತ ಸಮಾಜ 
ಇದರ ಲಾಭ ಪಡೆದು ಕೃತಾರ್ಥರಾಗಬೇಕೆಂಬುದು ನಮ್ಮ ಬಿನ್ನಹ, 


ಇಷ್ಟು ಮಾತ್ರವಲ್ಲದೆ ಧರ್ಮ ಜಾಗೃತಿಯನ್ನುಂಟು ಮಾಡಲು ಪತ್ರಿಕೆ ಯ 
ಮಾಧ್ಯಮದ ಮ ಲ ಕ ವೂ ಕಾರ್ಯಚಟುವಟಿಕೆ ನಿರಂತರವಾಗಿ ನಡೆದುಕೊಂಡು 
ಬರುತ್ತಿರುವ ವಿಷಯ ನಾಡಿಗೆಲ್ಲಾ ತಿಳಿದಿದೆ ಎಂದು ಭಾವಿಸಿದ್ದೇವೆ. ಧಾರ್ಮಿಕ , 
ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗೆ ಪ್ರಧಾನವಾದ ಸಿದ್ದಗಂಗಾ ಮಾಸ 
ಪತ್ರಿಕೆ ಪ್ರಕಟಣೆಯಾಗುತ್ತಿರುವುದು ಹೆಮ್ಮೆಯ ಸಂಗತಿ. ಶ್ರೀ ಶ್ರೀ ಗಳವರ ಅನುಗ್ರಹ 
ದಿಂದ ಸಿದ್ದಗಂಗಾ ' ನಾಡುನುಡಿಯ ಸೇವೆಯನ್ನು ಹತ್ತೊಂಬತ್ತು ವರ್ಷ ಗಳು 
ಮುಗಿಸಿ ಇಪ್ಪತ್ತನೆಯ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಈ ಶುಭ ಸಂದರ್ಭದಲ್ಲಿ 
ನಮ್ಮ ಮಾನ್ಯ ಓ ದು ಗ ರಿ ಗೆ, ಲೇಖಕ ಬಳಗಕ್ಕೆ ಮತ್ತು ಜಾಹೀರಾತುದಾರರಿಗೆ 
ಹೃತೂರ್ವಕ ವಂದನೆಗಳು. 

ಅಧಿಕ ಪ್ರಸಾರದಲ್ಲಿ ಸಿದ್ದಗಂಗಾ' 
ಶ್ರೀ ಶ್ರೀ ಗಳವರ ಧರ್ಮ ಸಂದೇಶ ಹೊತ್ತ ಸಿದ್ದಗಂಗಾ' ಇಂದು ನಾಡಿನಾ 
ದ್ಯಂತ ಅಧಿಕ ಪ್ರಸಾರ ಹೊ ೦ ದಿ ದೆ. ಇದರ ಪ್ರಸಾರ ಕಾರ್ಯದಲ್ಲಿ ಶ್ರೀ ಕ್ಷೇತ್ರದ 
ಭಕ್ತವೃಂದ, ಸಮಾಜ ಬಾಂಧರು, ಅಭಿಮಾನಿಗಳು ಮತ್ತು ರಾಜ್ಯದಾದ್ಯಂತ ವಿವಿಧ 
ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀ ಮಠದ ಹ ಳೆ ಯ 
ವಿದ್ಯಾರ್ಥಿಗಳು ಶ್ರಮಿಸಿಪ್ರೋತ್ಸಾಹ ನೀಡುತ್ತಿದ್ದಾರೆ. ಇದರ ಫಲವಾಗಿ ವರ್ಷಂಪ್ರತಿ 
“ಸಿದ್ದಗಂಗಾ ' ಮಾಸ ಪತ್ರಿಕೆಯ ಓದುಗರ ಮತ್ತು ಆಜೀವ ಸದಸ್ಯರ ಬಳಗ ಬೆಳೆ 
ಯುತ್ತಾ ಹೋಗುತ್ತಿದೆ ಎಂಬ ಸುದ್ದಿಯನ್ನು ತಿಳಿಸಲು ಹರ್ಷವಾಗುತ್ತದೆ. 


- ಇಂದು ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನೈತಿಕ ಪತನವಾಗಿರುವುದನ್ನು ಕಾಣು 
ತೇವೆ, ಧರ್ಮಶ್ರದ್ಧೆ ಮೂಡಿ ಸನ್ಮಾರ್ಗದಲ್ಲಿ ಸಮಾಜ ಮುನ್ನಡೆಯಲು ಸಿದ್ದಗಂಗಾ? 
ದ ಪ್ರಸಾರ ಇನ್ನೂ ಅಧಿಕವಾಗಿ ಬೆಳವಣಿಗೆಯಾಗಬೇಕು. ಈ ಪುಣ್ಯ ಕಾ ರ ದಲ್ಲಿ 
ನಾಡಿನಾದ್ಯಂತ ಶ್ರೀ ಕ್ಷೇತ್ರದ ಭಕ್ತವೃಂದ ಮತ್ತು ಅಭಿಮಾನಿಗಳು ಸಹಕಾರ ನೀಡ 
ಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. 


ಇಲ್ಲಿ ಸೂಚಿಸಿರುವ ಮಹನೀಯರುಗಳು 1983ನೇ ವರ್ಷದಲ್ಲಿ ಆಯಾ ಪ್ರದೇಶ 


- ಸಿದ್ಧಗಂಗಾ 


ಗಳಲ್ಲಿ ಹೆಚ್ಚು ಮಂದಿ ಓದುಗರು ಮತ್ತು ಆಜೀವಸದಸ್ಯರುಗಳನ್ನು ಒದಗಿಸಿ ಕೊಟ್ಟಿ 
ದ್ದಾರೆ. ಪತ್ರಿಕೆಯ ಪ್ರಸಾರ ಕಾರ್ಯದಲ್ಲಿ ಪ್ರೋತ್ಸಾಹಿಸಿ ಸಹಕಾರ ನೀಡಿದ ಇವರೆಲ್ಲ 
ರಿಗೂ ಶ್ರೀ ಕ್ಷೇತ್ರದ ಸರಸಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಯಥಾ ರೀತಿ, 
ತಮ್ಮ ಅ ಮ ಲ್ಯ ಸಹಕಾರವನ್ನು ಸಿದ್ದಗಂಗಾ' ಪ್ರಸಾರಕ್ಕೆ 1984ನೇ ಹೊಸ 
ವರ್ಷಕ್ಕೆ ನೀಡಬೇಕಾಗಿ ನನ್ನ ವಿನಂತಿ, 
ಪ್ರಕಾಶಕರು ಸಿದ್ದಗಂಗಾ ಮಾಸಪತ್ರಿಕೆ 
ಶ್ರೀ ಸಿದ್ದಗಂಗಾಮಠ- 572104 
ತುಮಕೂರು ಜಿಲ್ಲೆ . 


ಶ್ರೀಯುತ 

ಜಿ. ನಂಜುಂಡಯ್ಯ , ಮ್ಯಾನೇಜರ್ , ಎಸ್ . ಐ . ಟಿ. ತುಮಕೂರು 
ಕೆ. ಎಸ್ . ಬಸವಲಿಂಗಪ್ಪ , ಜಯಲಕ್ಷ್ಮೀಪುರಂ , ಮೈಸೂರು. 

. ಬಿ. ವಿರೂಪಾಕ್ಷಯ್ಯ , ರಾಜಾಜಿನಗರ , ಬೆಂಗಳೂರು. 
ಸಿ. ಬಿ. ಶಂಕರಪ್ಪ , ದೇವನಹಳ್ಳಿ , ಬೆಂಗಳೂರು ಜಿಲ್ಲೆ . 
ಬಿ. ವಿರೂಪಾಕ್ಷಯ್ಯ , ಜಯನಗರ, ಬೆಂಗಳೂರು. 
ಎಸ್ . ಪಿ. ಶಿವಶಂಕರ್ , ಪ್ರಿನ್ಸಿಪಾಲ್ , ಸಂಸ್ಕೃತ ಮಹಾಪಾಠಶಾಲೆ, 

ಸಿದ್ದಗಂಗಾ ಮಠ. 
ಎಸ್ . ನಂಜುಂಡಪ್ಪ , ತಿಪಟೂರು, ತುಮಕೂರು ಜಿಲ್ಲೆ , 
ಸಿದ್ದಲಿಂಗಪ್ಪ , ಮಗ್ನೆಂಟ್ , ತುಂಬಸೋಗೆ, ಹೆಗ್ಗಡದೇವನಕೋಟೆ ತಾ|| 

ಮೈಸೂರು ಜಿಲ್ಲೆ . 
ಎಂ . ಪಿ. ಸದಾಶಿವಯ್ಯ , ಎ . ಇ . ಇ., ಹಿಡಕಲ್ ಡ್ಯಾಂ , ಬೆಳಗಾಂ, 
ಸಿ . ರುದ್ರಯ್ಯ , ಪಾಲನಹಳ್ಳಿ , ಮಾಗಡಿ ತಾ||, ಬೆಂಗಳೂರು ಜಿಲ್ಲೆ . 
ಕೆ . ಎಸ್ , ಸದಾಶಿವಯ್ಯ , ಶಿಕ್ಷಕರು , ಗೂಳೂರು, ತುಮಕೂರು ತಾ!! 
ಶ್ರೀಮತಿ ಗಿರಿಜಾದೇವಿ ನಂಜುಂಡಪ್ಪ , ಕೆನ್ನೂರು, ತುಮಕೂರು ತಾ | | 
ಜಿ. ಎಸ್. ಶಿವಣ್ಣ , ಮಿಂಟ್ , ಯಲಚೇನ ಹಳ್ಳಿ , ಬೆಂಗಳೂರು- 61 . 
ಹೆಚ್ . ಸಿ. ಬಸವರಾಜು, ದಾಸರಹಳ್ಳಿ , ಬೆಂಗಳೂರು-79. 
ಬಸವರಾಜಪ್ಪ , ' ಲಕ್ಷ್ಮೀಪುರ , ನೆಲಮಂಗಲ ತಾ !, ಬೆಂಗಳೂರು ಜಿಲ್ಲೆ . 
ಬಿ ಸೋಮಶೇಖರ, ಕೆ. ಇ. ಬಿ., ಹನೂರು, ಕೊಳ್ಳೆಗಾಲ ತಾ ||, 

- ಮೈಸೂರು ಜಿಲ್ಲೆ . 
ತಿ , ವೆಂಕಟೇಗೌಡ, ಬಿ. ಡಿ. ಒ., ಚನ್ನಪಟ್ಟಣ, ಬೆಂಗಳೂರು ಜಿಲ್ಲೆ . 
ಡಿಸೆಂಬರ್, 1983 


ತಿಮ್ಮೇಗೌಡ, ಕಮಿಷನ್ ಕಾರ್ಯಾಲಯ , ತಿಪಟೂರು, ತುಮಕೂರು ಜಿಲ್ಲೆ. 
ಟಿ. ಗುರುದೇವಪ್ಪ , ಶಿಕ್ಷಕರು , ಹೊಳೆನರಸಿಪುರ , ಹಾಸನಜಿಲ್ಲೆ . 
ಬಿ. ಬಿ . ನಂಜುಂಡಯ್ಯ , ಬೆಳ್ಳರಹಳ್ಳಿ , ಉತ್ತರಕೊಡಗು . 
ಬಿ . ಎಸ್ . ಪುಟ್ಟಸ್ವಾಮಯ್ಯ , ಎ . ಇ , ಕನಕಪುರ, ಬೆಂಗಳೂರು ಜಿಲ್ಲೆ . 
ಆನಂದಪ್ಪ , ಬಿ. ಇ. ಎಂ ಎಲ್ ., ಕೆ ಜಿ ಎಫ್. 
ಎನ್ . ರಂಗೇಗೌಡ, ಶಿಕ್ಷಕರು , ಹೊನ್ನೆ ಬಾಗಿ , ತುಮಕೂರು ಜಿಲ್ಲೆ . 
ಟಿ. ಸಿದ್ದಲಿಂಗಯ್ಯ , ಶಿಕ್ಷಕರು, ಹೊಸಹಳ್ಳಿ ಪಾಳ್ಯ , ತುರುವೆಕೆರೆ ತಾ|| 

ತುಮಕೂರು ಜಿಲ್ಲೆ . 
ರೇವಣಸಿದ್ದಯ್ಯ , ಕ. ರಾ .ರ. ಸಾ . ಸಂ ., ತುಮಕೂರು. 
ಕೆ ಎಸ್ , ಗುರುಶಾಂತಪ್ಪ , ಶಿಕ್ಷಕರು, ಜೋಡಿ ಕುರುಬನ ಹಳ್ಳಿ , 

- ತುರುವೇಕೆರೆ ತಾ||, ತುಮಕೂರು ಜಿಲ್ಲೆ . 
ಶ್ರೀ ಮುದ್ದು ಬೋರಯ್ಯ , ಜನಕದೇವನಹಳ್ಳಿ , ಗುಬ್ಬಿ ತಾ||, ತುಮಕೂರು ಜಿಲ್ಲೆ. 
ಶ್ರೀ ಎಂ . ಆರ್ . ಬೈಲಪ್ಪ , ನ್ಯಾಷನಲ್ ಪ್ರೌಢಶಾಲೆ, ಹೊಸೂರು, 

ಗೌರಿಬಿದನೂರು ತಾ||, ಕೋಲಾರ ಜಿಲ್ಲೆ . 
ಶ್ರೀ ಸಿದ್ದಲಿಂಗಪ್ಪ , ಶಿಕ್ಷಕರು , ಕೆಂಬಳಲು, ತುಮಕೂರು ತಾ||. 
ಶ್ರೀ ಕೆ . ಪಿ . ಪ್ರಭುದೇವ್ , ಸದ್ವಯರ್ , ಮಂಡ್ಯ . 
ಶ್ರೀ ಶ್ರೀ ಜಯಚಂದ್ರಶೇಖರ ಸ್ವಾಮಿಗಳು, ಕೇದಿಗೆಮಠ, ಅರಸೀಕೆರೆ ತಾ|| 

ಹಾಸನ ಜಿಲ್ಲೆ . 
ಶ್ರೀ ಕೆ . ಬಸವಯ್ಯ , ಸೂಲಿಕೆರೆ, ಬೆಂಗಳೂರು ಸೌತ್ 
ಶ್ರೀ ಎಲ್ . ಶಿವಕುಮಾರ್ , ಕೆ. ಇ . ಬಿ., ಚಿಕ್ಕಬಳ್ಳಾಪುರ , ಕೋಲಾರ ಜಿಲ್ಲೆ . 
ಶ್ರೀ ಎಂ . ಜಿ. ಸಿದ್ದರಾಮಯ್ಯ , ಶಿಕ್ಷಕರು, ರಂಗಾಪುರ , ತಿಪಟೂರು ತಾ|| 

- ತುಮಕೂರು ಜಿಲ್ಲೆ . 
ಶ್ರೀ ಎಸ್ . ಎಸ್ . ಆನಂದಯ್ಯ , ಹೆಚ್ . ಎಂ . ಟಿ. ಲೇ ಔಟ್ , ಬೆಂಗಳೂರು-54, 
ಶ್ರೀ ಆರ್ ವೀರಣ್ಣ , ಶಿಕ್ಷಕರು, ಹುಲಿಕಲ್ , ಮಾಗಡಿ ತಾ!!, 

- ಬೆಂಗಳೂರು ಜಿಲ್ಲೆ . 
ಶ್ರೀ ಸಿ. ಎಸ್ . ಪ್ರಭಾಕರ್ , ಆರ್ . ಕೆ, ಪುರಂ, ಬೆಂಗಳೂರು-9. 
ಶ್ರೀ ಎಸ್ . ಪರಮೇಶ್ವರಯ್ಯ , ಶಿಕ್ಷಕರು , ಸಿ .ಎನ್ . ಹಳ್ಳಿ , ತುಮಕೂರು ಜಿಲ್ಲೆ . 
ಶ್ರೀ ಶಿವಶಂಕರಯ್ಯ , ಕೆತೋಹಳ್ಳಿ , ಮಾಗಡಿ ತಾ||, ಬೆಂಗಳೂರು ಜಿಲ್ಲೆ . 
ಶ್ರೀ ಸಿದ್ದಲಿಂಗಪ್ಪ , ರಿಸಲ್ಟ್ ಪೋಲೀಸ್ ಸ್ಟೇಷನ್ , ತುಮಕೂರು. 
ಶ್ರೀ ಹೆಚ್ . ಡಿ. ತಿಮ್ಮಪ್ಪ, ಉಪನ್ಯಾಸಕರು , ಸರ್ಕಾರಿ ಜೂನಿಯರ್ ಕಾಲೇಜ್ 

ಬಾಣವಾರ, ಹಾಸನಜಿಲ್ಲೆ . 


ಸಿದ್ದಗಂಗಾ 


ಶ್ರೀ ಸಿ. ಎಸ್ . ದೇವರಾಜಯ್ಯ , ಶಿಕ್ಷಕರು , ಎಂಪ್ರೆಸ್ ಬಾಲಕಿಯರ 

ಪ್ರೌಢಶಾಲೆ, ತುಮಕೂರು, 
ಶ್ರೀ ಜಿ. ಶಿವಗಂಗಯ್ಯ , ಕುಟುಂಬ ಯೋಜನೆ ಕಾರ್ಯಾಲಯ , ತುಮಕೂರು. 
ಶ್ರೀ ಕೆ. ಎನ್ . ಈಶ್ವರಯ್ಯ , ಕದರನಹಳ್ಳಿ , ನೆಲಮಂಗಲ ತಾ||, 

ಬೆಂಗಳೂರು ಜಿಲ್ಲೆ . 
ಶ್ರೀ ಎನ್ . ಆರ್ . ಮಲ್ಲಿಕಾರ್ಜುನಯ್ಯ , ಮರೇನಹಳ್ಳಿ , ಬೆಂಗಳೂರು-78. 
ಶ್ರೀ ಟಿ. ಕೆ. ಶಿವಲಿಂಗಪ್ಪ , ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ, 

ದಾವಣಗೆರೆ. 
ಶ್ರೀ ಹೆಚ್ . ಸಿ. ನಂಜುಂಡಯ್ಯ , ಭಂಡಿಗುಡ್ಡ ಮೈನ್ಸ್ , ಭದ್ರಾವತಿ, 
ಶ್ರೀ ಸಿದ್ಧಗಂಗಯ್ಯ , ಶಿಕ್ಷಕರು , ಜೋಡಿಕರೇನಹಳ್ಳಿ , ರಾಮನಗರ ತಾ||, 

ಬೆಂಗಳೂರು ಜಿಲ್ಲೆ . 
ಶ್ರೀ ಎಸ್ . ಬಿ. ಚಿದಾನಂದಸ್ವಾಮಿ , ಶಿಕ್ಷಕರು, ನ್ಯಾಕೇನಹಳ್ಳಿ , 

ತಿಪಟೂರು ತಾ||, ತುಮಕೂರು ಜಿಲ್ಲೆ . 
ಶ್ರೀ ಹೆಚ್ . ಆರ್ , ಮುದ್ದಗಂಗಯ್ಯ , ವಿಜಯನಗರ, ಬೆಂಗಳೂರು. 79 . 
ಶ್ರೀ ಎಸ್ . ಮಹದೇವಪ್ಪ , ಆನಗೊಂಡನಹಳ್ಳಿ , ತಿಪಟೂರು ತಾ !!, 

ತುಮಕೂರು ಜಿಲ್ಲೆ . 
ಶ್ರೀ ಪುಟ್ಟಸ್ವಾಮಿ , ಗ್ರಾಮಸೇವಕ, ರಂಗೇನಹಳ್ಳಿ , ತರಿಕೆರೆ ತಾt, 

ಚಿಕ್ಕಮಗಳೂರು ಜಿಲ್ಲೆ . 
ಶ್ರೀ ಬಿ. ಚನ್ನಬಸಪ್ಪ , ಶಿಕ್ಷಕರು , ಮಂಟಪ, ಬನ್ನೇರುಘಟ್ಟ , ಬೆಂಗಳೂರು-83. 
ಶ್ರೀ ಹೆಚ್ . ಶಿವಕುಮಾರಯ್ಯ , ವಿ. ಪಿ. ಕಾಲೋನಿ, ಅಮ್ಮಸಂದ್ರ , 

- ತುಮಕೂರು ಜಿಲ್ಲೆ . 
ಶ್ರೀ ಹೆಚ್ . ಎಲ್ . ಶಿವರುದ್ರಪ್ಪ , ಹಾರೋನಹಳ್ಳಿ , ತುಮಕೂರು ತಾ||, 
- ಶ್ರೀ ಎನ್ . ಸಿದ್ದೇಗೌಡ, ಶಿರಸ್ತೆದಾರ್ , ಜಯಲಕ್ಷ್ಮೀಪುರಂ, ಮೈಸೂರು- 12 . 
ಶ್ರೀ ಪರಮಶಿವಯ್ಯ , ಶಿಕ್ಷಕರು , ಕರಿಕೆರೆ, ತಿಪಟೂರು ತಾ , ತುಮಕೂರು ಜಿಲ್ಲೆ. 
ಶ್ರೀ ಎನ್ . ವಿ. ರಾಜು, ಭದ್ರಾವತಿ . 
ಡಿಸೆಂಬರ್ , 1983 


ಶ್ರೀ ಹೆಚ್ . ಬಿ. ಪುಟ್ಟಪ್ಪ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು,ಕೋಲಾರ . 
ಶ್ರೀ ಎಸ್ . ಎಂ . ಮಲ್ಲೇಶಪ್ಪ , ಶಿಕ್ಷಕರು , ಮಸವತೂರು, ಅರಕಲಗೂಡು ತಾ || 

ಹಾಸನ ಜಿಲ್ಲೆ . 
ಶ್ರೀ ವಿ. ಎಸ್ , ಸಿದ್ದಪ್ಪ , ಅಕ್ಕಿಪೇಟೆ, ಬೆಂಗಳೂರು- 53 . 
ಶ್ರೀ ಟಿ. ಎಸ್ . ಬಸವಯ್ಯ , ಶಿಕ್ಷಕರು ,ಕೋಲಗುಂದ, ಅರಸೀಕೆರೆ ತಾ|| 

ಹಾಸನ ಜಿಲ್ಲೆ . 
ಶ್ರೀ ಜಿ. ಶಿವಣ್ಣ , ಯುವಜನ ಇಲಾಖೆ, ನೃಪತುಂಗ ರಸ್ತೆ , ಬೆಂಗಳೂರು-1 . 
ಶ್ರೀ ಬಿ. ಮಹಾಲಿಂಗಪ್ಪ , ಶಿಕ್ಷಕರು, ಕನಕಟ್ಟೆ , ಅರಸೀಕೆರೆ ತಾ||, ಹಾಸನ ಜಿಲ್ಲೆ . 
ಶ್ರೀ ಸಿ . ಆರ್ . ಪಾಂಡುರಂಗಪ್ಪ , ಶಿಕ್ಷಕರು , ಅರಸೀಕೆರೆ, ಪಾವಗಡ ತಾ!!, 

ತುಮಕೂರು ಜಿಲ್ಲೆ . 
ಶ್ರೀ ಎಸ್ . ಎಂ ನಾಗರಾಜಪ್ಪ , ಕೆ ಇ . ಬಿ., ಚಿಕ್ಕಮಗಳೂರು. 
ಶ್ರೀ ಟಿ. ಬಿ . ಪುಟ್ಟಣ್ಣ, ಶಿಕ್ಷಕರು, ಸಣೇನಹಳ್ಳಿ , ತಿಪಟೂರು ತಾ!!, 

ತುಮಕೂರು ಜಿಲ್ಲೆ . 
ಶ್ರೀ ಹೆಚ್ . ಡಿ . ರೇಣುಕುಮಾರ್ , ವಿಜಯನಗರ , ಬೆಂಗಳೂರು-40. 
ಶ್ರೀ ಸಿದ್ದಗಂಗಪ್ಪ , ಶಿಕ್ಷಕರು, ಕುರೂಡಿ, ಗೌರೀಬಿದನೂರು ತಾ||, 

ಕೋಲಾರ ಜಿಲ್ಲೆ . 
ಶ್ರೀ ವೈ . ಮಲ್ಲಯ್ಯಸ್ವಾಮಿ , ಹಟ್ಟಿ ಗೋಲ್ಡ್ ಮೈನ್ಸ್ , ಹಟ್ಟಿ , 

- ರಾಯಚೂರು ಜಿಲ್ಲೆ . 
ಶ್ರೀ ಎಸ್ . ಸೀಬಯ್ಯ , ಮುಖ್ಯೋಪಾಧ್ಯಾಯರು, ಸಿದ್ದಗಂಗಾ ಗ್ರಾಮಾಂತರ 

ಪ್ರೌಢಶಾಲೆ, ತರೂರು, ಸಿರಾ ತಾ , ತುಮಕೂರು ಜಿಲ್ಲೆ . 
ಶ್ರೀ ಎಸ್ . ಕಲ್ಲಪ್ಪ , ಶಿಕ್ಷಕರು, ತಿರುಮಲಾಪುರ , ಹೊಳಲಕೆರೆ ತಾ||, 

ಚಿತ್ರದುರ್ಗ ಜಿಲ್ಲೆ . 
ಶ್ರೀ ಸಿ. ಚಂದ್ರಶೇಖರ್ , ಶಿಕ್ಷಕರು , ಮಹದೇಶ್ವರ ಬೆಟ್ಟ, ಕೊಳ್ಳೆಗಾಲ ತಾ||, 

ಮೈಸೂರು ಜಿಲ್ಲೆ . 
ಶ್ರೀ ಎಂ . ಎಸ್ . ಶಿವಪ್ರಕಾಶ್ , ಮಲ್ಲಪ್ಪನ ಹಳ್ಳಿ , ತುಮಕೂರು ತಾ||. 
ಶ್ರೀ ಎಸ್ . ರುದ್ರಯ್ಯ , ವೈಯೂಲಿಕಾವಲ್ , 

ಬೆಂಗಳೂರು- 3 . 
| ಶ್ರೀ ಎಂ . ಬಸವಯ್ಯ , ಗುಬ್ಬಿ , ತುಮಕೂರು ಜಿಲ್ಲೆ . 
ಸಿದ್ಧಗಂಗಾ 


ಸಿದ್ದಗಂಗಾ 


ಸಿಪಿಐ (ಎಂಜಿಂಸಿಅಡಿಷಿಂcakkada S 
- ಸಂಪುಟ - ೧೯ 

ಸಂಚಿಕೆ - ೧೨ 

ಡಿಸೆಂಬರ್ ೧೯೮೩ 
' లింగాల 
కాలంలంలంకారాలు 


ಗುರು ಸಿದ್ದಲಿಂಗೇಶ 


ಜಗಳದಿಂರೊಡೆದು ಪೋಗಿ ಕೆಲದಿವಸಕ್ಕೆ | 
ಮಗುಳೆ ಬರ್ಸನ್ನೆಗಂತೋಟದೊಳಗೇನುಮಂ | 
ಬಗೆಯದೆ ಶಿವಧ್ಯಾನದಿಂದ ಪರವಶನೈದಿರೆ ಗೆದ್ದಲೆ ಹುತ್ತವಿಕ್ಕೆ 
ಜಗವೆಲ್ಲಮತಿಜೋದ್ಯದಿಂ ನೋಡಿ ಹುತ್ತಮಂ | 
ಬಗಿದು ಕಂಡಾಗ ತೋಂಟದ ಸಿದ್ಧಲಿಂಗನಂ | 
ವಗಣಿತಮಹಾಪುರುಷನೆಂದು ಪೂಜಿಸುವರೆಲೆ ರಾಮೇಶ ಕೇಳೆಂದನು !! 


YUNUNNYANNSKAAKALAYA 


ಅಲ್ಲಲ್ಲಿ ನಾನಾ ಪವಾಡವಂ ಮೆರೆವುತಿರೆ | 
ಲಲ್ಲಲ್ಲಿ ಗಣನಾಥರುದಿಸಿ - ಚರರೂಪಿನಿಂ | 
ದಲ್ಲಲ್ಲಿ ಪೂಜೆಗೊಳುತೈದಿ ತೋಂಟದ ಯತಿಯ ಸಾರಲತಿಪ್ರೀತಿಯಿಂದೆ !! 
ಮೆಲ್ಲ ಮೆಲ್ಲನೆ ತೋಂಟದಾರರಾ ವಿರತರೊಳ್ 
ಬಲ್ಲ ಬಲ್ಲರೊಳುತಾನುಭಾವಂಗಳಿ೦ | | 
ಸೊಲ್ಲು ಸೊಲ್ಲಿಗೆ ಪರಮಷಟ್ಟಲವನುಸಿರ್ವರಾ ವಿರತರಾರಾರೆಂದೆನೆ || 


ವಿರೂಪಾಕ್ಷ ಪಂಡಿತ 


ANI 


ಡಿಸೆಂಬರ್ , 1983 


ఈ గంజి రియల్లి 


ಲೇಖನದ ಹೆಸರು 


- ಲೇಖಕರ ಹೆಸರು 


* ಶ್ರೀವಾಣಿ 


* ಚಿಂತನ 


* ಕ್ಷೇತ್ರವಾರ್ತೆ 
* ಜಗದ್ದರ್ಶನ ಮಾಲೆ - ೭ ಬೌದ್ಧ ದರ್ಶನ -ಮೂಲಪೂಜ್ಯ ಶ್ರೀ ಆಚಾರ್ಯ 

ಬುದ್ಧರಖಿತ ಅನು ಉಪಾಸಕ ಡಿ. ವಿ. ರಾಜಾರಾಂ 11 
* ಒತ್ತೆಯಿಟ್ಟ ಶ್ಲೋಕ - ಪ, ರಾಮಕೃಷ್ಣ ಶಾಸ್ತ್ರಿ 
* ವಿಫಲತೆಯೇ ಸಫಲತೆಯ ಮೊದಲ ಮೆಟ್ಟಲು 

--- ಬ . ಸುಬ್ರಾಯ ಅಡಿಗ 23 


19. 


* ಮಾನವತಾವಾದಿ ಆಲ್ಬರ್ಟ್ ಸಿಟ್ಟರ್‌ - ಎನ್ . ಎಸ್ . ಗದಗಕರ 26 


* ಪ್ರತಿಭಾವಂತ ಹೆಣ್ಣಿಗೆಪ್ರೋತ್ಸಾಹ ಅತ್ಯಗತ್ಯ 

ಈ - ಜೆ. ಶಾರದ ರಾಜಶೇಖರ್ 30 
* ವಚನ ವಿನ್ಯಾಸ 

- ಎಂ . ಜಿ. ವೆಂಕಟೇಶಯ್ಯ 33 
* ವಿದ್ಯಾಭ್ಯಾಸದ ಧೈಯವೇನು? - ಬಿ. ಎಸ್ . ಕೃಷ್ಣಮೂರ್ತಿ 34 
ಕೃಷಿಕ 

- ಚನ್ನಪ್ಪ ಎರೇಸೀಮೆ 40 


ಸಿದ್ದಗಂಗಾ 


2ಣಿ 


ಶ್ರೀವಾಣಿ 


ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ ಕರ್ಮಕೃತ್ | 

ಕಾರ್ಯ ತೇ ಹೈವಶಃ ಕರ್ಮಸರ್ವಃ ಪ್ರಕೃತಿಜೈ ರ್ಗುಣೈಃ !! 
ಎಂದು ಗೀತೆಯ ವಾಸ್ತವವಾಗಿ ಯಾರು ಒ೦ದು 
ಕ್ಷಣವೂ ಕರ್ನು ಮಾಡದೆ ಇರಲಾರರು . ಪ್ರಕೃತಿಯಿಂದ ಉತ್ಪನ್ನ 
ನಾದ ಗುಣಗಳು ಪರವಶನಾಗಿರುವ ಪ್ರತಿಯೊಬ್ಬನಿಂದಲೂ ಕರ್ಮ 
ವನ್ನು ಮಾಡಿಸುತ್ತವೆಂದು ಹೇಳುತ್ತದೆ. “Intensive activity 
is necessary . We always work . We cannot live 
a minute without work ” ಅಂದರೆ ಉತ್ತಮ ಕೃತಿಯ 
ಆವಶ್ಯಕ, ನಾವು ಯಾವಾಗಲೂ ಕರ್ಮ ಮಾಡುತ್ತಿರುತ್ತೇವೆ. 
ಕರ್ಮ ಮಾಡದೆ ಒ೦ದು ಹಣ ಕಾಲವಾದರೂ ಜೀವಿಸಲಾರೆವು ಸುತ್ತು 
“ To be idle physicelly , while building castles 
in the air is not without Work ” ಮನಸ್ಸಿನಲ್ಲಿ ಕಲ್ಪನಾ 
ತರಂಗಗಳು ತುಂಬಿಕೊಂಡಿರುವಾಗ, ದೈಹಿಕ ವಿಶ್ರಾಂತಿಯನ್ನು 
ಹೊಂದಿದ್ದರೂ , ಅದು ಕರ್ನು ಸಂನ್ಯಾಸನಲ್ಲ, ಎನ್ನುವ ಸ್ವಾಮಿ ವಿವೇ . 
ಕಾನಂದರ ಉಕ್ತಿಗಳೂ , ಮನುಷ್ಯನು ಕರ್ವು ಮಾಡದೆ ಇರುವುದು 
ಆ ಸಾಧ್ಯವೆಂದು ಸ್ಪಷ್ಟಿಕರಿಸುತ್ತವೆ. ಆ ಭ ದ ಯ ಪಾ ಪಿ ಗೆ 
ಕರ್ಮವು ಅವಶ್ಯ . ಹಾಗೆಯೇ ಶ್ರೇಯಸ್ಸಿನ ಪಾ ಪಿ ಗಾ ದ ರೂ , 
ನಿಷ್ಣಾಪೂರ್ವಕವಾದ ಮನುಷ್ಯನ ದೃಢ ಪ್ರಯತ್ನವು ಅತಿ ಪ್ರಾಮು 
ಖ್ಯವಾಗಿದೆ. ಸಾಧಕನಾಗಿ ಮಾಡಬೇಕಾದ ಸಾಧನೆಗಳನ್ನು ಮಾಡಿ 
ಮುಗಿಸಿದ ಮೇಲೆ ಸಿದ್ಧವಸ್ಥೆಯನ್ನು ಹೊಂದಬಲ್ಲನು. ಈ ವಿಚಾ 
ಶಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲವರಾದ್ದರಿಂದಲೇ ನನ್ನು ಶರಣರು ಕಾಯ 
ಕಕ್ಕೆ ವಿಶೇಷ ಮಹತ್ವವನ್ನು ಕೊಟ್ಟು 4 ಕಾಯಕವೇ ಕೈಲಾಸ ” 
ಎಂದು ಒತ್ತಿ ಒತ್ತಿ ಸಾಗಿರುವರು . 


ಸಿದ್ದಗಂಗಾ ಮಾಸ ಪತ್ರಿಕೆ 


ಶ್ರೀ ಸಿದ್ದಗಂಗಾ ಮಠ- 572104 

ತುಮಕೂರು ಜಿಲ್ಲೆ . 


ಪ್ರಧಾನ ಸಂಪಾದಕರು 
ಪಂ !! ಚನ್ನಪ್ಪ ಎರೇಸೀಮೆ 


ಸಹ ಸಂಪಾದಕರು 
ಪಿ , ಎನ್ ಚಂದ್ರಶೇಖರಯ್ಯ 

ಬಸವರಾಜು 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಲೇಖಕರಲ್ಲಿ ಮನವಿ 
- ಸಿದ್ದಗಂಗಾ' ನಾಡಿನ ಜನತೆಗೆ ಜ್ಞಾನ 
ದಾಸೋಹ ವಿತರಣೆಯ ಕೆಲಸದಲ್ಲಿತೊಡ 
ಗಿರುವ ಪ್ರಸಿದ್ದ ಮಾಸ ಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ನೀತಿ, ಧರ್ಮ , ದರ್ಶನ, ಇತಿಹಾಸ 
ವೈಚಾರಿಕ ಚಿಂತನ, ನಗೆಬರೆಹ ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ, ಲೇಖನಗಳು ಪುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗು ಲಲ್ಲಿ 
ಸ್ಪಷ್ಟವಾಗಿ ಬರೆದಿರಬೇಕು. ಅಸ್ವೀಕೃತ 
ಲೇಖನಗಳನ್ನು ಪಡೆಯಲು ಸಾಕಷ್ಟು 
ಅಂಚೆ ಚೀಟಿಯನ್ನು ಲಗತ್ತಿಸಿ ರಬೇಕು. 
ಲೇಖನಗಳು ಆ ಕ ಸ್ಮಾತ್ ಕಳೆದು 
ಹೋದರೆ ಸಂಪಾದಕರು ಹೊಣೆಗಾರರಲ್ಲ . 
ಲೇಖನಗಳಲ್ಲಿಸೂಕ್ತ ಬದಲಾವಣೆ ಮಾಡಿ 
ಕೊಳ್ಳುವ ಅಧಿಕಾರ ಸಂಪಾದಕರಿಗಿದೆ. 
ಈ ಬಗ್ಗೆ ಪತ್ರವ್ಯವಹಾರಕ್ಕೆ ಅವಕಾಶ 
ವಿಲ್ಲ . ಅನುವಾದ, ರೂಪಾಂತರ ಲೇಖನ 
ಗಳಿಗೆ ಮೂಲ ಕೃತಿಕಾರರ ಅನುಮತಿ 
ಪಡೆದಿರಬೇಕು ಕೃ ತ ಲೇಖನದ 
ಪ್ರಕಟಣೆಗೆ : ಸಿದ್ದಗಂಗಾ' ಆಗಿಂದಾಗ್ಗೆ 
ನಿಗದಿ ಪಡಿಸಿರುವ ಸಂಭಾವನೆಯನ್ನು 
ಕಳುಹಿಸಿಕೊಡಲಾಗುವುದು. ಸಿ ರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು 


* 


* 


* 


ಪ್ರಸಾರ ವಿಭಾಗ 
ಆರ್ . ಎಸ್. ಮಲ್ಲೇಶಪ್ಪ 


* 


* 


* 


ಪ್ರಕಾಶಕರು 


ಹೆಚ್ ಬಿ , ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

* * * 

ಮುದ್ರಕರು 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
- ಶ್ರೀ ಸಿದ್ಧಗಂಗಾ ಕ್ಷೇತ್ರ 


ಚಂದಾ ವಿವರ 
ವಾರ್ಷಿಕ ಚಂದಾ 15 - 00 ರ. 
ಆಜೀವ ಸದಸ್ಯತ್ವ 207 - 00 ರೂ 
1984 ನೇ ಜನವರಿಯಿಂದ 


“ ಸಂಪಾದಕರು 
ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ -572104 

ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿಕೊಡಬೇಕಾಗಿ ಪ್ರಾರ್ಥನೆ 


ಸಿದ್ಧಗಂಗಾ 


ಚಿಂತನ 


ಟ . ಆರ್ . ಮಹಾದೇವಯ್ಯ 


ಸ್ವಭಾವ ವೈಚಿತ್ರ : ನೀರು ಸದಾ ಕೆಳಕ್ಕೆ ಹರಿಯುತ್ತದೆ ; ಬೆಂಕಿಯ 
- ಜ್ವಾಲೆ ಸದಾ ಮೇಲಕ್ಕೆ ಏರುತ್ತದೆ. ಮನಸ್ಸು ಬಹುಬೇಗ ಕೆಟ್ಟದ್ದರ ಕಡೆಗೆ ಹರಿಯು 
ತದೆ. ನಾವೆ . ಅದನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರೆಸಹೋದರೂ ನಮಗೆ ಅರಿ 
ವಿಲ್ಲದೆಯೇ ಅದು ಗಟಾರ ಸಂಚಾರಿಯಾಗುತ್ತದೆ. ಟೊಂಗೆಯಿಂದ ಟೊಂಗೆಗೆ 
ಹಾರುವ ಚಾಂಚಲ್ಯದ ಪ್ರತಿರೂಪವಾದ ಮಂಗನೂ ನಾಚುವಂಥ ಮಂಗತನ ಮನಸ್ಸಿ 
ನದು. ಹೇಗೆ ಇದನ್ನು ಹತೋಟಿಗೆ ತರುವುದು ? 

ಲೋಕದ ಈ ಫ್ರೆಗೆ ರವಿ ಬೀಜವಾದಂತೆ 
ಕರಣಂಗಳ ಚೇಷ್ಟೆಗೆ ಮನಸ್ಸೇ ಬೀಜ 
ಎನಗುಳದೊ೦ದು ಮನ ; ಆ ಮನ ನಿನ್ನಲ್ಲಿ ಒಡೆತೆರೆದ ಬಳಿಕ 

ಎನಗೆ ಭವವುಂಟೇ ಚನ್ನಮಲ್ಲಿಕಾರ್ಜುನ ? 
ಇಂದ್ರಿಯಗಳಿಗೆ ಪ್ರೇರಕ ಶಕ್ತಿಯಾದ ಮನಸ್ಸನ್ನು ನಿರ್ಮಲಗೊಳಿಸಿ ದೇವರಿಗೆ ಅರ್ಪಿಸಿ 
ಬಿಟ್ಟರೆ ಇಂದ್ರಿಯಗಳೆಲ್ಲ ದಾರಿಗೆ ಬಂದೇ ಬರುತ್ತವೆ. ಎಲ್ಲವೂ ಸುಸೂತ್ರವಾಗುತ್ತದೆ 
- ಎಂದು ಅಕ್ಕಮಹಾದೇವಿ ಮಾರ್ಗದರ್ಶನ ನೀಡಿದ್ದಾರೆ. 


ಮನುಷ್ಯನ ಸ್ವಭಾವ ತುಂಬಾ ವಿಚಿತ್ರ . ಏಕೆಂದರೆ ಅಮೃತದಂತಹ ಎಳನೀರಿ 
ನಲ್ಲಿ ಕಾಣದ ಸವಿಯನ್ನು ತೆಂಗಿನ , ಈ ಚಲಿನ ಹುಳಿ ಹೆಂಡದಲ್ಲಿ ಕಾಣಬಯಸುತ್ತಾನೆ. 
ಘಮಘಮಿಸುವ ಹೋಳಿಗೆ ಸಿದ್ದವಿರುವಾಗ ಕೆಟ್ಟ ಮಾಂಸವನ್ನು ತಿನ್ನಬಯಸುತ್ತಾನೆ. 
ಇದಕ್ಕೇನೆನ್ನ ಬೇಕು ? ತಾಜಾ ಹಣ್ಣಿನ ಸವಿ ಕೆಲವು ನಾಲಿಗೆಗಳಿಗೆ ರುಚಿಸುವುದೇ ಇಲ್ಲ. 
ಕೊಳೆತ ಹಣ್ಣು ಮೊದಲಾದ ನಾರುವ ವಸ್ತುಗಳಿಂದ ಇಳಿಸಿದ ಭಟ್ಟಿಯೇ ಬೇಕು. 
ಹೀಗೆ ಒಳ್ಳೆಯದರಲ್ಲಿ ಕಾಣದ ಸುಖವನ್ನು , ಸವಿಯನ್ನು ಕಟ್ಟುದರಲ್ಲಿ ಕಾಣುವ 
ಮನುಷ್ಯನ ಬಯಕೆಯೇ ವಕ್ರ , ಅದಕ್ಕೆ ಮನುಷ್ಯನ ಸ್ವಭಾವ ವಿಚಿತ್ರವೆಂದದ್ದು ! 

ಪುರುಷರ ಮಾತಿರಲಿ , ಸ್ತ್ರೀಯರ ಬಗ್ಗೆ ಯೂ ಇಂಥ ಅಪಪ್ಪಥೆಯೇ ಇದೆ. 
ಅನೇಕ ಹೆಣ್ಣುಗಳು ಹೆಣ್ಣು ಯಾವಾಗಲೂ ಅಪಾತ್ರವಾದುದನ್ನೇ ಬಯಸುತ್ತವೆ. 
ಅಂಥವಳು ಹೊಲ್ಲಮೆಯಲ್ಲಿ ಬಲುಮೆ , 'ಒಲುಮೆಗಳನ್ನು ಗುರುತಿಸುತ್ತಾಳೆ ( ಚಿತ್ರ . 
ಅಪಾತ್ರೆ ರಮತೇ ನಾರೀ ” ಎನ್ನುತ್ತದೆ ಆರ್ಯವಾಣಿ. ಇದಕ್ಕೆಲ್ಲಾ ಲೋಕ 
ಭಿನ್ನೊಭಿರುಚಿಃ' ಎಂದು ಸಮಾಧಾನ ಹೇಳಬಹುದಾದರೂ ಮನುಷ್ಯನ ಅಭಿರುಚಿ 
ಡಿಸೆಂಬರ್ , 1983 


10. 


ಯಲ್ಲಿ ಶುಚಿಬೇಡವೆ ? ಅವನ ರೀತಿಯಲ್ಲಿ ನೀತಿಬೇಡವೆ ? ಅವನ ಒಲವು, ಅಭಿರುಚಿ 
ಗಳು ವ್ಯಷ್ಟಿ - ಸಮಷ್ಟಿಗಳೆರಡಕ್ಕೂ ಅನುಕೂಲಕರವಾಗಿರಬೇಡವೆ ? ಒಬ್ಬೊಬ್ಬರದು 
ಒಂದೊಂದು ಬಗೆ, ಎನ್ನುವುದಾದರೆ ಸಾಮರಸ್ಯ ಎಂತು ? ಒಬ್ಬನ ರುಚಿ , ಒಬ್ಬನ 
ಆಸೆ ಇನ್ನೊಬ್ಬನಿಗೆ ಮುಳುವಾಗಬಾರದಲ್ಲವೆ ? ತಾನು ಬದುಕಿ ಇನ್ನು ಉಳಿದವರನ್ನು 
ಬದುಕಗೊಡಲು ಇದು ಅಗತ್ಯ . ಬದುಕಿಗೊಂದು ಅರ್ಥ , ತನ್ನ ಅಸ್ತಿತ್ವಕ್ಕೆ ಒಂದು 
ಬೆಲೆ ಬರುವುದು ಆಗಲೇ . 


- ಬಸವಣ್ಣನವರಿಗೆ ನೀರುಳ್ಳಿ ವಾಸನೆ ಕಂಡರೇ ಆಗುತ್ತಿರಲಿಲ್ಲವಂತೆ ಆದರೆ 
ಅವರ ಮಹಾಮನೆಗೆ ಅತಿಥಿಯಾಗಿ ಬಂದ ಶರಣ ಕಿನ್ನರಯ್ಯನಿಗೆ ಅದನ್ನು ಕಂಡರೆ 
ಪಂಚಪ್ರಾಣ. ಈರುಳ್ಳಿಯ ಮೇಲೋಗರವೆಂದರೆ ಮೈಯೆಲ್ಲಾ ಬಾಯಿ . ಅತಿಥಿಗಳ 
ಅಭಿರುಚಿಯನ್ನು ಅರಿತು , ಅವರಿಗೆ ಪ್ರಿಯವಾದುದನ್ನೇ ಪಾಕಮಾಡಿ ಬಡಿಸಿ ಸಂತೃಪ್ತಿ 
ಪಡಿಸುತ್ತಿದ್ದುದು ಆ ಮಹಾಮನೆಯ ಪರಿಪಾಠ . ಬೇಡಿದ ಶರಣರಿಗೆ ಬೇಡಿ 
ನೀವೆಂ, ನೀಡದಿರ್ದಡೆ ತಲೆದಂಡ ಕೂಡಲಸಂಗಮದೇವಾ ಅವಥಾರು ' - ಇದು ಅವರ 
ಶಪಥ ! ಸರಿ , ಅತಿಥಿಗಳಿಗೆ ಸರಿಯಾದ ವ್ಯವಸ್ಥೆಯಾಗಿದೆಯೇ ಎಂದು ಪರಿಶೀಲಿಸಲು 
ಬಸವಣ್ಣ ಅಡಿಗೆಮನೆಗೆ ಬಂದರು. ಅಲ್ಲಿ ತುಂಬಿದ್ದ ನೀರುಳ್ಳಿ ವಾಸನೆಯನ್ನು ಅವರಿಗೆ 
ಸಹಿಸಲಾಗಲಿಲ್ಲ . ಸಹಜವಾಗಿಯೇ ಅಸಹ್ಯಭಾವವನ್ನು ವ್ಯಕ್ತಪಡಿಸಿಬಿಟ್ಟರು- ತಂದ 
ರಾರೀ ಅಭೋಜ್ಯವನ್ನು ? ಎಂದು. ಈ ಕೆಟ್ಟ ವಾಸನೆಯ ನೀರುಳ್ಳಿಯನ್ನು ತಿನ್ನು 
ವವರು ಯಾರು ? ಎಂದು ಏರುದನಿಯಲ್ಲಿ ಕೇಳಿಬಿಟ್ಟರು. 


ತನಗೆ ಪ್ರಿಯವಾದ ವಸ್ತುವಿನ ಬಗ್ಗೆ ಅತಿಥೇಯ ಬಸವಣ್ಣ ಅನಾದರ ತೋರಿದ 
ನೆಂದು ತಿಳಿದ ಕಿನ್ನರಯ್ಯ ಮುನಿಸಿಕೊಂಡು ಹೊರಟುಬಿಟ್ಟ . * ಶರಣರ ಬರವು ತನ್ನ 
ಪ್ರಾಣದ ಬರವು, ಅವರ ಹೊಗು ತನ್ನ ಹರಣದ ಹೋಗು' ಎಂಬಂತಿದ್ದ ಬಸವಣ್ಣ 
ನಿಗೆ ಆಗ ತನ್ನ ತಪ್ಪಿನ ಅರಿವಾಯಿತು. ತನಗೆ ಸೇರುವುದಿಲ್ಲವೆಂದು ಅತಿಥಿಯ ರುಚಿ 
ಯನ್ನು ಹೀಗಳೆದುದಕ್ಕೆ ಪಶ್ಚಾತ್ತಾಪವೆನಿಸಿತು . ( ಉಳ್ಳಿಯಿಂ ಕಿನ್ನರಯ್ಯಂಗಾದ 
ಮುನಿಸುವಂ ಉಳ್ಳಿಯಿಂದನೆ ತಿರ್ಚಿ, ಕಳೆವುದು ನಿರೋಧನಂ ” ಎಂದು ತೀರ್ಮಾ 
ನಿಸಿ ರಾಶಿರಾಶಿ ನೀರುಳ್ಳಿಯನ್ನು ತರಿಸಿ, ಪಟ್ಟಣವೆಲ್ಲವೂ ಉಿಮಯವಾಗುವಂತೆ , 
ಅದರ ಮೆರವಣಿಗೆಯನ್ನೇ ನಡೆಸಿ ಶರಣ ಕಿನ್ನರಯ್ಯನಕೋಪವನ್ನು ತಣಿಸಿ ಹಿಂದಕ್ಕೆ 
ಕರೆತಂದನಂತೆ. ಹರಿಹರ ಕವಿ ಈ ಪ್ರಸಂಗವನ್ನು ಉಜ್ವಲವಾಗಿ ಚಿತ್ರಿಸಿದ್ದಾನೆ. 


ಈ ಪ್ರಸಂಗ ಬಸವಣ್ಣನವರ ಮನೋದೌರ್ಬಲ್ಯದಂತೆ ಕಂಡರೂ , ಅದರ 
ಹಿಂದೊಂದು ಮಹತ್ವದ ವಿಚಾರ ಅಡಗಿದೆ. ಜಗತ್ತಿನ ಎಲ್ಲ ಜೀವರಾಶಿಗಳಿಗೂ 
ಅದು ಬೃಹತ್ತಾಗಿರಲಿ, ಕಿಂಚಿತ್ತದ್ದಾಗಿರಲಿ ತನ್ನದೇ ಆದ ವ್ಯಕ್ತಿತ್ವವುಂಟು. ಆನೆ 

ಸಿದ್ಧಗಂಗಾ 


8 


. 


ಯಾಗಲಿ, ಇರುವೆಯಾಗಲಿ ಅವಕ್ಕೆ ವ್ಯಕ್ತಿನಿಷ್ಠವಾದ ರೀತಿ ನೀತಿಗಳು, ಬೇಕು 
ಬೇಡಗಳು ಉಂಟು. ಅವನ್ನು ಕಡೆಗಣಿಸುವಂತಿಲ್ಲ ; ಬದಲು ಗಮನಿಸತಕ್ಕವಾಗಿರು 
ಹಾಗೆಯೇ ಪ್ರತಿಯೊಬ್ಬರ ಅನಿಸಿಕೆ ಅಭಿಪ್ರಾಯಗಳು , ಇಷ್ಟಾನಿಷ್ಟಗಳು ಪರಿಗಣನಾ 
ಯೋಗ್ಯ ಎಂಬ ತತ್ತ್ವ ಇಲ್ಲಿ ಧ್ವನಿತವಾಗುತ್ತದೆ. 

ತನಗೆ ಅದು ಆಗುವುದಿಲ್ಲ ಸೇರುವುದಿಲ್ಲ , ಆದ್ದರಿಂದ ಉಳಿದವರಿಗೂ ಬೇಡ 
ವೆಂಬುದು ಅಮಾನವೀಯ, ಸಮಾಜ ಜೀವನಕ್ಕೆ ತೊಂದರೆಯಾಗದಂತೆ ಅವರವರು 
ತಮ್ಮ ತಮ್ಮ ಈ ವಯ್ಯಕ್ತಿಕ ರೀತಿ- ನೀತಿಗಳನ್ನು ಅನುಸರಿಸಬಹುದು. ನಿರ್ಬಂಧನ 
ಯಾವಾಗ ಬರುತ್ತದೆ ಎಂದರೆ ಅದು ಉಳಿದವರಿಗೆ ತೊಂದರೆಯುಂಟುಮಾಡುತ್ತದೆ 
ಎಂದಾಗ ಮಾತ್ರ . ವೈವಿಧ್ಯತೆಯಲ್ಲಿ ಏಕತೆಯನ್ನು , ಸಾಮರಸ್ಯವನ್ನು ಕಾಣುವ 
ಸುಸಂಸ್ಕೃತ ಗುಣ ಎಲ್ಲಿಯವರಿಗೆ ನಮ್ಮಲ್ಲಿ ಇರುವುದೋ ಅಲ್ಲಿಯವರೆಗೂ ಈ ಸಣ್ಣ 
ಪುಟ್ಟ ದೌರ್ಬಲ್ಯಗಳನ್ನು ನಾವು ಸುಲಭವಾಗಿ ನಿವಾರಿಸಿಕೊಂಡು ಸಾಗುತ್ತೇನೆ. 
ಅಂಥ ಗುಣ ಮೈಗೂಡುವಂತೆ ನಾವು ಬದುಕ ಸಾಧಿಸಬೇಕು. 


00 


ಶ್ರದ್ದಾಂ ಪಾತರ್ಹನಾನುಹೇ ಶ್ರದ್ದಾಂ ಮಧ್ಯ ದಿನಂ ಪರಿ | 
ಶ್ರದ್ದಾಂ ಸೂರ್ಯಸ್ಯ ನಿವುಚಿ ಶ್ರದ್ಧೆ ಶ್ರದ್ದಾ ಹಯೇಹನಃ|| 

[ ಋಗೈದ೪ ೧೦. ೧೫೧ .೫ ] 
( ಬೆಳಗಿನ ಹೊತ್ತು, ಶ್ರದ್ಧೆಯನ್ನು ಆಹ್ವಾನಿಸುತ್ತೇವೆ. ನಡುಹಗಲಿನಲ್ಲಿಯೂ 
ಶ್ರದ್ದೆ ಯನ್ನು ಆಹ್ವಾನಿಸುತ್ತೇವೆ. ಸೂರ್ಯನ ಅಸ್ತ್ರ ಕಾಲದಲ್ಲಿಯೂ ಶ್ರದ್ದೆಯನ್ನೇ 
ಆವಾಹನೆ ಮಾಡುತ್ತೇವೆ. ಓ ಶ್ರದ್ಧೆ ! ಈ ಜಗತ್ತಿನಲ್ಲಿ ನಮ್ಮನ್ನು ಶ್ರದ್ಧಾನ್ವಿತ 
ರನ್ನಾಗಿ ಮಾಡು. ” 


ಲಚ್ಚಾ ಕಥಂಚಿನ್ನರಜನ್ಮದುರ್ಲಭಂ, ತತ್ರಾಪಿಪುಂಸ್ಕೃ೦ ಶ್ರುತಿ 

ಸಾರದರ್ಶನನು | 
ಯಸ್ಯಾತ್ಮ ಮುಕ್‌ನ ಯತೇತಮೂಡಧಿಃ ಸ ಆತ್ಮಹಾಸ್ವಂ 

* ವಿನಿಹಂತ್ಯ ಸದ್ದಹಾತ್ || 


ದುಃಸಾದ್ಯವಾದ ಮನುಷ್ಯ ಜನ್ಮವನ್ನು ಹೇಗೋ ಪಡೆದುಕೊಂಡ, ಅದರಲ್ಲಿಯ 
ಪುರುತ್ವವನ್ನು ಮತ್ತು ವೇದ ಪ್ರವೀಣತೆಯನ್ನು ಹೊಂದಿದ್ದರೂ ಮೂಢಬುದ್ದಿ 
ಯುಳ್ಳ ಯಾವ ಮನುಷ್ಯನು ತನ್ನ ಮೋಕ್ಷಕ್ಕಾಗಿ ಪ್ರಯತ್ನಿಸುವುದಿಲ್ಲವೋ ಅವನು 
ಆತ್ಮಹತ್ಯಕಾರಕನು; ಏಕೆಂದರೆ ಅವನು ಮಿಥ್ಯಾ ವಸ್ತುಗಳನ್ನು ಹಿಡಿದುಕೊಳ್ಳುವುದರ 
ದಿಶೆಯಿಂದ ತನ್ನನ್ನು ಕೊಂಡುಕೊಳ್ಳುತ್ತಾನೆ. 
ಡಿಸೆಂಬರ್ , 1983 


ಕ್ಷೇತ್ರವಾರ್ತೆ 


ಇನಾಂಕ 4 - 12 - 83 ರಂದು ಶ್ರೀ ಕ್ಷೇತ್ರದಲ್ಲಿ ಸಂಯುಕ್ತ ವಿದ್ಯಾರ್ಥಿಸಂಘದ 
ಆಶ್ರಯದಲ್ಲಿ ವಿವಿಧ ಚರ್ಚಾ ಸ್ಪರ್ಧೆಗಳನ್ನು ನಡೆಸಲಾಯಿತು. ಅವುಗಳೆಂದರೆ , 
ಅ೦ತರ ಮಾಧ್ಯಮಿಕ ಶಾಲಾ ಚರ್ಚಸ್ಪರ್ಧೆ, ಅಖಿಲ ಕರ್ನಾಟಕ ಪ್ರೌಢಶಾಲೆಗಳ 
ಕನ್ನಡ ಮತ್ತು ಇಂಗ್ಲಿಷ್ ಚರ್ಚಾಸ್ಪರ್ಧೆ, ಉಪಾಧ್ಯಾಯ ತರಬೇತಿ ಶಿಕ್ಷಣ ಶಾಲೆ 
ಗಳ ಚರ್ಚಾಸ್ಪರ್ಧೆ ಮತ್ತು ಸಂಸ್ಕೃತದಲ್ಲಿ ಸಂಸ್ಕೃತ ಕಾಲೇಜುಗಳ ಚರ್ಚಾಸ್ಪರ್ಧೆಗಳು 
ನಡೆದವು 


ದಿನಾಂಕ 9 - 12 - 83 ರಿಂದ 11... 2 - 83ರವರೆಗೆ ನಡೆದ ಎರಡನೆಯ ವಿಶ್ವ 
ಹಿಂದೂ ಪರಿಷತ್ತಿನ ಮಹಾಧಿವೇಶನ ನಮ್ಮ ನಾಡಿನ ಪ್ರಸಿದ್ದ ಸರ್ವಧರ್ಮ ಸಮನ್ವಯ 
ಕ್ಷೇತ್ರ ಹಾಗೂ ಶ್ರೀ ಮಂಜುನಾಥ ಸ್ವಾಮಿಯ ಪುಣ್ಯಸ್ಥಳ ಧರ್ಮಸ್ಥಳದ ಸಮೀಪ 
ಉಜರೆಯಲ್ಲಿಮೂರು ದಿವಸಗಳು ಅತ್ಯಂತ ಸಮರ್ಪಕವಾಗಿ ಜರುಗಿತು . ಆ ಸಮಾ 
ರಂಭದಲ್ಲಿ ಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರ ಮಹಾಸನ್ನಿಧಿಯವರು ಮೂರು 
ದಿವಸಗಳೂ ಉಪಸ್ಥಿತರಿದ್ದು ಸಭೆಗೆ ಆಗಮಿಸಿದ್ದ ಅಸಂಖ್ಯಾತ ಜನ ಸಾಗರವನ್ನು 
ಆಶೀರ್ವದಿಸಿದರು. 


ಮೊದಲದಿನ ಪ್ರಾತಃಕಾಲ ಮಹಾಧಿವೇಶನದ ಉದ್ಘಾಟನಾ ಸಮಾರಂಭದಲ್ಲಿ 
ಆಶೀರ್ವಚನ, ಎರಡನೆಯ ದಿನ ಮಹಾಧಿವೇಶನದಲ್ಲಿ ಭಾಗವಹಿಸಿದ್ದ ನಾಡಿನ 
ಉಪಾಧ್ಯಾಯ ಬಂಧುಗಳನ್ನು ಕುರಿತು ಆಶೀರ್ವಚನ, ಮೂರನೆಯ ದಿವಸ ಶ್ರೀ 
ಜಗಜ್ಯೋತಿ ಬಸವೇಶ್ವರರ ಬಸವ ಜ್ಯೋತಿಯನ್ನು ಸ್ವಾಗತಿಸಿ , ಬಸವಣ್ಣನವರು 
ತೋರಿಸಿದ ವಿಶ್ವಮಾನವ ಪ್ರೇಮವನ್ನು ವಿಶ್ವ ಹಿಂದೂ ಸಭೆಯಲ್ಲಿ ಉಪದೇಶಿಸಿದರು. 


ದಿನಾಂಕ 22 - 12- 83ರಂದು ಶ್ರೀ ಶ್ರೀಗಳವರು ಬೆಳಗಾಂ ಪ್ರದೇಶದಲ್ಲಿನ 
ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದರು. 23 12 - 83ರಂದು ಉಳವಿಯಲ್ಲಿ 
ಶ್ರೀ ಚನ್ನ ಬಸವೇಶ್ವರ ಸ್ವಾಮಿಯವರ ಗದ್ದುಗೆ ಸಂದರ್ಶನ ಮತ್ತು ಅಲ್ಲಿನ ಸುತ್ತಲ 
ಪ್ರಾಕೃತಿಕ ಪರಿಸರದಲ್ಲಿನ ಧಾರ್ಮಿಕ ನೆಲೆಗಳನ್ನು ವೀಕ್ಷಿಸಿದರು. ಉಳವಿಯ ಅನೇಕ 
ಭಕ್ತವೃಂದದವರು ಏರ್ಪಡಿಸಿದ್ದ ಸಭೆಯಲ್ಲಿ ಆಶೀರ್ವಾದವನ್ನು ನೀಡಿದರು. ದಿನಾಂಕ 
25 - 12- 83ರಂದು ಸಂಜೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದರು . 
10 

ಸಿದ್ಧಗಂಗಾ 


ಜಗದ್ದರ್ಶನ ಮಾಲೆ- ೭ 


ಬೌದ್ದ ದರ್ಶನ 


ಮೂಲ: ಪೂಜ್ಯ ಶ್ರೀ ಆಚಾರ್ಯ ಬುದ್ಧರತ 

- ಅನು : ಉಪಾಸಕ ಡಿ . ವಿ . ರಾಜಾರಾಂ, 


- 


“ ಚರಥ ಭಿಕ್ಷವೆ, ಚಾರಿಕಂ, ಬಹುಜನಹಿತಾಯ ; ಬಹುಜನ ಸುಖಾಯ , ಲೋಕಾನುಕಂಪಾಯ ; 
* ಹಿತಾಯ , ಸುಖಾಯ , ದೇವನುಸ್ಕಾನಂ ದೇಸೇಥ ಭಿಕ್ಕನೆ, ಧಮಂ ಆದಿಕಲ್ಯಾಣಂ 
ಮಕಜ್ಜೆಲ್ಯಾಣಂ' ಪರಿಯೋಸನ ಕಲ್ಯಾಣಂ” 


ಈ ಉದ್ಯೋಷದ ಯಶೋಗಾಥೆಯೊಂದಿಗೆ ಪ್ರಾರಂಭವಾದದ್ದು ಬುದ್ಧ ಶಕೆ. 
ಜಗತ್ತಿನ ಜಂಜಡದ ಬಲೆಯಲ್ಲಿ ಸಿಲುಕಿ, ಸಂಸಾರದ ಸರಹದ್ದಿನಲ್ಲಿಯೇ ಸುತ್ತುತ್ತಾ , 
ಹುಟ್ಟು - ಸಾವುಗಳ ಈ ಅಂತರದಲ್ಲಿ ತನ್ನ ಪರೆ ಕಳಚದೆ, ಪರಿಧಿಯಲ್ಲಿಯೇ ಉಳಿ 
ಯುವ ಜೀವಿಗೆ ಚೈತನ್ಯ ಧಾರೆಯ ಅಮೃತವರ್ಷಗರೆದು , ಬೌದ್ಧಿಕವಾಗಿ , ಭಾವುಕ 
ವಾಗಿ, ಭೌತಿಕವಾಗಿ ಬೆಳವಣಿಗೆಯ ಹಂತಹಂತವನ್ನು ಅನಾವರಣಮಾಡಿ, ಆಚಾ 
ದಿತ ಆನಂತತೆಯ ಬೆಳಕಿನಲ್ಲಿ , ನೆನಕೆ , ನುಡಿ, ನಡೆಯನ್ನು ನೇರವಾಗಿಸಿಕೊಂಡು, 
ನಿರ್ವಾಣ ದತ್ತ ಸಾಗುವ ಸಾಧನೆಯನ್ನು ನಿಮಿತ್ತವಾಗಿಸಿ , ಬದುಕಿ ಬೆಳೆದ , ಬದುಕಿ 
ಉಳಿದ, ಬದುಕಿ ಬೆಳಗುತ್ತಿರುವ ಬುದ್ಧ ಭಗವಾನರ ಉತ್ಸರ್ಗದ ಧರ್ಮ ದುಂದುಭಿ 
ಇದು. ಇದು ಬುದ್ದ ಪಾದದ ಸುತ್ತ ಬೆಳೆದ ಮಹತ್ತಿನ ಮೇರು, ಮಾನವತೆ ಮಡು 
ಕಟ್ಟಿದ ಸೆಲೆ , ನಿರ್ವಾಣದ ನೆಲೆ. 


- ಆಂತರದ, ತುಮುಲದಿಂದ, ಪ್ರತಿಕ್ರಿಯೆಯ ಚಳುವಳಿಗಳಿಂದ ಹುಟ್ಟಿದ ಧರ್ಮ 
- ಗಳಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಮುಖವಾದದ್ದು ಬೌದ್ಧ ಧರ್ಮ, ಅದರ ಉಗ 

ಮದ ಕಾಲ ಒಂದು ಕ್ರಾಂತಿಯುಗ. ದೇಶದಲ್ಲಿ ೬೨ಕ್ಕಿಂತ ಹೆಚ್ಚು ಪ್ರಬಲ ಮತ 
- ಗಳಿದ್ದು , ಅಲ್ಲಲ್ಲಿಯೇ ಜಾತಿ, ಕುಲಾಚಾರ, ಕುಲಧರ್ಮಗಳ ಹೆಸರಿನಲ್ಲಿ , ಗೋಡೆ 
ಗಳನ್ನು ಕಟ್ಟಿಕೊಂಡು, ಸ್ವಾರ್ಥಸಾಧನೆಯಲ್ಲಿಯೇ ಕಾಲಕಳೆದು ಅನ್ಯರನ್ನು ತುಳಿದು 
ಬೆಳೆಯಲು ಹವಣಿಸುತ್ತಿದ್ದ ಕಾಲ . ಕರಮಾರ್ಗದವರು ಯಜ್ಞಯಾಗಾದಿಗಳಿಗೇ 
ಮಹತ್ವಕೊಟ್ಟು , ಪ್ರಾಣಿವಧೆ ಮಾಡುತ್ತಿದ್ದರು; ಜನರನ್ನು ಪ್ರತ್ಯೇಕಿಸುತ್ತಿದ್ದರು. 
ಜ್ಞಾನಮಾರ್ಗದವರು ತಮ್ಮೆಲ್ಲ ಸಾಧನೆಯ ಸಾರವನ್ನು ಸಂಸ್ಕೃತದಲ್ಲಿ ಸೆರೆಹಿಡಿದಿಟ್ಟು 
ಶಿಕ್ಷಣ - ಸಂಸ್ಕೃತಿ- ಸ್ಥಿರಸ್ಟ್ರ್ಯ ವನ್ನು ಸಾಮಾನ್ಯರಿಂದ. ಶೂನ್ಯವಾಗಿರಿಸಿದ್ದರು. 
ಅಲ್ಲ ದೆ ಜ್ಞಾನ, ಕರ್ಮ, ಯೋಗ ಈ ಎಲ್ಲ ವೂ ಕೆಲವೇ ಮ ತ ದ ವ ರಿ ಗೆ 
ಡಿಸೆಂಬರ್ , 1983 


ಮೀಸಲಾಗಿದ್ದು , ಅನ್ಯರು ಪಾಲಿಸುವುದಿರಲಿ, ಆ ಜ ನ ರ ನೈ ನೋಡಲು ಸಾಧ್ಯ 
ವಿರಲಿಲ್ಲ . ಅಂತಹ ಜಾತೀಯತೆಯ ಜಾಡ್ಯವೇ ಆಡಂಬರವಾಗಿ , ಅಂಧಶ್ರದ್ದೆ , 
ಸಂಪ್ರದಾಯಬದ್ದತೆ, ಇವೇ ಮೆರೆಯುತ್ತಿದ್ದವು. ಯಾವುದು ಧರ್ಮ, ಯಾವುದು 
ಸಂಸ್ಕೃತಿ, ಯಾವುದು ಜೀವನಧೈಯಸಾಧನೆ ಈ ಎಲ್ಲ ವೂ ತಮ್ಮ ಸತ್ವ ಕಳೆದು 
ಕೊಂಡು , ಸ್ವಾರ್ಥಸಾಧನೆಯೇ ಸ ವಾ ೯ ಫ F ಸಿ ದ್ವಿ ಯಾ ಗಿ ಪಶುಜೀವನದ 
ಪುನರಾರಂಭವಾಗಿತ್ತು . 


ಶಕಪುರುಷ : - ಇಂತಹ ಸ ೩ ನೆ ಶ ದಲ್ಲಿ, ಶಕಪುರುಷ ಬುದ್ದನು. 
ಶುದ್ಧೋದನ ಮಾಯಾದೇವಿಯವರ ಮ ಗ ನಾ ಗಿ ಜನ್ಮತಾಳಿದನು. ೧೯ನೆಯ 
ವಯಸ್ಸಿನಲ್ಲಿ ಯಶೋಧರೆಯೆಂಬ ಸುಂದರಿಯೊಡನೆ ವಿವಾಹ. ೨೯ನೆಯ ವಯಸ್ಸಿನ 
ವರೆಗೂ ಐಹಿಕ ಸುಖಕಾಮನೆಗಳಲ್ಲಿ ಮಗ್ನ, ಪುತ್ರ ರಾಹುಲನ ಜನನ, ಮತ್ತೊಂದು 
ಸಂಕೋಲೆ. ರಾಜಕುಮಾರ ಸಿದ್ದಾರ್ಥನನ್ನು ಕ೦ಡರೆ ಸಮಾಧಾನ ತಿಯ 
ಲಕ್ಷಣಗಳು ಕಂಡುಬರುತ್ತಿದ್ದರೂ , ಐಹಿಕಸುಖದ ಪರಿಪೂರ್ಣದ ನಡುವೆ ಅವನಲ್ಲಿ 
ತಲ್ಲಣವಿತ್ತು . ಈ ಪರಿಯ ಮನೋಧರ್ಮದಲ್ಲಿ ಆತ ರಾಜಧಾನಿಯನ್ನು ನೋಡಲು 
ಹೊರಹೊರಟಾಗ , ದಿಕ್ಕಿಲ್ಲದ ಮುದುಕನ ದೃಶ್ಯ . ಎದೆ ಬಿರಿಯುವಂತಹ ಯಾತನೆ 
ಯನ್ನು ಅನುಭವಿಸುತ್ತಿದ್ದ ರೋಗಿಯ ದೃಶ್ಯ , ಶರೀರ ವಿರೂಪಗೊಂಡ ಭೀಕರ ಮರಣದ 
ದೃಶ್ಯ ಇವು ಮನದಲ್ಲಿ ಗಾಢಚಿಂತನೆಯ ಮಹಾಪೂರವನ್ನೇ ಹರಿಸಿದ್ದವು. ಜೀವನವು 
ದುಃಖಮಯವಾಗಿದ್ದರೂ , ಅ ದ ರಲ್ಲೂ ಸಾರ್ಥಕ್ಯಗೊಳಿಸುವಂತಹ ಧೈಯ. 
ಹೊಂದಿದ್ದು , ಸತ್ಯಾನ್ವೇಷಣೆಯಲ್ಲಿ, ಸಾವು-ನೋವಿಗೆ ಅರ್ಥ ಹುಡುಕಿ ಬದುಕನ್ನು 
ಸಾರ್ಥಕಪಡಿಸಬೇಕೆಂಬುದು ಸಿದ್ದಾರ್ಥನ ಮನಸ್ಸಿನಲ್ಲಿ ದೃಢವಾಯಿತು. ಸತ್ಯಾ 
ನೈಷಕ ಸಂನ್ಯಾಸಿಯಾಗಬೇಕು, ಸ್ವಾರ್ಥ ಪೂರಿತ ಪ್ರಾಪಂಚಿಕತೆ ಬಿಡಬೇಕು ಎಂದು 
ನಿರ್ಧರಿಸಿದನು. ರಾತ್ರಿ ತನ್ನ ಪ್ರಿಯ ಮ ಡ ದಿ ಯಶೋಧರೆ , ಮುದ್ದಿನ ಮಗ 
ರಾಹುಲನನ್ನು ಕಂಡಾಗ ಸಂಸಾರದ ಸುಖವೂ , ಸಂನ್ಯಾಸದ ಶುಭವೂ ಹೊಯ್ದಾಡಿ 
ಗೃಹತ್ಯಾಗದ ಮುಹೂರ್ತವನ್ನು ನಿಲ್ದಾರ ಮಾಡಿದವು ಅದು ಆಷಾಢ ಶುಕ್ಲ 
ಪೂರ್ಣಿಮೆಯ ಪರ್ವದಿನ. ಸಿದ್ದಾರ್ಥ ಮನೆ ತೊರೆದು , ಮರಗಳಡಿಯಲ್ಲಿ ವಾಸ 
ಮಾಡಿದ. ಮುಂಡನ ಮಾಡಿಸಿಕೊಂಡು ಜ್ಞಾನಾರ್ಜನೆಗಾಗಿ ಸಂನ್ಯಾಸಿಯಾದನು. 
ಆಗ ಪ್ರಕಾಂಡ ಪಂಡಿತರಾಗಿದ್ದ ಆಲಾರಕಾಲಾಮು , ಉದ್ದ ಕರಾಮಪುತ್ರ ಇವರಲ್ಲಿ 
ಅಭ್ಯಾಸ ಮಾಡಿದನು, ಅದರಲ್ಲಿ ತೃಪ್ತಿ ದೊರಕಲಿಲ್ಲ, ತನ್ನ ಪ್ರಶ್ನೆಗಳಿಗೆ ಉತ್ತರ 
ದೊರಕಲಿಲ್ಲ . ಊಟ, ನಿದ್ರೆ ಬಿಟ್ಟು ದೇಹ ದಂಡಿಸಿ ತಪಶ್ಚರ್ಯೆ ಮಾಡಿದನು. 
ದೇಹ ಕೃಶವಾಯಿತು. ಮನ ಡೋಲಾಯಮಾನವಾಯಿತು. ಆದರೂ ಪ್ರಶ್ನೆಗೆ 
ಉತ್ತರ ದೊರಕಲಿಲ್ಲ; ಸಾವು -ನೋವಿನ ಅರ್ಥ ವ್ಯಾಪ್ತಿಗೆ ನಿಲುಕದೆ, ಭ್ರಮನಿರಸನ 
ವಾಯಿತು. ಆಗ ಅವನ ಕಠಿಣ ತಪಶ್ಚರ್ಯೆಯನ್ನು ನೋಡಿ ಐದುಜನ ಅವನ 


12 


ಸಿದ್ದಗಂಗಾ 


ಶಿಷ್ಯರಾದರು. ಅವನೊಂದಿಗೆ ಓಡಾಡುತ್ತಾ , ತಾವೂ ದೇಹದಂಡನೆಯಲ್ಲಿ ಕಾಲ 
ಕಳೆಯುತ್ತಿದ್ದರು. ಇಂತಹ ಕ್ಷೇಶದಿಂದ, ದೇಹ ಕೃಶವಾಯಿತೇ ವಿನಾ ಪ್ರಜ್ಞೆ 
ಉದಿಸಲಿಲ್ಲ. ಆಗ , ದೇಹ, ಮನ , ಎರಡನ್ನೂ ಸುಸ್ಥಿತಿಯಲ್ಲಿರಿಸಿಕೊಂಡು ಸಾಧನೆ 
ಮಾಡಿದಾಗ ಮಾತ್ರ , ಮನೋಮಯವಾದ, ನಿತ್ಯ ಸತ್ಯ ಸನಾತನವಾದ ' ಧರ್ಮ' ದ 
ಆಲೋಕೆ ಆಗುವುದು ಎಂದು ಸಿದ್ದಾರ್ಥನು ಮನಗಂಡನು. ಆಹಾರ ಸೇವಿಸಲು 
ಮೊದಲು ಮಾಡಿದನು. ಇದನ್ನು ಕಂಡ ಐವರು ಶಿಷ್ಯರು ಸಿದ್ದಾರ್ಥನನ್ನು ಬಿಟ್ಟು 
ತೆರಳಿದರು . 


ಏಕಾಂಗಿಯಾಗಿ, ಏಕಸತ್ಯತೆಯನ್ನು ಅ ರ ಸು ತ್ತಾ ಸಿದ್ದಾರ್ಥ ತನ್ನ ಕಾರ್ 
ಸಾಧನೆಯಲ್ಲಿ ಮಗ್ನನಾದನು. ಅನೇಕ ದಿನಗಳ ಕಾಲ ಸುತ್ತಾಡಿದನು. ಧ್ಯಾನ 
ಮಗ್ನನಾದನು. ಒಂದು ದಿನ , ಮರದ ಕೆಳಗೆ ಕುಳಿತು ಧ್ಯಾನಮಗ್ನನಾದಾಗ, 
ಅವನು ಸತತವಾಗಿ ಸಾಧನೆ ಮಾಡಿದ ಶ್ರಮ ಫಲಕೊಡುವ ಪರಿಪೂರ್ಣಶೃಂಗಸನ್ನಿಧಿ 
ಸಿದ್ಧವಾಗಿತ್ತು . ಅಂದು ಜಗದ ಕತ್ತಲೆಯನ್ನು ಅಳಿಸಿ, ಬೆಳಕು ಬೆ ಳ ಗಿ ಸು ವ 
ಭಾರತದ ಜ್ಞಾನಸೂರ್ಯನ ಉ ದ ಯ ದ ಮಹಾತ್ರ್ಯ ವನ್ನು ವೈಶಾಖಶುಕ್ಲ 
ಪೂರ್ಣಿಮೆಯ ಚಂದ್ರ ಜಗತ್ತಿಗೆ ಸಾರಲು ತನ್ನ ಪೂರ್ಣತೆಯಲ್ಲಿ ಮೇಳೆಸಿಕೊಂಡು 
ಮೂಡಿನಿಂತಿದ್ದ . ಆ ಮಹಾಸಮಯದಲ್ಲಿ ಸಿದ್ದಾರ್ಥ ಜ್ಞಾನವನ್ನು ಸಾಕ್ಷಾತ್ಕರಿಸಿ 
ಕೊಂಡು, ಅ ೦ ದಿ ನಿ೦ ದ ಬೋಧಿ( ಜ್ಞಾನ) ಪಡೆದ ಭಗವಾನ್ ಬುದ್ಧರಾದರು. 
ಉರುವೇಲವೆಂಬಲ್ಲಿ ಉತ್ತಿಷ್ಠರಾದರು. ಬುದ್ಧತ್ವ ಪ್ರಾಪ್ತವಾದ ಬುದ್ಧ ಭೂಮಿ ಬುದ್ದ 
ಗಯಾದ ಬೋಧಿ ಮರದಡಿಯಲ್ಲಿ, ಆ ಮರವೇ ಇಂದು ಬೋಧಿವೃಕವೆಂದು ಖ್ಯಾತಿ 
ಪಡೆದಿದೆ. ಜೀವನ ಸಾಕ್ಷಾತ್ಕಾರವಾದ ಮೇಲೆ ಧರ್ಮಸಾರಥ್ಯವಹಿಸಿದ ಬುದ್ಧ 
ಸರ್ವಜ್ಞನಾದ, ಧರ್ಮಚಕ್ರ ಪ್ರವರ್ತಿಸಿದ ಚಕ್ರವರ್ತಿಯಾದ. 


' ಸ್ವಾಕ್ಷಾತಾ ಭಗವತೋ ಧಮ್ರ , ಸಣ್ಣ ಟಿ ಕೊ ಅಕಾಲಿಕೊ , ಏಹಿಪಸ್ಸಿಕೋ , 

ಓಪನಯಿಕೋ , ಪಚ್ಚತಂ ವೇದಿತಖೋ ಪಿಇಾಹೀತಿ,' 
“ ಪ್ರಕೃತದಲ್ಲಿಯೇ ಕಾಣುವಂಥಾದ್ದು , ಸಕಾಲಿಕ ಫಲ ತರುವಂಥಾದ್ದು , ಬಾ , ನೀನೇ 
ದರ್ಶಿಸು' ಎಂದು ಆಹ್ವಾನಿಸುವಂಥಾದ್ದು , ಊರ್ಧ್ವಮುಖಿಯಾಗಿ ನಡೆಸುವಂಥಾದ್ದು 
ಪ್ರತ್ಯಕ್ಷವಾಗಿ ತ ನ ಗೆ ತಾನೇ ಅರಿತುಕೊಳ್ಳುವಂಥಾದ್ದು , ಇಂತಹದು ಭಗವಂತನಿಂದ 
ಬೋಧಿಸಲ್ಪಟ್ಟ ಧರ್ಮ'. 


- ಧರ್ಮ , ಬುದ್ದರು ಬೋಧಿಸಿದಂತೆ ಎನ್ನುವುದಕ್ಕಿಂತ ಅವರು ಅನುಸರಿಸಿದಂತೆ , 
ತಮ್ಮ ಜೀವಿತದಲ್ಲಿ ಸಾಧಿಸಿದಂತೆ ಎ ೦ ದ ರೆ ಸರ್ವವಿದಿತವಾದೀತು. ಧರ್ಮವೆಂದರೆ 
ಬದಿಗಿರುವ ಒ೦ ದು ಕಂತೆ ಎ೦ದು ಹೇಳದೆ, ತನ್ನ ತಾ ಸನ್ನಡತೆಯಲ್ಲಿ ನಡೆಸುವುದೇ 


ಡಿಸೆಂಬರ್ , 1983 


13 


ಧರ್ಮ ಎಂದರು ಬುದ್ದರು. ಬೌದ್ಧದರ್ಶನದ ಕೈದೀವಿಗೆಯಾದ ಧಮ್ಮಪದದಲ್ಲಿ ಬರುವ 
ಗಾಥೆ ಹೀಗಿದೆ : 


ಸಬ್ಬ ಪಾಪಸ್ಸ ಅಕರಣಂ | ಕುಸಲಸ್ಸ ಉಪಸಂ ಸದಾ 
ಸಚಿತ್ತ ಪರಿಯೋಧಪನಂ ! ಏತಂ ಬುದ್ದಾನುಸಾಸನಂ || 


ಎಲ್ಲಾ ಪಾಪಗಳನ್ನೂ ಮಾಡದಿರುವುದು , ಎಲ್ಲಾ ಕುಶಲಗಳನ್ನೂ ಅಮಿತವಾಗಿ 
ಆಚರಿಸುವುದು ಚಿತ್ತಶುದ್ದಿ ಮಾಡಿ, ಅಭಿವೃದ್ಧಿ ಮಾಡುವುದು ಇದೇ ಬುದ್ಧರ ಶಾಸನ.? 
ಇಂತಿರುವ ಧರ್ಮಶಾಸನವನ್ನು ಸಾದರಪಡಿಸಿದ ಬುದ್ಧರು ಹೇಳಿರುವ ಮತ್ತೊಂದು 
ಉಕ್ಕಿ : ' ಧಮ್ಮ ಪಸ್ಪತಿ, ಸೌ ಮಂ ಪಸ್ಪತಿ' - ' ಯಾರು ಧರ್ಮವನ್ನು 
ಅರಿತು , ಅನುಸರಿಸುತ್ತಾರೋ , ಅ ವ ರು ನನ್ನನ್ನು ಅರಿತುಕೊಳ್ಳುತ್ತಾರೆ. ಅಂದರೆ 
ಬುದ್ದ ಕಾಯ - ಧಮ್ಮಕಾಯ ಒಂದೇ . ಧಮ್ಮ ತ್ರಿವಿಧ ಲಕ್ಷಣ ಉಳ್ಳಂಥಾದ್ದು . ೧) 
ಪರಿಯತ್ತಿ: - ಉಪದೇಶಿತ ಅಥವಾ ಅನುಗತವಾದದ್ದು . ಜ್ಞಾನಭಂಡಾರವಾಗಿ , 
ಜ್ವಲಂತವಾಗಿದ್ದು , ಜೀವಂತವಾಗಿ , ಜೀವನಧೈಯವಾಗಿ , ನೀತಿನಡೆವಳಿಕೆಯಾಗಿ , 
ಬದುಕಿಗಾಸರೆಯಾಗಿರುವ ಸತ್ವಶೀಲ ಸಂಸ್ಕೃತಿಯಾಗಿರುವಂಥಾದ್ದು . ೨) ಪಟಪತ್ತಿ : 
ಸರಿಯುತ್ತಿಯಾಗಿರುವ ಅಖಂಡತ್ವವನ್ನು , ಸತ್ವವನ್ನು ಅನುದಿನದಲ್ಲಿ ಮಾತು , ಕೃತಿ, 
ಮ ತಿ ಯ ಮೂರು ದ್ವಾರಗಳಲ್ಲಿ , ಶೀಲ, ಸಮಾಧಿ , ಪ್ರಜ್ಞೆಯಾಗಿ ಪರಿವರ್ತಿಸಿ, 
ಅನುಷ್ಠಾನಕ್ಕೆ ತರುವಿಕೆ . ಸರಿಯತ್ತಿಯ ಸಕ್ರಿಯ ಪ್ರವೃತ್ತಿಯೇ ಪಟಪ . ೩) 
ಪಟನೇಧ: ಪರಿಯೆತ್ತಿಯ ಸತ್ವವನ್ನು ಪಟ ಪತ್ತಿಯಾಗಿ ಅನುಷ್ಠಾನಕ್ಕೆ ತಂದನಂತರ , 
ಪ್ರಜ್ಞಾಪ್ರಸಾದವಾದ ನಿರ್ವಾಣದ ಬೋಧಪ್ರಾಪ್ತ . ಆ ಸ ತ ದ ಆವಿಷ್ಕಾರವೇ . 
ಪಟವೇಧ. ಈ ಧಮ್ಮಕಾಯ ಎರಡು ಮುಖವಿರುವಂತಾದ್ದು . ಒಂದು ಸಾಮಾ 
ನ್ಯರಿಗೂ ಅರ್ಥವಾಗುವ ' ದಿನಚರೈ ' ಯ ಧಮ್ಮ ; ಸಾಧಕರ ಅರಿವಿಗೆ ನಿಲು ಕು ವ 
ಅಭಿಧಮ್ಮ ಇನ್ನೊಂದು ಮುಖ . ಧರ್ಮಕಾಯದ ನೆಲೆ - ಚತುರಾಸ್ಯ ಸತ್ರ ಮತ್ತು 
ಆಲ್ಯ ಅಷ್ಟಾಂಗಿಕ ಮಾರ್ಗ' ಅಂದರೆ ನಾಲ್ಕು ನಿತ್ಯ ಸತ್ಯದ ತ ಳ ಹ ದಿ ಯ ಮೇಲೆ, 
ಎಂಟು ಸಮ್ಯಕ್ ಮಾರ್ಗಾಚರಣೆಯ ಸಾಧನೆಯಿಂದ ಉನ್ನತಿಯನ್ನು ನಿಬ್ಬಾಣವನ್ನು 
( ನಿರ್ವಾಣ] ಸಾಧಿಸುವ ಸೂತ್ರ ಇದು. ಈ ದರ್ಶನ ತತ್ವಗಳನ್ನು ಅರ್ಥೈಸಿಕೊಂಡು, 
ಮಾನಸಿಕ ಆಸ್ತವಗಳನ್ನು ನಿವಾರಿಸಿಕೊಂಡು, ಚೇತನಿಕಗಳನ್ನು ಉದ್ದೀಪನಮಾಡಿ 
ಕೊಂಡು, ಮನೋಮಯನಾಗಿ , ಶೀಲ, ಸಮಾಧಿ, ಪ್ರಜ್ಞಾವಂತನಾಗಿ , ಸಾಧನೆ 
ನಡೆಸಿದರೆ, ನಿರ್ವಾಣದ ಮನಶ್ಯಾಂತಿಯತ್ತ ನಡೆಸುವುದು ಈ ಧರ್ಮ, ಕರ್ಮಕ್ಷಯದ 
ಪಥವೇ ಈ ಧರ್ಮಪಥ. 


ಧನ್ಯಜೀವನ ಭಗವಾನ್ ಬುದ್ದರು ವ್ಯಕ್ತಿ ಯಾ ದ ರು . ಧಮ್ಮ ಶಕ್ತಿ 
ಯಾಯಿತು. ಆದರೆ, ಈ ಶಕ್ತಿ ಅಂತಸ್ತವಾಗುಳ್ಳ ವ್ಯಕ್ತಿಯ ಪ್ರಭಾವದ ಸಾಮಿಪ್ಯ 
14 

ಸಿದ್ದಗಂಗಾ 


ಪಡೆದು ಸೀಮಾತೀತರಾದವರು ಅಸಂಖ್ಯಾತರು. ತಮ್ಮ ೩೯ನೇ ವ ಯ ಸ್ಸಿ ನಲ್ಲಿ, 
ಬೋಧಿ ಪಡೆದಂದಿನಿಂದ ನಾಲ್ವತ್ತೈದು ವರ್ಷಗಳ ಕಾಲ ಧರ್ಮಚಕ್ರ ಪ್ರವರ್ತನದ 
ಸಾರಥ್ಯ ವಹಿಸಿದರು. ಸೌರಶಕ್ತಿ ತಾನು ಪ್ರಸರಿಸುವ ಪ್ರತಿಕಿರಣದಲ್ಲಿ ಬೆಳಕು, ಬಿಸಿ 
ಹೊಂದಿದ್ದು , ಅದರ ಉ ಗ ಮ ದ ಅಗಾಧ ಉತ್ಕೃಷ್ಟವನ್ನು ಸೂಚಿಸುವ ರೀತಿ, ಈ 
ಧರ್ಮವನ್ನು ದಿನನಿತ್ಯದಲ್ಲಿ ಪ್ರತಿಫಲನ ಮಾಡದಿದ್ದರೆ, ಎಂದೋ ಒಂದುದಿನ ಪ್ರತ್ಯೇಕ 
ವಾಗಿ ಸಾಧಿಸಬೇಕಾದ ವಿದ್ವತ್ತಾದೀತು ಗ್ರಂಥಸ್ಥವಾಗಿ ಅಸ್ತಂಗತವಾದೀತು ಎಂಬುದ 
ನರಿತರು ಅರಿತು ನಡೆ ಯುವ ಜನಸಮೂಹವೂ ಬೆಳೆಯಿತು. ಸಚ್ಚಾರಿತ್ರ್ಯ 
ಪಡೆದವರಾಗಿ, ಸ್ವಾರ್ಥಸರಿದವರಾಗಿ , ಲೋಕಹಿತಕ್ಕಾಗಿ ಧರ್ಮಜೀವನ ನಡೆಸಿದವ 
ರನ್ನು ' ಸಂಘ ' ಎಂದು ಗುರುತಿಸಿದರು. ಬೋಧಿಪಡೆದವರು - ಬುದ್ದರು. ಅವರು 
ಉಪದೇಶಿಸಿದುದು - ಧಮ್ಮ , ಉಪದೇಶವನ್ನು ಅನುಸರಿಸುವವರು - ಸಂಘ , ಹೀಗೆ 
ತ್ರಿರತ್ನಗಳು ಮೈತಾಳಿದವು. 

' ಬುದ್ಧಂ ಸರಣಂ ಗಚ್ಚಾಮಿ ; ಧಮ್ಮಂ ಸರಣಂ ಗಚ್ಚಾಮಿ ; ಸಂಘಂ ಶರಣಂ ಗಚ್ಚಾಮಿ 
ಈ ಸಂಸಾರದ ದುಃಖಸಾಗರದಲ್ಲಿ ಬುದ್ದರು ಅಂಬಿಗರಾದರು . ಧರ್ಮ ದೋಣಿ 
- ಯಾಯಿತು, ಸಂಘ ಯಾತ್ರಿಕರಾದರು... . . 

- ಜೀವನಾದರ್ಶ : ಜೀವನವನ್ನು ಆದರ್ಶಮಯವಾಗಿ ಮಾಡಲಿಕ್ಕೆ ಅಥವಾ 
ಆದರ್ಶವನ್ನು ಜೀವನದಲ್ಲಿ ಮೇಳೋಸಲಿಕ್ಕೆ , ಬದುಕಿನಲ್ಲಿ ಸಾಂದ್ರತೆಯನ್ನು ಸಾಧಿಸಲಿಕ್ಕೆ 
ಭಗವಾನ್ ಬುದ್ದರು ಸಾರಿದ. ಮಧ್ಯಮಾ ಪ್ರತಿಪದ' ( ಮರಿಮಾ ಪಟಪದ) ಅಂದರೆ 
ಆರ ಅಷ್ಟಾಂಗಿಕ ಮಾರ್ಗ ನೇರ ನಡೆ ಉಳ್ಳದ್ದು . ಆಸೆಯ ಸುಳಿಯಿಂದ ಪಾರಾಗ 
ಬೇಕಾದರೆ , ಆ ಸ ವ ಗ ಳ ಕ್ಷಯಮಾಡಬೇಕಾದರೆ , ಅನಂತತೆಯನ್ನು ಸಿದ್ಧಿಸಿಕೊಳ್ಳ 
ಬೇಕಾದರೆ ಸಾಧಕನು ಕ್ರಮಿಸಬೇಕಾದ ಕಕ್ಷೆಯ ನಕ್ಷೆ ಇದು. .. 
- ೧) ಸಮಾದಿ ಟಿ ( ಸಮ್ಯಕ್ ದೃಷ್ಟಿ ) , ೨) ಸಮಾಸಂಕಪ್ಪೋ ಸಮ್ಯಕ್ 
ಸಂಕಲ್ಪ ], ೩ ) ಸಮಾನಾಚಾ [ ಸಮ್ಯಕ್ ವಾಚಾ], ೪) ಸಮಾಕಮ್ಮನ್ನೂ 
[ ಸಮ್ಯಕ್ ಕರ್ಮಾ೦ತ], ೫) ಸಮಾ ಆಜೀವೊ [ ಸಮ್ಯಕ್ ಆಜೀವ] , ೯ ) ಸಮಾ 
ನಾಯಾಮೊ [ ಸಮ್ಯಕ್ ವ್ಯಾಯಾಮ ], ೭) ಸಮಾಸತಿ [ ಸಮ್ಯಕ್‌ಸ್ಕೃತಿ1 , ೮ ) 
ಸಮಾಸಮಾಧಿ ( ಸಮ್ಯಕ್ ಸಮಾಧಿ) , ಐಹಿಕಲೋಲುಪತೆ ಹಾಗೂ ಶಾರೀರಕ ಕ್ಷೇಶ 
ಕೋಟಲೆಗಳೆರಡು ಅಂತಗಳನ್ನು ಮೀರಿ, ಮಾನಸಿಕ ಮತ್ತು ಶಾರೀರಿಕ ವ್ಯವಸ್ಥಿತ 
ಅಭಿವೃದ್ಧಿಗೆ ದಾರಿ ಇವು. ಇದು ಅಂಧಶ್ರದ್ದೆ , ಅವಿಶ್ವಾಸದಿಂದ ಆರಂಭವಾಗುವ 
ಬದುಕಲ್ಲ . ಸಮ್ಯಕ್ ದೃಷ್ಟಿಯಿಂದ, ಪ್ರಜ್ಞಾಹಿ ಪರಮಾ ಗತಿಃ' ಎಂಬ ಸೂಕ್ತಿಯಿಂದ 
ಪ್ರಾರಂಭವಾಗುವ ಸತ್ಯ ನಿಷ್ಟುರ. ಅ ಚ ಲ ಸತ್ಯಾನ್ವೇಷಣೆ . ಪ್ರತಿಯೊಂದನ್ನೂ 
ಪರೀಕ್ಷಿಸಿ , ತನ್ನ ಜೀವನದಲ್ಲಿ ಅನುಭವಿಸಿ, ಅದು ಸರಿ , ಗುರಿ ಸಾಧಿಸಲು ಸರಿದಾರಿ 
ಎಂದು ಮನನ ಮಾಡಿಕೊಂಡ ನಂತರವೇ ' ಮಾರ್ಗ' ದಲ್ಲಿ ಮುಂದಿನ ಹೆಜ್ಜೆಗೆ ಕಂಕಣ . 
ಡಿಸೆಂಬರ್ , 1983 


15 


ಹೀಗೆ ಆದಿ ಕ ೦ ಡ ದ್ದು , ಸಮ್ಯಕ್‌ಸ್ಕೃತಿಯಿಂದ ಒಡಗೂಡಿ, ಸಮ್ಯಕ್ ಸಮಾಧಿಯ 
ಅನಂತಜ್ಞಾನವನ್ನು ಪಡೆದು ನಿರ್ವಾಣ ವನ್ನು ತಲುಪುವುದು. ಶೀಲ, ಸಮಾಧಿ, 
ಪ್ರಜ್ಞೆ - - ಈ ಮೂರು ಮುಪ್ಪುರಿಗೊಂಡು, ಪರಿಪೂರ್ಣಪಾರಮಿತಗಳಾದ ನಂತರವೇ 
ಪರಮಪದ - ನಿರ್ವಾಣ , ಗುರಿ ಒಳ್ಳೆಯದಿದ್ದು , ಸವೆಸುವ ದಾರಿ ಸರಿಯಿರದಿದ್ದರೆ 
ಸಾಗುವ ಬಗೆ ಹೇಗೆ ? ಆದ್ದರಿಂದ ಮಾತು , ಕೃತಿ ಹಾಗೂ ಜೀವನ ನಿರ್ಭರಣೆ 
ಎಲ್ಲವೂ ಗುರಿಗೆ ಪೂರಕವಾಗಿರಬೇಕು ; ಮಾರಕವಾಗಿರಬಾರದು . ಆದ್ದರಿಂದ ಶೀಲ 
ಶುದ್ದಿ - ಸಮ್ಯಕ್‌ವಾಚಾ, ಕಮ್ಮಂತ , ಆಜೀವ ಇದರ ಸಾಧನೆಯಾಗಬೇಕು. ನಂತರ 
ಸಮ್ಯಕ್ ವ್ಯಾಯಾಮ , ಸ್ಮೃತಿ, ಸಮಾಧಿ, ಕಾಯಶುದ್ದಿಯೊಂದಿಗೆ, ಮಾನಸಿಕ 
ಶುದ್ದಿಗೆ ಸೋಪಾನವಾಗಿ , ನಿರಂತರ ಪರಿಶ್ರಮದ ಪುರುಷಾರ್ಥಸಾಧನೆ, ಏಕಾಗ್ರ 
ಜಾಗ್ರತಭಾವ ಹಾಗೂ ಕೇಂದ್ರೀಕೃತ ಮನೋಧಾರಣೆ, ಸಮಾಧಿ. ಈ • ಶೀಲ ? 
ಹಾಗೂ ಮಾನಸಿಕ ' ಸುಸ್ಥಿರತೆಗೆ ಅಡಿಗಲ್ಲು. ಸಮ್ಯಕ್ ದೃಷ್ಟಿ ಹಾಗೂ ಸಮ್ಯಕ್ 
ಸಂಕಲ್ಪ , ನಿಚ್ಚಳ ನೋಟ ಹಾಗೂ ಸುಸ್ಥಿರಸ್ಥೆರ್ಯ, ಬದುಕಿನ ಬಂಡಿ ಗುರಿ 
ಸೇರಲು, ದಾರಿಯ ಸಾಗಿಸಲು ಬೇಕಾದ ಎತ್ತುಗಳು. ಅತ್ತ ಸರಿದರೂ ಕಷ್ಟ , 
ಇತ್ತ ಸರಿದರದು ಕಷ್ಟ , ದಾರಿಗುಂಟ ಸಾಗಬೇಕು. ಹೀಗೆ ಆದರ್ಶಜೀವನದ ಹರಿ 
ದಾರಿಯನ್ನು ಸರಳವಾಗಿ ನಿರೂಪಿಸಿ ನಡೆದವರಿಗೆ , ಕೈದೀವಿಗೆಯಾಗಿರಲೆಂದು ಧರ್ಮ 
ಸನಾತನವನ್ನು ಶ್ರೀಸಾಮಾನ್ಯರ ಆಡುಭಾಷೆಯಾದ ಪಾಲಿಭಾಷೆಯಲ್ಲಿಯೇ ಅವರಿರುವ 
ಸ್ಥಳಕ್ಕೆ ಹೋಗಿ, ಪ್ರತಿಪಾದಿಸಿದರು. 

ದರ್ಶನತತ್ಯ : ೧) ದುಃಖ ಅರಿಯ ಸಚ್ಚಂ ೨) ದುಃಖ ಸಮುದಯ 
ಅರಿಯ ಸಚ್ಚಂ ೩ ) ದುಃಖನಿರೋಧಅರಿಯಸಚ್ಚಂ ೪) ದುಃಖ ನಿರೋಧ 
ಗಾಮಿನಿ ಪಟಪದ ಆರಿಯ ಸಚ್ಚ , ಬದುಕನ್ನು ಅದರ ಕಡೆಯ ಮೂಲವಸ್ತು ವಿನವ 
ರೆಗೂ ವಿಶ್ಲೇಷಿಸುತ್ತಾ ಹೋದರೆ, ಉಳಿಯುವುದು ಅದರ ಮೂಲ ಕ್ರಿಯೆ ' ಯ 
ರೂಪವಾಗಿ , ಅಂದರೆ ಪ್ರತಿದಿನ ಪ್ರತಿಕ್ಷಣ ಕಾರ್ಯಮಗ್ನರಾಗಿರುತ್ತೇವೆ. ಯಾವುದೋ 
ಒಂದು ರೀತಿಯ ಕಾರ್ಯತತ್ಪರತೆ ಜೀವಿಯಲ್ಲಿ ಅಂತರ್ಗತವಾಗಿರುತ್ತದೆ. ಈ ಕ್ರಿಯಾ 
ಕಾಂಡದಲ್ಲಿ ತನ್ನನ್ನೇ ಕಳೆದುಕೊಳ್ಳುತ್ತಾನೆ ಮಾನವ, ಸಾರ- ಆಸಾರಗಳನ್ನು ಅರಿಯ 
ಲಾಗದ, ಕೊನೆಯಿರದ ಹೋರಾಟದ ಬದುಕು ಇದು. ಕಷ್ಟ ಕಾರ್ಪಣ್ಯದಿಂದ 
ರೂಪಿತವಾದ ಅಪೂರ್ಣತೆ ಹಾಗೂ ದುಃಖವೇ ಇದರ ಮೂಲ. ಅದೇ ನಿಷ್ಟುರ 
ಸತ್ಯವನ್ನು ಆವಿಷ್ಕಾರಮಾಡಿ ಜಗತ್ತಿಗೆ ನೀಡಿದರು ಭಗವಾನರು . 

- ೨) ದುಃಖ ಆರ ಸತ್ಯ , ದುಃಖ ಶ್ರೇಷ್ಠ ಸತ್ಯ : ಜನನವು ದುಃಖ , 
ಜರೆಯು ದುಃಖ , ವ್ಯಾಧಿಯು ದುಃಖ ಮರಣವು ದುಃಖ , ಶೋಕ, ಕ್ರಂದನ , 
ಶಾರೀರಿಕವೇದನೆ, ಮಾನಸಿಕವೇದನೆ, ಕಳವಳ, ಖಿನ್ನತೆ ಇವು ದುಃಖ , ಅಪ್ರಿಯ 
ರೊಂದಿಗೆ ಬೆರೆಯುವುದು ದುಃಖ , ಪ್ರಿಯರಿಂದ ವಿಯೋಗ ಹೊಂದುವುದು ದುಃಖ , 
16 

ಸಿದ್ಧಗಂಗಾ 


OO. 


ಇಷ್ಟ ಪಟ್ಟಿದ್ದು ದೊರಕದಿರುವುದು ದುಃಖ , ಸಂಕ್ಷೇಪವಾಗಿ ಐದು ಉಪಾದಾನ ಸ್ವಂಧ 
ಗಳು- ಶರೀರಕ್ಕೆ ಸಂಬಂಧಿಸಿದರೂಪ, ಮನಸ್ಸಿಗೆ ಸಂಬಂಧಿಸಿದ ವೇದನಾ, ಸಂಜ್ಞಾ , 
ಸಂಖಾರ, ವಿಜ್ಞಾನ, ಇವು ದುಃಖ ” ಹೀಗೆ ದುಃಖದ ರಾಶಿಯೇ ಜೀವನ. 

- ೩) ದುಃಖ ಸಮುದಾಯ ಆರ ಸತ್ಯ , ದುಃಖದ ನಿವಾರಣೆ ಶ್ರೇಷ್ಠ 
ಸತ್ಯ : ಈ ತೃಣ್ಣೆಯನ್ನು ವಿಶೇಷವಾಗಿಸುವ, ಅಶೇಷ ವಿಭಾಗದಿಂದ ನಿರೋಧಿಸಿ , 
ಅದನ್ನು ತೊರೆದು, ಅದರ ಸುಳಿಯಲ್ಲಿ ಸಿಕ್ಕದೆ, ಅದಕ್ಕೆ ಆಶ್ರಯಕೊಡದೆ ಬಿಡುಗಡೆ 
ಹೊಂದುವುದು.. 

ದುಃಖ ಇದೆ, ದುಃಖದ ಹುಟ್ಟು ಇದೆ, ದುಃಖದ ನಿವಾರಣೆಯೂ ಇದೆ. ಇದು 
ಬುದ್ಧ ಧರ್ಮದ ವಿಶೇಷಉಕ್ಕಿ , ದುಃಖವಿದೆ ಎಂದ ಮಾತ್ರಕ್ಕೆ ಹತಾಶನಾಗಿ ಪರಿತಪಿ 
ಸುವ ಅಗತ್ಯ ಇಲ್ಲ, ಅದರ ನಿವಾರಣೆಯೂ ಇದೆ. ಆದರೆ ಅದು ಸಾಧಕನ ಮಾರ್ಗ. 

೪) ದುಃಖ ನಿರೋಧಗಾಮಿನಿ ಪಟಪದಾ ಆರ ಸತ್ಯ , ದುಃಖನಿನಾ 
ರಣೆಯಮಾರ್ಗ ಶ್ರೇಷ್ಠ ಸತ್ಯ : ಇದೇ ಆರ್ಯ ಅಷ್ಟಾಂಗಿಕ ಮಾರ್ಗ- ಸತ್ಯಕ್ 
ದೃಷ್ಟಿ , ಸಮ್ಯಕ್ ಸಂಕಲ್ಪ , ಸಮ್ಯಕ್‌ವಾಚಾ, ಸಮ್ಯಕ್ ಕರ್ಮಾಂತ , ಸಮ್ಯಕ್ 
ಆಜೀವ, ಸಮ್ಯಕ್ ವ್ಯಾಯಾಮ , ಸಮ್ಯಕ್ ಸ್ಮತಿ, ಸಮ್ಯಕ್ ಸಮಾಧಿ . 

ದುಃಖದ ನಿವಾರಣೆ ಹೇಗೆ ? ಅದು ತನಗೆ ತಾನು ಸಾಧಿಸಬೇಕಾದ ಮಾರ್ಗ 
ಬೇರೆ ಯಾರೋ ನಿನಗಾಗಿ ತರುವ ವಸ್ತುವಲ್ಲ . ಬೇರೆಯವರು ಕೇವಲ ದಾರಿಯ 
ದೀಪಗಳು ಎಂದರು ಬುದ್ದರು -' ಅತ್ತಾಹಿ ಅತ್ತನೋ ನಾಥೋ , ಕೋ ಹಿ ನಾಥೋ 
ಪಠೋಸಿಯಾ ” ನಂತರ “ ತುಮೇಹಿ ಕಿಚ್ಚರಿ ಆ ತಪ್ಪಂ, ಅಕ್ಷಾತಾರೊ ತಥಾಗತಾ ? 
ನೀನೇ ಶ್ರಮವಹಿಸಿ ಸಾಧಿಸಬೇಕಾದ್ದು , ಬುದ್ದರು ( ತಥಾಗತರು) ದಾರಿತೋರಿಸು 
ವವರು ಮಾತ್ರ . 

ತತ್ಯ ಮೂಲ: ಜೀವಿಗಳ ಎಲ್ಲಾ ಬಂಧನಕ್ಕೂ ಕೊಂಡಿ - ಆಸೆ, ತನ್ನಲ್ಲೇ 
ಉದ್ಭವಿಸಿ , ಉಸಿರ ಪಡೆದು, ಉಲ್ಲಾಸ ನಿರ್ಮಿಸಿ , ನೂರ್ಮಡಿ , ಸಾವಿರ ಮಡಿಯಾಗಿ 
ರೆಂಬೆ ಕೊಂಬೆಗಳಾಗಿ ಚಿಮ್ಮಿ , ಎಲೆ , ಹೂ , ಹಣ್ಣುಗಳಾಗಿ, ಅಭಿವೃದ್ಧಿಯಾಗಿ , 
ದುಃಖದ ಜಾಲಹರಡಿ, ತನ್ನ ಹರಡಿದ ವಿಸ್ತಾರದ ರೆಂಬೆಗಳಿಂದ ನಿರ್ಮಿತವಾದ 
ಕತ್ತಲಿನ ದುಃಖಸಮುದ್ರದಲ್ಲಿ ಮುಳುಗಿಸಿ , ಸ್ವಚ್ಛಂದ ಆನಂದದ ಬೆಳಕನ್ನು ತಡೆ .. 
ಹಿಡಿದು, ನಪುಂಸಕ ಬೆಳಕಿನ ಬದುಕಾಗಿಸುವ ವಿಕ್ರಮ ವೃಕ ಆಸೆ, ಕೇಂದ್ರ ಬಿಂದು 
ಆಸೆ, ಪರಧಿಯೂ ಆಸೆ , ಪಳಯುಳಿಕೆಯಾಗಿಸುವುದೂ - ಆಸೆ. ಆದ್ದರಿಂದ ದುಃಖದ 
ಹೇತುವನ್ನೇ ನಾಶ ಮಾಡಿದರೆ ದುಃಖವೆಲ್ಲಿಯದು ? ಇದು ಬೌದ್ಧ ಪ್ರಜ್ಞೆ ; ಅದನ್ನೂ 
ಸಹ ಪ್ರತೀತ್ಯ ಸಮುತ್ಸಾದ ಕಾರ್ಯಕಾರಣ ಸಂಬಂಧ ಎಂಬ ಸೂತ್ರದಲ್ಲಿ ವಿವರಿಸಿ 
ದ್ದಾರೆ ಬುದ್ಧ ಭಗವಾನರು ; ಅವಿದ್ಯೆಯ ಕಾರಣವಾಗಿ ಸಂಸ್ಕಾರಗಳು ಉಂಟಾಗು 
ಇವೆ ; ಸಂಸ್ಕಾರ ಕಾರಣವಾಗಿ ವಿಜ್ಞಾನ , ವಿಜ್ಞಾನವು ಕಾರಣವಾಗಿ ನಾಮ -ರೂಪ; 
ಡಿಸೆಂಬರ್, 1983 


17 


OO 


24 . 


ನಾಮ -ರೂಪಗಳು ಕಾರಣವಾಗಿ ಷಡಾಯತನ ( ಮನವೂ ಸೇರಿ ಆರು ಇಂದ್ರಿಯ ) ; 
ಷಡಾಯತನಗಳು ಕಾರಣವಾಗಿ ಸ್ಪರ್ಶ ; ಸ್ಪರ್ಶವು ಕಾರಣವಾಗಿ ವೇದನಾ ( ಅನು 
ಭವ) ; ವೇದನೆಯು ಕಾರಣವಾಗಿ ಕೃಷ್ಣಾ ; ತೃಸ್ಥೆಯು ಕಾರಣವಾಗಿ ಉಪಾದಾನ ; 
ಉಪಾದಾನವು ಕಾರಣವಾಗಿ ಭವ ; ಭವವು ಕಾರಣವಾಗಿ ಹುಟ್ಟು ( ಜಾತಿ) ; 
ಹುಟ್ಟು ಕಾರಣವಾಗಿ ಜರಾ , ಮರಣ , ಶೋಕ, ಕ್ರಂದನ- ಶಾರೀರಿಕ ವೇದನೆ, ಮಾನ 
ಸಿಕ ವೇದನೆ ಭಿನ್ನತೆಗಳು ಉಂಟಾಗುತ್ತವೆ. ಹೀಗೆ ಇಡೀ ದುಃಖದ ರಾಶಿಯೇ 
ಹುಟ್ಟುತ್ತದೆ. ಆದ್ದರಿಂದ ಆರಅಷ್ಟಾಂಗಿಕ ಮಾರ್ಗದಲ್ಲಿ ಮೊದಲನೆಯದು ಸತ್ಯ ಈ 
ದೃಷ್ಟಿ . ಅವಿದ್ಯೆಯ ನಿವಾರಣೆಯಾದರೆ, ಉಳಿದೆಲ್ಲವೂ ನಿವಾರಣೆಯಾದಂತೆ. 
ಮೂಲಮಾಲೆ : ಅನಿಚ್ಚ - ದುಃಖ . ಅನತ್ತಾ 

' ಸಖೀ ಸಂಖಾರಾ ಅನಿಚ್ಛಾತಿ , ಸಖೀ ಸಂಖಾರಾ ದುಃಕಾತಿ - 

* ಸಚ್ಛೇ ಧಮಾ ಅನತ್ತಾ ' ಯದಾ ಪಜ್ಞಾಯ ಪಸ್ಪತಿ, 
- ಅಥ ನಿಖಿನ್ನತಿ ದುಕ್ಷೇವಸ ಮಗೋ ವಿಸುದ್ದಿ ಯಾ 
ಎಲ್ಲಾ ಸಂಸ್ಕಾರಗಳು ಅನಿತ್ಯ . ಎಲ್ಲಾ ಸಂಸ್ಕಾರಗಳೂ ದುಃಖ , ಎಲ್ಲಾ ಧರ್ಮ 
ಗಳು ( ಯಾವುದೇ ಸ್ಥಿತಿಯ ಆಗು ಹೋಗುಗಳು ) ಅನಾತ್ಮ ಎಂಬುದಾಗಿ ಪ್ರಜ್ಞೆಯ 
ಮೂಲಕ ಅರಿತಾಗ ಮಾತ್ರ ದುಃಖದಿಂದ ವಿಮೋಚನೆ ಉಂಟು - ಇದು ವಿಶುದ್ಧಿಯ 
ಮಾರ್ಗ. 

ಸ್ವಸ್ತಿ ಶ್ರೀ : ಬೌದ್ಧಮತದ ಮೂಲಸಿದ್ದಾಂತತತ್ವಗಳನ್ನು ವಿಶದವಾಗಿಯೂ 
ಸಂಪೂರ್ಣವಾಗಿಯೂ ಪರಿಚಯಿಸುವುದು ಶ್ರಮಸಾಧ್ಯದ ಕೆಲಸ. ಭಗವಾನರು 
ಮುಖ್ಯವಾಗಿ ಮಾನವ ಜೀವನದಲ್ಲಿನ ಕಠೋರ ಸತ್ಯವಾದ ' ದುಃಖ ದ ಸಮಸ್ಯೆಯ 
ನಿವಾರಣೆಯ ಕರ್ತೃವಾದರು. ವರ್ಣಾಶ್ರಮದ ಸಾಮಾಜಿಕ ವ್ಯವಸ್ಥೆಯನ್ನು ಖಂಡಿಸಿ, 
ವೃತ್ತಿ .ಪ್ರವೃತ್ತಿಗಳ ಬಗ್ಗೆ ತಿಳಿಸಿದರು . ಸಿದ್ದಿ - ಸಾರ್ಥಕತೆ , ಜೀವನವನ್ನು ಅರಿಯು 
ವುದರಲ್ಲಿ, ಸರಿದಾರಿಯಲ್ಲಿ ನಡೆಯುವುದರಲ್ಲಿ, ನಿರ್ವಾಣ ಸಾಧಿಸುವಲ್ಲಿ ಇದೆ ಎಂಬು 
ದನ್ನು ವಿಶದೀಕರಿಸಿದರು. ಹೀಗೆ ವ್ಯಕ್ತಿನಿಷ್ಠನಾದ ಧರ್ಮವಾಗದೆ, ನಿರ್ಗುಣ ನಿರಾ 
ಕಾರನಾಗಿ, ಮೈತ್ರಿ, ಕರುಣೆ, ದಾನ, ಶೀಲ, ಸಮಾಧಿ ಮುಂತಾದ ಸುಗುಣ 
ಸಾಕಾರನಾಗಬೇಕೆನ್ನುತ್ತಾರೆ. ಮರೆಮಾಚಿದ ಮಾಣಿಕ್ಯವಾಗದೆ, ಮಾನವಕಲ್ಯಾಣ 
ಕ್ವಾಗಿ ಆವಿಷ್ಕರಿಸಿ ಓ ಭಿಕ್ಷುಗಳೇ , ಲೋಕಹಿತಕ್ಕಾಗಿ, ಸುಖಕ್ಕಾಗಿ ಈ ಸತ್ಯವನ್ನು 
ಸಾರಿ ' ಎಂಬ ದಿಟ್ಟ , ಧೀರೋಕ್ಕಿಯ ಉದ್ವೇಷದಿಂದ ಆರಂಭವಾಗಿ , ತಮ್ಮ ಜೀವಿ 
ತದ ಅಂತ್ಯದವರೆಗೂ - ೪೫ ವರುಷಗಳ ಕಾಲ ಚರಿಸುತ್ತಾ , ಕಲ್ಯಾಣಕಾರೀ ಧರ್ಮ 
ಪ್ರವರ್ತಿಸಿದರು ಭಗವಾನ್ ಬುದ್ದರು. ಅಂತಹ ಮಾನವ ಕಲ್ಯಾಣದ ಸ್ವಸ್ತಿಶ್ರೀ 
ಬುದ್ಧ ಧರ್ಮ, 
* ಸಖೀ ಭವಂತು ಸುಖಿತಾ 

( ಸಿದ್ದಗಂಗಾ ಶ್ರೀಯಿಂದ) 

ಸಿದ್ದಗಂಗಾ 


18 


ಒತ್ತೆಯಿಟ್ಟ ಶ್ಲೋಕ 


-- ಪ. ರಾಮಕೃಷ್ಣ ಶಾಸ್ತ್ರಿ 


ಪ್ರಸಿದ್ದ ಲೇಖಕರಾದ ಮಾನ್ಯ ಶ್ರೀ ಪ. ರಾಮಕೃಷ್ಣ ಶಾಸ್ತ್ರಿಗಳವರು ನಾಡಿಗೇ 
ಚಿರಪರಿಚಿತರು. ಅವರ ಲೇಖನ ಪ್ರಕಟಿಸದ ಪತ್ರಿಕೆಗಳಿಲ್ಲಾ ಎಂದರೆ ಅತಿಶ 
ಯೋಕ್ತಿಯಲ್ಲ. ಅವರು ಕೈಯಾಡಿಸದೇ ಇರುವ ಸಾಹಿತ್ಯ ಪ್ರಕಾರಗಳಿಲ್ಲ 
ನೆಂಬುದು ನಾಡಿನ ಸಾಹಿತ್ಯಾಭಿಮಾನಿಗಳಿಗೆ ತಿಳಿದ ವಿಷಯ . ಅಂತೆಯೇ 
ಶ್ರೀಯುತರು ನಮ್ಮ ಪತ್ರಿಕೆಗೆ ಖಾಯಂ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ. 
1984ರ ಮುಂದಿನ ವರ್ಷದಿಂದ ಅವರ “ ಪುರಾಣಮುನಿಗಳು ? ಎಂಬ ಸ್ಥಿರ 
ಶೀರ್ಷಿಕೆಯ ಲೇಖನ ಮಾಲೆಯನ್ನು ಪ್ರಕಟಿಸುತ್ತೇವೆ. ಈ ಲೇಖನ ಮಾಲೆ 
ಯನ್ನು ಕ ಳು ಸಿ ಸಿ ಸ ಹ ಕ ರಿ ಸಿ ದ ಮಾನ್ಯ ಸ. ರಾ . ಶಾಸ್ತ್ರಿಗಳವರನ್ನು 
ಅಭಿನಂದಿಸುತ್ತೇನೆ. 

- ಸಂ . 


ಸಂಸತ ಭಾಷೆ ಯ ಸುಪ್ರಸಿದ್ಧ ಕವಿಗಳಲ್ಲಿ ಭಾರವಿಯ ಒಬ್ಬ , ಅ ನ ನ 
ತಂದೆ ಪ್ರಕಾಂಡ ಪಂಡಿತರಾದ ಭವಾನಿ ಭಟ್ಟರು. ಇಪ್ಪತ್ತನೆಯ ವಯಸ್ಸಿನಹೊತ್ತಿಗೆ 
ಭಾರವಿ ಎಲ್ಲರನ್ನೂ ಮೀರಿಸುವ ವಿದ್ವಾಂಸನಾಗಿದ್ದ. ಆದರೂ ಇತರರು ಭಾರವಿಯನ್ನು 
ಹೊಗಳುವಾಗ ಅ ವ ನ ತಂದೆ , “ ಅವನಿಗೇನು ತಿಳಿದಿದೆ ಮಹಾ! ಇನ್ನೂ ಚಿಕ್ಕವನು 
ನನ್ನ ಮೇಲಿನ ಗೌರವದಿಂದ ನೀವು ಅವನನ್ನು ಶ್ಲಾಘಿಸುತ್ತೀರಷ್ಟೆ ” ಎಂದು ಹೇಳುತ್ತಿ 
ದ್ದರು. ಇವರಿಂದ ಭಾರವಿಗೆ ತುಂಬ ದುಃಖವಾಗುತ್ತಿತ್ತು . ಒಂದು ಸಲ ಪಂಡಿತರ 
ಸಭೆಯಲ್ಲಿ ಮಹಾಪಂಡಿತರನ್ನು ತನ್ನ ವಾಗ್ ವೈಖರಿಯಿಂದ ಭಾರವಿ ಸೋಲಿಸಿಬಿಟ್ಟ . 
ಎಲ್ಲರೂ ಅವನನ್ನು ಹೊಗಳುವವರೇ . ಆದರೆ ಭವಾನಿ ಭಟ್ಟರು ಅದನ್ನೊಂದು ಕುಲ್ಲಕ 
ವಿಷಯವಾಗಿ ಪರಿಗಣಿಸಿದರು. ಮಗನ ಪ್ರತಿಭೆ ನೋಡಿ ಮನಸ್ಸಿನಲ್ಲಿ ಸಂತಸವಾದರೂ 
ಅವರು ತೋರ್ಪಡಿಸಲಿಲ್ಲ . 
- ತಂದೆಯ ವರ್ತನೆಯಿಂದ ಭಾರವಿಗೆ ಕೋಪ ಉಕ್ಕಿತು. ಅಪಮಾನದ ಸಂಕ 
- ಟದಿಂದ ಅವನು ಬಿರಬಿರನೆ ತಾಯಿಯ ಬಳಿಗೆ ಬಂದು , ನಡೆದುದನ್ನು ವಿವರಿ ಸಿ , 
“ ತಂದೆಯವರೇ ನನ್ನ ಕೀರ್ತಿಯನ್ನು ಕಂಡು ಮತ್ಪರಿಸುತ್ತಿದ್ದಾರೆ. ನಾನು ಎಲ್ಲಾದರೂ 
ಓಡಿಹೋಗುತ್ತೇನೆ'' ಎಂದು ಅತ್ತು ಬಿಟ್ಟ . 


ಡಿಸೆಂಬರ್ , 1983 


ಅಂದು ರಾತ್ರಿ ಭಾರವಿಯ ತಾಯಿ ಈ ವಿಷಯವನ್ನು ಭವಾನಿ ಭಟ್ಟರಿಗೆ ಹೇಳಿ 
ದಾಗ ಅವರು ನೊಂದುಕೊಂಡು, “ ವಿವೇಕಿಯಾದ ಅವನು ನನ್ನನ್ನು ಅಪಾರ್ಥ ಮಾಡಿ 
ಕೊಳ್ಳುವನೆಂದು ನಾನು ಭಾವಿಸಲಿಲ್ಲ . ಭಾರವಿ ಮಹಾವಿದ್ವಾಂಸನಾಗಿ ನಮಗೆಕೀರ್ತಿ 
ತರುವನೆಂದು ನಾನು ಬಲ್ಲೆ . ಆದರೆ ತಂದೆಯೇ ಇತರರೆದುರು ಮಗನನ್ನು ಹೊಗಳಿದರೆ 
ತನ್ನನ್ನೇ ಪ್ರಶಂಸಿಸಿಕೊಂಡಂತೆ ಅಲ್ಲವೇ ? ” ಎಂದರು. 


- ಭಾರವಿ ಮನೆಯಲ್ಲಿ ನಿಂತು ತಂದೆಹೇಳಿದ ಮಾತುಗಳನ್ನು ಕೇಳಿಸಿಕೊಂಡ. 
ಅವನಿಗೆ ಪಶ್ಚಾತ್ತಾಪವಾಯಿತು. ಅವನು ಕೂಡಲೇ ತ೦ ದೆ ಯ ಬಳಿಗೆ ಹೋಗಿ 
ಅವರ ಕಾಲುಗಳನ್ನು ಹಿಡಿದುಕೊಂಡು ನನ್ನದು ಅಪರಾಧವಾಯಿತು. ಇದಕ್ಕೆ 
ಏನಾದರೂ ಶಿಕ್ಷೆ ವಿಧಿಸಲೇ ಬೇಕು” ಎಂದು ಹಟ ಹಿಡಿದ. ಆಗ ಭಟ್ಟರು “ ಭಾರವಿ , 
ನೀನು ಒಂದು ವರ್ಷ ಮಾವನ ಮನೆಯಲ್ಲಿದ್ದು ಬಾ , ಬೆ ರೆ ನೂ ಪ್ರಾಯಶ್ಚಿತ್ತ 
ಬೇಕಾಗಿಲ್ಲ ' ಎಂದರು. 


. ಅದರಂತೆ ಭಾರವಿ ಹೆಂಡತಿಯ ತವರು ಮನೆಗೆ ಹೊ ದ. ಒಂದೆರಡು ದಿನ 
ಅವನನ್ನು ಅಲ್ಲಿ ಸ ಕ ಲ ಮರ್ಯಾದೆಗಳೊಂದಿಗೆ ನೋಡಿಕೊಂಡರು . ಅನಂತರವೂ 
ಆತ ಅಲ್ಲಿ೦ ದ ಹೊರಡದಾದಾಗ ಬಂದಿರುವ ಕಾರಣವನ್ನು ವಿಚಾರಿಸಿದರು . ಆಗ 
ಭಾರವಿ ತಂದೆಯೊಂದಿಗೆ ಜಗಳಾಡಿ ನಿಲ್ಲಲು ನೆಲೆಯಿಲ್ಲದೆ ಅಲ್ಲಿಗೆ ಬಂದಿರುವುದಾಗಿ 
ಹೇಳಿದ. ಅಂದಿನಿಂದ ಅವನಿಗೆ ಸಿಗುವ ಉಪಚಾರಗಳು ಕಡಿಮೆಯಾದುವು. ಭಾರವಿಯ 
ಭಾವಂದಿರು ಗದ್ದೆ ಕೆಲಸಗಳಿಗೆ ಹೋಗುವಾಗ ಅ ವ ನ ನ್ನು ಕರೆಯಲಾರಂಭಿಸಿದರು . 
ಅವನು ತುಟಿ ಪಿಟಕ್ಕೆನ್ನದೆ ಅವರಂತೆಯೇ ಎಲ್ಲಾ ಕೆಲಸಗಳನ್ನೂ ಮಾಡುತ್ತಿದ್ದ. 
ಹೊಲದ ಪೈರು ಕಾಯುವ ಕೆಲಸವೂ ಅವನಿಗೆ ಸಿಕ್ಕಿತು. 


ದಿನಾಲು ಗಂಡನಿಗೆ ಹೋಲಕ್ಕೆ ಊಟ ತರುತ್ತಿದ್ದ ಭಾರವಿಯ ಹೆಂಡತಿ ಒಂದು, 
ದಿನ “ಶ್ರಾವಣ ಮಾಸ ಬಂದಿದೆ. ಎಲ್ಲರೂ ಗೌರಿವ್ರತ ಆಚರಿಸುತ್ತಿರುವಂತೆ ನನಗೂ 
ವ್ರತಾಚರಣೆಯ ಬಯಕೆಯಾಗಿದೆ; ಆದರೆ ಹಣ ಬೇಕಲ್ಲ ” ಎ೦ದು ತನ್ನಾಸೆ 
ಯನ್ನು ತೋಡಿಕೊಂಡಳು. ಪೈರು ಕಾಯುವುದರೊಂದಿಗೆ ಭಾರವಿ ತಾಳೆಗರಿಯಲ್ಲಿ 
“ ಕಿರಾತಾರ್ಜುನೀಯ ” ಎಂಬ ಕಾವ್ಯವನ್ನು ಬರೆಯುತ್ತಿದ್ದ . ಅದರಿಂದ ಆತ ಒಂದು 
ಗರಿಯನ್ನು ತೆಗೆದು ಹೆಂಡತಿಗೆ ಕೊಟ್ಟು , “ ಈ ಊರಿನಲ್ಲಿರುವ ವ ತರ್  ಕ ಧನಶ್ರೇಷ್ಠಿ 
ತುಂಬ ತಿಳುವಳಿಕೆಯುಳ್ಳವ. ನನ್ನ ಬಗೆಗೆ ಅಪಾರ ಗೌರವವಿಟ್ಟು ಕೊಂಡಿದ್ದಾನೆ. ಈ 
ಶ್ಲೋಕವಿರುವ ಗರಿಯನ್ನು ಅವನಲ್ಲಿ ಒತ್ತೆಯಿಟ್ಟು ಅವಶ್ಯವಿರುವಷ್ಟು ಹಣ ಪಡೆದುಕೊ . 
ಈ ಶ್ಲೋಕವನ್ನು ಬಿಡಿಸಿಕೊಳ್ಳುವವರೆಗೆ ಕಾವ್ಯವನ್ನು ಪ್ರಕಟಿಸುವುದಿಲ್ಲವೆಂದು ಹೇಳು” 
ಎಂದು ಬರೆಯುವ ಕಂಠವನ್ನು ಅದರೊಂದಿಗೆ ಇಟ್ಟು ಕಳುಹಿಸಿದ. 
20 

ಸಿದ್ಧಗಂಗಾ 


ಅದೇ ಪ್ರಕಾರ ಧನಶ್ರೇಷ್ಠಿ ಭಾರವಿಯ ಮಡದಿಗೆ ಅವಶ್ಯವಿರುವಷ್ಟು ಹಣ 

* 
ಕೊಟ್ಟ. ಶೋಕಬರೆದಿರುವ ತಾಳೆಗರಿಯನ್ನು ಒಂದು ಬಿ ದಿ ರಿ ನ ಕೊಳವೆಯಲ್ಲಿ 
* * * 

* 
ತುಂಬಿಸಿ ಸೂರಿಗೆ ಸಿಕ್ಕಿಸಿಬಿಟ್ಟನು. 


- ಕೆಲವು ದಿನ ಗಳ ಮೇಲೆ ವ್ಯಾಪಾರಕ್ಕಾಗಿ ಧನಶ್ರೇಷ್ಠಿ ಹಡಗಿನಲ್ಲಿ ಪ್ರಯಾಣ 
ಕೈಗೊಂಡನು. ಆದರೆ ಮಾರ್ಗಮಧ್ಯೆ ಬಿರುಗಾಳಿ ಎದ್ದಿತು. ಹಡಗು ಬಂಡೆಯೊಂದಕ್ಕೆ 
ಬಡಿದು ನುಚ್ಚು ನೂರಾಯಿತು. ಧನಶ್ರೇಷ್ಠಿ ಮಾತ್ರ ಮೃತ್ಯುವಿನ ಕೈಯಿಂದ ತಪ್ಪಿಸಿ 
ಕೊಂಡು ಪ್ರಯಾಸದಿಂದ ಈಜುತ್ತಾ ಒಂದು ದ್ವೀಪವನ್ನು ಸೇರಿಕೊಂಡು ಅಲ್ಲಿ ಹದಿ 
ನೆಂಟು ವರ್ಷ ಪ್ರಯತ್ನ ಪೂರ್ವಕ ವ್ಯಾಪಾರ ಮಾಡಿ ಕಳಕೊಂಡ ಸಂಪತ್ತಿನ ನೂರು 
ಪಾಲು ಗಳಿಸುವುದರಲ್ಲಿ ಸಮರ್ಥನಾದ. 


ಧನಶ್ರೇಷ್ಠಿ ಹೋಗಿ ಹದಿನೆಂಟು ವರ್ಷ ಕಳೆದರೂ ಹಿಂತಿರುಗಿ ಬಾರದುದರಿಂದ 
ಅವನಿನ್ನು ಬದುಕಿ ಬರುವುದು ದುಸ್ತರವೆಂದೇ ಜನ ಭಾವಿಸಿದರು. ಭಾ ರ ವಿ ಯು 
ಪ್ರಾಯಶ್ಚಿತ್ರ ಮುಗಿಸಿ ತನ್ನ ಮ ನೆ ಗೆ ಹಿಂತಿರುಗಿದ. ಧನಶ್ರೇಷ್ಠಿ ಯ ಹಣವನ್ನು 
ಹಿಂತಿರುಗಿಸಿ ತನ್ನ ಕಾವ್ಯವನ್ನು ಪ್ರಕಟಿಸಬೇಕೆಂದು ಆತ ಯೋಚಿಸಿದಾಗ ಧನಶ್ರೇಷ್ಠಿ ಯ 
ಪತ್ತೆಯಿಲ್ಲದಿರುವ ಸಂಗತಿ ಅವನಿಗೆ ಗೊತ್ತಾಯಿತು, ಆದರೆ ಒತ್ತೆಯಿಟ್ಟ ಶ್ಲೋಕವನ್ನು 
ಬಿಡಿಸಿಕೊಳ್ಳದೆ ತಾನು ಆ ಕಾರ್ಯ ಮಾಡಲಾರನೆಂದು ಭಾರವಿ ದೃಢ ನಿರ್ಧಾರ 
ಮಾಡಿದನು. 


* ಸಮುದ್ರ ಪ್ರಯಾಣ ಕೈಗೊಳ್ಳುವಾಗ ಧನಶ್ರೇಷ್ಠಿ ಯ ಹೆ ೦ ಡ ತಿ ನಾಲ್ಕು 
ತಿಂಗಳ ಗರ್ಭಿಣಿಯಾಗಿದ್ದಳು. ಅನಂತರ ಆಕೆ ಗಂಡುಮಗುವೊಂದನ್ನು ಹಡೆದಳು. 
ಅಂತೂ ಒಂದು ದಿನ ಧನಶ್ರೇಷ್ಠಿ ಮನೆಗೆ ಹಿಂತಿರುಗಿದ. ಶ್ರೇಷ್ಠಿ ಯ ಹೆಂಡತಿ 
ತುಂಬ ಸಂತೋಷಪಟ್ಟು ಮಗನನ್ನು ಕರೆದು, CC ಇದೋ ನೋಡಿ ನಮ್ಮ ಮಗ 
ಎಷ್ಟು ದೊಡ್ಡವನಾಗಿದ್ದಾನೆ ' ಎಂದು ಹೇಳಿದಳು. ಆದರೆ ಶ್ರೇಷ್ಠಿಗೆ ತಾನು ವ್ಯಾಪಾ 
ರಕ್ಕೆ ಹೋಗುವಾಗ ಅವಳು ಬಸುರಿಯಾಗಿದ್ದಳೆಂಬುದು ನೆನಪಿರಲಿಲ್ಲ . ಅ ವ ನು 
ಹೆಂಡತಿಯ ನಡತೆಯನ್ನು ಶಂಕಿಸಿ ಕೋಪೋದ್ರಿಕ್ತನಾದ. ಸಿಟ್ಟಿನ ಆವೇಶದಲ್ಲಿ 
ಅವಳನ್ನು ಕೊಂದು ಹಾಕಬೇಕೆಂದು ಆಯುಧಕ್ಕಾಗಿ ಅತ್ತಿತ್ತ ನೋಡಿದಾಗ ಸೂರಿ 
ನಲ್ಲಿ ಸಿಕ್ಕಿಸಿಬಿಟ್ಟಿದ್ದ ಬಿದಿರಿನ ಕೊಳವೆ ಕಾಣಿಸಿತು. ಧನಶ್ರೇಷ್ಠಿ ಆ ಕೊಳವೆಯ 
ನೈಳೆದಾಗ ಅದರಲ್ಲಿದ್ದ ಕಂಠವೂ ಭಾರವಿಯ ತಾಳೆಗರಿಯ ಕೆಳಗೆ ಬಿತ್ತು . ತಾಳೆ 
ಗರಿಯನ್ನೆತ್ತಿ ಧನಶ್ರೇಷ್ಠಿ ಓದಿದ. 


ಸಹಸಾ ವಿದಧೀತನಯಾಂ| ಅವಿವೇಕಃ ಪರಮಾಪದಾಂ ಸದರಿ 
ವೃಣುತೇ ಹಿ ನಿಮ್ಮ ಶ್ಯಕಾರಿಣಂ ! ಗುಣಲಬಾಃ ಸ್ವಯಮೇವ ಸಂಪದಃ 


ಡಿಸೆಂಬರ್ , 1983 


21 


(( ಯಾವ ಕೆಲಸವನ್ನೇ ಆಗಲಿ, ಅವಸರಪಟ್ಟು ಮಾಡಬಾರದು. ಅವಿವೇಕ 
ತನದಿಂದ ದೊಡ್ಡ ಆಪತ್ತುಂಟಾಗುತ್ತದೆ. ಗುಣ ಗ್ರಹಿಸಿದರೆ ಸಂಪತ್ತು ದೊರಕು 
ತದೆ. ದೀರ್ಘ ಆಲೋಚನೆ ಮಾಡಿದ ಬಳಿಕ ಕೆಲಸ ಮಾಡುವವನಲ್ಲಿ ಅಂತಹ 
ಗುಣ ಅಡಗಿರುತ್ತದೆ'' ಎಂಬ ಅರ್ಥವನ್ನು ಭಾರವಿ ಆಶ್ಲೋಕದಲ್ಲಿ ತುಂಬಿಸಿದ್ದ. 


ಆ ಶ್ಲೋಕವನ್ನು ಓದಿ ಧನಶ್ರೇಷ್ಠಿ ಯ ವಿವೇಕ ಎಚ್ಚೆತಿತ್ತು . ಅವನು ತಾಳ್ಮೆ 
ತಂದುಕೊಂಡು ತನ್ನ ಬಂಧು- ಬಳಗದವರನ್ನು ಕರೆಸಿ ವಿಚಾರಿಸಿದಾಗ ಅವನ ಹೆಂಡತಿ 
ಕಳಂಕಿನಿ ಅಲ್ಲವೆಂದೂ ಆ ಹು ಹು ಗ ಧನಶ್ರೇಷ್ಠಿ ಯ ಮ ಗ ನೆ೦ ದೂ ಗೊತ್ತಾ 
ಯಿತು. ಹೀಗೆ ಶ್ಲೋಕದ ಬಲದಿಂದ ತನ್ನ ಕೋಪ ನಿಗ್ರಹಗೊಂಡುದಕ್ಕೆ ಆತ 
ಸಂತೋಷಿಸಿ ಕೂಡಲೇ ಭಾರವಿಗೆ ಕರೆ ಕಳುಹಿಸಿದ. ಭಾರವಿ ತನ್ನ ಶ್ಲೋಕವನ್ನು 
ಬಿಡಿಸಿಕೊಳ್ಳಲು ಹಣದೊಂದಿಗೆಶ್ರೇಷ್ಠಿ ಯ ಬಳಿಗೆ ಬಂದ. ಹೇಳಿದ ಮಾತಿನಂತೆಯೇ 
ಅವನಿನ್ನು ಕಾವ್ಯವನ್ನು ಪ್ರಕಟಿಸಲಿಲ್ಲವೆನ್ನುವುದು ಕೇಳಿ ಶ್ರೇಷ್ಠಿಗೆ ತುಂಬ ಸೋಜಿ 
ಗವಾಯಿತು. ( ಆ ಶ್ಲೋಕವಲ್ಲದಿದ್ದರೆ ನಾನು ಹೆಂಡತಿ ಮತ್ತು ಮಗನ ಕೊಲೆ 
ಮಾಡಿದ ಪಾಪಕ್ಕೆ ತುತ್ತಾಗುತ್ತಿದ್ದೆ, ಈ ಶ್ಲೋಕದ ಬೆಲೆ ಕಟ್ಟಲು ಯಾರಿಂದಲೂ 
ಸಾಧ್ಯವಿಲ್ಲ ' ಎಂದು ನಡೆದ ಸಂಗತಿಯನ್ನು ಹೇಳಿ, ಭಾರವಿಗೆ ಭಾರೀ ಸಂಭಾವನೆ 
ಯಿತ್ತು ಗೌರವಿಸಿದ. 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
* ಬೇಕರಿ * 

* ಕಾಂಡಿಮೆಂಟ್ಸ್ * 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ , ಅಪ್ಪಟ ತುಪ್ಪದಿಂದ ತಯಾರಿ 
ಸಪ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು 

ತಿಂಡಿಗಳ ತಯಾರಕರು. 
ಚಿಕ್ಕಪೇಟೆ, ತುಮಕೂರು ಅಶೋಕ ರಸ್ತೆ , ತುಮಕೂರು 

ಎ ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ 

ಒಮ್ಮೆ ಸಂದರ್ಶಿಸಿರಿ, 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


ಸಿದ್ದಗಂಗಾ 


22 


ವಿಫಲತೆಯೇ ಸಫಲತೆಯ ಮೊದಲ ಮೆಟ್ಟಿಲು 


ಈ 118112 !1811811 9118118116 !! 6118116 !! 61181011011811011811 @ !! 01101181101010101011011811111113110118118111010110111118111111೩1101169 . 


ಬ, ಸುಬ್ರಾಯ ಅಡಿಗ 


ಯಾರೂ ವಿಫಲರಾಗಲು ಬಯಸುವುದಿಲ್ಲ. ವಿಫಲತೆ ಒದಗದಂತೆ ನೋಡಿ 
ಕೊಳ್ಳುವುದು ಪ್ರತಿಯೊಬ್ಬನ ಕರ್ತವ್ಯ . ಆದರೆ ಬಹಳಷ್ಟು ಯತ್ನಿಸಿದರೂ 
ಸಫಲತೆ ಸಿಗದಿದ್ದಾಗ ಆ ಬಗ್ಗೆ ನಾಚುವುದಾಗಲೀ ಹೆದರುವುದಾಗಲೀ ಅಗತ್ಯ 
ವಿಲ್ಲ. ಇಂಥ ಅಸಫಲತೆ ನನಗೆ ದೊರೆತ ಸುಯೋಗವೆಂದೇ ಭಾವಿಸಬೇಕು. 
ಅದರಿಂದ ಉತ್ತಮ ಪಾಠ ಕಲಿಯಬೇಕು. 


ಮಹಾಪುರುಷರ ಜೀವನ : --- ಎಲ್ಲ ಸಫಲ ವ್ಯಕ್ತಿಗಳ ಬದುಕಿನಲ್ಲಿ ವಿಫ 
ಲತೆಯಿಂದ ಲಾಭದೊಂದುವ ಪ್ರವೃತ್ತಿ ಮುಖ್ಯವಾಗಿ ತೋರಿಬರುತ್ತದೆ. ದೊಡ್ಡ 
ಮನುಷ್ಯರು ಎಂದೂ ತಪ್ಪು ಮಾಡುವುದಿಲ್ಲವೆಂದು ನಾವು ಭಾವಿಸುತ್ತೇವೆ. ಆದರೆ 
- ಇದು ಶುದ್ಧ ತಪ್ಪು . ಮಹಾ ಮಹಾ ಸಫಲತೆಗಳನ್ನು ಪಡೆದ ಮನುಷ್ಯರೂ ಜನ 
ಸಾಮಾನ್ಯರಂತೆಯೇ ತಪ್ಪು ಮಾಡಿರುವುದನ್ನು ನೀವು ಕಂಡಿರಬಹುದು. ಆದರೆ 
ಅವರು ಅಷ್ಟಕ್ಕೇ ಸುಮ್ಮನಾಗದೆ ಅವುಗಳಿಂದ ಪಾಠ ಕಲಿತಿದ್ದಾರೆ. - 

ಎಲ್ಲ ಮಹಾ ಪುರುಷರೂ ವಿಫಲರಾಗಿದ್ದಾರೆ. ಕೆಲವರಂತೂ ಬಹಳ ಸಲ 
ಸೋತುಹೋಗಿದ್ದಾರೆ. ಉದಾಹರಣೆಗಾಗಿ ಡಾರ್ವಿನನನ್ನೇ ತೆಗೆದುಕೊಳ್ಳಿರಿ. ಆತನ 
ಪ್ರಾರಂಭಿಕ ಜೀವನ ಪೂರ್ಣ ನಿರಾಶೆಯಿಂದ ತುಂಬಿತ್ತು . ಅವನು ವಿಫಲತೆಗಳಿಂದಾಗಿ 
ಎದೆಗೆಡಲಿಲ್ಲ . ಎಂತಲೇ ಮುಂದೊಂದು ದಿನ ಜಗತ್ಪಸಿದ್ಧನಾದ. ತನ್ನೆಲ್ಲ ತಪ್ಪು 
ಗಳನ್ನು ಸುಧಾರಿಸಿಕೊಂಡು, ದೌರ್ಬಲ್ಯಗಳನ್ನು ದೂರಗೊಳಿಸಿ ಸಫಲತೆಯ ಹಾದಿ 
ಯಲ್ಲಿ ಮುನ್ನಡೆದ. 


- ನೀವು ಪ್ರಗತಿ ಹೊಂದಬಯಸಿದರೆ, ವಿಫಲತೆಗಳ ಬಗ್ಗೆ ಇಂತಹ ದೃಷ್ಟಿ ಕೋಣ 
ನನ್ನೇ ತಳೆಯಬೇಕು. ಪ್ರಗತಿ ಅನುಭವದಿಂದಲೇ ಸಿದ್ಧಿಸುತ್ತದೆ ; ಮತ್ತು ಅನು 
ಭವವು ತಪ್ಪುಂಟಾದಾಗ ಅದನ್ನು ತಿದ್ದಿಕೊಳ್ಳುವುದರಿಂದ ಲಭಿಸುತ್ತದೆ ತಪ್ಪುಗಳೇ 
ಆಗಬಾರದೆಂಬ ಹಟವಿದ್ದರೆ ಸುಮ್ಮನಿರುವುದೊಂದೇ ಹಾದಿ. ಆದರೆ ಈ ಧೋರಣೆ 
ಹಿತಕರವೆನಿಸದೆ ಮನುಷ್ಯನ ಪಾಲಿಗೆ ಹಾನಿಕಾರಕವಾಗುವುದು. 


ಡಿಸೆಂಬರ್ , 1983 


23 


ವಿಫಲತೆಗಳು ಸಫಲತೆಗೆ ಸೋಪಾನವೆಂಬುದನ್ನು ಗಂಭೀರವಾಗಿ ವಿಚಾರಮಾಡಿ 
ದಾಗ ನೀವು ಮನಗಾಣುವಿರಿ. ಈ ಭಾವನೆ ನಿಮ್ಮಲ್ಲಿ ಬೇರೂರಿತೆಂದರೆ ವಿಫಲತೆ 
ಒದಗಿದಾಗ ನೀವೇನೂ ಬೇಸರ ತಳೆಯುವುದಿಲ್ಲ. ಬದಲಾಗಿ ಅವುಗಳಿಂದ ಲಾಭ 
ಪಡೆಯುವಿರಿ. ಜನ ತಪ್ಪುಗಳನ್ನು ಅಡಗಿಸಿಡಲು ಪ್ರಯತ್ನಿಸಿದಾಗಲೇ ಅವು ಹಾನಿ 
ಕರವಾಗುವುವು. ಸುಮಾರು ಮೂರು ದಶಕಗಳ ಹಿಂದೆ ಪಾಶ್ಚಾತ್ಯ ಮನೋವಿಜ್ಞಾನಿ 
ಯೊಬ್ಬನು ಸಾಧಾರಣ ವರ್ಗದ ಜನರ ಬಗ್ಗೆ ಶೋಧನಡೆಸಿ ಅವರು ಅತಿ ಹೆಚ್ಚಿನ 
ಯೋಗ್ಯತೆಯವರಾದರೂ ಅದೇಕೆ ಸಾಕಷ್ಟು ಯಶಸ್ಸು ಗಳಿಸಲಿಲ್ಲ ? ಎಂಬುದನ್ನು ಪತ್ತೆ 
ಹಚ್ಚಿದ, ತಪ್ಪುಂಟಾದಾಗ ಅದನ್ನು ಗುಟ್ಟಾಗಿರಿಸಲೂ ಇತರರ ತಲೆಯಮೇಲೆ 
ಅದನ್ನು ಹೊರಿಸಲೂ ಆ ಜನ ಪ್ರಯತ್ನಿಸಿದುದೇ ಇದಕ್ಕೆ ಕಾರಣವಾಗಿತ್ತು . ಆದ್ದ 
ರಿಂದ ತಪ್ಪಾದಾಗ ಅದನ್ನು ಧೈರ್ಯದಿಂದ ಅಂಗೀಕರಿಸಬೇಕು ; ಮುಂದೆ ಅದನ್ನು 
ತಿದ್ದಿಕೊಳ್ಳಬೇಕು. 


ನೀವು ವಿಫಲರಾದರೆ ಸಾಹಸದಿಂದ ಅದನ್ನು ಒಪ್ಪಿಕೊಳ್ಳಿರಿ... ನಾವು ಇದನ್ನೇ 
ಕಲಿಯಬೇಕು. ಬದುಕಿನ ಪ್ರತಿಯೊಂದು ಘಟನೆಯನ್ನು ಮಹತ್ವದ ಅನುಭವದ 
ರೂಪದಲ್ಲಿ ಒಪ್ಪಿಕೊಂಡು , ನೀವು ಪ್ರಯೋಗಕರ್ತರೆಂದು ಬಗೆಯುವುದೇ ವಿವೇಕ 
ದಿಂದ ವಿಫಲತೆಯನ್ನಂಗೀಕರಿಸುವ ಮಾರ್ಗ. ಆಗ ಯಾವ ಕಾರ್ಯದಲ್ಲಾದರೂ 
ವಿಫಲತೆ ಉಂಟಾದಾಗ ಅದರಿಂದ ನಿಮಗಷ್ಟೇ ಅಲ್ಲ , ಇತರರಿಗೂ ಅನುಭವ ಸಿಗ 
ಬಲ್ಲುದು. ಒಬ್ಬ ಮನುಷ್ಯ ಹೊಸಬಗೆಯ ಯಂತ್ರವೊಂದನ್ನು ತಯಾರಿಸಿದ. ಅದು 
ಪೂರ್ತಿಯಾದಾಗ ಯಾವ ಕೆಲಸಕ್ಕೂ ಬರದಾಯಿತು. ಗೆಳೆಯನೊಬ್ಬ ಅವನೊಡನೆ .. 
“ ನಿನ್ನ ಎಲ್ಲ ಪ್ರಯತ್ನ ಹಾಗೂ ಪರಿಶ್ರಮ ವ್ಯರ್ಥವಾಯಿತಲ್ಲ ?” ಎಂದ. “ ವ್ಯರ್ಥ ? 
ನನ್ನ ಕಾರ್ಯ ತುಂಬಾ ಲಾಭವಾಗಿ ಆಯಿತು, ನನ್ನ ಪ್ರಯೋಗ ಪೂರ್ಣ ಸಫಲ 
ನಾಯಿತು ? '- ಎಂದನವನು . 


- ಅವನ ಪ್ರಯತ್ನಕ್ಕೆ ವಿಶೇಷ ಫಲವೇನೂ ದೊರೆಯಲಿಲ್ಲವೆಂಬುದು ನಿಜವಾದರೂ 
ಆತ ಪಡೆದಿದ್ದ ಅನುಭವ ಮಾತ್ರ ಅಮೂಲ್ಯವಾದುದು . ಅದನ್ನೇ ತನಗೆ ಬೇಕಾದ 
ರೀತಿಯಲ್ಲಿ ಬಳಸಿಕೊಳ್ಳಲು ಅನುಕೂಲವಾಯಿತು. ನಾವು ನಮ್ಮ ಬದುಕಿನಲ್ಲೂ ಈ 
ಧೋರಣೆಯನ್ನೇ ಅನುಸರಿಸಬೇಕು. ಆಗ ಮಾತ್ರ ನಾವು ವಿಫಲತೆಯ ವಿಷಾದದಿಂದ 
ಪಾರಾಗಬಹುದು. ಅಸಫಲತೆಯ ಭಯವಿಲ್ಲದಿದ್ದರೆ, ರಚನಾತ್ಮಕ ಅನು ಭವ 
ದೊರೆಯುವುದು. ಇದರಿಂದ ನಿಮಗೆ ದೊರೆಯುವ ಜ್ಞಾನವನ್ನು ಮುಂದೆ ಬಳಸಿ 
ಕೊಳ್ಳಬಹುದು. 

ನಿಜವಾದ ಜ್ಞಾನ: - ಸಾವು ಇತರರಿಂದ ಕೇಳಿಯೋ ಪುಸ್ತಕಗಳನ್ನೋದಿಯೋ 
ಸಾಕಷ್ಟು ಜ್ಞಾನ ಗಳಿಸುತ್ತೇವೆ. ಅದೇ ಜ್ಞಾನ ವಾಸ್ತವಿಕ ಅನುಭವದ ಅಂಗವಾಗದೆ 

ಸಿದ್ಧಗಂಗಾ 


24 


ಎಂದೂ ಫಲಕಾರಿಯಾಗದು. “ ನೀನು ನಿನ್ನ ಆರೋಗ್ಯದತ್ತ ವಿಶೇಷ ಗಮನಕೊಡ 
ಬೇಕು. ಇಲ್ಲದಿದ್ದರೆ ಎಲ್ಲ ವ್ಯರ್ಥ ಎಂದು ಗುರುಗಳು ನನಗೆ ಆಗಾಗ ಎಚ್ಚರಿಕೆ 
ನೀಡುತ್ತಿದ್ದರು. ಗುರುಗಳ ಮಾತು ಸರಿಯೆಂದು ತೋರಿದರೂ ಕಾಯಿಲೆ ಬೀಳದೆ 
ನನಗೆ ವಾಸ್ತವಿಕ ಜ್ಞಾನ ಉಂಟಾಗಲಿಲ್ಲ. ಕಾಯಿಲೆ ಬಿದ್ದ ಬಳಿಕ ಅವರ ಮಾತು 
ಸರಿಯೆನಿಸಿತು. ಇಂಥ ಎಷ್ಟೋ ಉದಾಹರಣೆಗಳು ನಿಮ್ಮ ಬದುಕಿನಲ್ಲಿ ದೊರೆತಿರ 
ಬಹುದು. ವಿಫಲತೆ ಅನುಭವದ ಅಂಗವೆನಿಸಿದಾಗ ಬಹು ಅಮೂಲ್ಯವೆನಿಸುವುದೆಂದು 
ನಿಮಗೀಗ ಮನದಟ್ಟಾಗಿರಬಹುದು. 

ವಿಫಲತೆಗೇಕೆ ಹೆದರಬೇಕು: ಇತರರು ನಮ್ಮನ್ನು ಗೇಲಿ ಮಾಡುತ್ತಾರಲ್ಲಾ 
ಎಂಬುದೇ ವಿಫಲತೆಗೆ ಜನ ಹೆದರಲು ಮುಖ್ಯ ಕಾರಣ. ಆದರೆ ವಿಫಲತೆಯಿಂದ 
ಇತರರಿಗುಂಟಾದ ಲಾಭದ ಕಡೆಗೂ ದೃಷ್ಟಿ ಹರಿಸಿದರೆ ನೀವು ಖಂಡಿತ ಹೆದರಬೇಕಾಗಿಲ್ಲ. 
ಇತರರಿಗೆ ನಿಮ್ಮ ವಿಫಲತೆಯಿಂದ ಯೋಗ್ಯ ಅನುಭವ ದೊರೆಯಲಿಲ್ಲವೆ ? " ಅವರು 
ನಿಮ್ಮಂತೆಯೇ ಯಾವುದಾದರೂ ಕೆಲಸಕ್ಕೆ ಕೈ ಹಾಕಿದ್ದರೆ ನೀವುಪಡೆದ ವಿಫಲತೆಯನ್ನೇ 
ಪಡೆಯದಂತೆ, ನೀವು ಅವರಿಗೆ ಮಾರ್ಗದರ್ಶಕರಾಗಿರಲಿಲ್ಲವೆ ? ಹೀಗೆ ನಿಮ್ಮಿಂದ ಅವ 
ರಿಗೆ ಸಹಾಯ ಸಿಕ್ಕಂತಾಯಿತು. ಇದೇನೂ ಸಣ್ಣ ಲಾಭವಲ್ಲ . 

. ನಮ್ಮ ಜೀವನದಲ್ಲೂ ನಾವು ನಮ್ಮ ಕಡೆಗಷ್ಟೇ ದೃಷ್ಟಿ ಯಿಡದೆ ಇತರರ ಕಡೆಗೂ 
ನೋಡಬೇಕು. ನಮ್ಮಿಂದ ಇತರರಿಗೆ ಏನು ಸಹಾಯ ಸಿಗಬಲ್ಲುದೆಂದು ಯೋಚಿಸ 
ಬೇಕು. ಈ ವಿಚಾರವೇ ನೀವು ವಿಫಲತೆಯ ಭೀತಿಯನ್ನು ಗೆಲ್ಲುವಂತೆ ನೆರವಾಗು 
ವುದು . ಪ್ರತಿಯೊಂದು ತಪೋ ನಿಮಗೆ ವರದಾನವಾಗಿ ಕಾಣಿಸುವುದು. ಅದನ್ನು 
ನೀವು ಇತರರ ಒಳಿತಿಗಾಗಿ ಬಳಸಬಲ್ಲಿರಿ. 

( ಹಿಂದಿಯಿಂದ) 
ಅ ಮ ತ ವಾಣಿ 

ಆದ್ಯರ ವಚನ 
ಶರಣರ ಸೂಳ್ಳುಡಿಗೆ ಬಸವಣ್ಣನವರು ಬಹಳ ಮಹತ್ವ ಕೊ ಟ್ಟಿ ದ್ದಾ ರೆ. 
ಸಾಮಾನ್ಯ ಲೋಹವನ್ನು ಪರುಷಮಣಿ ಹೊನ್ನಾಗಿ ಮಾಡುವಂತೆ ಮಾನವನನ್ನು ಶರ 
ಣನ ಸ್ಥಾನಕ್ಕೇರಿಸುವುದು ಆದ್ಯರ ವಚನ. ಅದನ್ನು ಅನುಭವದಿಂದಲೇ ಅರಿತುಕೊ 
ಳ್ಳಬೇಕು. ಅದು ಆದ್ಯರಿಗೆ ಮಾತ್ರ ವೇದ್ಯವಾಗುವ ಜ್ಞಾನಭಂಡಾರ . ಒಮ್ಮೊಮ್ಮೆ 
ಆದ್ಯರ ವಚನ ಅದರಕ್ಕೆ ಕಹಿಯಾಗಿ ಕಂಡುಬಂದರೂ ಉದರಕ್ಕೆ ಸಿಹಿಯಾಗುತ್ತದೆ. 
ತಾಯಿ ಮಗನ ಉತ್ಕರ್ಷದ ಸಲುವಾಗಿ ಒಮ್ಮೊಮ್ಮೆ ಅವನನ್ನು ದಂಡಿಸಿದರೂ ಅದು 
ಹೇಗೆ ಅವನ ಪ್ರಗತಿಗೆ ಸಾಧನವಾಗುವುದೋ ಹಾಗೆ. ಇಂತಹ ಆದ್ಯರ ಅನುಭವಾ 
ಮೃತವನ್ನು ಬಿಟ್ಟು ಮರುಳು ಮಾನವ ಉಪ್ಪುನೀರಿನ ತೊರೆಯ ಹಾಗಿರುವ ಇತರರ 
ಭ್ರಾಮಕ ನುಡಿಗಳಿಗೆ ಮನಸೋಲ. ವುದು ನ್ಯಾಯವೇ ಎಂದು ಬಸವಣ್ಣನವರು ಕೇಳು 
ತ್ತಾರೆ. 
ಡಿಸೆಂಬರ್ , 1983 

25 


ಮಾನವತಾವಾದಿ 


ಆಲ್ಬರ್ಟ್ ಸ್ಕಿಟ್ಟರ್ 


( ಕಿರು ಅವಲೋಕನ). 


ಎನ್ . ಎಸ್ . ಗದಗಕರ 


“ His simplicity, modesty , and sense of humour 
brought rich results ” 


- Neelam Sawhney 
( ಅವರ ಸರಲತನ, ವಿನಯ , ಹಾಸ್ಯ ಪ್ರವೃತಿ - ಸರ್ತ ಪರಿಣಾಮವನ್ನುಂಟು ಮಾಡಿದವು) 


ಇಪ್ಪತ್ತನೆಯ ಶತಮಾ ನ ದ ಮಹಾಪುರುಷರಲ್ಲಿ ಆಲ್ಬರ್ಟ್ಸ್ಕಿಟ್ಟರರು 
ಒಬ್ಬರು. ಅವರು ಸಾಹಿತಿ, ತತ್ವಜ್ಞಾನಿ, ಸಂಗೀತ ತಜ್ಞ , ರಾಸಾಯನಿಕ ಕ್ಷೇತ್ರ 
ದಲ್ಲಿ ಖ್ಯಾತ – ಹೀಗೆ ಹಲವಾರು ಮುಖಗಳು ಅವರ ವ್ಯಕ್ತಿತ್ವದಲ್ಲಿ ನೆಲಸಿದ್ದವು. 
ಆಫ್ರಿಕಾ, ಏಶಿಯಾ ಖಂಡಗಳಲ್ಲಿ ನೆಲಸಿದ ಲಕ್ಷಾಂತರ ಜನರಿಗೆ ಇವರು ಋಷಿ ಸದ್ದ 
ಶರಾಗಿ ಪರಿಣಮಿಸಿದರು . ಗಾಂಧೀಜಿಯಂತೆ ಅವರು ವರ್ಣವಿದ್ವೇಷ ರೇಖೆ ದಾಟಿ 
ದ್ದರು. ಮಾನವತೆಯೇ ( humanitarianism ) ಅವರ ಪಾಲಿನ ದೈವವಾಗಿತ್ತು . 

ಈ ಮಹಾವ್ಯಕ್ತಿಯ ಜನ್ಮವು ಜರ್ಮನಿಯ ಆಿ ಕಿನಲ್ಲಿ 1875 ನೆಯ 
ಇಸ್ವಿಯ ಜನವರಿ 14 ನೆಯ ದಿನಾಂಕದಂದು ಆಯಿತು. ಅವರ ತಂದೆ ಪ್ರಾರ್ಥ 
ನಾಲಯದಲ್ಲಿ ಧರ್ಮೋಪದೇಶಕರಾಗಿದ್ದರು. ಬಾಲಕ ಆಲ್ಬರ್ಟ್ ಅವರ ಉಪದೇಶ 
ಕೇಳಲು ಪ್ರತಿ ಭಾನುವಾರ ತಪ್ಪದೆ ಅಲ್ಲಿಗೆ ಹೋಗುತ್ತಿದ್ದ. ಅವನೊಡನೆ ಯಾವಾ 
ಗಲೂ ಕೆಲಸದ ಹುಡುಗಿ ಇರುತ್ತಿದ್ದಳು. ಆಕಳಿಸಿದಾಗೊಮ್ಮೆ ಆಕೆ ಇವನ ಬಾಯಿ 
ಯೆದುರು ಕರವಸ್ತ್ರ ಹಿಡಿಯುತ್ತಿದ್ದಳು. ಅಲ್ಲದೆ ಕಿವಿಮಾತು ಹೇಳುವುದು, ಗುಣು 
ಗುಣು ಹಾಡುವುದು ಆಕೆಯ ಚಟ. ಅ೦ದಿನ ಶಾಲೆಯ ವಾತಾವರಣ ಬಿಕ್ಕಟ್ಟಿನ 
ದಿತ್ತು . ಶಿಸ್ತು ಜೀವಾಳ ಎನಿಸಿತ್ತು . ಗೃಹಪಾಠ ತಪ್ಪಿಸಿದರೆ ಉಗ್ರಶಿಕ್ಷೆ ಕಟ್ಟಿ 
ಟ್ಟದ್ದೇ . ಅಂತೇ ಆಲ್ಬರ್ಟ ಶಾಲೆಗೆ ಶರಣು ಹೊಡೆದು ಮನೆ ಹಿಡಿದ. 
ಮನೆಯಲ್ಲಿ ತಂದೆ ಹುಡುಗನಿಗೆ ಹಳೆಯ ಪಿಯಾನೋ ನುಡಿಸುತ್ತ ಸಂಗೀತ 

- ಸಿದ್ಧಗಂಗಾ 


26 


ಹೇಳಿಕೊಡುತ್ತಿದ್ದರು ಅವನ ಪ್ರತಿಭೆಯ ಸುಳಿವು ತಂದೆಗೆ ಹೇಗೋ ಹ ತಿ ತು . 
ವ್ಯರ್ಥ ವೇಳೆ ಹೋಗಬಾರದೆಂದು ಅವನ ತಂದೆ ತಾಯಿಗಳು ಅವನಿಗೆ ಸುವ್ಯವಸ್ಥಿತ 
ವಾಗಿ ಸಂಗೀತ ಕಲಿಯುವ ಏರ್ಪಾಟು ಮಾಡಿದರು . ಆ ಮೂಲಕ ಯು ಜೆ ನ್ 
ಮಂಚ್ ಎಂಬ ಗುರುಗಳಲ್ಲಿ ಬಾಲಕನ ಸಂಗೀತ ಶಿಕ್ಷಣವು ಅವ್ಯಾಹತವಾಗಿ ಎಂಟು 
ವರ್ಷಕಾಲ ಸುಗಮವಾಗಿ ಸಾಗಿತು . 

ಹದಿನೈದು ವರ್ಷದವನಾದಾಗ ಆಲ್ಬರ್ಟ್ನಿಗೆ ಆರ್ಗನ್ನಿನ ಮೇಲೆ ಅಚ್ಚು 
ಕಟ್ಟಾಗಿ, ಶಾಸ್ತ್ರಬದ್ಧವಾಗಿ ಹಾಡುವ ರೂಢಿ ಸಾಧಿಸಿತು. ಮಂಚ್ ಹಳ್ಳಿಯ ಅಭ್ಯಾಸ 

ಆ ತಾರುಣ್ಯದ ಮೋಹಕ ದಿನಮಾನದಲ್ಲಿ ಸಾಮಾನ್ಯ ಎನಿಸಿತು. ಅಂತೇ 1894 
* ರಲ್ಲಿ ಪ್ಯಾರಿಸ್ಸಿಗೆ ಬಂದ. ಚಾರ್ಲಸ್ ವಿಡರ ಎಂಬ ಖ್ಯಾತ ಕಲಾವಿದನಲ್ಲಿ ಶಿಷ್ಯತ್ವ 

ವಹಿಸಿ ನಿಂದ ಇಬ್ಬರ ನಿಕಟ ಗಾಢ ಉಪಾಸನೆಯ ಮೂಲಕ ಮುಂದೆ ಈ ವಿಷ 
ಯಕ ಉದ್ಗ್ರಂಥ ಒಂದು ಪ್ರಕಟವಾಯ್ತು . ಇದೇ ಕಾಲಕ್ಕೆ ಹೆಲೆನ ಬೈಸ್ಕೂ 
ಎಂಬ ಮಹಿಳೆಯ ಸಂಪರ್ಕ ಬಂದಿತು. ಮುಂದೆ ಆಕೆ ಆಲ್ಬರ್ಟರ ಮಡದಿ ಆದಳು . 
ಹೃದಯ ವಿದಾರಕ ವೃತ್ತ: ಒಂದು ದಿನ ಸಂಜೆಗೆ ಹೀಗೆಯೇ ಅವರು ವೃತ್ತ 
ಪತ್ರಿಕೆ ಓದುತ್ತಿರುವಾಗ ಆಫ್ರಿಕೆಯಲ್ಲಿಯ ನಿವಾಸಿಗಳ ರೋಗರುಜಿನ ವಿಷಯ ತಿಳಿ 
ಯಿತು. ಆ ಜನರನ್ನು ಕೇಳುವವರಾರೂ ಇರಲಿಲ್ಲ. ಶಾಸ್ತ್ರೀಯ ಚಿಕಿತ್ಸೆ ನಡೆಯದೆ 
ಅಲ್ಲಿಯ ರೋಗಿಗಳ ಮೇಲೆ ಇನ್ನೂ ಮಾಟ ಮದ್ದಿನ ಉಪಾಯ ನಡೆಯುತ್ತಿತ್ತು . 
ಆ ಸಂಗತಿ ಓದು ಓದುವಾಗಲೇ ಅವರಿಗೆ ಕಣ್ಣೀರು ಬಂದವು. ಅವರ ಶಾರೀರಕ 
ಹಾಗೂ ಆಧ್ಯಾತ್ಮಿಕರೋಗ ನಿವಾರಣೆ ಮಾಡುವುದು ಯುಕ್ತವೆಂದು ಸಂಕಲ್ಪಿಸಿದರು. 

ಹೀಗೆ ಮೂವತ್ತು ವರ್ಷದವರಿರುವಾಗಲೆ ಸಿಟ್ಟರರು ತಮ್ಮ ಜೀವನಕ್ಕೆ 
ನವೀನ ದಿಸೆ ತಂದರು . ವೈದ್ಯಕೀಯ ಅಭ್ಯಾಸಕ್ಕೆ ಮೊದಲು ಮಾಡಿದರು ಅವರ 
ಕುಟುಂಬದ ಜನಕ್ಕೆ ಇವರ ಕಾರ್ಯ ನೀತಿ ಸರಿಕಾಣಲಿಲ್ಲ. ಮನಸಾ ವಿರೋ 
ಧಿಸಿದರು . ಎಲ್ಲಿಯ ಆಫ್ರಿಕಾ ಎಲ್ಲಿಯ ಜರ್ಮನಿ, ಏನು ಪ್ರವಾಸ ಎಂದು ತಡೆ 
ದರು, ನಿರುತ್ಸಾಹಗೊಳಿಸಿದರು. ಆದರೆ ಆಲ್ಬರ್ಟ್ರು ತಮ್ಮ ಮನಸ್ಸನ್ನು ಕಲ್ಲು 
ಮಾಡಿದರು. ಯುರೋಪದಲ್ಲಿಯೆ ನಿಷ್ಣಾತ ವೈದ್ಯ ಇಲ್ಲವೆ ಉತ್ತಾನ ನ ಟ್ಟ ದ 
ಕಲಾವಿದನಾಗದೆ ಆಫ್ರಿಕೆಯ ಕಾಡು ಜನರ ಮಧ್ಯದಲ್ಲಿ ನೆಲಸುವುದು ಅವರಿಗೆ ಸರಿ 
ಕಂಡಿತು. ಅವರ ಪ್ರಿಯತಮೆ ಹೆಲೆನ್ ಪತಿಯನ್ನು ಹಿಂಬಾಲಿಸಲು ಸಮ್ಮತಿಸಿದಳು 

1913 ನೆಯ ಇಸ್ವಿಯ ವಸಂತ ಋತುವಿನಲ್ಲಿ ದಂಪತಿಗಳು ಆಫ್ರಿಕಾ ಖಂಡ 
ದಲ್ಲಿ ಬಂದಿಳಿದರು. ಅದು ಕಾಡು ಪ್ರಾಣಿಗಳ ನೆಲೆವೀಡಾಗಿತ್ತು . ಉರಿ ಉರಿ ಬಿಸಿಲು, 
ದಟ್ಟ ಗಿಡಗಂಟಿ ! ಸುಖಕ್ಕೆ ಭಯಾನಕ ರೋಗಗಳ ತವರು ಅದು ! ಅಲ್ಲಿಯ 
ಕಪ್ಪು ನಿವಾಸಿಗಳು ಗುಳು ಗುಂಪಾಗಿ ನಿಂತು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿ 
ದರು . ಅದೇ ವಿರಮಿಸುವಾಗ ತಂಡ ತಂಡವಾಗಿ ರೋಗಿ ಜನದೋಣಿಯಿಂದಿಳಿದು 
ಮುಕುರಿತು . 
ಡಿಸೆಂಬರ್ , 1983 

27 


ವೈದ್ಯಕಿ ಗ್ರಂಥಗಳಲ್ಲಿ ಉಲ್ಲಿ ಖಿತವಾದ ಹಲವಾರು ರೋಗಗಳು ಅಲ್ಲಿ ಗೋಚ 
ರಿಸಿದವು. ಹೊಟ್ಟೆನೋವು, ಕಾಲುಬಾವು, ಮಲೇರಿಯಾ, ಚರ್ಮರೋಗ ಅಲ್ಲಿ 
ಕಂಡವು. ಗರ್ಭಿಣಿಸ್ತ್ರೀಯರಿಗೂ ಲೆಕ್ಕವಿರಲಿಲ್ಲ. ಅಂತಃಸ್ಸತ್ವದ ಮೂಲಕ ಆ 
ಉಗ್ರ ಬಿಸಿಲಿನಲ್ಲಿಯ ಆಲ್ಬರ್ಟ್ ತಮ್ಮ ಸತ್ಕಾರ್ಯ ಮುಂದುವರಿಸಿದರು 


ಹಗಲು ತೆರವಿಲ್ಲದೆ ವೈದ್ಯಕೀಯ ಕೆಲಸ, ರಾತ್ರಿ ಸಂಗೀತದ ಉ ಸಾ ಸ ನೆ. 
ರೋಗಿಗಳು ಆಗೂ ತೆರೆಮೆಚ್ಚಿರುತ್ತಿದ್ದರು. ಒಬ್ಬ ಕಾಡು ನಿವಾಸಿಯಂತೂ ಇವರ 
ಸಂಗೀತ ಅಭ್ಯಾಸದ ಹಾಳಿಗಳನ್ನು -ಸೋಜಿಗಗೊಂಡು - ಒಯು ಬಿಟ್ಟ ! 


ಶ್ರದ್ಧಾನ್ವಿತ ಚಿಕಿತ್ಸೆ : ಕೇವಲ ಲೋಕಕಲ್ಯಾಣ ಬುದ್ದಿ ಯಿಂದ ಪ್ರೇರಿತರಾಗಿ 
ಆಲ್ಪರ್ಟರು ಲ್ಯಾಂಬ್ರೇನಿನಲ್ಲಿ ಮೊಟ್ಟ ಮೊದಲಿನ ಆಸ್ಪತ್ರೆ ತೆರೆದರು. ಹುಲ್ಲಿನ ಚಾಪೆ , 
ಸಿಮೆಂಟ್ ನೆಲ, ಕಟ್ಟಿಗೆಯ ಕಟ್ಟಡ- ಹೀಗಿ ಅತಿ ಸಾದಾ ಇದ್ದಿತು. ನೆಲದ ಮೇಲೆ 
ಒ ರ ಗು ನ ಆ ಆಫಿಕೆಯ ಕಾಡು ನಿವಾಸಿಗಳಿಗೆ ಇವು ವಿಲಾಸಿ ವಸ್ತುಗಳೆನಿಸಿದವು. 
ರೋಗಿಗಳ ಸಂಖ್ಯೆ ಬೆಳೆದಂತೆ , ಆಹಾರ ಸಮಸ್ಯೆ ಬಿಕ್ಕಟ್ಟಿನದಾಗ ತೊಡಗಿತು. ಆದರೆ 
ಡಾಕ್ಟರರು ತೋಟಗಾರಿಕೆ ಕೈಗೊಂಡು ತರಕಾರಿಯ ಪ್ರಶ್ನೆ ಬಗೆಹರಿಸಿದರು. ಅದರಿಂದ 
ಅನಾರೋಗ್ಯಕರ ಆಹಾರ ಕ್ಕೆ ಅಡೆ ತಡೆ ಆಯಿತು, ಬಾಲ ಉದ್ಯಾನದಲ್ಲಿ ಅವರು 
ಅಸಂಖ್ಯಾತ ಹಣ್ಣಿನ ಗಿಡ ಬೆಳೆಸಿದರು. 

- ೧೯೧೪ರಲ್ಲಿ ಆಸ್ಪತ್ರೆಯ ಸ್ಥಿತಿ ಸುಧಾರಿಸಿದಂತೆ ರೋಗಿಗಳಿಗೆ ಒಳಆಹಾರವನ್ನು 
ಒದವಿಸಿ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ಏರ್ಪಡಿಸಿದರು. ಧರ್ಮ ಬೋಧೆಯನ್ನು 
ವಿಶೇಷವಾಗಿ ಇಟ್ಟುಕೊಳ್ಳದೆ ಆಚರಣೆಗೆ ಪ್ರಾಶಸ್ತಿ ಸಲ್ಲಿಸಿದರು ಸೋದರ ಭಾವವನ್ನು 
ಮೊಳೆಯಿಸಲು ಸರಿ ಸರಿಯಾಗಿ ಎಲ್ಲ ಬಗೆಯ ಗಿಡಗಳನ್ನು ಆ ನಿವಾಸಿಗಳಿಂದಲೆ 
ಹಚ್ಚಿಸಿದರು. 


೧೯೧೪ರಲ್ಲಿ ಫ್ರಾನ್ಸ್ , ಜರ್ಮನಿಗಳ ನಡುವೆ ಯುದ್ಧ ಆರಂಭವಾಗಲು ಸ್ವಿಟ್ಟ 
ರರು ಸೆರೆಯಾಳಗಬೇಕಾಗಿ ಬಂದು ಅಲ್ಲಿಂದ ಒಯ್ಯಲ್ಪಟ್ಟರು. ಈ ಕಾಲಾವಧಿಯಲ್ಲಿ 
ಅವರು “ The philasophy of civilisation ” ( ನಾಗರಿಕತೆಯ ತಾತ್ವಿ 
ಕತೆ) ಎಂಬ ಉದ್ಗ್ರಂಥ ರಚಿಸಿದರು. ಯುದ್ಧದ ಪರಿಸಮಾಪ್ತಿಯಾದೊಡನೆ ಮತ್ತೆ 
ಆಲ್ಬರ್ಟರು ಹೆಚ್ಚು ಹಣ ಶೇಖರಿಸಿ ತಮ್ಮ ಹಿಂದಿನ ದಲಿತ ಜನಾಂಗದ ಸೇವೆಗೆ ಬದ್ಧ 
ಕಂಕಣರಾದರು. ಫ್ರಾನ್ಸ್ , ಇಂಗ್ಲೆಂಡ್ , ಸ್ಪೇನ್ , ಸ್ವೀಡನ್‌ಗಳಲ್ಲಿಯ ಪ್ರಾರ್ಥನಾ 
ಮಂದಿರಗಳಲ್ಲಿ ಆರ್ಗನ್ ನುಡಿಸುವ ಅಭಿರುಚಿ ಮುಂದುವರಿಸಿದರು. ಅವರ ಸರಳ 
ತನ , ವಿನೋದಪ್ರವೃತ್ತಿ , ವಿನಯ ಗುಣಗಳಿಂದ ಸಾಕಷ್ಟು ಲಾಭ ಉಂಟಾಯಿತು. 
- ಅದ್ಭುತ ಕಾರ್ಯ : ತಮ್ಮ ಸೇವಾವಧಿಯಲ್ಲಿ ಅವರು ಯೂರೋಪಿನಿಂದ 

ಸಿದ್ದಗಂಗಾ 


28 


ಆಫಿಕೆಗೆ ಅನೇಕ ಸಲ ಹೋಗಿಬಂದರು. ಆ ಹತ್ತು ವರ್ಷ ಅವರಿಗೆ ಮೈ ತುಂಬ 
ಕೆಲಸ. ರೋಗಿಗಳ ಶುಶೂಷೆ, ಶಸ್ತ್ರ ಚಿಕಿತ್ಸೆ - ಈ ಕಾರ್ಯಗಳಲ್ಲಿ ಬೇಜಾರುಪಟ್ಟು 
ಕೊಳ್ಳಲಿಲ್ಲ. ಆ ಆವಾರದಲ್ಲಿ ದಂತ ವೈದ್ಯನೊಬ್ಬನ ಆವಶ್ಯಕತೆ ಬಹಳವಿದ್ದಿತು. 
ಆದರೆ ಅಂತಹ ಸಹಾಯ ಅವರಿಗೆ ದೊರೆಯಲಿಲ್ಲ . 
- ಸ್ವಿಟ್ಟರರ ಕೀರ್ತಿವಲ್ಲರಿ ಎಲ್ಲೆಡೆ ಹರಡಿತು. ಅಮೇರಿಕೆಯ ಜನಾಂಗ ಅವರ 
ಹೆಸರನ್ನು ಕೇಳಿತು. ಅವರ ಕಾರ್ಯ ಸುಗಮವಾಗಲೆಂದು ಹಾರೈಸಿ ಹಣವನ್ನು ನೀರಿ 
ನಂತೆ ಸುರಿದರು. ಇಂಗ್ಲೆಂಡ್ , ಸ್ವೀಡನ್ ದೇಶಗಳೂ ಹಿಂದುಳಿಯದೆ ಸಹಾಯ ಒದ 
ಗಿಸಿದವು. ಫ್ರಾನ್ಸಿನಿಂದ ಒಂದು ಪ್ರಾರ್ಥನೆ ಗಂಟೆ ದೊರೆತು ಆಫಿಕೆಯ ನಿವಾಸಿಗಳ 
ಧರ್ಮಶ್ರದ್ದೆ ಇನ್ನೂ ಹೆಚ್ಚಿತು. 

ಆಫ್ರಿಕೆಯಲ್ಲಿ ಆಗೀಗ ಬರುತ್ತಿದ್ದ ಭಯಾನಕ ರೋಗವೆಂದರೆ, ಚರ್ಮರೋಗ, 
ಇದರ ನಿವಾರಣೆಗಾಗಿ ಬೇರೊಂದು ಆಸ್ಪತ್ರೆಯನ್ನು ನಿರ್ಮಿಸುವ ಆಕಾಂಕ್ಷೆ ಆಲ್ಬರ್ಟರಿ 
ಗಿದ್ದಿತು. ಅವರು ೧೯೪೦ರಲ್ಲಿ ಅಮೇರಿಕನ್‌ರ ವಿಜ್ಞಾಪನೆಯ ಮೇರೆಗೆ ಸಂಯುಕ್ತ 
ರಾಷ್ಟ್ರಗಳಿಗೆ ಪ್ರವಾಸ ಕೈಕೊಂಡರು. ಗಯಟಿ ಕವಿಯ ಬಗ್ಗೆ ಉಪನ್ಯಾಸವಿತ್ತರು. 
ಇದಕ್ಕೆ ಪ್ರತಿಯಾಗಿ ಆ ಜನತೆ ಇವರಿಗೆ ೬೧೦೦ ಡಾಲರುಗಳ ಉಡುಗೊರೆ ಕೊಡ 
ಮಾಡಿತು. ಕುಷ್ಟರೋಗ ಆಸ್ಪತ್ರೆಗೆ ( Leprosarium) ಇದು ಉಪಯೋಗ 
ವಾಯ್ತು . ೧೯೫೫ರಲ್ಲಿ ಎಲಿರುಬೆತ್ ರಾಣಿಯು “ Order of Merit ” ಎಂಬ 
ಗೌರವವನ್ನು ಇವರಿಗೆ ಸಲ್ಲಿಸಿದಳು . ಅದೇ ವರ್ಷ ಅವರ ಪತ್ನಿ ಹೆಲೆನ್ ನಿಧನ 
ಹೊಂದಿದಳು | 
- ಟ್ಟರರು ಪ್ರಾಣಿವರ್ಗದ ಬಗೆಗೆ ಅಪೂರ್ವ ಅನುಕಂಪ ಉಳ್ಳವರಾಗಿದ್ದರು. 
ಆ ಮೂಕಪ್ರಾಣಿಗಳಿಗೆ ಕೂಡ ಇವರ ಬಗೆಗೆ ವಿಲಕ್ಷಣ ಆದಶ, ಅವು ಕಾಡಿನಿಂದ 
ಲ್ಯಾ ಬೋನಿಗೆ ಬಂದು ಅವರನ್ನು ಸುತ್ತುವರಿಯುತ್ತಿದ್ದವು. ಎಂತಹ ಸಾಮರಸ್ಯ ! 
ಆಲ್ಬರ್ಟ್ ಐನ್‌ಸ್ಟೀನರು ಈ ಸಂದರ್ಭದಲ್ಲಿ ತೆಗೆದ ಉದ್ದಾರ ಮನನೀಯ “ ನಿಸ್ವಾರ್ಥಿ 
ಕಾರ್ಯಕರ್ತರ ಶ್ರದ್ಧಾನ್ವಿತ ಕಾರ್ಯ ಅತೀವ ಮಾಲಿಕ ಹಣ ಅವರೆದುರು ತುಚ್ಛ. 
ಮಾನವ ಕಲ್ಯಾಣಕ್ಕೆ ವಿಚಾರ ಪ್ರಣೋಲಿ, ಆದರ್ಶಗಳ ಉಪಯುಕ್ತತೆ ವಿಶೇಷ ” 

( ವಿವಿಧ ಮೂಲಗಳಿಂದ) © 
ಅಮೃತವಾಣಿ 

ಆದ್ಯರ ವಚನ 
ಆದ್ಯರ ವಚನ ಪರುಷ ಕಂಡಯ್ಯ 
ಸದಾಶಿವನೆಂಬ ಲಿಂಗವ ನಂಬುವುದು . 
ನಂಬಲೊಡನೆ ನೀ ವಿಜಯ ಕಂಡಯ್ಯ ! 
ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ 

ಕೂಡಲಸಂಗನ ಶರಣರ ವಚನ ಬೇವ ಸವಿದಂತೆ . 
ಡಿಸೆಂಬರ್ , 1983 

29 


ಪ್ರತಿಭಾವಂತ ಹೆಣ್ಣಿಗೆ ಪ್ರೋತ್ಸಾಹ ಅತ್ಯಗತ್ಯ 
Yaa / sreetstore / aIsIais / s / 

- ಜೆ, ಶಾರದ ರಾಜಶೇಖರ 


ಹೊರಗಿನ ದೃಷ್ಟಿಗೆ ಜನರೆಲ್ಲ ಹೆಚ್ಚು ಕಡಿಮೆ ಒಂದೇ ತೆರನಾಗಿ ಕಾಣಬ 
ಹುದು. ಅವರ ಶಾರೀರಿಕ ಭೇದಗಳು ಮಹಪೂರ್ಣವಾದವಲ್ಲ. ಆದರೆ ಅವರ 
ಮನೋವೃತ್ತಿಗಳು ಗಾಜಿನ ಮೂಲಕ ವಸ್ತುಗಳನ್ನು ವೀಕ್ಷಿಸುವ ಹಾಗೆ ಸ್ಪಷ್ಟವಾಗಿ 
ವೀಕ್ಷಿಸಿ ನೋಡಬಹುದಾದರೆ , ವ್ಯಕ್ತಿ ವ್ಯಕ್ತಿಯ ಮನಸ್ಸು ಬುದ್ದಿ ಶಕ್ತಿ ಪ್ರತಿಭೆಗಳಲ್ಲಿ 
ಹೆಚ್ಚಿನ ಅಂತರವನ್ನು ಕಾಣುತ್ತೇವೆ. ಎಲ್ಲರ ಮನಸ್ಸು , ಪ್ರತಿಭೆಗಳು ಒಂದೇ ಎರಕ 
ದಲ್ಲಿ ಹುಯು ಒಂದೇ ಆಕಾರವನ್ನು ಪಡೆದಂತೆ ಕಾಣಬರುವುದಿಲ್ಲ ಅವರ ಮನ 
ಸ್ಸಿನ ಪ್ರತಿಭೆಯ ಆಕಾರ ಬೇಧಗಳು ಕಂಡು ಬರುತ್ತವೆ 

(ಪ್ರತಿಭೆ' ಎಂದರೇನು ? ಎಂದು ವಿಶ್ಲೇಷಿಸುವಾಗ ನ ಮ ಗೆ ಕಾಣಬರುವ 
ಅಂಶವೆಂದರೆ, ನೂತನ ವೂ ಗಹನ ವೂ ನಿಗೂಢವೂ ಆದ ಸತ್ಯವನ್ನು ಶೀಘ್ರವಾಗಿ 
ಅರಿಯಬಲ್ಲ ಶಕ್ತಿಗೆ ಪ್ರತಿಭೆಯೆಂದು ಹೇಳುವರು. ಉಜ್ವಲ ಕಲ್ಪನಾ ಶಕ್ತಿಗೂ 
ಬುದ್ದಿ ಶಕ್ತಿಗೂ , ಮೇಧಾಶಕ್ತಿ ಪ್ರತಿಭಾಶಕ್ತಿ ಎಂದೇ ಬಳಸುವ ವಾಡಿಕೆಯುಂಟು. 


ಪ್ರತಿಭೆ ನಮ್ಮ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಹೆಜ್ಜೆ ಹೆಜ್ಜೆ ಗೂ 
ಪ್ರಭಾವವನ್ನು ಬೀರುತ್ತದೆ. ವಾಗ್ನಿಗಳ ಮಾತಿನ ಚತುರತೆಯಲ್ಲಿ, ಲೆ ಖ ಕ ರ 
ಕೃತಿಗಳ ರಚನಾತ್ಮಕ ರಚನೆಯಲ್ಲಿ, ಕಲಾವಿದರ ಚಿತ್ರಣದಲ್ಲಿ, ಕವಿಗಳ ಕಾವ್ಯದಲ್ಲಿ 
ಸಂಗೀತ ವಿದ್ವಾಂಸರಲ್ಲಿ, ತತ್ವ ಚಿಂತಕರ ಭಾವನೆಗಳಲ್ಲಿ ಯೋಧರ ರಣಕೌಶಲದಲ್ಲಿ , 
ವಿಜ್ಞಾನಿಗಳ ಸಂಶೋಧನೆಯಲ್ಲಿ ಪ್ರತಿಭೆ ತನ್ನ ಪ್ರಭಾವವನ್ನು ಬೀರುತ್ತಲೇ ಇರು 


ಆದರೆ ಅದು ಏನು? ಎಂದು ಕೇಳಿದಾಗ , ಸಮರ್ಪಕವಾದ ಉತ್ತರ ನೀಡುವುದು 
ಅಸಾಧ್ಯ . ಮಾನವ ವರ್ಗ ಮಹೋನ್ನತ ಸ್ಥಾನವನ್ನು ಏರಿರುವುದು ತನ್ನ ಪ್ರತಿಭೆಯ 
ಸಹಾಯದಿಂದಲೇ , ಭಾವನೆಯಲ್ಲಿ ಕೃತಿ ಯಲ್ಲಿ, ಸೊಗಸನ್ನು , ಸೌಂದರ್ಯವನ್ನು 
ಕೌಶಲ್ಯವನ್ನು , ವೈಚಿತ್ರವನ್ನು , ವೈಭವವನ್ನು , ಪಾವಿತ್ರ್ಯವನ್ನು ಪರಿಪುಷ್ಟಗೊಳಿಸಿ 
ಮುಂಬರುವ ಸ೦ ತ ತಿ ಗೆ ಸಂಗ್ರಹಿಸಿಟ್ಟರೂ ಆ ಪ್ರತಿಭೆಯಿಂದಲೇ , ಒಳಿತಾವುದು ? 
ಕೆಡಕಾವುದು ಎಂಬುದನ್ನು ಅರಿತರೂ ಸಹ ಪ್ರತಿಭೆಯಿಂದಲೇ , ಆದರೆ ಪ್ರತಿಭೆಯನ್ನು 
ಅರಿಯುವಷ್ಟು ಅವನ ಪ್ರತಿಭೆ ಇನ್ನೂ ಪ್ರಬುದ್ಧವಾಗಿಲ್ಲ . 
30 

ಸಿದ್ದಗಂಗಾ 


- ಮಹಾ ಪ್ರ ತಿ ಭೆ ಯ ವ್ಯಕ್ತಿಗಳಲ್ಲಿ ವಿಚಿತ್ರ ವರ್ತನೆಯ ಸ್ವಭಾವ ಕಂಡುಬರು 
ವುದೆಂದು ಹೋಲಿಂಗ್ ವರ್ತ್ ಎಂಬಾಕೆ ಸಂಶೋಧನೆ ನಡೆಸಿ ಪ್ರಕಟಿಸಿದ್ದಾಳೆ. ಕೆಲ 
ಪ್ರತಿಭಾವಂತರು ಏಕಾಂತ ವಾಸ ಬಯಸುತ್ತಾರೆ. ತಮ್ಮ ಉತ್ತಮ ಪ್ರತಿಭೆಯನ್ನು 
ಅರಿಯಲಾರದ ಒಡನಾಡಿಗಳೊಡನೆ ಅಸಹನೆ ವ್ಯಕ್ತಪಡಿಸುವವರೂ ಉಂಟು . 

ಕಾರ್ಲ್ ಪಿಯರ್ಸನ್ 'ಪ್ರತಿಭೆ' ಆಳವಾದ ಸಂಬಂಧಗಳನ್ನು ಅರಿಯುವ ಶಕ್ತಿ 
ಎಂದು ಭಾವಿಸಿದ್ದನು. 

ಆದರೆ ಪ್ರತಿಭೆ' ಹೆಣ್ಣು ಗಂಡೆಂಬ ಬೇಧವಿಲ್ಲದೆ ಈಶ್ವರಲ್ಲೂ ಉಂಟು. ಆದರೆ 
- ಪ್ರತಿಭೆಯ ಪ್ರಕಾಶನಕ್ಕೆ ವಾತಾವರಣದ ಪ್ರಭಾವವೂ ಕಾರಣವಾಗುತ್ತದೆ. ಸುಪ್ತ 
ಪ್ರತಿ ಭೆ ಯ ಪ್ರಕಾಶವಾಗಬೇಕಾದರೆ , ಪ್ರೋತ್ಸಾಹವೂ ಅಗತ್ಯ . ಪುರುಷ ತನ್ನ 
ಸ್ವಯಂ ನಿರ್ಧಾರದಿಂದ ತನ್ನ ಪ್ರತಿಭೆಯನ್ನು ಹೇಗಾದರೂ ಪ್ರಕಾಶಗೊಳಿಸಿಕೊಳ್ಳಬಲ್ಲ . 
ಆದರೆ ನಮ್ಮ ಭಾರತದ ನಾರಿ , ಎಷ್ಟೇ ಪ್ರತಿಭಾವಂತಳಾಗಿದ್ದರೂ ಅದರ ಪ್ರಕಾಶನಕ್ಕೆ 
ಅನುವು ಮಾಡಿಕೊಡಲು ನಾನಾ ಅಡ್ಡಿ ಆತಂಕಗಳು , ಅವಳ ಹುಟ್ಟು ಒ೦ದು ಕಡೆ 
ಆದರೆ ಅವಳ ಬಾಳೆ ಮತ್ತೊಂದು ಕಡೆ, ತಾನು ಬಾಳ್ವೆ ನಡೆಸುವ ಪತಿಗೃಹದಲ್ಲಿ 
ಅವಳ ಪ್ರತಿಭೆ ಗುರುತಿಸಿ ಅವಕಾಶ ನೀಡುವ ವಿಶಾಲ ಮನೋಭಾವವುಳ್ಳವರು ನಮ್ಮ 
ಸಮಾಜದಲ್ಲಿ ಅತಿ ವಿರಳ. 


ಸಂಪ್ರದಾಯ ಬದ್ದ ಗೃಹಗಳಲ್ಲಿ, ಈ ಗ ಲೂ ಹೆಣ್ಣಿನ ಪ್ರತಿಭೆಯ ಪ್ರಕಾಶನಕ್ಕೆ 
ಅಡ್ಡಿ ಆತಂಕ ತಂದೊಡ್ಡುವವರೇ ಹೆಚ್ಚು ಸಂಪ್ರದಾಯ ಬದ್ಧ ಭಾವನೆಗಳನ್ನು ಬದಲಿಸಿ 
ಕೊಳ್ಳಲು ಇಚ್ಛ ಸಡರು. 

- “ಪ್ರತಿಭೆ' ಉಳ್ಳ ಹೆಣ್ಣು , ತನ್ನ ಪ್ರತಿಭೆಯ ಪ್ರಕಾಶಕ್ಕೆ ಅಡೆತಡೆ ಉಂಟುಮಾಡಿ 
ದವರ ಮೇಲೆಲ್ಲಾ ಹಲವು ಬಾರಿ ಕೋಪ ಮಾಡಿಕೊಳ್ಳುವುದು ಉಂಟು. ಇದರಿಂದ 
ಗೃಹಶಾಂತಿಗೆ ಭಂಗ ಬರುವುದು ಸಹಜವೇ ಅವಳ ಚೇತನ ಪುಟಪುಟಿದು ನೆಗೆಯ 
ಬೇಕೆಂದು ಇಚ್ಛೆಪಟ್ಟಾಗ, ಅವಳ ಚೇತನಕ್ಕೆ ಬೆಂಬಲ ನೀಡದೆ ಮೂಗು ಮುರಿಯುವ 
ಮಾತುಗಳನ್ನಾಡಿ, ಪ್ರವಾಹವಾಗಿ ಹರಿಯುವ ಪ್ರತಿಭೆ ಮನದಲ್ಲೇ ಹಿಂಗುವುದು. 
ಪ್ರತಿಭೆ ಹರಿದಾಗ ಅದರ ಉಪಯೋಗವನ್ನು ಅನೇಕರು ಪಡೆಯಬಹುದು. ತನ್ನ ಪ್ರತಿಭೆ 
ಕಮರಿದಾಗ, ಅಸಹಾಯಕಳಾದ ಹೆಣ್ಣು ನೋವಿನಿಂದ , ಮನದಲ್ಲಿಯೇ ನೋವನ್ನು 
ಉಣ್ಣುತ್ತಾ , ತನ್ನ ಸಾಂಸಾರಿಕ ಜೀವನದಲ್ಲಿಯೂ ಉದಾಸೀನ ಮನೋಭಾವವನ್ನು 
ತಾಳುವಳು. ಅವಳ ಜೀವನ ನಿಂತ ನೀರಿನಂತೆ ಕೊಳೆಯಲಿಕ್ಕೆ ಪ್ರಾರಂಭವಾಗುವುದು. 
ಸೃಜನಾತ್ಮಕರಚನಾತ್ಮಕ ಪ್ರತಿಭೆಯನ್ನು ಹತ್ತಿಕ್ಕಿಕೊಂಡು ತಬ್ಬಲಿಗಳಂತೆ ಬಾಳುವಳು . 
ಪ್ರತಿಭೆ ಎಲ್ಲರಲ್ಲೂ ಇರದು. ಅದು ಕೆಲವೇ ವ್ಯಕ್ತಿಗಳಲ್ಲಿ ಮಾತ್ರವೇ ಸ್ಪುರಿಸತಕ್ಕಂಥ 
ಹದು ಅದನ್ನು ಗುರುತಿಸಿ, ಮನೆಯವರು, ಸಮಾಜ, ನೆರೆಹೊರೆಪ್ರೋತ್ಸಾಹ ನೀಡ 
ಡಿಸೆಂಬರ್ , 1983 

31 


ದಿದ್ದರೆ, ಅದು ಸಮಾಜಕ್ಕೂ ನಷ್ಟ , ವ್ಯಕ್ತಿಗೂ ನಷ್ಟ , ನಮ್ಮ ಅನೇಕ ಹೆಣ್ಣು ಮಕ್ಕಳ 
ಪ್ರತಿಭೆ ಮೊಳಕೆಯಲ್ಲಿಯೇ ಮುರುಟಿಹೋಗುತ್ತದೆ. ಬಂದ ಕಷ್ಟ ಗಳ ನ್ನು ಮೆಟ್ಟಿ 
ಧೈರ್ಯದಿಂದ ಮುಂದು ಹೋಗಲಾರರು . ಹಲಕೆಲವರು ಧೈರ್ಯದಿಂದ ಎದುರಿಸಿ | 
ಸ್ವ ಸಂಕಲ್ಪದಿಂದ ಮುಂದುವರಿದಿದ್ದರೂ ಸಹ ಸಮಾಜದ ಕಟುಟೀಕೆಗಳನ್ನು ಎದುರಿಸ 
ಬೇಕಾಗುತ್ತದೆ. ಅನೇಕ ಪತಿ ಮಹಾಶಯರು ತಮ್ಮ ಪತ್ನಿಯ ಪ್ರತಿಭೆಯ ಪ್ರಕಾಶನಕ್ಕೆ 
ಅನುವು ಮಾಡಿಕೊಟ್ಟರೆ ತಮ್ಮ ಗೌರವಕ್ಕೆ ಕುಂದೆಂಬ ಭಾವನೆಯನ್ನು ಬೆಳೆಸಿಕೊಂಡಿ 
ರುವರು . ಅಪವಾದವೆಂಬಂತೆ ಅಲ್ಲೊಬ್ಬರು ಇಲ್ಲೊಬ್ಬರು ತಮ್ಮ ಪತ್ನಿಯ ಪ್ರ ತಿ ಭೆ 
ಪ್ರಕಾಶನಕ್ಕೆ ಅನುವು ಮಾಡಿಕೊಡಬಲ್ಲರೇ ಹೊರತು , ಎಲ್ಲರೂ ಅಲ್ಲ . ನಮ್ಮ ಹಿಂದೂ 
ಸಮಾಜದಲ್ಲಿ ಇಂದಿಗೂ , ಹೆಣ್ಣು ಕೀಳು, ಗಂಡಿನ ಅಡಿಯಾಳಾಗಿ ಬಾಳಬೇಕು ಎಂಬ 
ಮನೋಭಾವವನ್ನು ಹೊತ್ತ ಗಂಡುಗಳೇ ಅಧಿಕ. ಹೆಣ್ಣು ತಮಗೆ ಸರಿಸಮಾನಳು , 
ಅವಳ ಪ್ರತಿಭೆಗೆ ಮನ್ನಣೆ ನೀಡಬೇಕು ಎಂಬ ಭಾವನೆ ಬೆಳೆಸಿಕೊಳ್ಳದೆ ಇ ರು ವು ದೇ , 
ಹೆಣ್ಣಿನ ಪ್ರತಿಭಾ ಪ್ರಕಾಶನಕ್ಕೆ ಅಡ್ಡಿಯಾಗಿರಲು ಮುಖ್ಯವಾದ ಕಾರಣ . 


) 


7 


ಹೆಂಗಸು ವಿದ್ಯಾವತಿಯಾಗಿ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಬೆಳಸುವುದು 
ಅವಳ ವಿಶೇಷ ಧರ್ಮವೂ ಸಮಾಜಕ್ಕೆ ಅವಳು ಸಲ್ಲಿಸಬೇಕಾದ ಸೇವೆ ಎಂದ ಮಾತ್ರಕ್ಕೆ 
ಹೆಣ್ಣಿನ ಜವಾಬ್ದಾರಿ ಮುಕ್ತಾಯವಾಗಲಿಲ್ಲ. ನೈಜ ಪ್ರತಿಭೆಯುಳ್ಳ ಪ್ರತಿ ಹೆಣ್ಣು 
ತನ್ನ ಕೈಲಾದ ಸೇವೆ ಸಮಾಜಕ್ಕೆ ಸಲ್ಲಿಸಿದಾಗಲೇ ಆ ಸಮಾಜ ಸಂಪದಭಿವೃದ್ಧಿ 
ಹೊಂದಿ, ಸುಸಂಸ್ಕೃತ ಸಮಾಜವೆನಿಸಿಕೊಳ್ಳಲು ಸಾಧ್ಯವಾದೀತು. ಪ್ರತಿಭೆಯನ್ನು 
ಗುರುತಿಸುವಷ್ಟು ಬುದ್ಧಿ ಜನತೆಯಲ್ಲಿ ಮೂಡಬೇಕು. ಆಗಲೇ ಹೆಣ್ಣಿನ ಪ್ರತಿಭೆಯ 
ಅರಿವಾಗಿ ಸಮಾಜಕ್ಕೆ ಮಹದುಪಕಾರವಾದೀತು. ಎಲ್ಲಿಯವರೆಗೆ ನಮ್ಮನಾಡು 
ಹೆಣ್ಣಿನ ಪ್ರತಿಭೆಯ ಪ್ರಯೋಜನವನ್ನು ಪಡೆಯುವುದಿಲ್ಲವೋ ಅಲ್ಲಿಯವರೆಗೂ 
ನಮ ದೇಶದ ಆರ್ಥಿಕ ಪ್ರಗತಿ ಖಂಡಿತ ಆಗದು. 


ಈಗಿನ ಸಮಾಜ ಶಾಸ್ತ್ರಕಾರರಲ್ಲಿ ಕೆಲವರು ಹೆಂಗಸಿನ ಮಾನಸಿಕ ಶಕ್ತಿಯು, 
ಸಾಮಾಜಿಕ, ರಾಜಕೀಯ ಕಾವ್ಯಗಳಲ್ಲಿಯೂ , ವಿಜ್ಞಾನ ಕಲೆ ತತ್ವಶಾಸ್ತ್ರ , ಸಂಪದ 
ಭಿವೃದ್ಧಿ ರಂಗಗಳಲ್ಲಿಯೂ ಪ್ರಯೋಗವಾಗದೆ ಇರುವುದರಿಂದ ದೇಶಕ್ಕೆ ಅಪಾರವಾದ 
ನಷ್ಟವಾಗುತ್ತಿದೆಯೆಂದು ವಾದಿಸುತ್ತಾರೆ ಹೆಂಗಸರೂ ಕೂಡ ಗಂಡಸರೊಡನೆ ಜೀವ 
ನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರವೇಶಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸಿದರೆ ಸಂಸ್ಕೃ 
ತಿಯೂ ನಾಗರೀಕತೆಯ ಇನ್ನು ವೇಗವಾಗಿ ಮುಂದುವರಿಯುವಂತಾಗುತ್ತದೆ, 
ಕುವೆಂಪುರವರ ನುಡಿಯಂತೆ ಕಲಾಸುಂದರಿಯಾದ ಪ್ರತಿಭೆ, ಆತ್ಮಾಹ್ಲಾದಕಾರಿಯೂ 
ಹೌದು, ಆತ್ರೋದ್ದಾರಿಣಿಯೂ ಹೌದು” ( ಮನಸ್ಸಿನ ಮೋಡದಲ್ಲಿ ಪ್ರತಿಭೆಯ 
ಮಿಂಚು ಹೊಳೆದಾಗ ಕವನ ರಚನೆ, ಇಟ್ಟಿಗೆಯಿಂದ ಕಟ್ಟಿದಗೋಡೆಯಂತೆ ಬರಿಯ 
ಮಾತಿನ ಮಾಲೆಯಲ್ಲ ಎಂದಿದ್ದಾರೆ ಕವಿವಯ್ಯ ದ. ರಾ. ಬೇಂದ್ರೆಯವರು . ® 
32 

ಸಿದ್ದಗಂಗಾ 


થ 


B 


A 


ಆ 


ಆ 


ಆ 


ಮಾತದು ಮನಸಿನ ಕರಣವು 
ಮಾತದು ನಾಕವ ನರಕವ ತೋರ್ಪುದು ನೋಡಾ! 
ಮಾತದು ನಾಡಿನ ಜೀವವು 
ಮಾತದು ವಚನವು ಶರಣರನುಭವನೆ ನೋಡಾ! 
ವಚನವು ಮಾತಿನ ವಾರಿಧಿ 
ವಚನವು ದರ್ಪಣ ನರಸಿರಿ ಮೋಹದಿಕೇಳಾ | 
ವಚನದಿಕಾಂಬುದು ಕ್ಷೀರವು 
ವಚನದ ಸಾರ್ಥವ ಕೆಡಸಿರೆ ವಿಷವದು ಕೇಳಾ !! 
- ಜಿ ವನ ತಣಿಪುದೆ ವಚನವು 
ಹೂವಿನ ಗಂಧದ ಕಣಗಳ ಹೋಲಿಕೆ ನೆನೆಯಾ | 
ಕೇವಲ ತುಂತುರು ಹನಿಪುದು 

ಸವಚನ ಶರಣರ ಮಣಿಮಯ ಹೃದಯದ ನೀರಾ ! 
ವಚನವೆ ದನಿಗಳ ಸದನವು 
ವಚನವೆ ನಾಕದ ಕುಣಿತದ ರಾಗದ ಮೇಳಾ | 
ವಚನವೆ ಮಂಗಳ ಸಿಂಗರ | 
ವಚನವೆ ಅಲುಗದೆ ನಿಲಿಸುವ ಶರಣನ ಮಾತಾ|| 
ವ್ಯಂಗ್ಯದ ವಚನವು ಕೇಳಾ 
ಅಂಗದ ವಿಕೃತಿ ಯನೋಡಿ ಸಾರುವ ದನಿಯಾ ! 
ಅಂಕದ ಕಲಿಯೆನೆ ತಿಳಿಯಾ 
ತೆಂಗಿನ ಕಾಯನು ವೊಡೆಯುತ ತಿರುಳನು ತಿಳಿಯಾ!! 
ಮನವನು ಹಿಂಡುವ ಲನ್ಯರ 
ಮನವನು ತುಂಬಲು ತಣಿವುವ ಭರನೆ ಕೇಳಾ 1 
ತನುವನು ಸೃಷ್ಟಿಯದೇವನ 
ದಣಿಯನು ತೆಗಳುವ ಮನುಜನು ಭಕ್ತನೆ ಹೇಳಾ|| 
ತನುನುವನು ಬಗ್ಗಿಸಿ ನೋಡಾ! 
ದನಿಯನು ತಗ್ಗಿಸಿ ವಿನಯದಿ ವಚನವ ಕೇಳಾ | 
ವಿನಯದ ದಾರಿಯ ಹಿಡಿದಿರೆ 

ಹನಿಯಲೆ ಕಾಂಬುದು ಸಮಸ್ತ ಲೋಕವೆ ನೋಡಾ ! 
ಶಕ್ತಗೆ ಹಣವದು ಕೈವಶ 
ಶಕನ ಮುಕ್ತಿಗೆ ಹಣವದು ಬಾರದು ಕೇಳಾ ! 
ಶಕ್ತಗೆ ದೇವನು ಸಿಕ್ಕನು 
ಭಕ್ತಿಗೆ ಪಶುಪತಿ ವೊಲಿಯುವನೆಂಬುದು ನ್ಯಾಸಾ|| 


ಯ್ಯ , 


ಡಿಸೆಂಬರ್ 1983 


33 


ವಿದ್ಯಾಭ್ಯಾಸದ ಧೈಯವೇನು ? 


- ಬಿ . ಎಸ್ . ಕೃಷ್ಣಮೂರ್ತಿ , 


ಜನರಿಗೆ ಬದುಕಲು ಗಾಳಿ, ನೀರು, ಆಹಾರ ಹೇಗೆ ಮುಖ್ಯವೋ ಅದರಂತೆ 
ಜ್ಞಾನಾರ್ಜನೆಗೆ ವಿದ್ಯೆಯ ಮುಖ್ಯ . ವಿದ್ಯಾಗಂಧವಿಲ್ಲದೆಯೇ ಬದುಕುವ ಇನ 
ರಿಲ್ಲವೇ ಎಂದು ಪ್ರಶ್ನೆ ಮಾಡಬಹುದು . ನಿಜ, ವಿದ್ಯೆ ಇಲ್ಲದಿದ್ದರೂ ಬದುಕುತ್ತಿರು 
ವರು . ಆದರೆ ಅದು ಪರಿಮಳವಿಲ್ಲದ ಹೂವಿನಂತೆ ! ವಿದ್ಯೆ ಪರಿಮಳದಿಂದಕೂಡಿದರೆ 
ಆಘ್ರಾಣಿಸಲು ಇಷ್ಟವಾಗುತ್ತದೆ, ಇಲ್ಲವಾದರೆ ನಿರ್ಗಂಧ ಪುಷ್ಪವೆಂದು ತಾತ್ಸಾರದಿಂದ 
ಎಸೆದುಬಿಡುವರು. 
- ವಿದ್ಯಾರ್ಥಿ ದೆಸೆಯಂತೂ ತನ್ನ ಮುಂದಿನ ಜೀವನದ ನಿರ್ವಹಣೆಗೆ ರೂಪಿಸುವ 
ಕ್ರಮದ ಪರಿಪಕ್ವ ಕಾಲ. ಗಿಣಿ ಬಾಯಿಪಾಠ ಮಾಡಿ ಎಂಥದೋ ಒಂದು ಪರೀಕ್ಷೆ 
ಮಾಡಿ ಮುಗಿಸಿದರೆ ಅದು ಸಾರ್ಥಕ ವಿದ್ಯೆಯಲ್ಲ. ಬರೇ ಪಠ್ಯ ಪುಸ್ತಕಗಳ ಓದು ನಿಜ 
ವಾದ ವಿದ್ಯಾಭ್ಯಾಸವಲ್ಲ . ವಿದ್ಯೆಗೆ ಒಂದೇ ಒಂದಾದ ರಾಜ ಮಾರ್ಗವಿಲ್ಲ. ನಿಜ 
ಜ್ಞಾನ ಪಡೆಯಲು ನಾನಾ ಬಗೆಯ ಗ್ರಂಥಗಳನ್ನು ಓದಿ ಅವುಗಳಲ್ಲಿರುವ ಸಾರವನ್ನು 
ತಿಳಿಯಬೇಕು, ಜ್ಞಾನ ಭಂಡಾರವನ್ನು ವೃದ್ಧಿಸಲು ಉತ್ತಮ ಲೇಖಕರಿಂದ ಬರೆಯ 
ಲ್ಪಟ್ಟ ಪುಸ್ತಕಗಳನ್ನೂ ಓದಬೇಕು. 

ಓದು ಸಾಗಿದ ಮೇಲೆ ನಾವು ಏನು ಓದಿದೆವು, ಏತಕ್ಕಾಗಿ ಓದಿದೆವು, ಓದಿದ 
ವಿದ್ಯಾರ್ಜನೆಗೆ ಭವಿಷ್ಯದ ಮಾರ್ಗ ಯಾವುದೆಂದು ತಿಳಿಯಬೇಕಾದ್ದು ಆದ್ಯ ಕರ್ತವ್ಯ . 
ಶಿಕ್ಷಣವೆಂದರೆ ಜೀವನದ ಧೈಯವನ್ನು ರೂಪಿಸುವುದೇ ಆಗಿದೆ. ಓದು ಮನೆಯಲ್ಲ , 
ಶಾಲಾ ಕಾಲೇಜುಗಳಲ್ಲೂ ನಡೆಯುತ್ತದೆ ನಿಜ. ಇದು ವಿದ್ಯೆಗೆ ಸಾಲದು, ಆದ 
ಕಾರಣ ಜ್ಞಾನವನ್ನು ವೃದ್ಧಿ ಪಡಿಸಲು ಲೈಬ್ರೇರಿಗಳಿವೆ . ಅಲ್ಲಿ ತಮಗೆ ಬೇಕಾದ, 
ಮುಂದಿನ ಜೀವನಕ್ಕೆ ಉಪಯುಕ್ತವೆನಿಸುವ ಸಕಲ ಗ್ರಂಥಗಳನ್ನೂ ಓದಿ ವಿಷಯ 
ಗ್ರಹಣ ಮಾಡಬೇಕು. ಸಾಲದೆಂಬಂತೆ ವಿದ್ಯಾರ್ಥಿ ಸಂಘಗಳಲ್ಲಿ ಚರ್ಚೆಗಳನ್ನು 
ಮಾಡಿ ವಿದ್ಯಾಭ್ಯಾಸದ ತಿರುಳನ್ನು ಸವಿಯಬೇಕು. ಇನ್ನೂ ಅಲಭ್ಯವಾದ ವಿಷಯ 
ಗಳಿಗೆ ಶಾಲಾ, ಕಾಲೇಜು ಶಿಕ್ಷಕರಿಗೆ ಪ್ರಶ್ನೆ ಮಾಡಿ ಅವುಗಳಿಗೆ ಸಮಂಜಸ ಉತ್ತರ 
ವನ್ನೂ ಪಡೆದು ಜ್ಞಾನವಂತರಾಗುವುದು ಉತ್ತಮ ಮಾರ್ಗ. 

ವಿದ್ಯೆಯ ಕ್ರಮವು ತೇರ್ಗಡೆಗೆ ಮಾತ್ರವಲ್ಲ. ಅದರ ಧೈಯವು ತಾವು ಮುಂದೆ 
ಬಾಳಿ ಬದುಕಬೇಕಾದ ಕ್ರಮವನ್ನೂ ಹೊಂದಿದೆ. ಒಂದೇ ಬಗೆಯ ವಿದ್ಯಾಜ್ಞಾನ 

ಸಿದ್ದಗಂಗಾ 


34 


ಜೀವನದ ಎಲ್ಲಾ ರಂಗಗಳಿಗೂ ಉಪಯೋಗಕ್ಕೆ ಬಾರದು. ಜೀವನದಲ್ಲಿ ತಮಗೆ 
ಅಭಿರುಚಿಯುಳ್ಳ ಯಾವುದೇ ವೃತ್ತಿಯನ್ನು ಹೊಂದಲು ಅಪೇಕ್ಷೆ ಇರುವುದೋ ಅದರ 
ಭಾಗವಾದ ವಿದ್ಯೆಯನ್ನು ಆಮೂಲಾಗ್ರವಾಗಿ ಚಿಂತಿಸಿ ಅಧ್ಯಯನ ಮಾಡಬೇಕು. 


ವಿದ್ಯಾಭ್ಯಾಸವು ಬಲವಂತವಾಗಿ ಹೇರಲ್ಪಡ ತಕ್ಕದ್ದಲ್ಲ, ಜೀವನದ ಸಾರ್ಥಕತೆ 
ಹೊಂದಬೇಕಾದರೆ ತಮ್ಮ ಮನಸ್ಸು ಯಾವ ವೃತ್ತಿಯಲ್ಲಿ ಹೆಚ್ಚು ಪ್ರಿಯವೆನಿಸುವುದೋ 
ಅದರಲ್ಲಿ ಹೆಚ್ಚು ಆಸಕ್ತಿ ಹೊಂದಬೇಕಾದ್ದು ಅತ್ಯವಶ್ಯಕ. ಇದಕ್ಕೆ ತಾಯ್ತಂದೆಗಳ 
ನ್ಯಾಗಲಿ , ಗುರುಹಿರಿಯರನ್ನಾಗಲಿ ಕೇಳಬೇಕಾಗಿಲ್ಲ. ಪರಿಪೂರ್ಣ ಜೀವನ ಯಾವುದ 
ರಲ್ಲಿ ಇರುವುದೆಂಬುದನ್ನು ದೃಢಪಡಿಸಿಕೊಂಡು ಅದರ ಬಗೆಗಿನ ವೃತ್ತಿ ಹಿಡಿಯುವುದು 
ಸಮಂಜಸ ಮಾರ್ಗವಾಗಿದೆ. 


ವಿದ್ಯಾಭ್ಯಾಸ ನಡೆಯುವುದು ಸಾಧುವಾದರೂ ಭಾರತದ ಹಿಂದೂ ಸಂಸ್ಕೃತಿಗೆ 
ಹೊಂದುವ ಶಿಕ್ಷಣ ಉತ್ತಮವಾದದ್ದು . ನೀತಿ, ನಿಯಮಗಳ ವಿದ್ಯೆ ಸಾರ್ಥಕವೆನಿಸು 
ತದೆ. ಅದಕ್ಕೆ ಅಧ್ಯಾತ್ಮ ಶಿಕ್ಷಣದ ಬುನಾದಿಯೂ ಇರಬೇಕು. ಈಗಿನ ಶಿಕ್ಷಣ 
ಕ್ರಮದಲ್ಲಿ ನ್ಯೂನಾತಿರೇಕಗಳು ಅನೇಕವಿರುತ್ತವೆ. ಅವು ಭಾರತ ಧರ್ಮಕ್ಕೆ ಅನು 
ಗುಣವಾಗಿಲ್ಲ. ಆ೦ಗ್ಲೀಯ ಶಿಕ್ಷಣ ಬಂದು ಯುವಕರನ್ನು ಅಧೋಗತಿಗೆ ಎಳೆದಿದೆ. 
ಆ೦ಗ್ಲೀಯ ಭಾಷೆಗೆ ಯುವಕರು ದಾಸಾನುದಾಸರಾಗಿ ತಮ್ಮ ಹಿಂದೂತ್ವವನ್ನೇ 
ಹಳಿಯುತ್ತಿರುವುದು ಕೀರ್ತಿಗಳಿಸಲು ಕಳಂಕಪ್ರಾಯವಾಗಿದೆ. ಈ ಭಾಷಾಂಧತೆ 
ಅಳಿಯಬೇಕು. ಪೂರ್ವಿಕರು ವಿದ್ಯಾವಂತರಾಗಿದ್ದರೂ ತಮ್ಮ ಸಂಸ್ಕೃತಿ ಪರಂಪರೆಯನ್ನು 
ಬಿಡದೆ ಸಾಧಿಸಿಕೊಂಡು ಬಂದರು. ಅವರು ಪಾಶ್ಚಿಮಾತ್ಯರ ನಡೆನುಡಿಗಳಿಗೆ ಸೊಪ್ಪು 
ಹಾಕಲಿಲ್ಲ. ಆಂಗ್ಲ ಭಾಷೆಯ ಗಂಧವಿಲ್ಲದವರೆಂದು ಯಾರೂ ಅವಹೇಳನ ಮಾಡ 
ಲಿಲ್ಲ. ಹಾಗಾದರೆ ಅವರನ್ನು ಅನಾಗರೀಕರೆಂದು ಅನ್ನಬಹುದೇ ? 


- ವಿದ್ಯಾಭ್ಯಾಸವು ಜೀವನ ವಿಧಾನ ಕಲ್ಪಿಸಿಕೊಡುವ ಸಾಧನವಾಗಿರಬೇಕೆಂದು 
ಹೇಳಿದ್ದಾಯ್ತು . ಅದರ ಮಾರ್ಗ ದರ್ಶನವು ಬೇರೆಯವರಿಂದ ಎಂದಿಗೂ ಆಗ 
ಬಾರದು, ಸ್ವಯಿಚ್ಛೆಯಿಂದ ತಮಗೆ ಲಭ್ಯವಾಗುವ ಐಚ್ಛಿಕ ವೃತ್ತಿ ಶಿಕ್ಷಣವೇ ಸಾಧು 
ನಾಗಿ, ಜೀವನದ ದಾರಿದೀಪವಾಗುತ್ತದೆ. ಇದನ್ನರಿತು ವಿದ್ಯಾರ್ಥಿಗಳು ಕ್ರಮ 
ಕೈಗೊಳ್ಳಬೇಕಾಗಿದೆ. ( Some thing of every thing ) ಅಂದರೆ ಎಲ್ಲಾ 
ವಿಷಯಗಳಲ್ಲೂ ಅಲ್ಪ ಅಲ್ಪವಾಗಿ ಪಡೆದ ಜ್ಞಾನ ಸಾರ್ಥಕವಾಗದು. ಆದ್ದರಿಂದ 
( Every thing of something ) ಅಂದರೆ ತನ್ನ ಪರಿಪೂರ್ಣ ಜೀವನ 
ಕ್ರಮಕ್ಕೆ ಒಂದೇ ವಿಷಯದ ಪರಿಪೂರ್ಣ ವಿದ್ಯೆ , ಜ್ಞಾನ ಹೆಚ್ಚು ಸಮಂಜಸವೂ ಲಾಭ 
ದಾಯಕವೂ , ಇಷ್ಟಾರ್ಥ ಸಿದ್ದಿಯ ಅಗುತ್ತದೆ. 


ಡಿಸೆಂಬರ್ , 1983 


35 


ವಿದ್ಯೆಯ ಧೈಯವು “ ತಾನುಂಟೋ , ಮೂರುಲೋಕವುಂಟೋ ” ಎಂದು 
ಹೇಳುವಂತೆ ತಾನು , ಮತ್ತು ತನ್ನ ಹೆಂಡತಿ ಮಕ್ಕಳು ಸುಖವಾಗಿದ್ದರೆ ಸಾಕೆಂಬ ನೀತಿ 
ಇರಬಾರದು ! ಇದು ಸ್ವಾರ್ಥದ ದಾರಿ. ತನ್ನ ಜೀವನದ ಮಾರ್ಗದಿಂದ ತನ್ನವರೂ , 
ನೆರೆಯವರೂ ಸುಖವಾಗಿರಲಿ ಎಂಬ ಆಶಯ ಹೊಂದಿ ಅವರ ಕಷ್ಟ ಸುಖಗಳಲ್ಲಿ ಭಾಗ 
ವಹಿಸಬೇಕು. ಇದು ಮೇಲ್ಕೆಗೂ , ಕೀರ್ತಿಗೂ ದಾರಿಯಾಗುತ್ತದೆ. 

- ಆರ್ಜಿಸಿದ ವಿದ್ಯೆ ತಸಗೂ , ಜನತೆಗೂ , ಸಮಾಜಕ್ಕೂ ಕಲ್ಯಾಣಪೂರಿತವಾದರೆ 
ಅದು ಹಿತವಾದ ವಿದ್ಯಾಭ್ಯಾಸವೆನಿಸುತ್ತದೆ. ಸಂಪೂರ್ಣ ವ್ಯಕ್ತಿತ್ವ ಹೊಂದಲು ಎಲ್ಲಾ 
ರಂಗಗಳಲ್ಲಿ ಪಾಲುಗೊಂಡು , ರಾಷ್ಟ್ರೀಯ, ಅಂತರಾಷ್ಟ್ರೀಯ ಬದಲಾವಣಿಗಳಿಗೆ 
ಹೊಂದಿಕೊಂಡು ನಡೆಯಬೇಕಾಗಿದೆ , ಇದಕ್ಕೆ ಕೀರ್ತಿ ಯುಂಟು . 

ವಿದ್ಯೆ ಹೊಂದಿದ ಮೇಲೆ ಹಿರಿಯರ, ಆನುಭವಿಗಳ ಸಂಸ್ಕೃತಿ ಪರಂಪರೆಗಳು, 
ಜೀವನದ ವಿಧಾನಗಳು, ನಡೆನುಡಿಗಳು ಯುವಕರ ಏಳಿಗೆಗೂ , ಸತ್ಸಂಪ್ರದಾಯಕ್ಕೆ 
ಮಾರ್ಗವೇರ್ಪಡುತ್ತವೆ. ಆಧುನಿಕ ಶಿಕ್ಷಣವು ವಿಜ್ಞಾನದ ಬೆಂಬಲದಿಂದ ಈಗ 
ನಡೆಯುತ್ತಿದೆ. ಇದರ ಕೇ೦ದ್ರ ಇನ್ನೂ ವಿಸ್ತಾರವಾಗಿ ಉತ್ತಮ ಜೀವನದ ಅಡಿಗಲ್ಲಾ 
ದರೆ ಜನರ ಹಿತ ರಕ್ಷಿಸುವಂತಾಗುತ್ತದೆ. ಶಿಕ್ಷಣ ಕ್ರಮದಲ್ಲಿ ಅನೇಕ ಬದಲಾವಣೆ 
ಗಳಾಗುತ್ತಿವೆ. ಅವು ವಿಜ್ಞಾನದ ದಾರಿಯಿಂದ ಸಾಗುತ್ತಿರುವುದೇ ಕಾರಣವಾಗಿವೆ. 
ಈ ಬಗೆಯ ಶಿಕ್ಷಣವು ವಿವೇಚನೆಯಿಂದಲೂ , ಉನ್ನತಿ ಗುರಿ ಮುಟ್ಟುವ ಧೈಯ 
ಹೊಂದಿರುವುದೂ ಆಗಿದೆ. ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ಮುಂದಿನ ಧೈಯದ 
ಚಿಂತನೆ ಇಲ್ಲವಾದರೆ ಅಂಥಾ ಕಲಿಕೆಯು ವ್ಯರ್ಥ ಆದ್ದರಿಂದಲೇ ವಿದ್ಯೆಯನ್ನು ಚೆನ್ನಾಗಿ 
ಕಲಿಯದೆ, ಮುಂದಿನ ತನ್ನ ಗುರಿ ಏನೆಂದು ಚಿಂತಿಸುವುದೂ ಅಪಾಯಕಾರಿಯೂ , 
ನಿರ್ದಿಷ್ಟ ಗುರಿಯಿಲ್ಲದ ವಿದ್ಯಾಭ್ಯಾಸವೂ ಆಗಿದೆ ಎಂಬುದು ಸತ್ಯ ! 

ಹೀಗಿರುವ ಕಾರಣ ವಿದ್ಯಾಭ್ಯಾಸದ ಮೊದಲು ತಮ್ಮ ಮುಂದಿನ ಜೀವನದ 
ಕ್ರಮವೇನು ? ಎಂಬುದನ್ನು ನಿರ್ಧರಿಸಿಯೇ ವಿದ್ಯಾರಂಭ ಮಾಡುವುದು ಉತ್ತಮ 
ಕ್ರಮ . 


ಅಮೃತವಾಣಿ 

ಆದ್ಯರ ವಚನ 
ಹಾಲತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು 
ತವರಾಜದ ನೊರೆತೆರೆಯಂತೆ ಆದ್ಯರ ವಚನವಿರಲು, 
ಬೇರೆ ಭಾವಿಯ ತೋಡಿ, ಉಪ್ಪನೀರನುಂಬುವನ ವಿಧಿಯಂತೆ 
ಆಯಿತ್ತೆನ್ನಮತಿ ಕೂಡಲಸಂಗಮದೇವಾ. 


36 


ಸಿದ್ಧಗಂಗಾ 


ಹಳೆಯ ವಿದ್ಯಾರ್ಥಿಗಳ ಸಂಘ ಶ್ರೀ ಸಿದ್ದಗಂಗಾ ಗುರುಕುಲ 

ದಿನಾಂಕ 9 - 7 - 83ರಂದು ಸಂಘದ ಕಾರಕಾರಿ ಸಮಿತಿಯು ಸಭೆ ಸೇರಿ, 
ಪ್ರಮುಖವಾಗಿ ಸಂಘದ ಸದಸ್ಯರಾಗಲು ಚಾಲ್ತಿಯಂತೆ ಇದ್ದ ವಾರ್ಷಿಕ ಶುಲ್ಕ 
ಹದಿನೈದು ರೂ . ಗಳಿಗೆ ಬದಲಾಗಿ ಒಂದೇ ಬಾರಿ ನೂರೊಂದು ರೂ . ಗಳನ್ನು ಸಲ್ಲಿಸಿ 
ಆಜೀವ ಸದಸ್ಯತ್ವ ಪಡೆ ಯುವ ಬಗ್ಗೆ ಚರ್ಚಿಸಿ ತೀರ್ಮಾನಿಸಿರುತ್ತೆ . ಈ 
ಅವಕಾಶವನ್ನು ಕಲ್ಪಿಸಿಕೊಳ್ಳಲು ಸತ್ವ ಸದಸ್ಯರುಗಳಿಗೂ ವೈಯಕ್ತಿಕವಾಗಿ ಪತ್ರ 
ಮುಖೇನವೂ ವಿನಂತಿಸಿಕೊಳ್ಳಲಾಗಿದೆ. ಈ ಕೋರಿಕೆಗೆ ಮನ್ನಣೆಯಿತ್ತು ಸಹಸರು 
ಮಿತ್ರರುಗಳು ಮಾತ್ರ ಸಂಸ್ಥೆಯೊಂದಿಗೆ ಆಜೀವ ಪಠ್ಯಂತ ನಿಕಟ ಬಾಂಧವ್ಯ ಪಡೆ 
ಯಲು ಆಶಿಸಿ ತಮ್ಮ ಒಪ್ಪಿಗೆಯನ್ನು ನೀಡಿರುತ್ತಾರೆ. ಮಾತೃ ಸಂಸ್ಥೆಯ ಅಳಿಲು 
ಸೇವೆಯ ನೆನಪಾಗಿ ಉದಾರವಾಗಿ ಸಂಘದ ಸದಸ್ಯತ್ವ ಪಡೆದಿರುವ ಮಿತ್ರರುಗಳ 
ಬಳಗವನ್ನು ಈ ಕೆಳಗೆ ಕೊಡಲಾಗಿದೆ. 
೧ ಡಾ! ಎಂ . ಎನ್ . ಚನ್ನಬಸಪ್ಪ , ಎಂ .ಎ . ಪಿ.ಎಚ್ ಡಿ., ಗಣಿತಶಾಸ್ತ್ರ 

ಪ್ರಾಧ್ಯಾಪಕರು, ಕೆ. ಆರ್ . ಇ. ಕಾಲೇಜು, ಸೂರತ್ಕಲ್ , ದಕ್ಷಿಣಕನ್ನಡ ಜಿಲ್ಲೆ . 
೨ ಎನ್ . ರುದ್ರಯ್ಯ , ಎಂಎಸ್ಸಿ , ಗಣಿತ ಶಾಸ್ತ್ರ ಪ್ರಾಧ್ಯಾಪಕರು ಮತ್ತು ಪ್ರಾಂಶು 

ಪಾಲರು, ಸೆಂಟ್ರಲ್ ಕಾಲೇಜು, ಬೆಂಗಳೂರು, 
೩ ಸಿ. ಬಿ . ಶಂಕರಪ್ಪ , ನಿವೃತ್ತ ಉಪಾಧ್ಯಾಯರು, “ ಸಿದ್ದಗಂಗಾಶ್ರೀ ನಿಲಯ ”, 
* ೨ನೇ ಹಂತ ರಾಮಣ್ಣನವರ ತೋಟ, ಬೇಂದ್ರೆನಗರ, ಬನಶಂಕರಿ , ಬೆಂ - 70 . 
೪ ಕೆ. ಹೆಚ್ . ಶಿವರುದ್ರಯ್ಯ , ಎಂ . ಎ . ಬಿಇಡಿ., ಉಪಾಧ್ಯಾಯರು, ಸನಿವಾಸ 

ಪ್ರೌಢಶಾಲೆ, ಸಿದ್ದಗಂಗಾ ಕ್ಷೇತ್ರ , ತುಮಕೂರು ಜಿಲ್ಲೆ , 
೫ ಎಂ . ಆರ್ . ಬೈಲಪ್ಪ , ಬಿ. ಎ. ಬಿಇಡಿ, ಕರಣಿಕರು , ರಾಷ್ಟ್ರೀಯ ವಿದ್ಯಾಶಾಲೆ, 

ಹೊಸೂರು, ಗೌರಿಬಿದನೂರು ತಾಲ್ಲೂಕು. 
& ಪರಮಶಿವಯ್ಯ , ಉಪಾಧ್ಯಾಯರು, ಸರ್ಕಾರಿ ಮಾದರಿ ಶಾಲೆ, ಅಗ್ರಹಾರ , 

ದಾಸರಹಳ್ಳಿ , ಬೆಂಗಳೂರು- 79. 
೭ ಕೆ. ಎಸ್. ಹೊನ್ನಗಂಗಯ್ಯ , ಮಾಲೀಕರು, ಶ್ರೀ ಗಂಗಾಧರೇಶ್ವರ ಲಾರಿ 

ಸರೀಸ್, ನಂ . 21 ಅಗ್ರಹಾರ, ದಾಸರಹಳ್ಳಿ , ಬೆಂಗಳೂರು- 79 . 
೮ ಬಿ . ಶಿವಣ್ಣ , ಕನ್ನಡ ಪಂಡಿತರು, ಸರ್ಕಾರಿ ಕಿರಿಯ ಕಾಲೇಜು, ಆನೇಕಲ್ , 

ಬೆಂಗಳೂರು ಜಿಲ್ಲೆ . 
೯ ಹೆಚ್ ಮೂರ್ತಿ, ಮ್ಯಾನೇಜರ್ , ಲೋಕನಾಣೆ ” ದಿನಪತ್ರಿಕೆ, 

ಕ್ರೀನ್ ರಸ್ತೆ , ಬೆಂಗಳೂರು- 52, 
೧೦ ಡಾ|| ಹೆಚ್ . ಸಿದ್ದಲಿಂಗಯ್ಯ , ಎಂ . ಎಸ್ಸಿ . , ನಂ . : 4700 ಮೆಂಟ್ ಮೋರ್ 

ಪ್ಲೇಸ್, ಗೈಫರ್ ಒರ್ಗ್, ಎಂಡಿ. 20878 ಅಮೇರಿಕಾ ಸಂಯುಕ್ತ ಸಂಸ್ಥಾನ. 
ಡಿಸೆಂಬರ್ , 1983 


37 


ಅಮೃತವಾಣಿ 


ಸಂಸಾರ ಹೇಯ : 


ಮನುಷ್ಯನನ್ನು ವಿಧಿ ಬಲವಂತದಿಂದ ಎಳೆತಂದು ಭವದಲ್ಲಿ ಬರಿಸುತ್ತದೆ. 
ಮನುಷ್ಯ ಇದನ್ನು ತಾನೇ ಬಯಸುವುದಿಲ್ಲ. ಅಲ್ಲಿ ಅವನನ್ನು ಗಾಳಿಯ ಸೊಡರಿನ 
ಹಾಗಿರುವ ಸಂಸಾರ ಬಂಧನಕ್ಕೆ ಸಿಕ್ಕಿಸುತ್ತದೆ. ಅವನ ಪಾಡು ಹಾವಿನ ಹೆಡೆಯ 
ನೆಳಲಿನಲ್ಲಿ ವಾಸಿಸುವ ಕಪ್ಪೆಯಂತಾಗುತ್ತದೆ. ನೆಳಲನ್ನು ನೀಡಿರುವ ಹಾವಿನಹೆಡೆ 
ಯಾವ ಹೊತ್ತಿನಲ್ಲಿ ಕಪ್ಪೆಯನ್ನು ನುಂಗುವುದೋ ಬಲ್ಲವನು ಯಾರು ? ಸಂಸಾರ 
ಎಂಬ ಬಲೆಯಲ್ಲಿ ಸಿಕ್ಕಿ ಬಿದ್ದ ಮಾನವ ಅದರ ಪೂರ್ಣಾನುಭಾವ ಪಡೆದು ಪರಿಪರಿಯ 
ಕಷ್ಟಗಳಿಗೀಡಾಗಿರುತ್ತಾನೆ. ' ಸಂದೇಹದ ಬಲೆಯಾಗಿರುವ ಮನಸ್ಸಿಗೆ ಶಾಂತಿ ಸಮಾ 
ಧಾನಗಳಿರುವುದಿಲ್ಲ. ಸತ ಮೊಲದ ಕಳೇಬರಕ್ಕಾದರೂ ಕವಡೆಯಷ್ಟು ಬೆಲೆಯುಂಟು 
ತನ್ನ ಬಾಳಿಗೇನು ಬೆಲೆ ? ಬದುಕಿರುವಾಗಲೂ ಅದಕ್ಕೆ ಬೆಲೆಯಿಲ್ಲ. ಸತ್ತ ಮೇಲಂತೂ 
ಅದು ಯಾರಿಗೂ ಬೇಡದ ವಸ್ತು - ಈ ವಿಚಾರ ಪರಂಪರೆಗೆ ಸಿಕ್ಕಿ ಸಾಧಕ 
ತೊಳಲುತ್ತಾನೆ. 

ಕಪ್ಪೆ ಸರ್ಪನ ನೆಳಲಲ್ಲಿ ಇಪ್ಪಂತೆ ಎನಗಾಯಿತ್ತಯ್ಯಾ 
ಅಕಟಕಟ , ಸಂಸಾರ ವ್ಯಥಾ ಹೋಯಿತ್ತಲ್ಲಾ 
ಕರ್ತುವೇ ಕೂಡಲಸಂಗಮದೇವ, ಇವ ತಪ್ಪಿಸಿ, ಎನ್ನ ರಕ್ಷಿಸಯಾ , 

ಶೂಲದ ಮೇಲಣ ವಿಭೋಗವಾದರೇನೋ 
ನಾನಾವರ್ಣದ ಸಂಸಾರ ಹಾವಹಾವಡಿಗನ ಸ್ನೇಹದಂತೆ 
ತನ್ನಾತ್ಮ ತನಗೆ ಹಗೆಯಾದ ಬಳಿಕ, ಬಿನ್ನಾಣ ಉಂಟೇ , 
ಮಹಾದಾನಿ ಕೂಡಲಸಂಗಮದೇವಾ. 

ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನಯ್ಯಾ 
ಎನ್ನುವನು ಕಾಯಮ್ಮಾ , ಹುರುಳಿಲ್ಲ ಹುರುಳಿಲ್ಲ 

ಕೂಡಲಸಂಗಮದೇವಾ, ಶಿವಧೋ ಶಿವಧೋ . 
ಇಂದಿಗೆಂತು ನಾಳೆಗೆಂತ) ಎಂದು ಬೆಂದೊಡಲ ಹೊರೆಯ ಹೋಯಿತ್ತೆನ್ನ ಸಂಸಾರ 

ಹಿಂದೆ ನಾನಾಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ 
ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯಿಲ್ಲ 
ಎಂದೆಂದು ಸದಾಶಿವನ ಕುಂದದೆ ನೆನೆಯಲೀಯದೆ 
ಕೊಂದುದಯಾ ಈ ಮಾಯೆ ಕೂಡಲಸಂಗಮದೇವಾ, 


38 


ಡಿಸೆಂಬರ್ , 1983 


19617149 


GOTTOOGITTINITIOTINIWIKITTINTIBIT12 : 1111111೩RSINIMUIRIN11111AILERSON ' IETY 


3li8:1&it; 


unB 


III 


ಹೂವು- ಹಣ್ಣು ನಿರಂತರ ಬೆಳವಣಿಗೆ 


111111BIDTHINIDHI!NIDIDIMBITUTIVITILIDIVIDUIND 


ಮರ-ಗಿಡ- ಬಳ್ಳಿ - ಹೂವು- ಹಣ್ಣು 
ಜನಸಂಖ್ಯೆ ಮತ್ತು ವೇತನ 
ಅಂತೆಯೇ 
ನಿಮ್ಮ ಜವಾಬ್ದಾರಿ- ಖರ್ಚು 
ಬೆಳೆಯುತ್ತಲೇ ಇರುತ್ತವೆ. 


ಮಕ್ಕಳ ಉನ್ನತ ವ್ಯಾಸಂಗ - ಸ್ವಂತ ಮನೆ 
ಒಂದು ಸ್ಕೂಟರ್ ಅಥವಾ ಒಂದು ಕಾರು 
ರೆಫ್ರಿಜರೇಟರು - ಹೀಗೆಯೇ ಕನಸುಗಳು ನೂರು 


ERURURIRAHISINUSUBTIBITISTISITOS!SIISUSTUMISITBUL!BEBIBIBIULUOTTOTETTONEBITBIT81181BilBIBIT&1131181111!IBILBIBIRNETTRIBUTERBITESIBIRIBITS 


ILU 


101 


ನಿಮ್ಮ ಬ್ಯಾಂಕು ನಿಮ್ಮ ನಾಳಿನ ಯೋಜನೆಗಳಿಗೆ 
ಇಂದೇ ಯೋಜನೆಗಳನ್ನು ರೂಪಿಸಿಟ್ಟಿದೆ. 
ಕ್ರಮಬದ್ಧ ಉಳಿತಾಯಕ್ಕೆ ಹಲವು 
ಯೋಜನೆಗಳು ; ಹೂ -ಮೊಗ್ಗು ಹರಳುವಂತೆ ಬೆಳೆಯಲು 


SIDIR011011811 


ಸಿಂಡಿಕೇಟ್ ಬ್ಯಾಂಕ್ 


GIVITY!19211311011111DIIG!11011೦!!!!011BUDDI 


ನಿಮ್ಮ ಪ್ರಾಮಾಣಿಕ ಶುಭಾಕಾಂಕ್ಷಿ 
ಪ್ರಧಾನ ಕಛೇರಿ, ಮಣಿಪಾಲ -576119 


1 


1181011010101101181011811811 811೩11ಡಿ118116111131101181181111011811811೧118110118811181101161111 ೩1181101191101101811011811011011BIBli 


ಡಿಸೆಂಬರ್ , 1983 


39 


---- ಚನ್ನಪ್ಪ ಎರೇಸೀಮೆ 
ಹಳೆಗಾಲದ ಕಾಸಾರ ! 
ಹಳೆಯ ಮಾತುಗಳ ಹಲವು ಹೊನಲುಗಳನೊಳಕೊಂಡು 
ಮಡುಗಟ್ಟಿನಿಂದ ಹಳೆಗಾಲದ ದೊಡ್ಡ ಕಾಸಾರ ! . 
ಎ೦ಥವನಿಗೂ ಇವರಾಳ ನೀಳಗಳ ಅರಿವಿಲ್ಲ. ಈ 
ಇಳಿದನೋ ದೇವರೇ ಗತಿ 
ಕೊಳೆತು ನಾರುವ ನೀರು ಡಿದು ವುಳುಗಿ ಸತ್ತು 
ಮರೇ ದಿನಕ್ಕೆ ತೇಲುವ ಹೆಣವಾಗುವುದು ಸತ್ಯ 
ಮಡುಗಟ್ಟಿ ನಿಂತ ಈ ಧರ್ಮಕಾಸಾರಜಲ ಎನಿತು ಕಾಲದ್ದೋ 
ದೇವರೇ ಬಲ್ಲ. 
ವೇದೋಪನಿಷತ್ ಶಾಸ್ತ್ರ ಪುರಾಣ ಸಾಹಿತ್ಯ ಜಲ 
ಅಗಾಧ ಹಳೆಯ ನೀರರಾಶಿ 
ಜೊಂಡು ಹಾವನೆಬೆಳೆದು ಹಸುರುಗಟ್ಟಿ 
ಲೋಕಜೀವನದಿಂದ ದೂರಾಗಿ ನಿಂತ ಕಾಸಾರ ಜಲನ 
ಜನಹಿತಕ್ಕೆ ಸರಿಪಡಿಸುವುದೆಂತು ? 
ಮುಚ್ಚಿಹೋದತೂಬು, 
ಹುಗಿದ ಕಾಲುವೆ ಸಾಲು 
ಆಚ್ಚು ಕಟ್ಟೋ ! ಬಹುವಿಸ್ತಾರದ 
ಇದು ಸಸ್ಯಾಧ್ಯವಾಗುವುದೆಂತು ? 
ಬಸವ ಕೃಷಿಕ ಕಡುಕಟ್ಟಿ ನಿಂತ 
ತೂಬುಗಳ ಸರಿಪಡಿಸಿದ 
ಕೆರೆಯ ಜೊಂಡು ಹಾವಸೆಯ ತೆಗೆದ 
ಅಚ್ಚುಕಟ್ಟಿನ ಕಾಡುಮೇಡುಕಡಿದು 
ಕೃಷಿಕರೆಲ್ಲರ್ಗೆ ಪರ್ತುಗೊಟ್ಟ . 
ಅವರೆಲ್ಲ ಹಾಳೆ ಹಾಳೆಗಳಾಗಿ ವಿಂಗಡಿಸಿದರು 
ಮೇಡುಮಲೆಗಳನೆಲ್ಲ ಸಮತಲಗೈದರು . 
ಹಳೆಗಾಲದ ಆ ನೀರನೇ ಅಚ್ಚುಕಟ್ಟು ಗೆಲ್ಲ ಬಸವ ಬಿಟ್ಟ . 
ಬೀಜ ಗೊಬ್ಬರಗಳ ತಾನೆ ಕೊಟ್ಟು ಕೃಷಿಯ ಮಾಡಿರೆಂದ 
ಕೃಷಿಕರೆಲ್ಲ ಸನತೆಯ ಬೀಜ ಬಿತ್ತಿದರು 
ಷಟಸ್ಥಲದ ನಾಟಿಯ ನೆಟ್ಟ ಗು . 
ಅನಿಷ್ಟದ ಕಳೆ ಕಿತ್ತು , ಇಷ್ಟಲಿಂಗದ ಮೇಲುಗೊಬ್ಬರ ಕೊಟ್ಟರು 
ನಳನಳಸಿ ಕಳೆಯೇರಿಸುಳಿಗೊಂಡು, ಬೆಳೆದಿತ್ತು ಕೃಷಿಕಶರಣರೆಲ್ಲ ಇಟ್ಟ ಧರ್ಮದಬೆಳೆ 
ಬೆಳೆದ ಬೆಳೆಯ ಫಲ ಹಣ್ಣಾಗಿ ತೊಟ್ಟು ಬಿಟ್ಟು ಕಳಚುವ ಹೊತ್ತು . 
ಶಿವ ಬಂದು ಪ್ರಸಾದ ಕೆಂದೆತ್ತಿಕೊಂಡು ಎಲ್ಲ ಶರಣರ್ಗೆಲುಣ ಬಡಿಸಿದ , 
ತೃಪ್ತಿಯ ನಿಟ್ಟುಸಿರ ಬಿಡಿಸಿದ, 

ಸಿದ್ದಗಂಗಾ 


WIBI181811881181:21+0+ISIFS)1BHK16+166 :181111011181181191811೩11೩1 :411811181111' 8118118118118118118!!!!!!!!!!!!!: 1818!!6116+16K 


ಈ ಶುಭ ಸಂದರ್ಭದಲ್ಲಿ 
ಎಲ್ಲ ಗ್ರಾಹಕರಿಗೂ ಮತ್ತು 
ಪ್ರೋತ್ಸಾಹಿಗಳಿಗೆ ಹತ್ತೂರ್ವಕವಾದ 
ಧನ್ಯವಾದಗಳು . 


ನೀವು ರಾಜಧಾನಿಗೆ ಭೇಟಿ ನೀಡಿದಾಗ : 


ಕೆಂಚಾಂಬ ಲಾಡೆ 


ನಂ . 197 , ಸುಬೇದಾರ್ ಛತ್ರಂ ರಸ್ತೆ 

(ಕಪಾಲಿ ಸಿನೆಮಾ ಸ ಕ ದಲ್ಲಿ) 
ಗಾಂಧಿನಗರ : : ಬೆಂಗಳೂರು-9 


DOD 


ಫೋನ್: 27082 


ಗಾ೦ : KENCHMLODG 


CINISH01181111181011011೫11811011@18!!!!!!}EE9i1D1E1101111181f11131111111111111೩11111೩'ಈ!?3111118111111101101181106…. 


* ಸೌಜನ್ಯಪೂರ್ಣ ಸೇವೆ. 


* ಶುಚಿರುಚಿಯಾದ ಸಸ್ಯಾಹಾರ , 
* ಬಸ್ ಮತ್ತು ರೈಲು ನಿಲ್ದಾಣಳಿಗೆ ಅತಿ ಸಮೀಪ. 
* ನಗರ ಕೇಂದ್ರ ವಾಣಿಜ್ಯ ಹಾಗೂ ಮನರಂಜನೀಯ ಸ್ಥಳದಲ್ಲಿದೆ . 
* ವಿಶಾಲವಾದ ಕೊಠಡಿಗಳು ( ಬಾತ್ ರೂಂ ಸಹಿತ) . 
* ಶಾಂತ ವಾತಾವರಣ ಉತ್ತಮ ಗಾಳಿ ಬೆಳಕು , 
* ಕಾರ್ ಪಾರ್ಕಿಂಗ್ ಕಡಿಮೆ ದರಗಳು ಇತ್ಯಾದಿ, 


11911010110111111811811810118118111101011Iulu 
! 01111811111೩8111811811೩199141813811811181118111181111UT 


LICENCED TO POSTWITHOUT PRE PAYMENT LICENCE NO . 3 
SIDDAGANGA MONTHLY Reg. No. KRN 0 - 9 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆ ಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


'ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸೂರಿ ಸಾ ಬೂ ನು ಗಳ ನ್ನು ಇ ೧ ದೆ ಈ ಸ ಯೋಗಿಸಿಡಿ 


' ಕಸೂರಿ 
? 
ಬಾರ್ ಸೋಪ್ - ನೀಲಂ ಬಾರ್‌ ಸೋಪ್ 


ತ ಯಾ ರ ಕ ರು ! 
ರಾಮಕೃಷ್ಣ ಆಯಲ್ ಮಿಲ್ , ತುಮಕೂರು 


ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ. 


